ಸಮಗ್ರ ಶ್ಲೋಕಗಳ ಕನ್ನಡಾನುವಾದ 
ಶ್ರೀಮದಾನಂದತೀರ್ಥಭಗವತ್ತಾದರ ತಾತ್ಪರ್ಯನಿರ್ಣಯ 


!। ಶ್ರೀರಾಮಶ್ರೀ ॥ 
॥ ಶ್ರೀವೇದವ್ಯಾಸೋ ವಿಜಯತೇ ॥ 


ಭಗವಾನ್‌ ಶ್ರಿ ಶ್ರೀವೇದವ್ಯಾ ಸಪ್ರಣೀತ 


ಮಹಾಭಾರತ 
ಭಾಗ-೨೧ 


ಕರ್ಣಪರ್ವ 
(ಸಂಪುಟ ೨) 


ಸಮಗ್ರ ಶ್ಲೋಕಗಳ ಕನ್ನಡಾನುವಾದ 


(ಶ್ರೀಮದಾನಂದತೀರ್ಥರ ತಾತ್ಪರ್ಯನಿರ್ಣಯ 
ಶ್ರೀವಾದಿರಾಜಗುರುಸಾರ್ವಭೌಮರ ಲಕ್ಷಾಲಂಕಾರದೊಂದಿಗೆ) 


ಅನುಗ್ರಹ : 
ಪರಮಪೂಜ್ಯ ಶ್ರೀಶ್ರೀವಿದಾ ಧೀಶತೀರ್ಥ ಶ್ರಿ ಶ್ರೀಪಾದರು 
MSE UE ಪಲಿಮಾರು ಮಠ, ಉಡುಪಿ 


ಅನುವಾದಕರು : 
ವಿದ್ದಾನ್‌ ಕೆ. ಹಯವದನ ಪುರಾಣಿಕ 


ತತ್ತಸಂಶೋಧನಸಂಸತ್‌ (ರಿ.) 
ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಮಾನ್ಯತೆ ಪಡೆದಿದೆ 
ಶ್ರೀಪಲಿಮಾರು ಮಠ, ಉಡುಪಿ. 


ಮಹಾಭಾರತ ಕರ್ಣಪರ್ವ-ಭಾರತತಾತ್ಪರ್ಯನಿರ್ಣಯ- ಲಕ್ಷಾಲಂಕಾರ ಕನ್ನ ಡಾನುವಾದದ 
ಸಮಗ್ರ ಯೋಜನೆಯ ಈ ಕೃತಿಯು ತ್ರೈಲೋಕ್ಯಾಚಾರ್ಯ ಶ್ರೀಮದಾನಂದತೀರ್ಥ 


ಭಗವತ್ತಾದಾಚಾರ್ಯರಿಂದ ಪ್ರತಿಷ್ಠಿತನಾದ ಉಡುಪಿ ಶ್ರೀಕೃಷ್ಣನಸನ್ನಿ ಿಧಾನದಲ್ಲಿ ಪರಮಪೂಜ್ಯ 
ಶ್ರೀ ಶ್ರೀವಿದ್ಯಾಧೀಶತೀರ್ಥ ಶ್ರೀಪಾದರ ದ್ವಿತೀಯ ಪರ್ಯಾಯದ ಶುಭಸಂದರ್ಭದಲ್ಲಿಅನೇಕ 
ಪೀಠಾಧಿಪತಿಗಳ ಮತ್ತು ಸಾಧಕರ ಸಮಕ್ಷಮದಲ್ಲಿ ಅನಾವರಣಗೊಂಡಿತು. 


ಮಹಾಭಾರತ ಭಾಗ - 
ಕರ್ಣಪರ್ವ - ಸಂಪುಟ ೨ 


6 ತತ ಸಂಶೋಧನ ಸಂಸತ್‌ (ರಿ.), ಪಲಿಮಾರು ಮಠ, ಉಡುಪಿ. 
ISBN : 978-81-939819-9-3 


ಈ ಗ್ರಂಥವು ಕರ್ನಾಟಕ ಸರ್ಕಾರದ ಆರ್ಥಿಕ ನೆರವಿನಿಂದ ಮುದ್ರಿತವಾಗಿದೆ 


ಪುಟಗಳು -  XIl+ 615= 625 

ಮುದ್ರಿತ ಪ್ರತಿಗಳು - 1000 

ಬೆಲೆ -. ರೂ. 425/- 

ಅನುವಾದಕರು - ವಿದ್ವಾನ್‌ ಕೆ.ಹಯವದನ ಪುರಾಣಿಕ 
ಪ್ರಕಾಶಕರು -  ತತ್ವಸಂಶೋಧನಸಂಸತ್‌, 


(ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾ ನಿಲಯದಿಂದ 
ಮಾನ್ಯತೆ ಪಡೆದಿದೆ) ಪಲಿಮಾರು ಮಠ, ಉಡುಪಿ. 


ಪುಟ ಸಂಯೋಜನೆ ಮತ್ತು - ಆರ್‌.ಎಸ್‌.ಪ್ರೇಮಕುಮಾರ್‌ 
ಅಕ್ಷರ ಜೋಡಣೆ ಬೆಂಗಳೂರು, 9964334285 


ಗ್ರಂಥಪ್ರಾಪ್ತಿ -. ಪಲಿಮಾರು ಮಠ, ಉಡುಪಿ. 


ಮುದ್ರಣ : ಪವನ್‌ ಪ್ರಿಂಟರ್ಸ್‌, ಬೆಂಗಳೂರು 


ಕರ್ಣಪರ್ವ 


ವಾಸಿಷ್ಠಕೃಷ್ಣ ಮಮ ದೇಹಿ ಕರಾವಲಂಬಮ್‌ 


111 


ಮಹಾಭಾರತ 


ನವನವಗುಣಸಾಂದ್ರಂ ನೌಮಿ ಮಧ್ವಾಖ್ಯಚಂದ್ರಮ್‌ 
ದ ಜೆ ೨ 


ಕರ್ಣಪರ್ವ 


ಶ್ರೀಮದ್ದಾದಿರಾಜಕೇಸರಿಣೇ ನಮಃ 


VI 


ವಿದ್ಯಾಮಾನ್ಯಾನ್ಮುನೀನ್ನುಮಃ 


ಮಹಾಭಾರತ 


ಕರ್ಣಪರ್ವ VII 


ವಿಷಯಾನುಕ್ರಮಣಿಕೆ 
(ಕರ್ಣಪರ್ವ-ಸಂಪುಟ ೨) 


ನಲವತ್ತೆಂಟನೆಯ ಅಧ್ಯಾಯ... ೨5೬೨೨೮೬೨೦55 1 


ಭೀಮನಿಂದ ಧೃತರಾಷ್ಟನ ಆರು ಮಕ್ಕಳ ಸಂಹಾರ. ಕರ್ಣ ಭೀಮನ ರಥವನ್ನು 
ಮುರಿದ. ಭೀಮ ಗದೆಎತ್ತಿಕೊಂಡು ಕರ್ಣಶಲ್ಯರಿಬ್ಬರನ್ನೂ ರಥದಲ್ಲಿ ಬೀಳಿಸಿ, 
ಕುರುಸೈನ್ಯ ಧ್ವಂಸಮಾಡಿದ. ಬೇರೆ ರಥವೇರಿದ. ಯುಧಿಷ್ಠಿರನನ್ನು 


ಬೆನ್ನಟ್ಟುತ್ತಿದ್ದ ಕರ್ಣನನ್ನು ತಡೆದ. 

ಲಂ ಯ 

ನಲವತ್ತೊಂಬತ್ತನೆಯ ಅಧ್ಯಾಯ ........ ರ ಾಆಆಆ೬೬೨೨೨೨ 16 
ಘೋರವಾದ ಯುದ್ಧದಲ್ಲಿ ಕೌರವ ಸೈನ್ಯವು ಸಾಗರದಲ್ಲಿ ಒಡೆದ 
ನೌಕೆಯಂತಾಯಿತು. 

ಐವತ್ತನೆಯ ಅಧ್ಯಾಯ ......ಟ ಎ ರರ 24 
ಹತ್ತುಸಾವಿರ ಸಂಶಪ್ಪಕ ಯೋಧರನ್ನು ಅರ್ಜುನ ಸಂಹರಿಸುತ್ತಾನೆ. 

ಐವತ್ತೊಂದನೆಯ ಅಧ್ಯಾಯ... ೨೨೮೨55೬೬೬೮೨ 33 


ಕೃಪನಿಂದ ಶಿಖಂಡಿಯ ಪರಾಭವ, ಸುಕೇತುವಿನ ವಧ. ಧೃಷ್ಟದ್ಯುಮ್ನನಿಂದ 
ಕೃತವರ್ಮನ ಪರಾಭವ. 

ಐವತ್ತೆರಡನೆಯ ಅಧ್ಯಾಯ... ರರಆರ೨೨೨55೬೨೨೨ಆ5 42 
ಅಶ್ನತ್ಥಾಮನಿಂದ ಯುಧಿಷ್ಠಿರನ ಪರಾಭವ, ಯುದ್ಧ ಬ್ರಾಹ್ಮಣನಿಗೆ 
ವಿಹಿತವಲ್ಲವೆನ್ನುತ್ತ ಯುಧಿಷ್ಠಿರ ದೂರ ಸರಿಯುತ್ತಾನೆ. ಅಶ್ವತ್ಥಾಮನು 
ಹೊರಟು ಹೋಗುತ್ತಾನೆ. 

ಐವತ್ತಮೂರನೆಯ ಅಧ್ಯಾಯ... ರ 53 
ಧೃಷ್ಟದ್ಯುಮ್ನನಿಂದ ದುರ್ಯೋಧನನ ಪರಾಭವ. ಅರ್ಜುನನಿಂದ 
ಅಶ್ವತ್ಥಾಮನ ಪರಾಭವ. 

ಐವತ್ತನಾಲ್ಕನೆಯ ಅಧ್ಯಾಯ... ರ 81 
ದುರ್ಯೋಧನ ಅಶ್ವತ್ಥಾಮರು ಕುರುಸೈನ್ಯವನ್ನು ಹುರಿದುಂಬಿಸುತ್ತಾರೆ. 


ಹ ಬಜ ಚ ಚ ್ಸ್‌್‌್ಮ್ಹ 


VI ಮಹಾಭಾರತ 


ಐವತ್ತೈದನೆಯ ಅಧ್ಯಾಯ ಬೋ SSR SEN 85 
ಭೀಮಸೇನನಿಂದ ಕೌರವ ಸೈನ್ಯ ನಾಶ. 

ಐವತ್ತಾರನೆಯ ಅಧ್ಯಾಯ ........ ರಾ 90 
ಕರ್ಣ-ಧೃಷ್ಟದ್ಯುಮ್ನ ಯುದ್ಧ . ಕರ್ಣ-ಸಾತ್ಯಕಿ ಯುದ್ಧ ಅಶ್ವತ್ಥಾಮ 
ಧೃಷ್ಟದ್ಯುಮ್ನನ ವಧೆಗೆ ಯತ್ನಿಸಿದಾಗ ಅರ್ಜುನನಿಂದ ಅವನಿಗೆ ರಕ್ಷಣೆ. 

ಐವತ್ತೇಳನೆಯ ಅಧ್ಯಾಯ... ಾ೨5ಆ೬೬೨೨ಆಆ೬ಆ೨೨& 103 
ಯುಧಿಷ್ಠಿರನನ್ನು ಸೆರೆಹಿಡಿಯುವ ಯತ್ನ. ಅದು ಭೀಮನಿಂದ 
ವಿಫಲವಾಗುತ್ತದೆ. 

ಐವತ್ತೆಂಟನೆಯ ಅಧ್ಯಾಯ............ 5೨೨೨55೨೨೨55 121 


ಕರ್ಣ-ಶಿಖಂಡಿ, ದುಃಶಾಸನ-ಧೃಷ್ಟದ್ಯುಮ್ನ , ನಕುಲ-ವೃಷಸೇನ, 
ಸಹದೇವ-ಉಲೂಕ, ಶಕುನಿ-ಸಾತ್ಯಕಿ, ಭೀಮ-ದುರ್ಯೋಧನ, 
ಕೃತವರ್ಮ-ಉತ್ತಮೌಜರ ಯುದ್ಧಗಳು. ಭೀಮನಿಂದ ಗಜಸೈನ್ಯ ವಿನಾಶ. 
ಐವತ್ತೊಂಬತ್ತನೆಯ ಅಧ್ಯಾಯ... ೬೨೨೨೨೬೬೨೨೨ 134 
ಸಹದೇವ ದುರ್ಯೋಧನರ ಯುದ್ಧ. ಪುನಃ ಯುಧಿಷ್ಠಿರನನ್ನು ಸೆರೆಹಿಡಿವ 
ಯತ್ನ ವಿಫಲವಾಯಿತು 
ಅರವತ್ತನೆಯ ಅಧ್ಯಾಯ ....... ಟಾ 142 


ಶಿಬಿರಕ್ಕೆ ಹೊರಟಿದ್ದ ಯುಧಿಷ್ಠಿರನನ್ನು ಕರ್ಣ ಪೀಡಿಸಿದ. ಅದಕ್ಕೆ ಭೀಮ 
ದುರ್ಯೋಧನನನ್ನು ಪೀಡಿಸಿದ್ದರಿಂದ ಕರ್ಣ ಯುಧಿಷ್ಠಿರನನ್ನು ಬಿಟ್ಟ. 
ಯುಧಿಷ್ಠಿರ ಶಿಬಿರಕ್ಕೆ ಹೋಗಿ ಮಲಗಿದ. 

ಅರವತ್ತೊಂದನೆಯ ಅಧ್ಯಾಯ .........-. ೬೬ 154 
ಅರ್ಜುನ ಅಶ್ವತ್ಥಾಮನನ್ನು ಓಡಿಸಿದ. ಆದರೆ, ಕರ್ಣ ಭಾರ್ಗವಾಸ್ತವನ್ನು 
ಪ್ರಯೋಗಿಸಿದ್ದರಿಂದ, ಅವನ ಬಳಿಗೆ ಹೋಗಲಿಲ್ಲ. 

ಅರವತ್ತೆರಡನೆಯ ಅಧ್ಯಾಯ ..........ಎ ೬೬ರ 167 


ಯುಧಿಷ್ಠಿರ ಶಿಬಿರಕ್ಕೆ ಹೋಗಿರುವುದನ್ನು ಅರ್ಜುನ ಭೀಮನಿಂದ ತಿಳಿದು 
ಅವನನ್ನು ಕಾಣಲು ಶಿಬಿರಕ್ಕೆ ಹೋಗುತ್ತಾನೆ. 


ಕರ್ಣಪರ್ವ IX 


ಅರವತ್ತಮೂರನೆಯ ಅಧ್ಯಾಯ .........೬೬ 173 
ಅರ್ಜುನ ಕರ್ಣವಧ ಮಾಡಿಯೇ ಬಂದಿರುವನೆಂದು ಬಗೆದು 
ಯುಧಿಷ್ಠಿರ ಅಭಿನಂದಿಸುತ್ತಾನೆ. 

ಅರವತ್ತನಾಲ್ಕನೆಯ ಅಧ್ಯಾಯ ...........೬೬ ಟಾಂ 187 


"ಕರ್ಣವಧವನ್ನು ಇನ್ನು ಮಾಡಬೇಕಷ್ಟೆ; ಎಂದು ಅರ್ಜುನ ಹೇಳುತ್ತಾನೆ. 
"ಅನುಜ್ಞೆಕೊಡು' ಎನ್ನುತ್ತಾನೆ. 


ಅರವತ್ತೈದನೆಯ ಅಧ್ಯಾಯ ಭಾಸನ ಸ ಸೇರಿ ಮಜ 195 
"ನಿನಗೆ ಕರ್ಣನೆಂದರೆ ಭಯ! ನಿನಗೇಕೆ ಗಾಂಡೀವ?' ಎನ್ನುತ್ತಾನೆ 
ಯುಧಿಷ್ಠಿರ. 

ಅರವತ್ತಾರನೆಯ ಅಧ್ಯಾಯ ...... ೬ 204 


ಯುಧಿಷ್ಠಿರನ ವಧೆಗೆ ಕತ್ತಿ ಹಿರಿಯುತ್ತಾನೆ ಅರ್ಜುನ. 
ಹಿರಿಯರನ್ನು ಕೊಲ್ಲಬೇಕೆಂದರೆ ಅದು ಕತ್ತಿಯಿಂದಲ್ಲ, ಮಾತಿನಿಂದ 
ಎನ್ನುತ್ತಾ ಶ್ರೀಕೃಷ್ಣ ಸತ್ಯ ಸುಳ್ಳುಗಳ ವಿವೇಚನೆಯನ್ನು ಉಪದೇಶಿಸುತ್ತಾನೆ. 

ಅರವತ್ತೇಳನೆಯ ಅಧ್ಯಾಯ ...... ರರ 228 
ಯುಧಿಷ್ಠಿರನನ್ನು ಮಾತಿನಿಂದ ಕೊಲ್ಲುತ್ತಾನೆ, ಅರ್ಜುನ. ಅದಕ್ಕೆ 
ಪ್ರಾಯಶ್ಚಿತ್ತವಾಗಿ ಆತ್ಮಶ್ಲಾಘನೆಯಿಂದ ತನ್ನನ್ನು ಕೊಂದುಕೊಳ್ಳುತ್ತಾನೆ. 
ಬೇಸತ್ತ ಯುಧಿಷ್ಠಿರನಲ್ಲಿ ಎಲ್ಲಕ್ಕೂ ಕ್ಷಮೆ ಬೇಡುತ್ತಾನೆ. 

ಅರವತ್ತೆಂಟನೆಯ ಅಧ್ಯಾಯ... ಟಾ 247 
ಯುಧಿಷ್ಠಿರ ಕಮಿಸಿ ಕರ್ಣವಧೆಗೆ ಅನುಜ್ಞೆಯನ್ನು 
ಜಯಾಶೀರ್ವಾದಗಳನ್ನು ಅರ್ಜುನನಿಗೆ ನೀಡುತ್ತಾನೆ. 

ಅರವತ್ತೊಂಬತ್ತನೆಯ ಅಧ್ಯಾಯ... ಎ 256 
"ಕರ್ಣವಧೆ ಸಾಧ್ಯವೆ?' ಎಂದು ಚಿಂತೆಯಿಂದ ಮೈಬೆವರಿದ 
ಅರ್ಜುನನಿಗೆ ಶ್ರೀಕೃಷ್ಣ ಹುರಿದುಂಬಿಸುತ್ತಾನೆ. 


x ಮಹಾಭಾರತ 


ಎಪ್ಪತ್ತನೆಯ ಅಧ್ಯಾಯ .......೬. ರಾರಾ 264 
ದುರ್ಯೋಧನನ ಎಲ್ಲ ಅಕೃತ್ಯಗಳಿಗೂ ಪ್ರೇರಣೆ ನೀಡಿದವನೇ ಕರ್ಣ. 
ಅವನ ವಧೆ ಅತ್ಯಂತ ಆವಶ್ಯಕ ಎಂದು ಶ್ರೀಕೃಷ್ಣನ ಉಪದೇಶ. 

ಎಪ್ಪತ್ತೊಂದನೆಯ ಅಧ್ಯಾಯ... ರಾಂ 286 


ಅರ್ಜುನನು ಮಾಡುವ ಕರ್ಣವಧೆಯ ವೀರಸಂಕಲ್ಪ: 

ಎಪ್ಪತ್ತೆರಡನೆಯ ಅಧ್ಯಾಯ ...... ರರ 295 
ಭೀಮನಿಂದ ಕರ್ಣಪುತ್ರ ಸುಷೇಣನ ವಧ. ಉತ್ತಮೌಜ ಕೃಪನನ್ನು 
ವಿರಥನನ್ನಾಗಿ ಮಾಡಿದ. ಅಶ್ವತ್ಥಾಮ ಕೃಪನನ್ನು ಕಾಪಾಡಿದ. 

ಎಪ್ಪತ್ತಮೂರನೆಯ ಅಧ್ಯಾಯ 
ಸಾರಥಿ ವಿಶೋಕನೊಡನೆ ವಿನೋದದ ಮಾತುಗಳನ್ನಾಡುತ್ತ ಭೀಮನು 
ಶತ್ರುಸೈನ್ಯವನ್ನು ಓಡಿಸುತ್ತಾನೆ. 

ಎಪ್ಪತ್ತನಾಲ್ಕನೆಯ ಅಧ್ಯಾಯ... ಆಆಆ ೨೨555೬೮೨ 316 
ಭೀಮ ಶಕುನಿಯನ್ನು ಮೂರ್ಛೆಗೋಳಿಸಿ, ಅವನ ವಧೆಯನ್ನು ಸಹದೇವನ 
ಪಾಲಿಗೆ ಬಿಟ್ಟ. ದುರ್ಯೋಧನ ಶಕುನಿಯನ್ನು ದೂರಕ್ಕೆ ಒಯ್ದ. 

ಎಪ್ಪತ್ತೈದನೆಯ ಅಧ್ಯಾಯ... ೨555೬೮೨೨೨55 332 
ಕರ್ಣನ ಪ್ರತಾಪ, ಪಾಂಡವಸೈನ್ಯಕ್ಕೆ ಪರಾಜಯ 

ಎಪ್ಪತ್ತಾರನೆಯ ಅಧ್ಯಾಯ ........ ರರ 343 
ತೇಜೋವಧೆ ಮಾಡುತ್ತಿದ್ದ ಶಲ್ಯ ಕರ್ಣನನ್ನು ಈಗ ಹುರಿದುಂಬಿಸುತ್ತಾನೆ. 

ಎಪ್ಪತ್ತೇಳನೆಯ ಅಧ್ಯಾಯ .......ಎ ರರ 365 
ಅರ್ಜುನನಿಂದ ಕುರುಸೈನ್ಯ ವಿನಾಶ. 

ಎಪ್ಪತ್ತೆಂಟನೆಯ ಮಯೂ ಟ್ಟು 371 


ಭೀಮಾರ್ಜುನರಿಂದ ಕುರುಸೈನ್ಯ ನಾಶ. 


ಕರ್ಣಪರ್ವ 


XI 
ಎಪ್ಪತ್ತೊಂಬತ್ತನೆಯ ಅಧ್ಯಾಯ..........೬. ಟಾ 
ಸಾತ್ಯಕಿಯಿಂದ ಕರ್ಣಪುತ್ರ ಪ್ರಸೇನನ ವಧ. ಕರ್ಣನಿಂದ ಐದು ಮಂದಿ 


ದ್ರುಪದ ಪುತ್ರರ ಪರಾಭವ. ಭೀಮ ದುಃಶಾಸನರ ಯುದ್ಧ. 
ಎಂಬತ್ತನೆಯ ಅಧ್ಯಾಯ 


397 
ದುಃಶಾಸನ ರಕ್ತಪಾನ. ಯುಧಾಮನ್ಯು ಚಿತ್ರಸೇನನನ್ನು ವಧಿಸಿದ. 
ಎಂಬತ್ತೊಂದನೆಯ ಅಧ್ಯಾಯ ...........೬೬ 418 

ಒಂಬತ್ತು ಧೃತರಾಷ್ಟ್ರ ಪುತ್ರರ ವಧ. ಅರ್ಜುನನಿಂದ ಕರ್ಣಪುತ್ರ ವೃಷಸೇನನ 
ವಧ. 
ಎಂಬತ್ತೆರಡನೆಯ ಅಧ್ಯಾಯ .......... ೬ರ 439 
ಅರ್ಜುನರಥ ಕರ್ಣರಥದ ಮುಂದೆ ಬಂದು ನಿಂತಿತು. 


ಎಂಬತ್ತಮೂರನೆಯ ಅಧ್ಯಾಯ 


ಕರ್ಣಾರ್ಜುನರ ಜಯಾಪಜಯ ವಿಷಯದಲ್ಲಿ ಅಂತರಿಕ್ಷದಲ್ಲಿ 


ವಾದವಿವಾದಗಳು. ದೇವತೆಗಳು ಅರ್ಜುನ ಪಕ್ಷವನ್ನೂ ಅಸುರರು ಕರ್ಣಪಕ್ಷ 


ವನ್ನೂ ವಹಿಸಿದರು. ಅರ್ಜುನನಿಗೇ ಜಯವೆಂದು ಬ್ರಹ್ಮರುದ್ರರ ಘೋಷಣೆ. 
ಎಂಬತ್ತನಾಲ್ಕನೆಯ ಅಧ್ಯಾಯ 


ಅರ್ಜುನ ಅದ್ಭುತ ಪರಾಕ್ರಮ ತೋರುತ್ತಾನೆ. ಅಶ್ವತ್ಥಾಮ ದುರ್ಯೋಧನನಿಗೆ 


ಸಂಧಾನದ ಸಲಹೆ ನೀಡುತ್ತಾನೆ. ದುರ್ಯೋಧನ ನಿರಾಕರಿಸುತ್ತಾನೆ. 
ಎಂಬತ್ತೈದನೆಯ ಅಧ್ಯಾಯ 


ಕರ್ಣಾರ್ಜುನರ ಅಸ್ತ್ರಯುದ್ಧ. ಅರ್ಜುನನ ಅಸ್ತ್ರ ಕರ್ಣನಿಂದ 
ವಿಫಲವಾಗುತ್ತಿರುವುದನ್ನು ಕಂಡು ಭೀಮನಿಗೂ ಶ್ರೀಕೃಷ್ಣನಿಗೂ 
ಅಸಮಾಧಾನ. 


ಎಂಬತ್ತಾರನೆಯ ಅಧ್ಯಾಯಃ 


ಪ್ರೇಕ್ಟಕನಾಗಿ ರಣರಂಗಕ್ಕೆ ಯುಧಿಷ್ಠಿರನ ಆಗಮನ. ಅರ್ಜುನ 
ಕುರುಸೈನ್ಯವನ್ನು ಹೊಡೆದೋಡಿಸುತ್ತಾನೆ. 


xn ಮಹಾಭಾರತ 


ಎಂಬತ್ತೇಳನೆಯ ಅಧ್ಯಾಯ... ರಾ S11 
ಶ್ರೀಕೃಷ್ಣ ರಥವನ್ನು ಒತ್ತಿ ತಗ್ಗಿಸಿದಾಗ, ಸರ್ಪಾಸ್ತ್ರ ಗುರಿತಪ್ಪಿ ಅರ್ಜುನನ 
ಕಿರೀಟವನ್ನು ಮಾತ್ರ ಹೊಡೆದು ಪುಡಿಮಾಡಿತು. ಆ ಅಶ್ವಸೇನಸರ್ಪನನ್ನು 
ಅರ್ಜುನ ಸಂಹರಿಸಿದ. (ಈ ವಿಷಯದಲ್ಲಿ ಒಂದು ಕೂಟ ಶ್ಲೋಕವಿದೆ.) ಬಳಿಕ 
ಕರ್ಣನ ರಥಚಕ್ರವನ್ನು ಭೂಮಿ ನುಂಗಿತು. 

ಎಂಬತ್ತೆಂಟನೆಯ ಅಧ್ಯಾಯ... ಟಾ 548 


ರಥಚಕ್ರವನ್ನೆ ತ್ತಲು ಮುಹೂರ್ತವ್ಯವಧಾನವನ್ನು ಕರ್ಣಕೇಳಿಕೊಂಡರೆ 
ಅದನ್ನು ಶ್ರೀಕೃಷ್ಣ ನಿರಾಕರಿಸಿದ. ಅಂಜಲಿಕಾಸ್ಪದಿಂದ ಅರ್ಜುನ ಕರ್ಣನ 


ಶಿರವನ್ನು ತರಿದ 

ಎಂಬತ್ತೊಂಬತ್ತನೆಯ ಅಧ್ಯಾಯ... ೨೨೨೬೬೨೨೨ 561 
ಕುರುಸೈನ್ಯದ ಪಲಾಯನ. ದುರ್ಯೋಧನನಿಗೆ ಶಲ್ಯನ ಸಾಂತ್ಸನ. 

ತೊಂಬತ್ತನೆಯ ಅಧ್ಯಾಯ... ಟಾಂ 567 
ಇಪ್ಪತ್ತೈದುಸಾವಿರ ಯೋಧರನ್ನು ಭೀಮಸೇನ ಮತ್ತು ಧೃಷ್ಟದ್ಯುಮ್ನರು 
ನಾಶಮಾಡಿದರು. 

ತೊಂಬತ್ತೊಂದನೆಯ ಅಧ್ಯಾಯ ...... ೬ 579 
ಶಲ್ಯನ ಸಲಹೆಯಂತೆ ದುರ್ಯೋಧನ ತನ್ನ ಸೈನ್ಯವನ್ನು ಶಿಬಿರಕ್ಕೆ 
ಹಿಂತಿರುಗಿಸಿದ. 

ತೊಂಬತ್ತಎರಡನೆಯ ಅಧ್ಯಾಯ... ರ 690 
ಕುರುಸೈನ್ಯದ ಶಿಬಿರ ಪ್ರವೇಶ. 

ತೊಂಬತ್ತಮೂರನೆಯ ಅಧ್ಯಾಯ... ೨೬೬೬೨೨೬೬೭೬ 604 


ರಣರಂಗದಲ್ಲಿ ಒರಗಿದ ಕರ್ಣನನ್ನು ಕಂಡು ಯುಧಿಷ್ಠಿರ ಕೃಷ್ಣಾರ್ಜುನರನ್ನು 
ಅಭಿನಂದಿಸಿದನು. 


ಮಹಾಭಾರತತಾತ್ತರ್ಯನಿರ್ಣಯ 


ಜಿತ್ವಾ ಸೂರ್ಯಸುತಂ ಭೀಮಃ ಕೌರವಾಣಾಮನೀಕಿನೀಮ್‌ । 
ಸರ್ವಾಂ ವಿದ್ರಾವಯಾಮಾಸ ದ್ರೌಣಿದುರ್ಯೋಧನಾವೃತಾಮ್‌ ॥।೪೪॥ 


ಅಕ್ಟೋಹಿಣೀತ್ರಯಂ ತೇನ ತದಾ ವಿಲುಲಿತಂ ಕ್ಷಣಾತ್‌ । 


ಭೀಮನು ಹೀಗೆ ಕರ್ಣನನ್ನು ಗೆದ್ದು ಅಶ್ವತ್ನಾಮ-ದುರ್ಯೋಧನರಿಂದ 
ಯುಕ್ತವಾದ ಕೌರವರ ಮೂರು ಅಕ್ಷೋಹಿಣಿ ಸೈನ್ಯವೆಲ್ಲವನ್ನೂ ಓಡಿಸಿದನು. 


ನಲವತ್ತೆಂಟನೆಯ ಅಧ್ಯಾಯ 


ಭೀಮನಿಂದ ಧೃತರಾಷ್ಟ್ರನ ಆರು ಮಕ್ಕಳ ಸಂಹಾರ. ಕರ್ಣ ಭೀಮನ ರಥವನ್ನು 

ಮುರಿದ. ಭೀಮ ಗದೆ ಎತ್ತಿಕೊಂಡು ಕರ್ಣ-ಶಲ್ಯರಿಬ್ಬರನ್ನೂ ರಥದಲ್ಲಿ ಬೀಳಿಸಿ, 

ಕುರುಸೈನ್ಯ ಧ್ವಂಸಮಾಡಿದ. ಬೇರೆ ರಥವೇರಿದ ಯುಧಿಷ್ಠಿರನನ್ನು ಬೆನ್ನಟ್ಟುತ್ತಿದ್ದ 
ಕರ್ಣನನ್ನು ತಡೆದ. 


ಧೃತರಾಷ್ಟ್ರಃ 


ಸುದುಷ್ಕರಮಿದಂ ಕರ್ಮ ಕೃತಂ ಭೀಮೇನ ಸಂಜಯ | 
ಯೇನ ಕರ್ಣೋ ಮಹಾಬಾಹೂ ರಥೋಷಸ್ಥೇ ನಿಪಾತಿತಃ ell 


ಧೃತರಾಷ್ಟ್ರ ನುಡಿದ ಸಂಜಯ, ಭೀಮನು ಬಲು ಕಷ್ಟಸಾಧ್ಯವಾದ 
ಕಾರ್ಯವನ್ನು ಮಾಡಿಬಿಟ್ಟ ಮಹಾಬಾಹುವಾದ ಕರ್ಣನನ್ನು ರಥದ ಹಿಂಭಾಗದಲ್ಲಿ 
ಬೀಳಿಸಿದ. 


ಕರ್ಣೋ ಹ್ಯೇಕೋ ರಣೇ ಹಂತಾ ಸೃಂಜಯಾನ್‌ ಪಾಂಡವೈಃ: ಸಹ । 
ಇತಿ ದುರ್ಯೋಧನಃ ಸೂತ ಪ್ರಾಬ್ರವೀನ್ಮಾಂ ಮುಹುರ್ಮುಹುಃ ॥1೨॥ 


ಸಂಜಯ, "ಕರ್ಣನೊಬ್ಬನೇ ರಣದಲ್ಲಿ ಪಾಂಡವರೊಂದಿಗೆ ಸೃಂಜಯರನ್ನು 
ಕೊಲ್ಲುತಾನೆ' ಎಂದು ದುರ್ಯೋಧನನು ನನ್ನ ಮುಂದೆ ಪುನಃಪುನಃ ಹೇಳುತಿದ್ದ 


2 ಮಹಾಭಾರತ 


ಪರಾಜಿತಂ ತು ರಾಧೇಯಂ ದೃಷ್ಟ್ವಾ ಭೀಮೇನ ಸಂಯುಗೇ । 
ತತಃ ಪರಂ ಕಿಮಕರೋತ್ಪುತ್ತೋ ದುರ್ಯೋಧನೋ ಮಮ 11೩11 


ರಣದಲ್ಲಿ ಕರ್ಣನು ಭೀಮನಿಂದ ಪರಾಜಿತನಾದುದನ್ನು ಕಂಡು ನನ್ನ ಪುತ್ರ 
ದುರ್ಯೋಧನನೇನು ಮಾಡಿದ? 


ಸಂಜಯಃ 


ವಿಮುಖಂ ಪ್ರೇಕ್ಷ್ಯ ರಾಧೇಯಂ ಸೂತಪುತ್ರಂ ಮಹಾಹವೇ । 
ಪುತ್ರಸ್ತವ ಮಹಾರಾಜ ಸೋದರ್ಯಾನ್‌ ಸಮಭಾಷತ 11೪11 


ಸಂಜಯ ನುಡಿದ ಮಹಾರಾಜ, ಮಹಾಯುದ್ಧದಲ್ಲಿ ಕರ್ಣನು ಸೋತು 
ಪಲಾಯನ ಮಾಡಿದ್ದನ್ನು ಕಂಡು ನಿನ್ನ ಪುತ್ರನು ಸೋದರರಿಗೆ ಹೇಳಿದ. 


ಶೀಘ್ರಂ ಗಚ್ಛತ ಭದ್ರಂ ವೋ ರಾಧೇಯಂ ಪರಿರಕ್ಷತ । 
ಭೀಮಸೇನಭಯಾಗಾಧೇ ಮಜ್ಜಂತಂ ವ್ಯಸನಾರ್ಣವೇ 11೫11 


"ಬೇಗನೆ ನಡೆಯಿರಿ. ನಿಮಗೆ ಶುಭವಾಗಲಿ, ಕರ್ಣನನ್ನು ರಕ್ಷಿಸಿರಿ. ಅವನು ಈಗ 
ಭೀಮಸೇನನ ಭಯವೆಂಬ ಅಗಾಧವಾದ ವ್ಯಸನಸಮುದ್ರದಲ್ಲಿ ಮುಳುಗುತ್ತಿದ್ದಾನೆ' 
ಎಂದು. 


ತೇತು ರಾಜ್ಞಾ ಸಮಾದಿಷ್ಟಾ ಭೀಮಸೇನಜಿಘಾಂಸವಃ । 

ಅಭ್ಯವರ್ತಂತ ಸಂಕ್ರುದ್ಧಾಃ ಪತಂಗಾ ಇವ ಪಾವಕಮ್‌ 11೬11 

ಅವರು ರಾಜಾ ದುರ್ಯೋಧನನಿಂದ ಆಜ್ಞಪರಾಗಿ ಕೋಪಗೊಂಡು 
ಭೀಮಸೇನನನ್ನು ಕೊಲ್ಲಲು ಬಯಸಿ ದೀಪದ ಹುಳುಗಳು ಬೆಂಕಿಗೆ ಬೀಳುವಂತೆ 
ಭೀಮನೆದುರಿಗೆ ನುಗ್ಗಿದರು. 

ಶ್ರುತಾಯುರ್ದುರ್ಧರಃ ಕ್ರಾಥೋ ವಿವಿತುರ್ವಿಕಟಃ ಸಮಃ । 

ನಿಷಂಗೀ ಕವಚೀ ಪಾಶೀ ತಥಾ ನಂದೋಪನಂದಕೌ 11೭11 


ದುಷ್ಟಧರ್ಷಃ ಸುಬಾಹುಶ್ಚ ವಾತವೇಗಸುವರ್ಚಸೌ । 
ಧನುರ್ಗ್ರಾಹೋ ದುರ್ದಮಶ್ಚ ತಥಾ ಸತ್ತ ಸಮಃ ಸಹಃ 11೮॥॥ 


ಕರ್ಣಪರ್ವ 3 


ಏತೇ ರಥೈಃ ಪರಿವೃತಾ ವೀರ್ಯವಂತೋ ಮಹಾಬಲಾಃ ॥ 
ಭೀಮಸೇನಂ ಸಮಾಸಾದ್ಯ ಸಮಂತಾತರ್ಯವಾರಯನ್‌ Jal 


ಶ್ರುತಾಯು ದುರ್ಧರ ಕ್ರಾಥ ವಿವಿತ್ತು ವಿಕಟ ಸಮ ನಿಷಂಗಿ ಕವಚಿ ಪಾಶಿ ನಂದ 
ಉಪನಂದ ದುಷ್ಕಧರ್ಷ ಸುಬಾಹು ವಾತವೇಗ ಸುವರ್ಚಸ ಧನುರ್ಗ್ರಾಹ 
ದುರ್ದಮ ಸತ್ವಸಮ ಮತ್ತುಸಹ ಎಂಬ ವೀರ್ಯಶಾಲಿ ಮಹಾಬಲಿಗಳಾದ ಇವರು 
ರಥಿಕರಿಂದ ಪರಿವೃತರಾಗಿ ಭೀಮಸೇನನನ್ನು ಇದಿರಿಸಿ ಸುತ್ತಲೂ ಮುತ್ತಿದರು. 

ತೇ ವ್ಯಮುಂಚನ್‌ ಶರವ್ರಾತಾನ್‌ ನಾನಾಲಿಂಗಾನ್‌ ಸಮಂತತಃ ॥೧೦ 


ಸ ತೈರಭ್ಯರ್ಧ್ಯಮಾನಸ್ತು ಭೀಮಸೇನೋ ಮಹಾಬಲಃ । 


ತೇಷಾಮಾಪತತಾಂ ಕ್ಷಿಪ್ರಂ ಸುತಾನಾಂ ತೇ ನರಾಧಿಪ 11೧೧॥॥ 
ರಥೈಃ ಪಂಚಾಶತಾ ಸಾರ್ಧಂ ಪಂಚಾಶನ್ನ ಃಹನದ್‌ ರಥಾನ್‌ । 
ವಿವಿತ್ಲೋಸ್ತು ತತಃ ಕ್ರುದ್ಧೋ ಭಲ್ಲೇನಾಪಾಹರಚ್ಚಿರಃ 11೧೨! 


ಅವರು ಭೀಮನ ಮೇಲೆ ನಾನಾ ಬಗೆಯ ಬಾಣಸಮೂಹಗಳನ್ನು 
ಎಲ್ಲಕಡೆಗಳಿಂದ ಎಸೆದರು. ಅವುಗಳಿಂದ ಮಹಾಬಲಶಾಲಿ ಭೀಮಸೇನ ಪೀಡಿತ 
ನಾಗುವಾಗ, ಅವನು ತನ್ನ ಮೇಲೇರಿ ಬರುತ್ತಿದ್ದ ನಿನ್ನ ಮಕ್ಕಳ ಕಡೆಯ ಐವತ್ತು 
ರಥಿಕರನ್ನು ಐವತ್ತು ರಥಗಳ ಸಮೇತವಾಗಿ ಪುಡಿಗೈದ. ವಿವಿತುವಿನ ಶಿರಸ್ಸನ್ನು 
ಕೋಪದಿಂದ ಭಲ್ಲೆಯಿಂದ ತರಿದ. 

ಭೀಮೇನ ಚ ಮಹಾರಾಜ ಸ ಪಪಾತ ಹತೋ ಭುವಿ 11೧೩।1 

ಸಕುಂಡಲಶಿರಸ್ವ್ರಾಣಂ ಪೂರ್ಣಚಂದ್ರೋಪಮಂ ತದಾ 11೧೪॥ 

ಮಹಾರಾಜ, ಪೂರ್ಣಚಂದ್ರ ಸದೃಶವಾದ ಆ ಶಿರಸ್ಸನ್ನು ಕುಂಡಲ ಶಿರಸ್ಪಾಣ 
ಸಹಿತವಾಗಿಯೇ ಭೀಮ ಕತರಿಸಿದ. ಹೀಗೆ ವಿವಿತ್ಸು ಭೀಮನಿಂದ ಹತನಾಗಿ ನೆಲದ 
ಮೇಲೊರಗಿದ. 


ತಂ ದೃಷ್ಟ್ವಾ ನಿಹತಂ ಶೂರಂ ಭ್ರಾತರಃ ಸರ್ವತಃ ಪ್ರಭೋ | 
ಅಭ್ಯದ್ರವಂತ ಸಮರೇ ಭೀಮಂ ಭೀಮಪರಾಕ್ರಮಮ್‌ Hos 


4 ಮಹಾಭಾರತ 


ಶೂರನಾದ ವಿವಿತ್ಸು ಹತನಾದುದನ್ನು ಕಂಡು ಸೋದರರೆಲ್ಲರೂ ಭಯಂಕರ 
ಪರಾಕ್ರಮಿಯಾದ ಭೀಮನನ್ನು ಸಮರದಲ್ಲಿ ಆಕ್ರಮಿಸಿದರು. 


ತತೋತಪರಾಭ್ಯಾಂ ಭಲ್ಲಾಭ್ಯಾಂ ಪುತ್ರಯೋಸ್ತೇ ಮಹಾಹವೇ । 
ಜಹಾರ ಸಮರೇ ಪ್ರಾಣಾನ್‌ ಭೀಮೋ ಭೀಮಪರಾಕ್ರಮಃ: WHOL I 


ಆಗ ಮಹಾರಣದಲ್ಲಿ ಭಯಂಕರ ಪರಾಕ್ರಮಿ ಭೀಮನು ಇನ್ನೆರಡು 
ಭಲ್ಲೆಗಳಿಂದ ನಿನ್ನ ಇನ್ನಿಬ್ಬರು ಪುತ್ರರ ಪ್ರಾಣಗಳನ್ನು ಅಪಹರಿಸಿದ. 


ತೌ ಧರಾಮನ್ನಪದ್ಯೇತಾಂ ವಾತರುಗ್ಸಾವಿವ ದ್ರುಮೌ । 
ವಿಕಟಶ್ಚ ಸಮಶ್ಟೋಭೌ ದೇವಗರ್ಭಸಮೌ ನೃಪ 11೧೭11 


ರಾಜನೆ, ದೇವಪುತ್ರರಂತಿದ್ದ ವಿಕಟ ಮತ್ತು ಸಮ ಎಂಬ ಇನ್ನಿಬ್ಬರು ನಿನ್ನ 
ಪುತ್ರರೂ ಕೂಡ ಹತರಾಗಿ ಬಿರುಗಾಳಿಗೆ ಮುರಿದ ಎರಡು ಮರಗಳಂತೆ ನೆಲದಲ್ಲಿ 
ಒರಗಿದರು. 


ತತಸ್ತು ತ್ವರಿತೋ ಭೀಮಃ ಕ್ರಾಥಂ ನಿನ್ಯೇ ಯಮಕ್ಷಯಮ್‌ । 

ನಾರಾಚೇನ ಸುತೀಕ್ಷೆ ೇನ ಸ ಹತೋ ನ್ಯಪತದ್‌ ಭುವಿ 11೧೮॥ 

ಬಳಿಕ ಭೀಮನು ಬೇಗನೆ ಬಲು ತೀಕ್ಷ್ಣವಾದ ಬಾಣದಿಂದ ಕ್ರಾಥನೆಂಬ ನಿನ್ನ 
ಪುತ್ರನನ್ನು ಕೂಡ ಯಮಲೋಕಕ್ಕೆ ಕಳಿಸಿದ 

ಹಾಹಾಕಾರಸ್ತತಸ್ತೀವ್ರಃ ಸಂಬಭೂವ ಜನೇಶ್ದರ । 

ವಧ್ಯಮಾನೇಷು ತೇ ರಾಜಂಸ್ತದಾ ಪುತ್ರೇಷು ಧನ್ವಿಷು eal 


ರಾಜನೆ, ಬಿಲ್ಲಾಳುಗಳಾದ ನಿನ್ನ ಪುತ್ರರು ಹೀಗೆ ಹತರಾಗುವಾಗ ತೀವ್ರವಾದ 
ಹಾಹಾಕಾರ ಉಂಟಾಯಿತು. 


ತೇಷಾಂ ಸಂಲುಲಿತೇ ಸೈನ್ಯೇ ಭೀಮಸೇನೋ ಮಹಾಬಲಃ | 
ನಂದೋಪನಂದೌ ಸಮರೇ ಪ್ರಾಪಯದ್‌ ಯಮಸಾದನಮ್‌ ॥1೨೦॥ 


ನಿನ್ನ ಪುತ್ರರ ಸೈನ್ಯವು ಕ್ಟೋಭೆಗೊಳಗಾದಾಗ ಮಹಾಬಲಿ ಭೀಮಸೇನನು 


ರಣದಲ್ಲಿ ನಿನ್ನ ಪುತ್ರರಾದ ನಂದ-ಉಪನಂದರನ್ನೂ ಕೂಡ ಯಮಪಟ್ಟಣಕ್ಕೆ 
ಕಳಿಸಿದ. 


ಕರ್ಣಪರ್ವ 5 


ತತಸ್ತೇ ಪ್ರಾದ್ರವನ್‌ ಭೀತಾಃ ಪತ್ರಾಸ್ತೇ ವಿಹ್ಲಲೀಕೃತಾಃ । 
ಭೀಮಸೇನಂ ರಣೇ ದೃಷ್ಟಾ § ಕಾಲಾಂತಕಯಮೋಪಮಮ್‌ ॥॥೨೧॥ 
ಆಗ ನಿನ್ನ ಪುತ್ರರು ರಣದಲ್ಲಿ ಕಾಲಾಂತಕ ಯಮನಂತಿದ್ದ ಭೀಮನನ್ನು ಕಂಡು 
ಭಯವಿಹ್ವಲತೆಯಿಂದ ಪಲಾಯನ ಮಾಡಿದರು. 
ಪುತ್ರಾಂಸ್ತೇ ನಿಹತಾನ್‌ ದೃಷ್ಟ್ವಾ ಸೂತಪುತ್ರೋ ಸುದುರ್ಮನಾಃ | 
ಹಂಸವರ್ಣಾನ್‌ ಹಯಾನ್‌ ಭೂಯಃ ಪ್ರಾಹಿಣೋದ್‌ 
ಯತ್ರ ಪಾಂಡವಃ ॥1೨೨॥। 
ನಿನ್ನ ಪುತ್ರರು ಹತರಾದುದನ್ನು ಕಂಡು ಕರ್ಣನು ದುಃಖಿತನಾಗಿ ಹಂಸವರ್ಣದ 
ತನ್ನ ಕುದುರೆಗಳನ್ನು ಪುನಃ ಭೀಮನಿದ್ದಲ್ಲಿಗೆ ನಡೆಸಿದನು. 
ತೇ ಪ್ರೇಷಿತಾ ಮಹಾರಾಜ ಮದ್ರರಾಜೇನ ವಾಜಿನಃ । 
ಭೀಮಸೇನರಥಂ ಪ್ರಾಪ್ಯ ಸಮಸಜ್ಜಂತ ವೇಗಿತಾಃ 11೨೩1! 
ಮಹಾರಾಜ, ಶಲ್ಯನು ನಡೆಸಿದ ಆ ಕುದುರೆಗಳು ವೇಗದಿಂದ ಭೀಮಸೇನನ 
ರಥ ಸಮೀಪಕ್ಕೆ ಹೋಗಿ ಇದಿರಿಸಿ ನಿಂತುವು. 
ಸ ಸನ್ನಿಪಾತಸ್ತುಮುಲೋ ಘೋರರೂಪೋ ವಿಶಾಂಪತೇ ॥ 
ಆಸೀದ್‌ ರೌದ್ರೋ ಮಹಾರಾಜ ಕರ್ಣಪಾಂಡವಯೋರ್ಮ್ಮಧೇ ॥1೨೪॥ 
ಕರ್ಣನಿಗೂ ಭೀಮನಿಗೂ ನಡೆದ ತುಮುಲ ಯುದ್ಧವು ಘೋರಸ್ವರೂಪ 
ಹೊಂದಿ ಭೀಕರವಾಗಿತ್ತು 
ದೃಷ್ಟ್ಯಾ ಮಮ ಮಹಾರಾಜ ತೌ ಸಮೇತೌ ಮಹಾರಥೌ । 
ಆಸೀದ್‌ ಬುದ್ಧಿಃ ಕಥಂ ನೂನಮೇತದದ್ಯ ಭವಿಷ್ಯತಿ (1೨೫11 
ಮಹಾರಾಜ, ಅವರಿಬ್ಬರು ಮಹಾರಥರು ಹೋರಾಡುವುದನ್ನು ಕಂಡು ನನಗೆ 
ಇದರ ಪರ್ಯವಸಾನ ಹೇಗಾದೀತೆಂದು ಚಿಂತೆ ಉಂಟಾಯಿತು 
ತತೋ ಭೀಮೋ ರಣಶ್ಲಾಫೀ ಛಾದಯಾಮಾಸ ಪತ್ರಿಭಿಃ । 
ಕರ್ಣಂ ರಣೇ ಮಹಾರಾಜ ಪುತ್ರಾಣಾಂ ತವ ಪಶ್ಯತಾಮ್‌ WLI 


6 ಮಹಾಭಾರತ 
ಆಗ ರಣವನ್ನು ಶ್ಲಾಘಿಸುವ ಭೀಮನು ನಿನ್ನ ಪುತ್ರರು ನೋಡುತ್ತಿದ್ದಂತೆಯೇ 
ಕರ್ಣನನ್ನು ಬಾಣಗಳಿಂದ ಮುಚ್ಚಿಬಿಟ್ಟ 
ತತಃ ಕರ್ಣೋ ಭೃಶಂ ಕ್ರುದ್ಧೋ ಭೀಮಂ ನವಭಿರಾಯಸೈಃ । 
ವಿವ್ಯಾಧ ಪರಮಾಸ್ತ್ರಜ್ಞೋ ಭಲ್ಲೈಃ ಸನ್ನತಪರ್ವಭಿಃ 11೨೭1 


ಮಹಾಪ್ರಾಜ್ಞನಾದ ಕರ್ಣನು ಆಗ ಬಲು ಕುಪಿತನಾಗಿ ಭೀಮನನ್ನು 
ಡೊಂಕುಗಿಣ್ಣಿನ ಒಂಬತ್ತು ಉಕ್ಕಿನ ಭಲ್ಲೆಗಳಿಂದ ಹೊಡೆದ. 


ಆಹತಃ ಸ ಮಹಾಬಾಹುರ್ಭೀಮೋ ಭೀಮಪರಾಕ್ರಮಃ | 
ಆಕರ್ಣಪೂರ್ಣೈರ್ವಿಶಿಖೈ: ಕರ್ಣಂ ವಿವ್ಯಾಧ ಸಪ್ತಭಿಃ 11೨೮॥॥ 


ಹೊಡೆಸಿಕೊಂಡ ಮಹಾಬಾಹು ಭಯಂಕರ ಪರಾಕ್ರಮಿಯಾದ ಭೀಮನು 
ಕಿವಿಯವರೆಗೆ ಸೆಳೆದು ಏಳು ಬಾಣಗಳಿಂದ ಕರ್ಣನನ್ನು ಪ್ರಹರಿಸಿದ. 


ತತಃ ಕರ್ಣೋ ಮಹಾರಾಜ ಆಶೀವಿಷ ಇವ ಶ್ವಸನ್‌ | 
ಶರವರ್ಷೇಣ ಮಹತಾ ಛಾದಯಾಮಾಸ ಪಾಂಡವಮ್‌ 11೨೯॥॥ 


ಆಗ ಮಹಾರಾಜ, ಕರ್ಣನು ವಿಷಸರ್ಪದಂತೆ ಭುಸುಗುಟ್ಟುತ್ತ ದೊಡ್ಡ 
ಬಾಣಗಳ ಮಳೆಯಿಂದ ಭೀಮನನ್ನು ಮುಚ್ಚಿದ. 


ಭೀಮೋಂಪಿ ತಂ ಶರವ್ರಾತೈಶ್ಚಾದಯಿತ್ಹಾ ಮಹಾರಥಮ್‌ ।ಟ 
ಪಶ್ಯತಾಂ ಕೌರವೇಯಾಣಾಂ ವಿನನರ್ದ ಮಹಾಬಲಃ aol 


ಭೀಮನೂ ಕೂಡ ಮಹಾರಥನಾದ ಕರ್ಣನನ್ನು ಬಾಣಸಮೂಹಗಳಿಂದ 
ಮುಚ್ಚಿ ಕೌರವಯೋಧರು ನೋಡುತಿದ್ದಂತೆಯೇ ಗರ್ಜನೆ ಮಾಡಿದ. 


ತತಃ ಕರ್ಣೋ ಭೃಶಂ ಕ್ರುದ್ಧೋ ದೃಢಮಾದಾಯ ಕಾರ್ಮುಕಮ್‌ । 
ಭೀಮಂ ವಿವ್ಯಾಧ ದಶಭಿಃ ಕಂಕಪತ್ರೈಃ ಶಿಲಾಶಿತೈಃ 11೩೧॥ 


ಆಗ ಕರ್ಣನು ಬಹಳ ಕ್ರುದ್ಧನಾಗಿ ದೃಢವಾದ ಧನುಸನ್ನು ಹಿಡಿದು 
ಸಾಣೆಗಲ್ಲಿನಿಂದ ಹರಿತಮಾಡಿರುವ ಹತ್ತು ಬಾಣಗಳಿಂದ ಭೀಮನನ್ನು ಹೊಡೆದ. 


ಕರ್ಣಪರ್ವ 7 


ಕಾರ್ಮುಕಂ ಚಾಸ್ಯ ಚಿಚ್ಛೇದ ಭಲ್ಲೇನ ನಿಶಿತೇನ ಚ । 
ತತೋ ಭೀಮೋ ಮಹಾಬಾಹುರ್ಹೇಮಪಟ್ಟವಿಭೂಷಿತಮ್‌ 11೩೨॥! 


ಪರಿಘಂ ಘೋರಮಾದಾಯ ಮೃತ್ಯುದಂಡಮಿವಾಪರಮ್‌ । 

ಕರ್ಣಸ್ಯ ನಿಧನಾಕಾಂಕ್ಟೀ ಚಿಕ್ಷೇಪಾತಿಬಲೋ ನದನ್‌ 11೩೩1! 

ಮತ್ತು ಭೀಮನ ಬಿಲ್ಲನ್ನೂ ತೀಕ್ಷ್ಣ ವಾದ ಭಲ್ಲೆಯಿಂದ ಕಡಿದ. ಆಗ 
ಮಹಾಬಾಹುವಾದ ಭೀಮನು ಬಂಗಾರದ ಪಟ್ಟಿಯಿಂದ ಅಲಂಕೃತವಾದ 


ಇನ್ನೊಂದು ಯಮದಂಡದಂತಿರುವ ಘೋರವಾದ ಪರಿಘಾಯುಧವನ್ನು ಕರ್ಣನ 
ನಿಧನಾಕಾಂಕ್ಷಿಯಾಗಿ ಅತಿಬಲವಾಗಿ ಗರ್ಜಿಸುತ್ತ ಎಸೆದ. 


ತಮಾಪತಂತಂ ಪರಿಘಂ ವಜ್ರಾಶನಿಸಮಸ್ವನಮ್‌ । 
ಚಿಚ್ಛೇದ ಬಹುಧಾ ಕರ್ಣಃ ಶರೈರಾಶೀವಿಷೋಪಮೈ:ಃ 11೩೪11 


ವಜ್ರಾಯುಧದಂತೆ ಧ್ವನಿ ಮಾಡುತ್ತ ತನ್ನ ಮೇಲೆ ಬೀಳುತ್ತಿದ್ದ ಆ ಪರಿಘವನ್ನು 
ಕರ್ಣನು ಹಾವಿನಂಥ ಬಾಣಗಳಿಂದ ಬಹುವಾಗಿ ಕತ್ತರಿಸಿದ. 


ತತಃ ಕಾರ್ಮುಕಮಾದಾಯ ಭೀಮೋ ದೃಢತರಂ ತದಾ । 


ಛಾದಯಾಮಾಸ ವಿಶಿಖೈಃ ಕರ್ಣಂ ಪರಬಲಾರ್ದನಮ್‌ 11೩೫11 
ಚುಕ್ರೋಧ ಪರಮಾಯಸ್ಟೋ ದಂಡಾಹತ ಇವೋರಗಃ TERN 


ಬಳಿಕ ಭೀಮನು ಹೆಚ್ಚು ದೃಢವಾದ ಬಿಲ್ಲನ್ನೆತಿಕೊಂಡು ಶತ್ರುಸೈನ್ಯ ನಾಶಕನಾದ 
ಕರ್ಣನನ್ನು ಬಾಣಗಳಿಂದ ಮುಚ್ಚಿದ. ಕೋಲಿನಿಂದ ಹೊಡೆಸಿಕೊಂಡು ಬಹಳ 
ಆಯಾಸಗೊಂಡ ಹಾವಿನಂತೆ ಕೋಪಗೊಂಡ. 

ತತೋ ಯುದ್ಧಮಭೂದ್‌ ಘೋರಂ ಕರ್ಣಪಾಂಡವಯೋರ್ಮ್ಮಧೇ । 

ಹರೀಂದ್ರಯೋರಿವ ಮುಹುಃ ಪರಸ್ಪರವಧೈಷಿಣೋಃ 1೩೭! 

ಆಗ ಕರ್ಣ-ಭೀಮಸೇನರಿಗೆ, ಪರಸ್ಪರ ವಧವನ್ನು ಬಯಸಿದ ಎರಡು 
ಸಿಂಹಗಳಂತೆ, ಘೋರವಾದ ಯುದ್ದ ನಡೆಯಿತು. 


ತತಃ ಕರ್ಣೋ ಮಹಾರಾಜ ಭೀಮಸೇನಂ ತ್ರಿಭಿಃ ಶರೈಃ । 
ಆಕರ್ಣಮೂಲಂ ವಿವ್ಯಾಧ ದೃಢಮಾಯಮ್ಯ ಕಾರ್ಮುಕಮ್‌  ॥॥೩೮॥ 


8 ಮಹಾಭಾರತ 


ಮಹಾರಾಜ, ಕರ್ಣನು ಬಿಲ್ಲನ್ನು ದೃಢವಾಗಿ ಕಿವಿಯ ಬುಡದವರೆಗೆ ಸೆಳೆದು 
ಮೂರು ಬಾಣಗಳಿಂದ ಭೀಮಸೇನನನ್ನು ಹೊಡೆದ. 


ಸೋತತಿವಿದ್ದೋ ಮಹೇಷ್ವಾಸಃ ಕರ್ಣೇನ ಬಲಿನಾಂ ವರಃ | 
ಘೋರಮಾದತ್ತ ವಿಶಿಖಂ ಕರ್ಣಕಾಯಾವದಾರಣಮ್‌ 11೩೯1 


ಮಹಾಬಿಲ್ಗಾರನಾದ ಬಲಿಷ್ಠರಲ್ಲಿ ಶ್ರೇಷ್ಠನಾದ ಭೀಮಸೇನನು ಕರ್ಣನಿಂದ 
ಬಹಳ ಹೊಡೆಸಿಕೊಂಡು ಕರ್ಣನ ಶರೀರವನ್ನು ಸೀಳಬಲ್ಲ ಘೋರವಾದ 
ಬಾಣವನ್ನು ಎತ್ತಿಕೊಂಡ. 


ತಸ್ಯ ಭಿತ್ತ್ವಾ ತನುತ್ರಾಣಂ ಭಿತ್ತ್ವಾ ಕಾಯಂ ಚ ಸಾಯಕಃ । 
ಪ್ರಾವಿಶದ್‌ ಧರಣೇಂ ರಾಜನ್‌ ವಲ್ಲೀಕಮಿವ ಪನ್ನಗಃ Me] 


ಆ ಬಾಣವು ಕರ್ಣನ ಕವಚವನ್ನೂ ಶರೀರವನ್ನೂ ಬೇದಿಸಿ ಹಾವು ಹುತ್ತವನ್ನು 
ಪ್ರವೇಶಿಸುವಂತೆ ನೆಲವನ್ನು ಪ್ರವೇಶಿಸಿತು. 

ಸ ತೇನಾತಿಪ್ರಹಾರೇಣ ವ್ಯಥಿತೋ ವಿಹ್ಣಲನ್ನಿವ । 

ಸಂಚಚಾಲ ರಥೇ ಕರ್ಣಃ ಕ್ಷಿತಿಕಂಪೇ ಯಥಾಚಲಃ IPO 


ಆ ಬಾಣದಿಂದ ಅತಿ ಪ್ರಹಾರದಿಂದ ವ್ಯಥಿತನಾಗಿ ವಿಷ್ವಲಗೊಂಡು ಭೂಮಿ 
ಕಂಪಿಸುವಾಗ ಬೆಟ್ಟ ಅದುರುವಂತೆ ರಥದಲ್ಲಿ ಕರ್ಣ ನಡುಗಿದ. 


ತತಃ ಕರ್ಣೋ ಮಹಾರಾಜ ರೋಷಾಮರ್ಷಸಮನ್ವಿತಃ I 
ಪಾಂಡವಂ ಪಂಚವಿಂಶತ್ಯಾ ನಾರಾಚಾನಾಂ ಸಮಾರ್ಹಯತ್‌ 11೪೨1॥ 


ಬಳಿಕ, ಮಹಾರಾಜ! ಕರ್ಣನು ರೋಷ, ಅಸಹನೆಗಳಿಂದ ಯುಕನಾಗಿ 
ಭೀಮನನ್ನು ಇಪ್ಪತ್ತೈದು ಬಾಣಗಳಿಂದ ಪ್ರಹರಿಸಿದ. 


ತತೋ ಮುಹೂರ್ತಾದ್‌ ರಾಜೇಂದ್ರ ನಾತಿಕೃಚ್ಛಾದ್ಧಸನ್ನಿವ । 
ಕ್ರ) 
ವಿರಥಂ ಭೀಮಕರ್ಮಾಣಂ ಭೀಮಂ ಕರ್ಣಶ್ಚಕಾರ ಹ 11೪೩1! 


ಮಹಾರಾಜ, ಮುಹೂರ್ತಕಾಲದ ಅನಂತರ ಕರ್ಣನು ನಗುತ್ತ ಅನಾಯಾಸ 
ವಾಗಿ ಭೀಕರಕಾರ್ಯಕಾರಿಯಾದ ಭೀಮನನ್ನು ವಿರಥನನ್ನಾಗಿ ಮಾಡಿದ. 


ಕರ್ಣಪರ್ವ 


ವಿರಥೋ ಭರತಶ್ರೇಷ್ಠಃ ಪ್ರಹಸನ್ನನಿಲೋಪಮಃ । 

ಗದಾಹಸ್ತೋ ಮಹಾಬಾಹುರಪತತ್ತ್ಮ್ಯಂದನೋತ್ತಮಾತ್‌ 11೪೪॥॥ 

ವಿರಥನಾದ ಮಹಾಬಾಹು ಭೀಮನು ನಗುತ್ತ ಗದೆಯನ್ನು ಹಿಡಿದು 
ಉತ್ತಮವಾದ ರಥದಿಂದ ಗಾಳಿಯಂತೆ ಕೆಳಗೆ ಧುಮುಕಿದ. 


ಕರ್ಣಂ ಶಲ್ಯಂ ಚ ಯುಗಪದ್‌ ಗದಯಾ ಪ್ರಹಸನ್ನಿವ । 
ಅಪಾತಯದ್‌ ರಥೋಷಸ್ಥೇ ನಿಹತ್ಯ ವಿನನಾದ ಹ 11೪೫1! 


ನಗುತ್ತ ಭೀಮಸೇನನು ಕರ್ಣ-ಶಲ್ಯರಿಬ್ಬರನ್ನೂ ಜೊತೆಯಾಗಿ ಗದೆಯಿಂದ 
ಹೊಡೆದು ರಥದ ಹಿಂಭಾಗದಲ್ಲಿ ಬೀಳಿಸಿ ಗರ್ಜಿಸಿದ. 


ಗದಯಾ ಚ ಮಹಾರಾಜ ಕರ್ಣಸ್ಯ ರಥಕೂಬರಮ್‌ । 

ಪೋಥಯಾಮಾಸ ಸಂಕ್ರುದ್ಧಃ ಸಮರೇ ಶತ್ರುತಾಪನಃ 11೪೬1 

ಗದೆಯಿಂದ ಕರ್ಣನ ರಥದ ಕೂಬರವನ್ನು ಶತ್ರುತಾಪಕನಾದ ಭೀಮ 
ರಣದಲ್ಲಿ ಕೋಪದಿಂದ ಪುಡಿಮಾಡಿದ. 


ನಾಗಾನ್‌ ಸಪ್ತಶತಾನ್‌ ರಾಜನ್ನೀಷಾದಂತಾನ್‌ ಪ್ರಹಾರಿಣಃ । 
ವ್ಯಧಮತ್‌ ಸಹಸಾ ಭೀಮಃ ಕ್ರುದ್ಧರೂಪಃ ಪರಂತಪಃ 11೪೭।! 


ರಾಜನೆ, ಶತ್ರುತಾಪಕನಾದ ಭೀಮ ಕ್ರುದ್ಧನಾಗಿ ಪ್ರಹಾರ ಸಮರ್ಥವಾದ ಈಷಾ 
ದಂಡದಂಥ ದಾಡೆಗಳುಳ್ಳ ಏಳುನೂರು ಆನೆಗಳನ್ನು ವೇಗದಿಂದ ಸಂಹರಿಸಿದ. 


ದಂತವೇಷ್ಟೇಷು ನೇತ್ರೇಷು ಕುಂಭೇಷು ಸ ಕಟೇಷು ಚ । 
ಮರ್ಮಸಪಿ ಚ ಮರ್ಮಜ್ಞೋ ತಾನ್ನಾಗಾನವಧೀದ್‌ ಬಲೀ 11೪೮1॥ 


ಎ 
ಆನೆಗಳ ತುಟಿ ಕಣ್ಣು ಕುಂಭಸ್ಥಳ ಕಪೋಲಗಳಲ್ಲಿಯೂ ಮರ್ಮಸ್ಥಳ 
ಗಳಲ್ಲಿಯೂ ಬಲಿಷ್ಠನಾದ ಮರ್ಮಜ್ಞನಾದ ಭೀಮನು ಹೊಡೆದು ಸಂಹರಿಸಲು 
ತೊಡಗಿದ. 
ತತಸ್ತೇ ಪ್ರಾದ್ರವನ್‌ ಭೀತಾಃ ಪ್ರತೀಪಂ ಪ್ರಹಿತಾಃ ಪುನಃ । 
ಮಹಾಮಾತ್ರೈಸ್ತಮಾವವ್ರುರ್ಮೇಘಾ ಇವ ದಿವಾಕರಮ್‌ YE 


10 ಮಹಾಭಾರತ 


ಆನೆಗಳು ಭಯದಿಂದ ಓಡಿದುವು. ಆದರೆ ಮಾವಟಿಗರು ಪುನಃ ಅವುಗಳನ್ನು 
ಹಿಂತಿರುಗಿಸಿದಾಗ ಮೋಡಗಳು ಸೂರ್ಯನನ್ನು ಆವರಿಸುವಂತೆ ಅವು ಭೀಮನನ್ನು 
ಸುತ್ತಲೂ ಆವರಿಸಿದುವು. 

ತಾನ್‌ ಸ ಸಪ್ಪಶತಾನ್‌ ನಾಗಾನ್‌ ಸಾರೋಹಾಯುಧಕೇತನಾನ್‌ । 

ಭೂಮಿಷ್ಕೋ ಗದಯಾ ಜಫ್ನೇ ಶರನ್ನೇಘಾನಿವಾನಿಲಃ 11೫೦॥! 


ಆ ಏಳುನೂರು ಆನೆಗಳನ್ನು ಗಜಾರೋಹಿಗಳ ಆಯುಧಗಳ ಧ್ವಜಗಳ 
ಸಮೇತವಾಗಿ ಭೀಮನು ನೆಲದಲ್ಲಿದ್ದೇ ಗದೆಯಿಂದ ಹೊಡೆದು ಶರತ್ಕಾಲದ 
ಮೋಡಗಳನ್ನು ಗಾಳಿ ನಾಶಮಾಡುವಂತೆ ಸಂಹರಿಸಿದ. 


ತತಃ ಸುಬಲಪುತ್ರಸ್ಯ ನಾಗಾನತಿಬಲಾನ್‌ ಪುನಃ | 
ಪೋಥಯಾಮಾಸ ಕೌಂತೇಯೋ ದ್ವಿಪಂಚಾಶದರಿಂದಮಃ 11೫೧॥॥ 


ಶತ್ರುನಾಶಕನಾದ ಭೀಮನು ಪುನಃ ಅತಿ ಬಲಿಷ್ಠವಾದ ಶಕುನಿಯ ಐವತ್ತೆರಡು 
ಆನೆಗಳನ್ನೂ ಸಂಹರಿಸಿದ. 


ತಥಾ ರಥಶತಂ ಸಾಗ್ರಂ ಪತ್ತೀಂಶ್ಚ ಶತಶೋತಪರಾನ್‌ । 
ನ್ಯಹನತ್‌ ಪಾಂಡವೋ ಯುದ್ಧೇ ತಾಪಯಂಸ್ತವ ವಾಹಿನೀಮ್‌ ॥೫೨॥ 


ಹಾಗೆ ನೂರಕ್ಕಿಂತಲೂ ಹೆಚ್ಚು ರಥಗಳನ್ನೂ ನೂರಾರು ಬೇರೆ ಪದಾತಿಗಳನ್ನೂ 
ಭೀಮ ಯುದ್ಧದಲ್ಲಿ ನಾಶಪಡಿಸಿದ, ನಿನ್ನ ಸೈನ್ಯಕ್ಕೆ ಸಂತಾಪ ಉಂಟುಮಾಡಿದ. 

ಪ್ರತಾಪ್ಯಮಾನಂ ಸೂರ್ಯೇಣ ಭೀಮೇನ ಚ ಮಹಾತ್ಮನಾ । 

ತವ ಸೈನ್ಯಂ ಸಂಚುಕೋಚ ಚರ್ಮಾಗ್ನಾವಾಹಿತಂ ಯಥಾ 11೫೩11 


ಸೂರ್ಯನಿಂದಲೂ ಮಹಾತ್ಮನಾದ ಭೀಮನಿಂದಲೂ ಸಂತಾಪಗೊಳಿಸಲ್ಪಟ್ಟ 
ನಿನ್ನ ಸೈನ್ಯ ಬೆಂಕಿಯಲ್ಲಿ ಹಾಕಿದ ಚರ್ಮದಂತೆ ಮುದುಡಿತು. 

ತೇ ಭೀಮಭಯಸನ್ಪಸ್ತಾಸ್ತಾವಕಾ ಭರತರ್ಷಭ । 

ವಿಹಾಯ ಸಮರೇ ಕರ್ಣಂ ದುದ್ರುವುರ್ವೈ ದಿಶೋ ದಶ 11೫7೪ 


ರಾಜನೆ, ಭೀಮನ ಭಯದಿಂದ ವಿಹ್ವಲರಾದ ನಿನ್ನ ಸೈನಿಕರು ರಣದಲ್ಲಿ 
ಕರ್ಣನನ್ನು ಬಿಟ್ಟು ಹತ್ತು ದಿಕ್ಕುಗಳಿಗೆ ಓಡಿದರು. 


ಕರ್ಣಪರ್ವ 11 


ರಥಾಃ ಪಂಚಶತಾಶ್ಚಾನ್ಯೇ ಹ್ರಾ ದಿನಶ್ಚರ್ಮವರ್ಮಿಣಃ | 

ಭೀಮಮಭ್ಯದ್ರವಂಸ್ತೂರ್ಣಂ ಶರಪೂಗೈಃ ಸಮಂತತಃ 11೫೫11 

ಐದುನೂರು ರಧಿಕರು ಚರ್ಮದ ಆವರಣಯುಕವಾದ ಗಂಭೀರ ಶಬ್ದ 
ಮಾಡುವ ರಥಗಳನ್ನೇರಿ ಎಲ್ಲೆಡೆಗಳಿಂದ ಭೀಮನನ್ನು ಬಾಣಸಮೂಹಗಳಿಂದ 
ಆಕ್ರಮಿಸಿದರು. 

ತಾನ್‌ ಸಸೂತರಥಾನ್‌ ಸರ್ವಾನ್‌ ಸಪತಾಕಾಧ್ವಜಾಯುಧಾನ್‌ | 

ಪೋಥಯಾಮಾಸ ಗದಯಾ ಭೀಮೋ ವಿಷ್ಣುರಿವಾಸುರಾನ್‌ TENT 


ಅವರನ್ನು ಎಲ್ಲರನ್ನೂ ಸಾರಥಿ ರಥ ಧ್ವಜ ಪತಾಕೆ ಆಯುಧಗಳೊಂದಿಗೇ 
ಭೀಮನು ಗದೆಯಿಂದ ವಿಷ್ಣು ಅಸುರರನ್ನು ಹೇಗೋ ಹಾಗೆ ನಾಶಪಡಿಸಿದ. 


ತತಃ ಶಕುನಿನಿರ್ದಿಷ್ಠಾಃ ಸಾದಿನಃ ಶೂರಸಮ್ಮತಾಃ । 
ತ್ರಿಸಾಹಸ್ತಾ ಯಯುರ್ಥೀಮಂ ಶಕ್ಕೃಷ್ಠಿಪ್ರಾಸಪಾಣಯಃ 11೫೭11 


ಅಲ ಟದ 

ಬಳಿಕ ಶಕುನಿಯ ನಿರ್ದೇಶನದಲ್ಲಿ ಶೂರರೆಂದು ಪ್ರಸಿದ್ದರಾದ ಮೂರುಸಾವಿರ 
ಅಶ್ವಾರೋಹಿಗಳು ಶಕ್ತಿ ಯಷ್ಟಿ ಪ್ರಾಸಗಳನ್ನು ಹಿಡಿದು ಭೀಮನನ್ನು ಆಕ್ರಮಿಸಿದರು. 

ತಾನ್‌ ಪ್ರತ್ಯುದ್ಧಮ್ಯ ಯವನಾನಶ್ನಾರೋಹಾನ್‌ ವರಾರಿಹಾ । 

ವಿಚರನ್‌ ವಿವಿಧಾನ್‌ ಮಾರ್ಗಾನ್‌ ಘಾತಯಾಮಾಸ 

ಯೋಧಯನ್‌ ॥1೫೮॥ 

ಶತ್ರುನಾಶಕನಾದ ಭೀಮನು ಆ ಅಶ್ವಾರೋಹಿ ಯವನರನ್ನು ನಾನಾ ಬಗೆಯ 

ಮಾರ್ಗಗಳಲ್ಲಿ ಸಂಚರಿಸುತ್ತ ಗದೆಯಿಂದ ಹೊಡೆದು ಸಂಹರಿಸಿದ. 


ತೇಷಾಮಾಸೀನ್ಶಹಾನ್‌ ಶಬ್ದಸ್ತಾಡಿತಾನಾಂ ಚ ಸರ್ವಶಃ | 

ಅಶ್ಕಭಿಶ್ಚಿದ್ಯ ಮಾನಾನಾಂ ತಾಲಾನಾಮಿವ ಭಾರತ 11೫೯॥! 

ಭೀಮನು ಅವರನ್ನು ಹೊಡೆಯುವಾಗ ತಾಲವೃಕ್ಷಗಳಿಗೆ ಸಿಡಿಲು ಬಡಿವಂಥ 
ಮಹಾಶಬ್ದಗಳೇ ಎಲ್ಲೆಡೆ ಕೇಳಿಬರುತಿತ್ತು 


12 ಮಹಾಭಾರತ 


ಏವಂ ಸುಬಲಪುತ್ರಸ್ಯ ತ್ರಿಸಾಹಸ್ರಾನ್‌ ಹಯೋತ್ತಮಾನ್‌ । 
ಹತ್ತಾನ್ಯಂ ರಥಮಾಸ್ಥಾಯ ಕ್ರುದ್ಧೋ ರಾಧೇಯಮಭ್ಯಯಾತ್‌ 11೬೦॥ 


ಹೀಗೆ ಶಕುನಿಯ ಮೂರುಸಾವಿರ ಅಶ್ವಸೈನ್ಯಗಳನ್ನು ಕೊಂದು ಇನ್ನೊಂದು 
ರಥವನ್ನೇರಿ ಕ್ರುದ್ಧನಾಗಿ ಕರ್ಣನ ಕಡೆಗೇ ಧಾವಿಸಿದ ಭೀಮಸೇನ. 


ಕರ್ಣೋಂಪಿ ಸಮರೇ ರಾಜನ್‌ ಧರ್ಮಪುತ್ರಮರಿಂದಮಮ್‌ । 
ಶರೈಃ ಪ್ರಚ್ಚಾದಯಾಮಾಸ ಸಾರಥಿಂ ಚಾಪ್ಯಪಾತಯತ್‌ 11೬೧॥ 


ಭೀಮನು ಕರ್ಣನ ಕಡೆಗೆ ಏಕೆ ಧಾವಿಸಿದನೆಂದರೆ ಕರ್ಣನು ಆಗ ರಣದಲ್ಲಿ 
ಶತ್ರುನಾಶಕನಾದ ಯುಧಿಷ್ಠಿರನನ್ನು ಬಾಣಗಳಿಂದ ಆಚ್ಛಾದಿಸುತಿದ್ದ ಅವನ 
ಸಾರಥಿಯನ್ನೂ ಸಂಹರಿಸುತ್ತಿದ್ದ 

ತತಃ ಸಂಪ್ರದ್ರುತಂ ಸಂಖೇ ರಥಂ ದೃಷ್ಟ್ವಾ ಮಹಾರಥಃ | 

ಅನ್ನಧಾವತ್‌ ಕಿರನ್‌ ಬಾಣೈಃ ಕಂಕಪತ್ರೈರಜಿಹ್ಮಗೈ: ೨1 

ಮತ್ತು ಮಹಾರಥನಾದ ಕರ್ಣನು ರಣದಲ್ಲಿ ಪಲಾಯನ ಮಾಡುತಿದ್ದ 


ಯುಧಿಷ್ಠಿರನ ರಥವನ್ನು ಬೆನ್ನಟುತಿದ್ವ ಅಜಿಹ್ನಗ ಎಂಬ ಬಾಣಗಳಿಂದ 
ಆವರಿಸುತಿದ್ದ 

ರಾಜಾನಮಭಿಧಾವಂತಂ ಶರೈರಾವೃತ್ಯ ರೋದಸೀ | 

ಕ್ರುದ್ಧಃ ಪ್ರಚ್ಚ್ಛಾದಯಾಮಾಸ ಶರಜಾಲೇನ ಮಾರುತಿಃ 11೫೩11 


ಅದಕ್ಕೆ ಯುಧಿಷ್ಠಿರನನ್ನು ಬೆನ್ನಟ್ಟಿ ಹೋಗುತ್ತಿದ್ದ ಕರ್ಣನನ್ನು ಭೀಮನು 
ಬಾಣಗಳಿಂದ ತಡೆದು ಭೂಮ್ಯಂತರಿಕ್ಸಗಳನ್ನು ಬಾಣಸಮೂಹದಿಂದ ಆಚ್ಛಾದಿಸಿದ. 

ಸನ್ನಿವೃತ್ತಸ್ತತಸ್ತೂರ್ಣಂ ರಾಧೇಯಃ ಶತ್ರುಕರ್ಶನಃ । 

ಭೀಮಂ ಪ್ರಚ್ಛಾದಯಾಮಾಸ ಸಮಂತಾತ್‌ ನಿಶಿತೈಃ ಶರೈಃ 11೬೪॥॥ 

ಶತ್ರುನಾಶಕನಾದ ಕರ್ಣನು ಬೇಗನೆ ಹಿಂತಿರುಗಿ ಭೀಮನನ್ನು ಎಲ್ಲೆಡೆ 
ತೀಕ್ಷ್ಣವಾದ ಬಾಣಗಳಿಂದ ಆಚ್ಛಾದಿಸಿದ. 

ಮು 

ಭೀಮಸೇನರಥವ್ಯಗ್ರಂ ಕರ್ಣಂ ಭಾರತ ಸಾತ್ಯಕಿಃ । 

ಅಭ್ಯರ್ದಯದಮೇಯಾತ್ಮಾ ಪಾರ್ಷಿಗ್ರಹಣಕಾರಣಾತ್‌ 11೬೫1 


ಕರ್ಣಪರ್ವ 13 


ಕರ್ಣನು ಭೀಮಸೇನನ ರಥನಾಶಕ್ಕೇ ಹೆಚ್ಚು ಯತ್ನಿಸುವುದನ್ನು ಕಂಡು ಸಾತ್ಯಕಿ 
ಅವನನ್ನು ಆಕ್ರಮಿಸಲು ತೊಡಗಿದ. ಏಕೆಂದರೆ ಭೀಮರಥದ ಹಿಂಭಾಗದ ರಕ್ಷಕನು 
ಸಾತ್ಯಕಿಯಾಗಿದ್ದ 
ಅಭ್ಯವರ್ತತ ಕರ್ಣಸ್ತಮರ್ದಿತೋಪಪಿ ಶರೈರ್ಭ್ಛ್ಯಶಮ್‌ WEL 
ಸಾತ್ಯಕಿಯಿಂದ ಕರ್ಣನು ಬಹಳ ಪೀಡಿತನಾದರೂ ಕರ್ಣನು ಅವನನ್ನು ಕೂಡ 
ಆಕ್ರಮಿಸಿದ. 
ತಾವನ್ಯೋನ್ಯಂ ಸಮಾಸಾದ್ಯ ವೃಷಭೌ ಸರ್ವಧನ್ನಿನಾಮ್‌ । 
ವಿಸೃಜಂತೌ ಶರಾಂಶ್ಚಿತ್ರಾನ್‌ ವಿಭ್ರಾಜೇತಾಂ ಮನಸ್ಸಿನೌ WEI 
ಎಲ್ಲ ಬಿಲ್ಲಾಳುಗಳಲ್ಲಿ ಶ್ರೇಷ್ಠರಾದ ಆ ಸಾತ್ಯಕಿ ಕರ್ಣರು ಪರಸರ ಆಕ್ರಮಣ 
ಮಾಡಿ ಬಾಣಪ್ರಯೋಗದಲ್ಲಿ ಕುಶಲರಾದ ಅವರು ನಾನಾಬಗೆಯ ಬಾಣಗಳನ್ನು 
ಪ್ರಯೋಗಿಸುತ್ತ ಶೋಭಿಸಿದರು. 
ತಾಭ್ಯಾಂ ವಿಯತಿ ರಾಜೇಂದ್ರ ವಿತತಂ ಭೀಮದರ್ಶನಮ್‌ । 
ಕ್ರೌ ಂಚಪ್ಫ ಷ್ಠಾರುಣಂ ರೌದ್ರಂ ಬಾಣಜಾಲಂ ವ್ಯ ದೃಶ್ಯತ HEC 
ಕ್ರೌಂಚದ ಪೃಷ್ಠದಂತೆ ಕೆಂಪಾದ ಭಯಂಕರ ಬಾಣಸಮೂಹವನ್ನು ಅವರಿಬ್ಬರು 
ಆಕಾಶದಲ್ಲಿ ಹರಡಿದಾಗ ನೋಡಲು ಭೀಕರವಾಗಿ ಕಂಡುಬಂದಿತು. 
ನೈವ ಸೂರ್ಯಪ್ರಭಾಂ ಖಂ ವಾ ನ ದಿಶಃ ಪ್ರದಿಶಃ ಕುತಃ । 
ಪ್ರಾಜ್ಞಾಸಿಷ್ಠ ವಯಂ ತಾಭ್ಯಾಂ ಶರೈರ್ಮುಕೈೈಃ ಸಹಸ್ರಶಃ [Sal 
ಸಾವಿರಾರು ಬಾಣಗಳನ್ನು ಅವರು ಇಬ್ಬರೂ ಎಸೆದುದರಿಂದ ನಾವು 
ಸೂರ್ಯಪ್ರಭೆಯನ್ನಾಗಲಿ ಆಕಾಶವನ್ನಾಗಲಿ ಕಾಣಲಿಲ್ಲ ಇನ್ನು ದಿಕ್ಕು ವಿದಿಕ್ಕುಗಳನ್ನು 
ಕಾಣುವುದೆಂತು? 
ಮಧ್ಯಾಹ್ನೇ ತಪತೋ ರಾಜನ್‌ ಭಾಸ್ಕರಸ್ಯ ಮಹಾಪ್ರಭಾಃ । 
ಹತಾಃ ಸರ್ವಾಃ ಶರೌಫೈಸಸ್ರೈಃ ಕರ್ಣಮಾಧವಯೋಪಸ್ತದಾ Ide) 
ರಾಜನೆ, ಸಾತ್ಯಕಿ ಮತ್ತು ಕರ್ಣರ ಬಾಣಪ್ರವಾಹಗಳಿಂದ ಮಧ್ಯಾಹ್ನದಲ್ಲಿ 
ಉರಿಯುವ ಸೂರ್ಯನ ಪ್ರಭೆಯೆಲ್ಲವೂ ಮಂಕಾಗಿ ಹೋಯಿತು. 


12 ಮಹಾಭಾರತ 


ಏವಂ ಸುಬಲಪುತ್ರಸ್ಯ ತ್ರಿಸಾಹಸ್ರಾನ್‌ ಹಯೋತ್ತಮಾನ್‌ । 
ಹತ್ವಾನ್ಯಂ ರಥಮಾಸ್ಮಾಯ ಕ್ರುದ್ಧೋ ರಾಧೇಯಮಭ್ಯಯಾತ್‌ ॥೬೦॥ 


ಹೀಗೆ ಶಕುನಿಯ ಮೂರುಸಾವಿರ ಅಶ್ವಸೈನ್ಯಗಳನ್ನು ಕೊಂದು ಇನ್ನೊಂದು 
ರಥವನ್ನೇರಿ ಕ್ರುದ್ಧನಾಗಿ ಕರ್ಣನ ಕಡೆಗೇ ಧಾವಿಸಿದ ಭೀಮಸೇನ. 


ಕರ್ಣೋಂಪಿ ಸಮರೇ "ರಾಜನ್‌ ಧರ್ಮಪುತ್ರಮರಿಂದಮಮ್‌ । 
ಶರೈಃ ಪ್ರಚ್ಛಾದಯಾಮಾಸ ಸಾರಥಿಂ ಚಾಪ್ಯಪಾತಯತ್‌ 11೬೧11 


ಭೀಮನು ಕರ್ಣನ ಕಡೆಗೆ ಏಕೆ ಧಾವಿಸಿದನೆಂದರೆ ಕರ್ಣನು ಆಗ ರಣದಲ್ಲಿ 
ಶತ್ರುನಾಶಕನಾದ ಯುಧಿಷ್ಠಿರನನ್ನು ಬಾಣಗಳಿಂದ ಆಚ್ಛಾದಿಸುತ್ತಿದ್ದ ಅವನ 
ಸಾರಥಿಯನ್ನೂ ಸಂಹರಿಸುತ್ತಿದ್ದ 

ತತಃ ಸಂಪ್ರದ್ರುತಂ ಸಂಖೇ ರಥಂ ದೃಷ್ಟ್ವಾ ಮಹಾರಥಃ । 

ಅನ್ನಧಾವತ್‌ ಕಿರನ್‌ ಬಾಣೈಃ ಕಂಕಪತೈರಜಿಹ್ಠಗೈ: ೨1 

ಮತ್ತು ಮಹಾರಥನಾದ ಕರ್ಣನು ರಣದಲ್ಲಿ ಪಲಾಯನ ಮಾಡುತಿದ್ದ 


ಯುಧಿಷ್ಠಿರನ ರಥವನ್ನು ಬೆನ್ನಟ್ಟುತಿದ್ದ ಅಜಿಹ್ನಗ ಎಂಬ ಬಾಣಗಳಿಂದ 
ಆವರಿಸುತಿದ್ದ 

ರಾಜಾನಮಭಿಧಾವಂತಂ ಶರೈರಾವೃತ್ಯ ರೋದಸೀ ॥ 

ಕ್ರುದ್ಧಃ ಪ್ರಚ್ಛಾದಯಾಮಾಸ ಶರಜಾಲೇನ ಮಾರುತಿಃ 11೫೩11 


ಅದಕ್ಕೆ ಯುಧಿಷ್ಠಿರನನ್ನು ಬೆನ್ನಟ್ಟಿ ಹೋಗುತ್ತಿದ್ದ ಕರ್ಣನನ್ನು ಭೀಮನು 
ಬಾಣಗಳಿಂದ ತಡೆದು ಭೂಮ್ಯಂತರಿಕ್ಟಗಳನ್ನು ಬಾಣಸಮೂಹದಿಂದ ಆಚ್ಛಾದಿಸಿದ. 

ಸನ್ನಿವೃತ್ತಸ್ತತಸ್ತೂರ್ಣಂ ರಾಧೇಯಃ ಶತ್ರುಕರ್ಶನಃ । 

ಭೀಮಂ ಪ್ರಚ್ಛಾದಯಾಮಾಸ ಸಮಂತಾತ್‌ ನಿಶಿತೈಃ ಶರೈಃ TT 

ಶತ್ರುನಾಶಕನಾದ ಕರ್ಣನು ಬೇಗನೆ ಹಿಂತಿರುಗಿ ಭೀಮನನ್ನು ಎಲ್ಲೆಡೆ 
ತೀಕ್ಷ್ಣವಾದ ಬಾಣಗಳಿಂದ ಆಚ್ಛಾದಿಸಿದ. 

ಭೀಮಸೇನರಥವ್ಯಗ್ರಂ ಕರ್ಣಂ ಭಾರತ ಸಾತ್ಯಕಿಃ I 

ಅಭ್ಯರ್ದಯದಮೇಯಾತ್ಮಾ ಪಾರ್ಷಿಗ್ರಹಣಕಾರಣಾತ್‌ 11೬೫1! 


ಕರ್ಣಪರ್ವ 13 


ಕರ್ಣನು ಭೀಮಸೇನನ ರಥನಾಶಕ್ಕೇ ಹೆಚ್ಚು ಯತ್ನಿಸುವುದನ್ನು ಕಂಡು ಸಾತ್ಯಕಿ 
ಅವನನ್ನು ಆಕ್ರಮಿಸಲು ತೊಡಗಿದ. ಏಕೆಂದರೆ ಭೀಮರಥದ ಹಿಂಭಾಗದ ರಕ್ಷಕನು 
ಸಾತ್ಯಕಿಯಾಗಿದ್ದ 

ಅಭ್ಯವರ್ತತ ಕರ್ಣಸ್ತಮರ್ದಿತೋತಪಿ ಶರೈರ್ಭ್ಯಶಮ್‌ 1೬೬॥ 


ಸಾತ್ಯಕಿಯಿಂದ ಕರ್ಣನು ಬಹಳೆ ಪೀಡಿತನಾದರೂ ಕರ್ಣನು ಅವನನ್ನು ಕೂಡ 
ಆಕ್ರಮಿಸಿದ. 

ತಾವನ್ಯೋನ್ಯಂ ಸಮಾಸಾದ್ಯ ವೃಷಭೌ ಸರ್ವಧನ್ನಿನಾಮ್‌ । 

ವಿಸೃಜಂತೌ ಶರಾಂಶ್ಚಿತ್ರಾನ್‌ ವಿಭ್ರಾಜೇತಾಂ ಮನಸ್ಸಿನೌ WI 

ಎಲ್ಲ ಬಿಲ್ಲಾಳುಗಳಲ್ಲಿ ಲ್ಲಿ ಶ್ರೇಷ್ಠರಾದ ಆ ಸಾತ್ಯಕಿ, ಕರ್ಣರು ಪರಸ್ಪರ ಆಕ್ರಮಣ 
ಮಾಡಿ ಬಾಣಪ್ರಯೋಗದಲ್ಲಿ ಕುಶಲರಾದ ಆ ನಷಬಗೆಚ: ಬಾಣಗಳನ್ನು 
ಪ್ರಯೋಗಿಸುತ್ತ ' ಶೋಭಿಸಿದರು. 

ತಾಭ್ಯಾಂ ವಿಯತಿ ರಾಜೇಂದ್ರ ವಿತತಂ ಭೀಮದರ್ಶನಮ್‌ । 

ಕ್ರೌ ಂಚಪ್ಪ ಷ್ಠಾರುಣಂ ರೌದ್ರಂ ಬಾಣಜಾಲಂ ವ್ಯ ದೃಶ್ಯ ತ 11೬೮11 

ಕ್ರೌಂಚದ ಪ್ಲ ಪೃಷ್ಠದಂತೆ ಕೆಂಪಾದ ಭಯಂಕರ ಬಾಣಸಮೂಹವನ್ನು ಅವರಿಬ್ಬರು 
ಆಕಾಶದಲ್ಲಿ ಹರಡಿದಾಗ ನೋಡಲು ಭೀಕರವಾಗಿ ಕಂಡುಬಂದಿತು. 

ನೈವ ಸೂರ್ಯಪ್ರಭಾಂ ಖಂವಾ ನ ದಿಶಃ ಪ್ರದಿಶಃ ಕುತಃ । 

ಪ್ರಾಜ್ಞಾಸಿಷ್ಠ ವಯಂ ತಾಭ್ಯಾಂ ಶರೈರ್ಮುಕ್ಷೆ: ಸಹಸ್ರಶಃ WEI 

ಸಾವಿರಾರು ಬಾಣಗಳನ್ನು ಅವರು ಇಬ್ಬರೂ ಎಸೆದುದರಿಂದ ನಾವು 
ಸೂರ್ಯಪ್ರಭೆಯನ್ನಾಗಲಿ ಆಕಾಶವನ್ನಾಗಲಿ ಕಾಣಲಿಲ್ಲ ಇನ್ನು ದಿಕ್ಕು ವಿದಿಕ್ಕುಗಳನ್ನು 
ಕಾಣುವುದೆಂತು? 

ಮಧ್ಯಾ ಹ್ನೇ ತಪತೋ ರಾಜನ್‌ ಭಾಸ್ಕರಸ್ಯ ಮಹಾಪ್ರಭಾಃ । 

ಹತಾಃ iE ಶರೌಫೈಸ್ಟೈ: ಕರ್ಣಮಾಧವಯೋಸ್ತದಾ 1೭೦॥॥ 

ರಾಜನೆ, ಸಾತ್ಯಕಿ ಮತ್ತು ಕರ್ಣರ ಬಾಣಪ್ರವಾಹಗಳಿಂದ ಮಧ್ಯಾಹ್ನದಲ್ಲಿ 
ಉರಿಯುವ ಜ್‌ ಪ್ರಭೆಯೆಲ್ಲೂ ಮಂಕಾಗಿ ಹೋಯಿತು. 


14 ಮಹಾಭಾರತ 


ಸೌಬಲಂ ಕೃತವರ್ಮಾಣಂ ದ್ರೌಣಿಮಾಧಿರಥಿಂ ಕೃಪಮ್‌ । 
ಸಂಸಕ್ತಾನ್‌ ಪಾಂಡವೈರ್ದ್ವಷ್ಟ್ವಾ ನಿವೃತ್ತಾಃ ಕುರವಃ ಪುನಃ 11೭೧॥ 


ಶಕುನಿ ಕೃತವರ್ಮ ಅಶ್ವತ್ಥಾಮ ಕರ್ಣ ಮತ್ತು ಕೃಪರೂ ಪಾಂಡವರೊಡನೆ 
ಯುದ್ಧಕ್ಕೆ ತೊಡಗಿದ್ದನ್ನು ಕಂಡು ಕುರುಸೈನಿಕರು ಓಡಿ ಹೋಗಿದ್ದವರು 
ಹಿಂತಿರುಗಿದರು. 


ತೇಷಾಮಾಪತತಾಂ ಶಬ್ದಸ್ತೀವ್ರ ಆಸೀದ್‌ ವಿಶಾಂಪತೇ | 
ಉದ್ದೂತಾನಾಂ ಯಥಾ ವೃಷ್ಟಾ ೫ ಸಾಗರಾಣಾಂ ಭಯಾವಹಃ ॥೭೨॥ 


ರಾಜನೆ, ಮಳೆಯಿಂದ ಉಕ್ಕಿದ ಸಾಗರಗಳ ಶಬ್ದದಂತೆ ಕುರುಸೈನಿಕರ 
ಆಗಮನದಿಂದ ತೀವ್ರವಾದ ಶಬ್ದ ಉಂಟಾಯಿತು. 


ತೇ ಸೇನೇ ಭೃಶಸಂವಿಗ್ನೇ ದ್ರಷಾ ನೋನಂ ಮಹಾರಣೇ । 


ಲ ಬವ ಶೆ. ಜಿ 


ಹರ್ಷೇಣ ಮಹತಾ ಯುಕ್ತೇ ಪರಿಗೃಹ್ಯ ಪರಸ್ಪರಮ್‌ 11೭೩1 


ಕೌರವ-ಪಾಂಡವರ ಸೈನ್ಯಗಳು ಮಹಾರಣದಲ್ಲಿ ಪರಸ್ಪರ ನೋಡಿ ಮಹಾ 
ಹರ್ಷಯುಕ್ತವಾಗಿ ಪರಸ್ಪರ ಆಕ್ರಮಣ ಮಾಡುತ್ತ ಬಹಳ ಉದ್ದೇಗಗೊಂಡುವು. 
ತತಃ ಪ್ರವವೃತೇ ಯುದ್ಧಂ ಮಧ್ಯಂ ಪ್ರಾಪ್ತೇ ದಿವಾಕರೇ । 
ಯಾದೃಶಂ ನ ಕದಾಚಿದ್ದಿ ದೃಷ್ಟಪೂರ್ವಂ ನ ಚ ಶ್ರುತಮ್‌ 11೭೪1 
೦ ಆ 


ಸೂರ್ಯನು ಆಕಾಶದಲ್ಲಿ ಮಧ್ಯಕ್ಕೆ ಬಂದಾಗ, ಹಿಂದೆ ಎಂದೂ ಕಂಡರಿಯದಿದ್ದ 
ಕೇಳರಿಯದಿದ್ದ ಯುದ್ಧ ನಡೆಯಿತು. 


ಬಲೌಫಸ್ತು ಸಮಾಸಾದ್ಯ ಬಲೌಘಂ ಸಹಸಾ ರಣೇ | 
ಉಪಾಸರ್ಪತ ವೇಗೇನ ಜಲೌಘ ಇವ ಸಾಗರಮ್‌ 11೭೫॥ 


ನೀರಿನ ಪ್ರವಾಹ ವೇಗದಿಂದ ಸಾಗರವನ್ನು ಸೇರುವಂತೆ ರಣದಲ್ಲಿ 
ಸೇನಾಪ್ರವಾಹವು ಸೇನಾಪ್ರವಾಹವನ್ನು ಆಕ್ರಮಿಸಿ ವೇಗದಿಂದ ಘಟ್ಟಿಸಿತು. 


ಆಸೀನ್ನಿನಾದಃ ಸುಮಹಾನ್‌ ಬಲೌಘಾನಾಂ ಪರಸ್ಪರಮ್‌ । 
ಗರ್ಜತಾಂ ಸಾಗರೌಘಾಣಾಂ ಯಥಾ ಸ್ಯಾನ್ನಿಸ್ಸನೋ ಮಹಾನ್‌ ॥೭೬॥ 


ಕರ್ಣಪರ್ವ 15 


ಸೇನಾಪ್ರವಾಹಗಳು ಪರಸ್ಪರ ಗರ್ಜಿಸಿದ್ದರಿಂದ, ಸಾಗರಪ್ರವಾಹಗಳು ಪರಸ್ಪರ 
ಸೇರಿದಾಗ ಮಹಾಶಬ್ದ ಉಂಟಾಗುವಂತೆ, ಬಲುದೊಡ್ಡ ಶಬ್ದವೇ ಉಂಟಾಯಿತು. 

ತೇ ತು ಸೇನೇ ಸಮಾಸಾದ್ಯ ವೇಗವತ್ಯೌ ಪರಸ್ಪರಮ್‌ । 

ಏಕಭಾವಮನುಪ್ರಾಪ್ತೇ ನದ್ಯಾವಿವ ಸಮಾಗಮೇ Hel 

ವೇಗವುಳ್ಳ ಎರಡು ನದಿಗಳು ಸೇರಿದಾಗ ಅವು ಒಂದಾಗುವಂತೆ ವೇಗವುಳ್ಳ ಆ 
ಎರಡು ಸೇನೆಗಳು ಪರಸ್ಪರ ಸೇರಿದಾಗ ಅವು ಒಂದಾದುವು. 


ತತಃ ಪ್ರವವೃತೇ ಯುದ್ಧಂ ಘೋರರೂಪಂ ವಿಶಾಂಪತೇ । 
ಕುರೂಣಾಂ ಪಾಂಡವಾನಾಂ ಚ ಲಿಪತಾಂ ಸುಮಹದ್ಯಶಃ 11೭೮11 


ರಾಜನೆ, ಆಗ ಬಲುದೊಡ್ಡ ಯಶಸನ್ನು ಪಡೆಯುವಾಸೆ ಮಾಡಿದ ಕುರು 
ಪಾಂಡವ ಸೇನೆಗಳಿಗೆ ಪರಸ್ಪರ ಭೀಕರ ಸ್ವರೂಪದ ಯುದ್ಧ ನಡೆಯಿತು. 

ಶೂರಾಣಾಂ ಗರ್ಜತಾಂ ತತ್ರ ಸಾಧಿಕ್ಷೇಪಕೃತಾ ಗಿರಃ । 

ಶ್ರೂಯಂತೇ ವಿವಿಧಾ ರಾಜನ್ನಾಮಾನ್ಯುದ್ದಿಶ್ಶ ಸರ್ವತಃ 11೭೯1 

ರಾಜನೆ, ಶೂರರು ಒಬ್ಬರು ಇನ್ನೊಬ್ಬರ ಹೆಸರುಹೇಳಿ ಗರ್ಜಿಸುತ್ತ ಆಕ್ಷೇಪ 
ಯುಕವಾದ ನಾನಾ ಬಗೆಯ ಮಾತುಗಳನ್ನಾಡುವುದು ಎಲ್ಲೆಡೆ ಕೇಳಿಬಂದಿತು. 

ಯಸ್ಯ ಯದ್ದಿ ರಣೇ ವ್ಯಂಗಂ ಪಿತೃತೋ ಮಾತೃತೋತಪಪಿ ವಾ। 

ಕರ್ಮತಃ ಶೀಲತೋ ವಾಪಿ ಸ ತಚ್ಛ್ರಾಃ ವಯತೇ ಯುಧಿ Coll 


ರಣದಲ್ಲಿ ಒಬ್ಬನು ಇನ್ನೊಬ್ಬನಲ್ಲಿ ತಂದೆ-ತಾಯಿಗಳ ಅಥವಾ ಕರ್ಮಶೀಲಗಳ 
ಸಂಬಂಧದಿಂದ ಯಾವುದು ಕುಂದು ಇರುವುದೋ ಅದನ್ನೆತ್ತಿ ಹೇಳಿದ. 


ತಾನ್‌ ದೃಷ್ಟ್ಯಾ ಸಮರೇ ಶೂರಾಂಸ್ತರ್ಜಯಾನಾನ್‌ ಪರಸ್ಪರಮ್‌ । 
ಅಭವನ್ನೇ ಮತೀ ರಾಜನ್ನೈಷಾಮಸ್ತೀತಿ ಜೀವಿತಮ್‌ 11೮೧॥ 


ಸಮರದಲ್ಲಿ ಶೂರರು ಪರಸ್ಪರ ನಿಂದಿಸುವುದನ್ನು ಕಂಡಾಗ ಇವರಿಗೆ ಇನ್ನು 
ಉಳಿಗಾಲವಿಲ್ಲವೆಂದೇ ನನಗೆ ಅನ್ನಿಸಿತು. 


16 ಮಹಾಭಾರತ 


ತೇಷಾಂ ದೃಷ್ಟ್ವಾ ತು ಕ್ರುದ್ಧಾನಾಂ ವಪೂಂಷ್ಯಮಿತತೇಜಸಾಮ್‌ । 
ಅಭವನ್ನೇ ಭಯಂ ತೀವ್ರಂ ಕಥಮೇತದ್‌ ಭವಿಷ್ಯತಿ 11೮೨॥ 


ಮಹಾ ಅಮಿತ ಪರಾಕ್ರಮಿಗಳಾದ ಕ್ರುದ್ಧರಾದ ಆ ಶೂರರ ಶರೀರಗಳನ್ನು 


ನೋಡಿ ನನಗೆ ತೀವ್ರ ಭಯವುಂಟಾಯಿತು. ಇನ್ನು ಮುಂದೆ ಇದು 
ಹೇಗಾದೀತೆಂದು. 


ತತಸ್ತೇ ಪಾಂಡವಾ ರಾಜನ್‌ ಕೌರವಾಶ್ಚ ಮಹಾರಥಾಃ | 
ತತಕ್ಷುಃ ಸಾಯಕೈಸ್ತೀಕ್ಷೈರ್ನಿಘ್ನಂತೋ ಹಿ ಪರಸ್ಪರಮ್‌ 11೮೩॥ 


ಆಗ ರಾಜನೆ, ಮಹಾರಥರಾದ ಪಾಂಡವರೂ ಕೌರವರೂ ತೀಕ್ಷ್ಣವಾದ 
ಬಾಣಗಳಿಂದ ಪರಸರ ಹೊಡೆದು ಕತರಿಸಿದರು. 


ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ಕರ್ಣಪರ್ವಣಿ ಅಷ್ಟಚತ್ವಾರಿಿಶೋ5ಧ್ಯಾಯಃ PEI 


ಕೆ 
ಳಿ 


ನಲವತ್ತೊಂಬತ್ತನೆಯ ಅಧ್ಯಾಯ 
ಘೋರವಾದ ಯುದ್ಧದಲ್ಲಿ ಕೌರವಸೈನ್ಯವು ಸಾಗರದಲ್ಲಿ ಒಡೆದ 
ನೌಕೆಯಂತಾಯಿತು. 
ಸಂಜಯಃ 
ಕ್ಷತ್ರಿಯಾಸ್ತೇ ಮಹಾರಾಜ ಪರಸ್ಪರವಧೈಷಿಣಃ | 
ಅನ್ಯೋನ್ಯಂ ಸಮರೇ ಜಘ್ಗುಃ ಕೃತವೈರಾಃ ಪರಸ್ಪರಮ್‌ 11೧॥॥ 


ಸಂಜಯ ನುಡಿದ ಮಹಾರಾಜ, ಪರಸ್ಪರ ವೈರಮಾಡಿದ್ದರಿಂದ ಪರಸರ 
ವಧೇಚ್ಛುಗಳಾಗಿ ಆ ಕೃತ್ರಿಯರು ರಣದಲ್ಲಿ ಪರಸ್ಪರ ಹೊಡೆದುಕೊಂಡರು. 

ರಥೌಘಾಶ್ಚ ಹಯೌಘಾಶ್ಚ ನರೌಘಾಶ್ಚ ಸಮಂತತಃ । 

ಗಜೌಘಾಶ್ಚ ಮಹಾರಾಜ ಸಂಸಕ್ತಾಃ ಸ್ಮ ಪರಸ್ಪರಮ್‌ 11೨ 

ಮಹಾರಾಜ, ರಥಸಮೂಹ, ಅಶ್ವಸಮೂಹ, ಪದಾತಿಸಮೂಹ, 
ಗಜಸಮೂಹಗಳು ಎಲ್ಲ ಕಡೆ ಪರಸ್ಪರವಾಗಿ ಇದಿರಿಸಿದುವು. 


ಕರ್ಣಪರ್ವ 17 


ಗದಾನಾಂ ಪರಿಘಾಣಾಂ ಚ ಕಣಪಾನಾಂ ಚ ಸರ್ಪತಾಮ್‌ ।ಟ 
ಪ್ರಾಸಾನಾಂ ಭಂಡಿಪಾಲಾನಾಂ ಮುಸಲಾನಾಂ ಚ ಸರ್ವಶಃ ॥೩॥ 


ಸಂಪಾತಂ ಚಾನ್ನಪಶ್ಯಾಮ ಸಂಗ್ರಾಮೇ ಭೃಶದಾರುಣೇ । 

ಶಲಭಾ ಇವ ಸಂಪೇತುಃ ಸಮಂತಾತ್‌ ಶರವೃಷ್ಟಯಃ 11೪1! 

ಗದೆ, ಪರಿಘ, ಕಣಪ, ಪ್ರಾಸ, ಭಿಂಡಿಪಾಲ, ಮುಸಲಗಳು ಅತ್ಯಂತ 
ದಾರುಣವಾದ ಸಂಗ್ರಾಮದಲ್ಲಿ ಸರ್ವತ್ರ ಮೈಮೇಲೆ ಹಾರಿ ಬೀಳುವುದನ್ನು ನಾವು 
ಕಂಡೆವು. ಬಾಣಗಳ ಮಳೆಗಳು ಎಲ್ಲೆಡೆ ಮಿಡತೆಗಳಂತೆ ಹಾರಿಬಿದ್ದವು. 


ನಾಗಾ ನಾಗಾನ್‌ ಸಮಾಸಾದ್ಯ ವ್ಯಧಮಂತ ಪರಸ್ಪರಮ್‌ । 


ಹಯಾ ಹಯಾಂಶ್ಚ ಸಮರೇ ರಥಿನೋ ರಥಿನಸ್ತಥಾ 11೫11 
ಪತ್ರಯಃ ಪತ್ತಿಸಂಘೈಶ್ಚ ಸಮಾಸಾದ್ಯ ಪರಸ್ಪರಮ್‌ 11೬11 


ಸಮರದಲ್ಲಿ ಗಜಗಳು ಗಜಗಳನ್ನು ಅಶ್ವಗಳು ಅಶ್ವಗಳನ್ನು ರಥಿಕರು 
ರಥಿಕರನ್ನು ಪದಾತಿಗಳು ಪದಾತಿಗಳನ್ನು ಪರಸ್ಪರ ಆಕ್ರಮಿಸಿ ಸಂಹರಿಸಿದರು. 

ಪತ್ರಯೋ ರಥಮಾತಂಗಾನ್‌ ರಥಾ ಹಸ್ಕಶ್ಚಮೇವ ಚ। 

ನಾಗಾಶ್ಚ ಸಮರೇ ತ್ರ್ಯಂಗಂ ಮಮೃದುಃ ಶೀಘ್ರಗಾ ನೃಪ 11೭11 

ಶೀಘ್ರಗಾಮಿಗಳಾದ ಪದಾತಿಗಳು ರಥ-ಗಜಗಳನ್ನು ರಥಗಳು ಗಜ- 
ಅಶ್ವಗಳನ್ನು ಗಜಗಳು ಅಶ್ವ-ರಥ-ಪದಾತಿಗಳೆಂಬ ಮೂರು ಸೇನಾಂಗಗಳನ್ನು 
ಮರ್ದನ ಮಾಡಿದುವು. 

ವಧ್ಯತಾಂ ತತ್ರ ಶೂರಾಣಾಂ ಕ್ರೋಶತಾಂ ಚ ಪರಸ್ಪರಮ್‌ | 

ಘೋರಮಾಯೋಧನಂ ಜಜ್ಞೇ ಪಶೂನಾಂ ವೈಶಸಂ ಯಥಾ HS 

ಶೂರರು ಪರಸ್ಪರ ಹತರಾಗಿ ಕೂಗಿಕೊಳ್ಳುವ ಆ ಘೋರವಾದ ರಣರಂಗವು 
ಪಶುಗಳ ವಧೆ ಮಾಡುವ ಕಸಾಯಿಖಾನೆಯಂತಾಯಿತು. 


ರುಧಿರೇಣ ಸಮಾಸ್ತೀರ್ಣಾ ಭಾತಿ ಭಾರತ ಮೇದಿನೀ । 
ಶಕ್ರಗೋಪಗಣಾಕೀರ್ಣಾ ಪ್ರಾವೃಷೀವ ಯಥಾ ಧರಾ Mal 


18 ಮಹಾಭಾರತ 


ರಾಜನೆ, ನೆತರಿಂದ ಒದ್ದೆಯಾದ ಆ ರಣಭೂಮಿ ಮಳೆಗಾಲದಲ್ಲಿ ಶಕ್ರಗೋಪ 
(ಒನಕೆ ಬಂಡೆಹುಳು) ಗಳಿಂದ ವ್ಯಾಪವಾದ :ನೆಲದಂತೇ ಕಂಡಿತು. 


ಯಥಾ ವಾ ವಾಸಸೀ ಶುಕ್ಲೇ ಮಹಾರಜನರಂಜಿತೇ । 
ಬಿಭ್ಭಯಾದ್‌ ಯುವತಿಃ ಶ್ಯಾಮಾ ತದ್ದದಾಸೀದ್‌ ವಸುಂಧರಾ ॥೧೦॥ 
ಮಾಂಸಶೋಣಿತಚಿತ್ರೇವ ಶಾತಕೌಂಭಮಯೀವ ಚ Wool 


ಕುಸುಬೆ ಹೂವಿನ ರಂಗು ಹಾಕಿದ ಬಿಳಿ ಬಟ್ಟೆಗಳನ್ನುಟ್ಟ ಶ್ಯಾಮಲವರ್ಣದ 
ಯುವತಿಯಂತೆ, ಮಾಂಸ-ರಕಗಳಿಂದ ಚಿತ್ರ ಬರೆದಂತೆ ಸುವರ್ಣಮಯವಾದಂತೆ 
ರಣಭೂಮಿ ಕಂಡುಬಂದಿತು. 


ಛಿನ್ನಾನಾಂ ಚೋತ್ತಮಾಂಗಾನಾಂ ಬಾಹೂನಾಂ ಚೋರದುಭಿಃ ಸಹ । 
ಕುಂಡಲಾನಾಂ ಪ್ರವಿದ್ಧಾನಾಂ ಭೂಷಣಾನಾಂ ಚ ಭಾರತ Tet] 


ನಿಷ್ಕಾಣಾಮಧಿಸೂತ್ರಾಣಾಂ ಶರೀರಾಣಾಂ ಚ ಧನ್ನಿನಾಮ್‌ । 
ವರ್ಮಣಾಂ ಸಪತಾಕಾನಾಂ ಸಂಘಾಸ್ತತ್ರಾಪತನ್‌ ಭುವಿ 11೧೩11 


ಬಿಲ್ಲಾಳುಗಳ ಕಡಿದ ತಲೆ ತೋಳು ತೊಡೆಗಳು ಕುಂಡಲ ಭೂಷಣ ಹಾರಗಳು, 
ಶರೀರಗಳು ಕವಚಗಳು ಪತಾಕೆಗಳು ಇವು ರಾಶಿರಾಶಿಯಾಗಿ ಆ ರಣಭೂಮಿಯಲ್ಲಿ 
ಬಿದುವು. 


[= 


ಗಜಾನ್‌ ಗಜಾಃ ಸಮಾಸಾದ್ಯ ವಿಷಾಣಾಗೈರದಾರಯನ್‌ । 
ವಿಷಾಣಾಭಿಹತಾಸ್ತೇ ಚ ಭ್ರಾಜಂತೇ ದ್ವಿರದಾ ಯಥಾ 1(೧೪॥ 


ರುಧಿರೇಣಾವಸಿಕ್ತಾಂಗಾ ಗೈರಿಕಪ್ರಭವಾ ಇವ | 
ಯಥಾ ಭ್ರಾಜಂತಿ ಸ್ಕಂದಂತಃ ಪರ್ವತಾ ಧಾತುಮಂಡಿತಾಃ 11೧೫1 


ಗಜಗಳು ಗಜಗಳನ್ನು ಇದಿರಿಸಿ ದಾಡೆಗಳ ತುದಿಗಳಿಂದ ಸೀಳಿದುವು. ದಾಡೆಗಳ 
ಇರಿತದಿಂದ ಮೈಯೆಲ್ಲ ರಕ್ತದಿಂದ ತೊಯ್ದು ಗೈರಿಕಗಳ ಉತ್ತತಿಸ್ಥಾನವಾಗಿದ್ದು 
ಗೈರಿಕಧಾತುಗಳಿಂದ ಅಲಂಕೃತವಾದ ಬೆಟ್ಟಗಳು ಗೈರಿಕಪ್ರವಾಹವನ್ನು ಹರಿಸುತ್ತ 
ಹೇಗೆ ಕಾಣುವುವೋ ಹಾಗೇ ಈ ಗಜಗಳೂ ಕಂಗೊಳಿಸಿದುವು. 


ಕರ್ಣಪರ್ವ 19 


ತೋಮರಾನ್‌ ಗಜಿಭಿರ್ಮುಕ್ತಾನ್‌ ಪ್ರತೀಪಾನಾಸ್ಥಿತಾನ್‌ ಬಹೂನ್‌ । 
ಹಸ್ಸೈರ್ವಿಚಿಕ್ಕಿಪುರ್ನಾಗಾ ಬಭಂಜುಶ್ಚಾಪರೇ ತಥಾ 11೧೬11 


ಗಜಾರೋಹಿಗಳು ಎಸೆದ ಬಹಳ ತೋಮರಗಳನ್ನು ಗಜಗಳು ಎದುರಿಗೇ 
ಹಿಡಿದು ಕೆಲವು ಸೊಂಡಿಲಿನಿಂದ ತಿರುಗಿ ಅವರಿಗೇ ಎಸೆದುವು, ಬೇರೆ ಕೆಲವು 
ಮುರಿದುವು. 

ನಾರಾಚೈಶ್ಚಿನ್ನವರ್ಮಾಣೋ ಭ್ರಾಜಂತೇ ಸ್ಥ ಗಜೋತ್ತಮಾಃ । 

ಹಿಮಾಗಮೇ ಮಹಾರಾಜ ವ್ಯಭ್ರಾ ಇವ ಮಹೀಧರಾಃ 11೧೭11 

ಮಹಾರಾಜನೆ, ಬಾಣಗಳಿಂದ ಕವಚಗಳನ್ನು ಕಳೆದುಕೊಂಡ ಮಹಾಗಜಗಳು 
ಹೇಮಂತದಲ್ಲಿ ಮೋಡಗಳನ್ನು ಕಳೆದುಕೊಂಡ ಬೆಟ್ಟಗಳಂತೆ ಕಂಗೊಳಿಸಿದುವು. 

ಶರೈಃ ಕನಕಪುಂಖೈಸ್ತು ಚಿತಾ ರೇಜುರ್ಗಜೋತ್ತಮಾಃ | 

ಉಲ್ಫಾಭಿಃ ಸಂಪ್ರದೀಪ್ತಾಗ್ರಾಃ ಪರ್ವತಾ ಇವ ಮಾರಿಷ 11೧೮॥ 

ರಾಜನೆ, ಬಂಗಾರದ ಪುಕ್ಕವುಳ್ಳ ಬಾಣಗಳಿಂದ ಆವೃತವಾದ ಗಜಗಳು 
ಉಲ್ಕೆಗಳಿಂದ ಅಗ್ರಭಾಗದಲ್ಲಿ ಬೆಳಗುವ ಬೆಟ್ಟಗಳಂತೆ ಶೋಭಿಸಿದುವು. 


ಕೇಚಿದಭ್ಯಾಹತಾ ನಾಗಾ ನಾಗೈರ್ನಗನಿಭಾ ಭುವಿ । 

ನಿಪೇತುಃ ಸಮರೇ ತಸ್ಮಿನ್‌ ಛಿನ್ನಪಕ್ಷಾ ಇವಾದ್ರಯಃ Teal 

ಬೆಟ್ಟದಂಥ ಗಜಗಳು ಕೆಲವು ಗಜಗಳಿಂದ ಹೊಡೆಯಲ್ಲಟ್ಟು ರೆಕ್ಕೆ 
ಕಡಿದುಕೊಂಡ ಬೆಟ್ಟಗಳಂತೆ, ಆ ಯುದ್ಧದಲ್ಲಿ ನೆಲದಲ್ಲಿ ಒರಗಿದುವು. 

ಅಪರೇ ಪ್ರಾದ್ರವನ್ನಾಗಾಃ ಶಲ್ಯಾರ್ತಾ ವ್ರಣಪೀಡಿತಾಃ । 

ಪ್ರತಿಮಾನೈಶ್ಚ ಕುಂಭೈಶ್ಚಪಪೇತುರುರ್ವ್ಯಾಂ ಮಹಾಹವೇ 11೨೦ 


ಬೇರೆ ಗಜಗಳು ಓಡಿಹೋದುವು. ಬಾಣಗಳ ಇರಿತದಿಂದ ಸಂಕಟಪಡುತ್ತ 
ಗಾಯಗಳಿಂದ ನರಳುತ್ತ ಕುಂಭಸ್ಥಳಗಳನ್ನು ಮತ್ತು ಅವುಗಳ ಕೆಳಭಾಗಗಳನ್ನು 
ಆಧರಿಸಿ ನೆಲದಲ್ಲಿ ಒರಗಿದುವು. 


20 ಮಹಾಭಾರತ 


ವಿನೇದುಃ ಸಂಹತಾಶ್ಚಾನ್ಯೇ ನದಂತೋ ಭೈರವಾನ್‌ ರವಾನ್‌ । 
ಬಭ್ರಮುರ್ಬಹವೋ ರಾಜಂಶ್ಚುಕ್ರುಶುಶ್ಚ ತಥಾಪರೇ 11೨೧॥॥ 


ಕೆಲವು ಗಜಗಳು ಚೆನ್ನಾಗಿ ಹೊಡೆಯಲ್ಲಟ್ಟು ಭೀಕರ ಶಬ್ದವಾಗುವಂತೆ 
ಘೀಳಿಟ್ಟವು. ಬಹಳ ಆನೆಗಳು ಸುತ್ತುಸುತ್ತಿದುವು. ಕೆಲವು ನೋವಿನಿಂದ ಕೂಗಿದವು. 


ಹಯಾಶ್ಚ ನಿಹತಾ ಬಾಣೈ: ಸ್ವರ್ಣಭಾಂಡಪರಿಚ್ಛದಾಃ I 
ವಿನೇದುಶ್ಚೈವ ಪೇತುಶ್ವ ಬಭ್ರಮುಶ್ಚ ದಿಶೋ ದಶ 11೨೨11 


ಕುದುರೆಗಳೂ ಬಾಣಗಳಿಂದ ಬಹಳ ಹೊಡೆಯಲ್ಲಟ್ಟು ಬಂಗಾರದ ಆಭರಣ 
ಸಲಕರಣೆಗಳುಳ್ಳವು ಕೆಲವು ಜೋರಾಗಿ ಕೆನೆದುವು, ಬಿದ್ದುವು. ಕೆಲವು ಹತ್ತು 
ದಿಕ್ಕುಗಳಲ್ಲಿ ಸುತ್ತಿದುವು. 

ಅಪರೇ ಕ್ಲಿಶ್ಯಮಾನಾಶ್ಚ ವಿವೇಷ್ಠಂತೋ ಮಹೀತಳೇ । 

ಭಾವಾನ್‌ ಬಹುವಿಧಾಂಶ್ಚಕ್ರುಸ್ತಾಡಿತಾಃ ಶರತೋಮರೈಃ 11೨೩1 


ಕೆಲವು ಅಶ್ವಗಳು ವೇದನೆಪಡುತ್ತ ನೆಲದಲ್ಲಿ ಹೊರಳಿದುವು. ಶರ ತೋಮರ 
ಗಳಿಂದ ಹೊಡೆಯಲ್ಪಟ್ಟು ಬಹುವಿಧವಾದ ಭಾವಗಳನ್ನು ವ್ಯಕಪಡಿಸಿದುವು. 


ನರಾಸ್ತು ನಿಹತಾ ಭೂಮೌ ಕೂಜಂತಸ್ತತ್ರ ಮಾರಿಷ । 
ದೃಷ್ಟ್ವಾ ಚ ಬಾಂಧವಾನನ್ಯೇ ಪಿತ್ಕನನ್ಯೇ ಪಿತಾಮಹಾನ್‌ 11೨೪॥॥ 


ಕಾಲಾಳುಗಳು ಚೆನ್ನಾಗಿ ಹೊಡೆಯಲ್ಪಟ್ಟು ನೆಲದಲ್ಲಿ ಕೆಲವರು ಬಾಂಧವರನ್ನು 
ಕೆಲವರು ಪಿತೃಗಳನ್ನು ಕೆಲವರು ಪಿತಾಮಹರನ್ನು ಕಂಡು ಕೂಗಿದರು. 


ಧಾವಮಾನಾನ್‌ ಪರಾಂಶ್ಚೈವ ದೃಷ್ಟಾನ್ಯೇ ತತ್ರ ಭಾರತ । 


ಜವ ಶಿ 
ಗೋತ್ರನಾಮಾನಿ ಖ್ಯಾತಾನಿ ಶಶಂಸುರಿತರೇತರಮ್‌ 11೨೫॥ 
ಕಾಲಾಳುಗಳು ಕೆಲವರು ತಾವು ಹತರಾದರೂ, ಶತ್ರುಗಳೂ ಕೂಡ ಪಲಾಯನ 
ಮಾಡುತ್ತಿರುವುದನ್ನು ಕಂಡು ಹೆಮ್ಮೆಯಿಂದ ತಮಗೆ ತಾವೇ ಪರಸ್ಪರವಾಗಿ ತಮ್ಮ 
ಪ್ರಸಿದ್ಧ ನಾಮ-ಗೋತ್ರಗಳನ್ನು ಹೇಳಿಕೊಳ್ಳುತಿದ್ದರು. 


ಕರ್ಣಪರ್ವ 21 


ತೇಷಾಂ ಛಿನ್ನಾ ಮಹಾರಾಜ ಭುಜಾಃ ಕನಕಭೂಷಣಾಃ | 


ಉದ್ದೇಷ್ಟಂತೇ ವಿವೇಷ್ಟಂತೇ ಪತಂತೇ ಚೋತ್ಪತಂತಿ ಚ: 11೨೬।1 
ನಿಪತಂತಿ ತಥಾ ಭೂಮೌ ಸ್ಫುರಂತಿ ಚ ಸಹಸ್ರಶಃ । 
ವೇಗಾಂಶ್ಚಾನ್ಯೇ ರಣೇ ಚಕ್ರುಃ ಸ್ಫುರಂತ ಇವ ಪನ್ನಗಾಃ 11೨೭ 


ಅವರ ಚಿನ್ನಾಭರಣ ಭೂಷಿತವಾದ ಬಾಹುಗಳು ಕಡಿದುಬಿದ್ದು ಸುತುತವೆ, 
ಹೊರಳುತವೆ, ಬೀಳುತವೆ, ಏಳುತವೆ, ಪುನಃ ನೆಲದಲ್ಲಿ ಬೀಳುತ್ತವೆ, ನಡುಗುತವೆ, 
ಹಾಗೇ ಸಾವಿರಾರು ಬಾಹುಗಳು ನಡುಗುತಲೇ, ನಡುಗುವ ಹಾವುಗಳಂತೆ, 
ರಣದಲ್ಲಿ ವೇಗವನ್ನು ತೋರಿದುವು. 

ತೇ ಭುಜಾ ಭೋಗಿಭೋಗಾಭಾಶ್ಚಂದನಾಕ್ತಾ ವಿಶಾಂಪತೇ । 

ಲೋಹಿತಾರ್ದ್ರಾ ಭೃಶಂ ರೇಜುಸ್ತಪನೀಯದ್ದಜಾ ಇವ 11೨೮॥॥ 

ರಾಜನೆ, ಆ ಬಾಹುಗಳು ಹಾವಿನ ಶರೀರದಂತೆ ನೀಳವಾಗಿದ್ದು ಚಂದನ 
ಲಿಪವಾಗಿದ್ದು ಈಗ ನೆತರಿಂದ ತೊಯ್ದು ಬಂಗಾರದ ಧ್ವಜಸಂಭಗಳಂತೆ ಬಹಳ 
ಶೋಭಿಸಿದುವು. 

ವರ್ತಮಾನೇ ತಥಾ ಘೋರೇ ಸಂಕುಲೇ ಸರ್ವತೋದಿಶಮ್‌ । 

ಅವಿಜ್ಞಾತಾಃ ಸ್ಥ ಯುಧ್ಯಂತೇ ವಿನಿಘ್ನಂತಃ ಪರಸ್ಪರಮ್‌ 112೯1 

ಎಲ್ಲ ದಿಕ್ಕುಗಳಲ್ಲಿ ಹೀಗೆ ಭಯಂಕರ ಯುದ್ದ ನಡೆಯುತ್ತಿದ್ದಾಗ ಯೋಧರು 
ತಮ್ಮವರನ್ನೂ ಶತ್ರುಗಳನ್ನೂ ಗುರುತು ಹಿಡಿಯಲಾರದೆ ಹೊಡೆಯುತ್ತ ಕಾದಿದರು. 

ಭೌಮೇನ ರಜಸಾ ಕೀರ್ಣೇ ಶಸ್ತ್ರಸಂಪಾತಸಂಕುಲೇ | 

ನೈವ ಸ್ನೇ ನ ಪರೇ ರಾಜನ್‌ ವ್ಯಜ್ಞಾಯಂತ ತಮೋವೃತೇ 11೩೦॥ 

ಘೋರವಾದ ಶಸ್ತ್ರಪ್ರಹಾರಯುದ್ಧದಲ್ಲಿ ನೆಲದ ಧೂಳು ಎಲ್ಲೆಡೆ 
ತುಂಬಿದ್ದರಿಂದ, ರಾಜನೆ, ಕತ್ತಲು ತುಂಬಿದ ರಣಾಂಗಣದಲ್ಲಿತಮ್ಮವರೂ ಕಾಣಲಿಲ್ಲ 
ಪರರೂ ಕಾಣಲಿಲ್ಲ 


ತಥಾ ತದಭವದ್ಯುದ್ದಂ ಘೋರರೂಪಂ ಭಯಾನಕಮ್‌ । 
ಶೋಣಿತೋದಾ ಮಹಾನದ್ಯಃ ಪ್ರಸಸ್ರುಸ್ತತ್ರ ಚಾಸಕೃತ್‌ 11೩೧॥॥ 


22 ಮಹಾಭಾರತ 


ಹಾಗೆ ಘೋರಸ್ವರೂಪದ ಭಯಾನಕವಾದ ಯುದ್ಧ ಅದಾಗಿತ್ತು ರಕಜಲದ 
ಮಹಾನದಿಗಳು ಮತ್ತೆ ಮತ್ತೆ ಅಲ್ಲಿ ಹರಿದುವು. 


ಶೀರ್ಷಪಾಷಾಣಸಂಛನ್ನಾಃ ಕೇಶಶೈವಲಶಾದ್ವಲಾಃ 
ಅಸ್ಥಿಮಿನಸಮಾಕೀರ್ಣಾ ಧನುಶ್ಶರಗದೋಡುಪಾಃ 11೩೨1 


ಆ ರಕನದಿಗಳಲ್ಲಿ ಯೋಧರ ತಲೆಗಳೇ ಬಂಡೆಕಲ್ಲುಗಳು. ತಲೆಕೂದಲುಗಳೇ 
ಪಾಚಿ ಹಸಿರು ಹುಲ್ಲುಗಳು. ಎಲುಬುಗಳೇ ಮೀನುಗಳು. ಧನುರ್ಬಾಣಗದೆಗಳೇ 
ದಾಟಿಸುವ ದೋಣಿಗಳು. 


ಮಾಂಸಶೋಣಿತಪಂಕಿನ್ಯೋ ಶೋಣಿತೌಘಾಃ ಸುದಾರುಣಾಃ । 
ನದೀಃ ಪ್ರವರ್ತಯಾಮಾಸುರ್ಯಮರಾಷ್ಟವಿವರ್ಧನೀಃ HAA 


ಭೀರುವಿತ್ರಾಸಕಾರಿಣ್ಯಃ ಶೂರಾಣಾಂ ಹರ್ಷವರ್ಧನಾಃ 11೩೪॥॥ 


ಮಾಂಸ-ರಕ್ತಮಯವಾದ ಕೆಸರು ನೆತರಿನ ಪ್ರವಾಹಗಳುಳ್ಳ ಬಲುದಾರುಣ 
ವಾದ ಯಮರಾಜ್ಯದ ವೃದ್ಧಿಗೆ ಕಾರಣವಾದ ನದಿಗಳನ್ನು ಯೋಧರು ಉಂಟು 
ಮಾಡಿದರು. ಅವು ಹೇಡಿಗಳಿಗೆ ಭಯ ಹುಟ್ಟಿಸಿದರೂ ಶೂರರಿಗೆ ಉತ್ಸಾಹವನ್ನೇ 
ಹೆಚ್ಚುತ್ತಿದ್ದುವ 


ತಾ ನದ್ಯೋ ಘೋರರೂಪಾಶ್ವ ನಯಂತ್ಯೋ ಯಮಸಾದನಮ್‌ । 
ಅವಗಾಢಾ ಮಜ್ಜಯಂತ್ಯ: ಕ್ಷತ್ರಸ್ಯಾಜನಯನ್‌ ಭಯಮ್‌ 11೩೫1! 


ಆ ನದಿಗಳು ಘೋರ ಸ್ವರೂಪದವುಗಳು, ಯಮಲೋಕಕ್ಕೆ ದಾರಿಯಾದುವು. 
ಅಲ್ಲಿಮುಳುಗು ಹಾಕುವವರನ್ನು ಅವು ಮುಳುಗಿಸಿಯೇ ಬಿಟ್ಟುವು. ಕತ್ರಿಯ ಜಾತಿಗೇ 
ಭಯ ಉಂಟುಮಾಡಿದುವು. 


ಕ್ರವ್ಯಾದಾನಾಂ ನರವ್ಯಾಘ್ರ ನರ್ದತಾಂ ತತ್ರ ತತ್ರ ಹ । 
ಘೋರಮಾಯೋಧನಂ ಜಜ್ಞೇ ಪ್ರೇತರಾಜಪುರೋಪಮಮ್‌ ॥೩೬॥ 


ರಾಜನೆ, ಮಾಂಸಾಹಾರಿಪ್ರಾಣಿಗಳು ಅಲ್ಲಲ್ಲಿ ಕೂಗುತಿದ್ದುದರಿಂದ ಘೋರವಾದ 
ಆ ರಣಭೂಮಿ ಸ್ಥಶಾನದಂತಾಯಿತು. 


ಕರ್ಣಪರ್ವ 23 
ಉತ್ಲಿತಾನ್ಯಗಣೇಯಾನಿ ಕಬಂಧಾನಿ ಸಮಂತತಃ । 
ನೃತ್ಯಂತಿ ವೈ ಭೂತಗಣಾಃ ಸಂತೃಪ್ತಾ ಮಾಂಸಶೋಣಿತೈಃ 11೩೭! 


ಎಲ್ಲೆಡೆ ಲೆಕ್ಕವಿಲ್ಲದಷ್ಟು ಮುಂಡಗಳು ಎದ್ದುನಿಂತವು. ಭೂತಗಣಗಳು 
ಮಾಂಸ-ರಕಗಳಿಂದ ಸಂತೃಪವಾಗಿ ಕುಣಿದವು. 


ಪೀತ್ವಾ ಚ ಶೋಣಿತಂ ತತ್ರ ವಸಾಂ ಪೀತ್ವಾ ಚ ಭಾರತ । 


ಮೇದೋಮಜ್ಞಾವಸಾತೃಪ್ತಾಸ್ಫಪ್ತಾ ಮಾಂಸಸ್ಯ ಚೈವ ಹಿ HASH 
ಧಾವಮಾನಾಶ್ಚ ದೃಶ್ಯಂತೇ ಕಾಕಗೃಧ್ರಬಕಾಸ್ತಥಾ 11೩೯11 


ರಕ್ತವನ್ನು ಕುಡಿದು, ಕೊಬ್ಬನ್ನೂ ಉಂಡು, ಮೇದ ಮಜ್ಜೆ ವಸಾ ಮಾಂಸಗಳಿಂದ 
ತೃಪವಾದ ಕಾಗೆ ಹದ್ದು ಬಕಗಳು ಅಲ್ಲಿ ಹಾರಾಡುವುದು ಕಂಡು ಬಂದಿತು. 

ಶೂರಾಸ್ತು ಸಮರೇ ರಾಜನ್‌ ಭಯಂ ತ್ಯಕ್ತ್ವಾ ಸುದುಸ್ವಜಮ್‌ । 

ಯೋಧವ್ರತಂ ಸಮಾಸ್ಥಾಯ ಚಕ್ರುಃ ಕರ್ಮಾಣ್ಯಭೀತವತ್‌ 11೪೦॥ 

ಆದರೂ, ರಾಜನೆ, ಶೂರರು ರಣದಲ್ಲಿ ಬಿಡಲಾಗದ ಭಯವನ್ನೂ ಬಿಟ್ಟು 
ಯೋಧರ ವ್ರತವನ್ನು ಕೈಗೊಂಡು ನಿರ್ಭಯರಾಗಿ ಯುದ್ಧಕರ್ಮಗಳನ್ನು 
ನಡೆಸಿದರು. 

ಶರಶಕ್ತಿಸಮಾಕೀರ್ಣೇ ಕ್ರವ್ಯಾದಗಣಸಂಕುಲೇ । 

ವ್ಯಚರಂತ ರಣೇ ಶೂರಾಃ ಖ್ಯಾಪಯಂತಃ ಸ್ವಪೌರುಷಮ್‌ 11೪೧॥ 

ಶರ ಶಕಿಗಳಿಂದ ತುಂಬಿದ, ಮಾಂಸಾಶಿ ಪ್ರಾಣಿ ಸಮೂಹಗಳಿಂದಲೂ ತುಂಬಿದ 
ರಣಭೂಮಿಯಲ್ಲಿ ಶೂರರು ತಮ್ಮ ಪೌರುಷವನ್ನು ಪ್ರದರ್ಶಿಸುತ್ತ ಸಂಚರಿಸಿದರು. 

ಅನ್ಯೋನ್ಯಂ ಶ್ರಾವಯಂತಿ ಸ್ಮ ನಾಮಗೋತ್ರಾಣಿ ಭಾರತ । 

ಪಿತೃನಾಮಾನಿ ಚ ರಣೇ ಗೋತ್ರನಾಮಾನಿ ಚಾಭಿತಃ IYI 

ಶ್ರಾವಯಂತೋ ಹಿ ಬಹವಸ್ತತ್ರ ಯೋಧಾ ವಿಶಾಂಪತೇ । 

ಅನ್ನೋನ್ನ್ಗಂ ಸಮರೇ ಘಂತಿ ಶಕಿತೋಮರಪಟಿಶ್ಲೆ: 11೪೩! 

ಳೆ ಜೆ C1 ದ ಚಲ 
ಶೂರರು ರಣಭೂಮಿಯಲ್ಲಿ ಪರಸ್ಪರ ನಾಮ, ಗೋತ್ರಗಳನ್ನು ಹೇಳಿಕೊಳ್ಳು 


24 ಮಹಾಭಾರತ 


ತಾರೆ, ಪಿತ್ಶನಾಮಗಳನ್ನೂ ಗೋತ್ರ ನಾಮಗಳನ್ನೂ ಎಲ್ಲರಿಗೂ ಕೇಳಿಸುವಂತೆ 
ಹೇಳುತ್ತ ರಾಜನೆ, ಸಮರಾಂಗಣದಲ್ಲಿ ಬಹಳ ಯೋಧರು ಶಕ್ತಿ ತೋಮರ 
ಪಟ್ಟಿಶಗಳಿಂದ ಪರಸ್ಪರ ವಧಿಸುತ್ತಾರೆ. 


ವರ್ತಮಾನೇ ತದಾ ಯುದ್ಧೇ ಘೋರರೂಪೇ ಸುದಾರುಣೇ । 
ವ್ಯಷೀದತ್‌ ಕೌರವೀ ಸೇನಾ ಭಿನ್ನಾ ನೌರಿವ ಸಾಗರೇ 11೪೪॥ 


ಹೀಗೆ ಘೋರ ಸ್ವರೂಪದ ಅತಿದಾರುಣವಾದ ಯುದ್ಧ ನಡೆಯುತಿದ್ದಾಗ, 
ಕೌರವಸೇನೆಯು ಸಾಗರದಲ್ಲಿ ಮುರಿದ ನೌಕೆಯಂತೆ ವ್ಯಾಕುಲಗೊಂಡಿತು. 


ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ಕರ್ಣಪರ್ವಣಿ ಸಂಕುಲಯುದ್ದೇ ಏಕೋನಪಂಚಾಶೋಧ್ಯಾಯಃ 11೪೯॥ 


ಳ್ಳಿ 


ಐವತ್ತನೆಯ ಅಧ್ಯಾಯ 
ಹತ್ತುಸಾವಿರ ಸಂಶಪ್ರಕ ಯೋಧರನ್ನು ಅರ್ಜುನ ಸಂಹರಿಸುತ್ತಾನೆ. 
ಸಂಜಯಃ 


ವರ್ತಮಾನೇ ತದಾ ಯುದ್ಧೇ ಕ್ಷತ್ರಿಯಾಣಾಂ ನಿಮಜ್ಜನೇ | 
ಗಾಂಡೀವಸ್ಯ ಮಹಾನ್‌ ಘೋಷ: ಶುಶ್ರುವೇ ಯುಧಿ ಮಾರಿಷ ॥೧॥ 


ಸಂಜಯ ನುಡಿದ ರಾಜನೆ, ಕೃತ್ರಿಯರೆಲ್ಲರನ್ನೂ ತನ್ನಲ್ಲಿ ಮುಳುಗಿಸಿ 


ಬಿಡುವಂಥ ಯುದ್ಧ ನಡೆಯುತ್ತಿದ್ದಾಗ ರಣದಲ್ಲಿ ಗಾಂಡೀವದ ಮಹಾಘೋಷ 
ಕೇಳಿಸಿತು. 


ಸಂಶಪ್ತಕಾನಾಂ ಕದನಮಕರೋದ್‌ ಯತ್ರ ಪಾಂಡವಃ ॥ 
ಕೋಸಲಾನಾಂ ತಥಾ ರಾಜನ್‌ ನಾರಾಯಣಬಲಸ್ಯ ಚ 9 


ರಾಜನೇ! ಆ ಯುದ್ಧದಲ್ಲಿ ಅರ್ಜುನನು ಸಂಶಪಕರ ಕೋಸಲರ ಮತ್ತು 
ನಾರಾಯಣ ಸೈನ್ಯದ ಸಂಹಾರ ಮಾಡುತಿದ್ದ 


ಕರ್ಣಪರ್ವ 25 


ಸಂಶಪ್ತಕಾಸ್ತು ಸಮರೇ ಶರವೃಷ್ಟಿಂ ಸಮಂತತಃ । 
ಅಪಾತಯನ್‌ ಪಾರ್ಥಮೂರ್ದ್ನಿ ಜಯಗೃದ್ದಾಃ ಪ್ರಮನ್ಯವಃ 11೩11 


ಸಂಶಪಕರು ರಣದಲ್ಲಿ ಪಾರ್ಥನ ತಲೆಯ ಮೇಲೆ ಎಲ್ಲಕಡೆಗಳಿಂದ ಬಾಣಗಳ 
ಮಳೆಯನ್ನು ಬೀಳಿಸಿದರು. ಅವರು ಜಯಾಕಾಂಕ್ಟಿಗಳು ಬಹಳ ಕೋಪಿಗಳು. 


ತಾಂ ವೃಷ್ಟಿಂ ಸಹಸಾ ರಾಜನ್‌ ತರಸಾ ಧಾರಯನ್‌ ಪ್ರಭುಃ । 

ವ್ಯಗಾಹತ ರಣೇ ಪಾರ್ಥೋ ವಿನಿಫ್ನನ್‌ ರಥಿನಾಂ ವರಃ OT 

ರಾಜನೆ, ರಥಿಕರಲ್ಲಿ ಶ್ರೇಷ್ಠನಾದ ಸಮರ್ಥನಾದ ಅರ್ಜುನನು ಒಡನೆ ಆ 
ಬಾಣಗಳ ಮಳೆಯನ್ನು ಸಹನಶಕ್ತಿಯಿಂದ ಧಾರಣ ಮಾಡುತ್ತ ವೇಗದಿಂದ 
ನಾಶಮಾಡುತ್ತ ರಣದಲ್ಲಿ ಮುಳುಗುಹಾಕಿದ. 


ನಿಗೃಹ್ಯ ತು ರಥಾನೀಕಂ ಕಂಕಪತ್ರೈಃ ಶಿಲಾಶಿತೈಃ । 
ಆಸಸಾದ ರಣೇ ಪಾರ್ಥಃ ಸುಶರ್ಮಾಣಂ ಮಹಾರಥಮ್‌ 11೫11 


ಸಾಣೆ ಹಿಡಿದು ತೀಕ್ಷ್ಮವಾಗಿರುವ ಬಾಣಗಳಿಂದ ರಥಸೈನ್ಯವನ್ನು ನಿಗ್ರಹಿಸಿ 
ಅರ್ಜುನನು ಮಹಾರಥನಾದ ಸುಶರ್ಮನನ್ನು ರಣದಲ್ಲಿ ಆಕ್ರಮಿಸಿದ. 


ಸತಸ್ಯ ಶರವರ್ಷಾಣಿ ವವರ್ಷ ರಥಿನಾಂ ವರಃ । 
ತಥಾ ಸಂಶಪ್ತಕಾಶ್ಚೈವ ಪಾರ್ಥಂ ಬಾಣೈ ಸಮಾರ್ಪಯನ್‌ 11೬ 


ರಥಿಕರಲ್ಲಿ ಶ್ರೇಷ್ಠನಾದ ಅರ್ಜುನನು ಸುಶರ್ಮನ ಮೇಲೆ ಬಾಣಗಳ 
ಮಳೆಗಳನ್ನು ಸುರಿಸಿದ. ಹಾಗೇ ಸಂಶಪಕರೂ ಬಾಣಗಳಿಂದ ಅರ್ಜುನನನ್ನು 
ಇದಿರಿಸಿ ನಿಂತರು. 

ಸುಶರ್ಮಾ ತು ತತಃ ಪಾರ್ಥಂ ವಿದ್ಣ್ವಾ ನವಭಿರಾಶುಗ್ಳ: । 

ಜನಾರ್ದನಂ ತ್ರಿಭಿರ್ಬಾಣೈರಭ್ಯಹನ್‌ ದಕ್ಷಿಣೇ ಭುಜೇ 11೭1 


ಸುಶರ್ಮನು ಅರ್ಜುನನನ್ನು ಒಂಬತ್ತು ಬಾಣಗಳಿಂದ ಹೊಡೆದು ಕೃಷ್ಣನನ್ನೂ 
ಬಲಭುಜದಲ್ಲಿ ಬಾಣಗಳಿಂದ ಹೊಡೆದ. 


26 ಮಹಾಭಾರತ 


ತತೋ ಪರೇಣ ಭಲ್ಲೇನ ಕೇತುಂ ವಿವ್ಯಾಧ ಮಾರಿಷ 11೮॥॥ 
ಸ ವಾನರವರೋ ರಾಜನ್‌ ವಿಶಕರ್ಮಕೃತೋ ಮಹಾನ್‌ । 
ನನಾದ ಸುಮಹನ್ನಾದಂ ಭೀಷಯನ್‌ ವೈ ನನರ್ತ ಚ al 


ಸುಶರ್ಮನು ಅರ್ಜುನನ ಧ್ವಜವನ್ನು ಇನ್ನೊಂದು ಭಲ್ಲೆಯಿಂದ ಹೊಡೆದ. 
ರಾಜನೆ, ವಿಶ್ವಕರ್ಮಕೃತವಾದ ಧ್ವಜದಲ್ಲಿ ಸನ್ನಿಹಿತನಾದ ಮಹಾ ವಾನರೋತಮನು 
ಎಲ್ಲರನ್ನೂ ಅತಿಯಾಗಿ ಭಯಪಡಿಸುತ್ತಾ ದೊಡ್ಡ ಗರ್ಜನೆ ಮಾಡಿ ಕುಣಿದ. 


ಕಪೇಸ್ತು ನಿನದಂ ಶ್ರುತ್ವಾ ಸಂತ್ರಸ್ತಾ ತವ ವಾಹಿನೀ । 
ಭಯಂ ವಿಪುಲಮಾದಾಯ ನಿಶ್ಚೇಷ್ಟಾ ಸಮಪದ್ಯತ eel 


ಕಪಿಯ ಗರ್ಜನೆಯನ್ನು ಕೇಳಿ ನಿನ್ನ ಸೈನ್ಯ ನಡುಗಿತು. ಅತ್ಯಂತ ಭಯಾವಿಷ್ಯವಾಗಿ 

ನಿಶೇಷವಾಯಿತು. 
ಚ ಆ 

ತತಃ ಸಾ ಶುಶುಭೇ ಸೇನಾ ನಿಶ್ಚೇಷ್ಟಾವಸ್ಥಿತಾ ನೃಪ । 

ನಾನಾಪುಷ್ಪಸಮಾಕೀರ್ಣಂ ಯಥಾ ಚೈತ್ರರಥಂ ವನಮ್‌ 11೧೧ 

ರಾಜನೆ, ನಿಶ್ಚೇಷ್ಠವಾಗಿ ನಿಂತ ಸೈನ್ಯ ನಾನಾ ಪುಷ್ಪಗಳಿಂದ ತುಂಬಿದ 
ಚೈತ್ರರಥವೆಂಬ ವನದಂತೆ ಶೋಭಿಸಿತು. 

ಪ್ರತಿಲಭ್ಯ ತತಃ ಸಂಜ್ಞಾಂ ಯೋಧಾಸ್ತೇ ಕುರುಸತ್ತಮ । 

ಅರ್ಜುನಂ ಸಿಷಿಚುರ್ಬಾಣೈಃ: ಪರ್ವತಂ ಜಲದಾ ಇವ 11೧೨೨! 


ಬಳಿಕ, ರಾಜನೆ, ಎಚ್ಚರಗೊಂಡ ಯೋಧರು, ಪರ್ವತದ ಮೇಲೆ ಮೋಡಗಳು 
ಮಳೆಗರೆಯುವಂತೆ ಅರ್ಜುನನ ಮೇಲೆ ಬಾಣಗಳ ಮಳೆಗಳನ್ನು ಸಿಂಪಡಿಸಿದರು. 


ಪರಿವವ್ರುಸ್ತದಾ ಸರ್ವೇ ಪಾಂಡವಸ್ಯ ಮಹಾರಥಮ್‌ 11೧೩ 
ತೇ ಹಯಾನ್‌ ರಥಚಕ್ರೇ ಚ ರಥೇಷಾಶ್ಚಾಪಿ ಭಾರತ । 
ನಿಗೃಹ್ಯ ಬಲವತ್ತೂರ್ಣಂ ಸಿಂಹನಾದಮಥಾನದನ್‌ 11೧೪॥ 


ಸಂಶಪಕ ಯೋಧರೆಲ್ಲರೂ ಅರ್ಜುನನ ಮಹಾರಥವನ್ನು ಸುತುವರಿದರು. 


ಅವರು ಕೆಲವರು ಕುದುರೆಗಳನ್ನೂ ರಥಚಕ್ರಗಳನ್ನೂ ರಥದ ಈಷಾದಂಡಗಳನ್ನೂ 
ಬಲವಂತವಾಗಿ ತಡೆಹಿಡಿದು ಬೇಗನೆ ಸಿಂಹಗರ್ಜನೆ ಮಾಡಿದರು. 


ಕರ್ಣಪರ್ವ 27 


ಅಪರೇ ಜಗೃಹುಶ್ಚೈವ ಕೇಶವಸ್ಯ ಮಹಾಭುಜೌ । 
ಪಾರ್ಥಮನ್ಯೇ ಮಹಾರಾಜ ರಥಸ್ನಂ ಜಗೃಹುರ್ಮುದಾ 1೧೫1! 


ಇನ್ನು ಕೆಲವರು ಕೃಷ್ಣನ ಎರಡೂ ಮಹಾಬಾಹುಗಳನ್ನು ಹಿಡಿದುಕೊಂಡರು. 
ಇನ್ನು ಕೆಲವರು, ಮಹಾರಾಜ, ರಥದಲ್ಲಿದ್ದ ಅರ್ಜುನನು ಸಿಕ್ಕಿದನೆಂದು 
ಸಂತೋಷದಿಂದ ಹಿಡಿದುಕೊಂಡರು. 
ಕೇಶವಸ್ತು ತದಾ ಬಾಹೂ ವಿಧುನ್ದನ್‌ ರಣಮೂರ್ಧನಿ । 
ಪಾತಯಾಮಾಸ ತಾನ್‌ ಸರ್ವಾನ್‌ ದುಷ್ಠಹಸ್ತೀವ ಹಸ್ತಿಪಾನ್‌  ॥೧೬॥ 
ಶ್ರೀಕೃಷ್ಣ ಆಗ ರಣರಂಗದ ಮುಂಭಾಗದಲ್ಲಿ ದುಷ್ಟಗಜವು ಮಾವುತರನ್ನು 
ಕೆಡೆಯುವಂತೆ, ಅವರೆಲ್ಲರನ್ನೂ ಕೂಡ ತೋಳುಗಳನ್ನು ಕೊಡಹುವುದರ 
ಮೂಲಕ ಕೆಳಗೆ ಉದುರಿಸಿದ. 
ತತಃ ಕ್ರುದ್ಧೋ ರಣೇ ಪಾರ್ಥಃ ಸಂವೃತಸೈರ್ಮಹಾರಥೈಃ | 
ನಿಗೃಹೀತಂ ರಥಂ ದೃಷ್ಟಾ ಕೇಶವಂ ಚಾಪ್ಯಭಿದ್ರುತಮ್‌ 11೧೭11 
ರಥಾರೂಢಾಂಶ್ಚ ಸುಬಹೂನ್‌ ಪದಾತೀಂಶ್ಚಾಪ್ಯಪಾತಯತ್‌ es] 
ಅರ್ಜುನ ಆ ಮಹಾರಥರಿಂದ ಆವೃತನಾಗಿ ಅವರು ತನ್ನ ರಥವನ್ನು 
ತಡೆಹಿಡಿದಿದ್ದು ಮಾತ್ರವಲ್ಲದೆ ಕೃಷ್ಣನನ್ನೂ ಆಕ್ರಮಿಸಿರುವುದನ್ನು ಕಂಡು ಕ್ರುದ್ಧನಾಗಿ, 
ತನ್ನ ರಥದ ಮೇಲೆ ಹತಿದ್ದ ಬಹುಮಂದಿ ಶತ್ರುಗಳನ್ನು ಎತ್ತಿ ದೂರಕ್ಕೆ ಎಸೆದ. 
ಆಸನ್ನಾಂಶ್ಚ ತತೋ ಯೋಧಾನ್‌ ಶರೈರಾಸನ್ನಯೋಧಿಭಿಃ I 
ದ್ರಾವಯಾಮಾಸ ಸಮರೇ ಕೇಶವಂ ಚೇದಮಬ್ರವೀತ್‌ 11೧೯ 
ಹತಿರದಿಂದಲೆ ಪ್ರಹರಿಸಬಹುದಾದ ಬಾಣಗಳಿಂದ ಅರ್ಜುನನು ರಣದಲ್ಲಿ 
ಹತ್ತಿರವಿದ್ದ ಯೋಧರನ್ನು ಓಡಿಸಿದ. ಕೃಷ್ಣನಿಗೆ ಹೇಳಿದ. 
ಪಶ್ಯ ಕೃಷ್ಣ ಮಹಾಬಾಹೋ ಸಂಶಪ್ತಕಗಣಾನ್‌ ಬಹೂನ್‌ । 
ಕುರ್ವಾಣಾನ್‌ ದಾರುಣಂ ಕರ್ಮ ವಧ್ಯಮಾನಾನ್‌ ಸಹಸ್ರಶಃ ॥೨೦॥ 


28 ಮಹಾಭಾರತ 


ದಾರುಣವಾದ ಕೃತ್ಯವೆಸಗುತ್ತಿರುವ ಸಾವಿರಾರು ಸಂಶಪಕಗಣಗಳನ್ನು ನಾನು 
ಈಗ ವಧಿಸುತ್ತೇನೆ. ಮಹಾಬಾಹು ಕೃಷ್ಣ ನೋಡು. 


ರಥಬಂಧಮಿಮಂ ಘೋರಂ ಪೃಥಿವ್ಯಾಂ ನಾಸ್ತಿ ಕಶ್ಚನ । 
ಯಃ ಸಹೇತ ಪುಮಾನ್‌ ಲೋಕೇ ಮದನ್ಯೋ ಯದುಪುಂಗವ ॥೨೧॥ 


ಯದುಶ್ರೇಷ್ಠನೆ,  ಸಂಶಪಕರು ಮಾಡಿದ ಈ ಘೋರವಾದ 
ರಥಬಂಧಕೃತ್ಯವನ್ನು ನಾನಲ್ಲದೆ ಇನ್ನೊಬ್ಬನು ಸಹಿಸಬಲ್ಲವನು ಪೃಥಿವಿಯಲ್ಲಿ 
ಯಾವನೂ ಇಲ್ಲ 

ಇತ್ಯೇವಮುಕ್ತ್ವಾ ಬೀಭತ್ಸುರ್ದೇವದತ್ತಮಥಾಧಮತ್‌ | 

ಪಾಂಚಜನ್ಯಂ ಚ ಕೃಷ್ಣೋರಪಿ ಪೂರಯನ್ನಿವ ರೋದಸೀ 12೨1 


ಹೀಗೆ ಹೇಳಿ ಅರ್ಜುನನು ದೇವದತಶಂಖವನ್ನೂ ಕೃಷ್ಣನು ಪಾಂಚಜನ್ಯ 
ಶಂಖವನ್ನೂ ಶಬ್ದದಿಂದ ಭೂಮಿ-ಅಂತರಿಕ್ಷಗಳು ತುಂಬುವಂತೆ ಊದಿದರು. 


ತಂ ತು ಶಂಖಸ್ನನಂ ಶ್ರುತ್ವಾ ಸಂಶಪ್ರಕವರೂಥಿನೀ । 
ಸಂಚಚಾಲ ಮಹಾರಾಜ ವಿತ್ರಸ್ತಾ ಚಾಭವದ್‌ ಭೃಶಮ್‌ 11೨೩1 


ಮಹಾರಾಜ, ಆ ಶಂಖದ್ವನಿಯನ್ನು ಕೇಳಿ ಸಂಶಪಕ ಸೈನ್ಯ ವಿಚಲಿತವಾಯಿತು. 
ಬಹಳವಾಗಿ ನಡುಗಿತು. 


ಪಾದಬಂಧಂ ತತಶ್ಯಕ್ರೇ ಪಾಂಡವಃ ಪರವೀರಹಾ । 
ನಾಗಮಸ್ವಂ ಮಹಾರಾಜ ಸಂಪ್ರೋದೀರ್ಯ ಮುಹುರ್ಮುಹುಃ ॥1೨೪॥ 


ಶತ್ರುವೀರರನ್ನು ನಾಶಪಡಿಸುವ ಅರ್ಜುನನು ಮತೆಮತ್ತೆ ನಾಗಾಸಮಂತ್ರವನ್ನು 
ಉಚ್ಚರಿಸಿ ಶತ್ರುಯೋಧರ ಪಾದಗಳನ್ನು ಹಾವುಗಳಿಂದ ಬಂಧಿಸಿದ. 

ಯಾನುದ್ದಿಶ್ಯ ರಣೇ ಪಾರ್ಥಃ ಪಾದಬಂಧಂ ಚಕಾರ ಹ ॥ 

ತೇ ಬದ್ಧಾಃ ಪಾದಬಂಧೇನ ಪಾಂಡವೇನ ಮಹಾತ್ಮನಾ 12೫1 

ನಿಶ್ಚೇಷ್ಟಾ ಅಭವನ್‌ ರಾಜನ್‌ ಅಶ್ನಸಾರಮಯಾ ಇವ (1೨೬॥ 


ರಣದಲ್ಲಿ ಯಾರನ್ನು ಉದ್ದೇಶಿಸಿ ಅಸ್ಪದಿಂದ ಪಾದಬಂಧ ಉಂಟು 


ಕರ್ಣಪರ್ವ 29 


ಮಾಡಿದನೋ ಅವರು ಪಾದಬಂಧದಿಂದ ಬದ್ಧರಾದರು. ರಾಜನೆ, ಅವರು 
ನಿಶ್ಚೇಷ್ಟರಾಗಿ ಲೋಹಮೂರ್ತಿಗಳಂತಾದರು. 


ನಿಶ್ಚೇಷ್ಟಾಂಸ್ಟು ತತೋ ಯೋಧಾನವಧೀತ್‌ ಪಾಂಡುನಂದನಃ । 

ಯಥೇಂದ್ರಃ ಸಮರೇ ದೈತ್ಯಾಂಸ್ತಾರಕಸ್ಯ ವಧೇ ಪುರಾ 12೭ 

ನಿಶ್ಲೇಷ್ಠರಾದ ಅವರು ರಥಕ್ಕೆ ಮುತ್ತಿಗೆ ಹಾಕದಿದ್ದುದರಿಂದ ಸುಲಭವಾಗಿ 
ಅವರನ್ನು ಅರ್ಜುನನು ಸಂಹರಿಸಿದ. ತಾರಕಾಸುರವಧದಲ್ಲಿ ಹಿಂದೆ ರಣದಲ್ಲಿ 
ಇಂದ್ರನು ದೈತ್ಯರನ್ನು ಹೀಗೇ ಸಂಹರಿಸಿದ್ದ 

ತೇ ವಧ್ಯಮಾನಾಃ ಸಮರೇ ಮುಮುಚುಸ್ತಂ ರಥೋತ್ತಮಮ್‌ | 

ಆಯುಧಾನಿ ಚ ಸರ್ವಾಣಿ ವಿಸ್ರಷ್ಟುಮುಪಚಕ್ರಮುಃ 11೨೮॥ 

ಅವರು ರಣದಲ್ಲಿ ಹೀಗೆ ಸಂಹೃತರಾಗಲು ತೊಡಗಿದಾಗ ಅರ್ಜುನನ 
ಉತ್ತಮವಾದ ರಥಕ್ಕೆ ಮುತ್ತಿಗೆ ಹಾಕುವುದನ್ನು ಬಿಟ್ಟರು. ಎಲ್ಲ ಆಯುಧಗಳನ್ನು 
ಸುರಿಯಲು ತೊಡಗಿದರು. ` 

ತತಃ ಸುಶರ್ಮಾ ರಾಜೇಂದ್ರ ಗೃಹೀತಾಂ ವೀಕ್ಷ್ಯ ವಾಹಿನೀಮ್‌ । 

ಸೌಪರ್ಣಮಸ್ತ್ರಂ ತ್ನರಿತಃ ಪ್ರಾ ದುಶ್ಚಕ್ರೇ ಮಹಾರಥಃ 11೨೯॥॥ 


ರಾಜನೆ, ತನ್ನ ಸೈನ್ಯವನ್ನು ಅರ್ಜುನನು ಆಕ್ರಮಿಸಿದ್ದನ್ನು ನೋಡಿ ಮಹಾರಥ 


«ಲೆ 
ನಾದ ಸುಶರ್ಮನು ಗರುಡಾಸ್ವವನ್ನು ಪ್ರಾದುರ್ಭಾವಗೊಳಿಸಿದ. 
ತತಃ ಸುಪರ್ಣಾಃ ಸಂಪೇತುರ್ಭಕ್ಷಯಂತೋ ಭುಜಂಗಮಾನ್‌ । 
ತೇ ವೈ ವಿದುದ್ರುವುರ್ನಾಗಾ ದೃಷ್ಟಾ ತಾನ್‌ ಖಚರಾನ್‌ ನೃಪ ॥೩೦॥ 


ಆಗ ಗರುಡಪಕ್ಷಿಗಳು ಹಾವುಗಳನ್ನು ತಿನ್ನಲು ಕೆಳಗೆ ಇಳಿದುವು. ರಾಜನೆ, ಆ 
ಹಕ್ಕಿಗಳನ್ನು ನೋಡಿ ಯೋಧರ ಕಾಲು ಕಟ್ಟಿದ ಹಾವುಗಳು ಪಲಾಯನ 
ಮಾಡಿದುವು. 

ಬಭೌ ಬಲಂ ತದ್ದಿಮುಕ್ತಂ ಪಾದಬಂಧಾದ್‌ ವಿಶಾಂಪತೇ । 

ಮೇಘವೃಂದಾದ್‌ ಯಥಾ ಮುಕ್ತೋ ಭಾಸ್ಕರಸ್ತಾಪಯನ್‌ 

ಪ್ರಜಾಃ 11೩೧॥ 


30 ಮಹಾಭಾರತ 


ರಾಜನೆ, ಪ್ರಾಣಿಗಳಿಗೆ ತಾಪ ಉಂಟುಮಾಡುವ ಸೂರ್ಯನು ಮೋಡ 
ಸಮೂಹಗಳಿಂದ ಮುಕನಾಗಿ ಹೊಳೆಯುವಂತೆ ಪಾದಬಂಧಗಳಿಂದ ಮುಕ್ತವಾದ 


ಆ ಸಂಶಪಕ ಸೈನ್ಯವು ಶೋಭಿಸಿತು. 
ವಿಪ್ರಮುಕ್ತಾಸ್ತು ತೇ ಯೋಧಾಃ ಫಲ್ಗುನಸ್ಯ ರಥಂ ಪ್ರತಿ । 
ಸಸೃಜುರ್ಬಾಣಸಂಘಾಂಶ್ಚ ಶಸ್ತ್ರಸಂಘಾಂಶ್ಚ ಮಾರಿಷ 11೩೨ 
ರಾಜನೆ, ಪಾದಬಂಧದಿಂದ ಮುಕರಾದ ಯೋಧರು ಅರ್ಜುನನ ರಥದ 
ಮೇಲೆ ಬಾಣಸಮೂಹಗಳನ್ನೂ ಆಯುಧಸಮೂಹಗಳನ್ನೂ ಎಸೆದರು. 
ತಾಂ ಮಹಾಸ್ತ್ರಮಯೀಂ ವೃಷ್ಟಿಂ ಸಂಛಾದ್ಯ ಶರವೃಷ್ಟಿಭಿಃ I 
ನ್ಯವಧೀಚ್ಚ ತತೋ ಯೋಧಾನ್‌ ವಾಸವಿಃ ಪರವೀರಹಾ 11೩೩11 


ಶತ್ರುವೀರನಾಶಕನಾದ ಅರ್ಜುನನು ಆ ಮಹಾ ಅಸ್ತಮಯ ಮಳೆಯನ್ನು 
ಬಾಣಗಳ ಮಳೆಯಿಂದ ಕತ್ತರಿಸಿ ಯೋಧರನ್ನು ಸಂಹರಿಸಿದ. 


ಸುಶರ್ಮಾ ತು ತತೋ ರಾಜನ್‌ ಬಾಣೇನಾನತಪರ್ವಣಾ । 

ಅರ್ಜುನಂ ಹೃದಯೇ ವಿದ್ಧ್ವಾ ವಿವ್ಯಾಧಾನ್ಯೆ ಭಿ ಶರೈಃ 11೩೪॥॥ 

ರಾಜನೆ, ಸುಶರ್ಮನು ಡೊಂಕುಗಿಣ್ಣಿನ ಒಂದು ಬಾಣದಿಂದ ಅರ್ಜುನನ 
ಎದೆಯ ಮೇಲೆ ಹೊಡೆದು ಬೇರೆ ಮೂರು ಬಾಣಗಳಿಂದಲೂ ಹೊಡೆದ. 

ಸ ಗಾಢವಿದ್ದೋ ವ್ಯಥಿತೋ ರಥೋಪಸ್ಥ ಉಪಾವಿಶತ್‌ 11೩೫1 

ಪ್ರತಿಲಭ್ಯ ತತಃ ಸಂಜ್ಞಾಂ ಶ್ಹೇತಾಶ್ವಃ ಕೃಷ್ಣಸಾರಥಿಃ । 

ಐಂದ್ರಮಸ್ತಮಮೇಯಾತ್ಮಾ ಪ್ರಾದುಶ್ಚಕ್ರೇ ತ್ತರಾನ್ನಿತಃ Hall 

ಅರ್ಜುನನು ಗಾಢವಾಗಿ ತಾಡಿತನಾಗಿ ನೋವಿನಿಂದ ರಥದ ಹಿಂಭಾಗದಲ್ಲಿ 
ಕುಳಿತ. ಬಿಳಿ ಕುದುರೆಗಳುಳ್ಳ ಅಮೇಯಾತ್ಮನಾದ ಅರ್ಜುನನು ಎಚ್ಚೆತುಕೊಂಡು 
ತ್ವರೆಗೊಂಡು ಕೃಷ್ಣನ ಸಾರಥ್ಯದಲ್ಲಿ ಇಂದ್ರಾಸ್ಪವನ್ನು ಪ್ರಾದುರ್ಭಾವಗೊಳಿಸಿದ. 

ತತೋ ಬಾಣಸಹಸ್ರಾಣಿ ಸಮುತ್ತನ್ನಾನಿ ಮಾರಿಷ 11೩೭! 


ಕರ್ಣಪರ್ವ 31 


ಸರ್ವದಿಕ್ಷು ವ್ಯದೃಶ್ಯಂತ ಸೂದಯಂತೋ ನೃಪ ದ್ವಿಪಾನ್‌ । 

ಹಯಾನ್‌ ರಥಾಂಶ್ಚ ಸಮರೇ ಶಸೆ ಸ್ರ್ರೃಃ ಶತಸಹಸ್ರಶಃ 11೩೮1! 

ರಾಜನೆ, ಒಡನೆ ಎಲ್ಲ ದಿಕ್ಕುಗಳಲ್ಲಿ ಸಾವಿರಾರು ಬಾಣಗಳು ಪ್ರಾದುರ್ಭವಿಸಿ, 
ಆನೆ ಕುದುರೆ ರಥ ಸೈನ್ಯಗಳನ್ನು ನೂರಾರು ಸಾವಿರಾರು ಸಂಖ್ಯೆಯಲ್ಲಿ ಶಸ್ತ್ರಗಳಿಂದ 
ರಣದಲ್ಲಿ ಸಂಹರಿಸುವುದು ಕಂಡುಬಂದಿತು. 

ವಧ್ಯಮಾನೇ ತತಃ ಸೈನ್ಯೇ ವಿಪುಲಾ ಭೀಃ ಸಮಾವಿಶತ್‌ । 

ಸಂಶಪ್ರಕಗಣಾನಾಂ ಚ ಗೋಪಾಲಾನಾಂ ಚ ಭಾರತ 11೩೯1 

ಸೈನ್ಯ ಹೀಗೆ ಹತವಾಗುವಾಗ ಸಂಶಪಕ ಗಣಗಳಿಗೂ ನಾರಾಯಣಸೈನ್ಯಗಳಿಗೂ 
ಬಹಳ ಭೀತಿ ಉಂಟಾಯಿತು. 

ನ ಹಿ ಕಶ್ಚಿತ್ಲುಮಾಂಸ್ತತ್ರ ಯೋತರ್ಜುನಂ ಪ್ರತ್ಯಯುಧ್ಯತ Iwoll 

ಪಶ್ಯತಾಂ ತತ್ರ ವೀರಾಣಾಮಹನ್ಯತ ಮಹದ್‌ಬಲಮ್‌ । 

ಹನ್ಯಮಾನಮಪಶ್ಯಂಶ್ಚ ನಿಶ್ಚೇಷ್ಟಾಃ ಸ್ಮ ಪರಾಕ್ರಮೇ Vol 

ಅರ್ಜುನನಿಗೆ ಎದುರಾಗಿ ಯುದ್ಧಮಾಡುವವನು ಯಾವ ಒಬ್ಬ ಪುರುಷನು 
ಅಲ್ಲಿರಲಿಲ್ಲ ಅಲ್ಲಿ ವೀರರು ನೋಡುತ್ತಿದ್ದಂತೆಯೇ ದೊಡ್ಡ ಸೈನ್ಯ ಹತವಾಯಿತು. 
ಪರಾಕ್ರಮ ತೋರುವಲ್ಲಿ ಏನೂ ಸಾಮರ್ಥ್ಯವಿಲ್ಲದೆ ಅವರು ಕೇವಲ ಸೈನ್ಯ 
ನಾಶವಾಗುತ್ತಿದ್ದುದನ್ನು ನೋಡಿದರು. 


ಅಯುತಂ ತತ್ರ ಯೋಧಾನಾಂ ಹತ್ವಾ ಪಾಂಡುಸುತೋ ರಣೇ । 
ವ್ಯಭ್ರಾಜತ ರಣೇ ರಾಜನ್‌ ವಿಧೂಮೋಗ್ನಿರಿವ ಜ್ವಲನ್‌ 11೪೨1 


ರಾಜನೆ, ರಣದಲ್ಲಿ ಆಗ ಅರ್ಜುನನು ಹತ್ತು ಸಾಎರ ಯೋಧರನ್ನು ಕೊಂದು 
ಹೊಗೆ ಇಲ್ಲದ ಬೆಂಕಿಯಂತೆ ಜ್ವಲಿಸುತ್ತ ಬೆಳಗಿದ. 


ಚತುರ್ದಶ ಸಹಸ್ರಾಣಿ ಯಾನಿ ಶಿಷ್ಟಾನಿ ಭಾರತ । 

ರಥಾನಾಮಯುತಂ ಚೈವ ತ್ರಿಸಾಹಸ್ರಾಶ್ಚ ದಂತಿನಃ YA 

ರಾಜನೆ, ಹದಿನಾಲ್ಕು ಸಾವಿರ ಪದಾತಿಗಳೂ ಹತ್ತು ಸಾವಿರ ರಥಗಳು ಮತ್ತು 
ಮೂರು ಸಾವಿರ ಗಜಸೈನ್ಯಗಳು ಉಳಿದುವು. 


32 ಮಹಾಭಾರತ 


ತತಃ ಸಂಶಪ್ರಕಾ ಭೂಯಃ ಪರಿವವ್ರುರ್ಧನಂಜಯಮ್‌ | 
ಮರ್ತವ್ಯಮಿತಿ ನಿಶ್ಚಿತ್ಯ ಜಯಂ ವಾಪ್ಯನಿವರ್ತನಮ್‌ TT 


ಆಗ ಸಂಶಪಕರು "ಸಾಯಬೇಕು ಇಲ್ಲವೆ ಗೆಲ್ಲಬೇಕು, ಹೊರತು ಹಿಂದಿರುಗ 
ಬಾರದು' ಎಂದು ನಿರ್ಧರಿಸಿ ಪುನಃ ಅರ್ಜುನನನ್ನು ಸುತುವರಿದರು. 


ಆಸೀತ್‌ ತತ್ರ ಮಹದ್‌ ಯುದ್ಧಂ ತಾವಕಾನಾಂ ವಿಶಾಂಪತೇ । 
ಶೂರೇಣ ಬಲಿನಾ ಸಾರ್ಧಂ ಪಾಂಡವೇನ ಕಿರೀಟಿನಾ 11೪೫1 


ಆಗ ರಾಜನೆ, ಶೂರನಾದ ಬಲಿಷ್ಠನಾದ ಅರ್ಜುನನೊಂದಿಗೆ ನಿನ್ನವರಿಗೆ 
ದೊಡ್ಡ ಯುದ್ಧವಾಯಿತು. 
ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ಕರ್ಣಪರ್ವಣಿ ಸಂಕುಲಯುದ್ಧೇ ಪಂಚಾಶೋಧ್ಯಾಯಃ IMO 


$, 
ಳ್ಳಿ 


ಮಹಾಭಾರತತಾತ್ತರ್ಯನಿರ್ಣಯ 


ಸ ತಾಭ್ಯಾಂ ವಜ್ರಸದೃಶೈಃ ಶರೈರಭಿಹತೋ ಭೃಶಮ್‌ । 

ವಿಸೃಜ್ಯ ಪಾರ್ಷತಂ ಸ್ಲೀಯಮಾರುರೋಹ ರಥಂ ಪುನಃ || ೭೩ ॥ 
ಜಗಾಮ ಚ ತತೋನ್ಯತ್ರ ಪಾಂಚಾಲ್ಯೋಪಿ ರಥಂ ಪುನಃ । 
ಆರುಹ್ಯಾನ್ಯಂ ಸ್ವಾತ್ರಧನ್ಹಾ ಕೃತವರ್ಮಾಣಮಭ್ಯಯಾತ್‌ 11 ೭೪ 1 


ಭೀಮಾರ್ಜುನರಿಂದ ವಜ್ರಸದೃಶವಾದ ಬಾಣಗಳಿಂದ ಚೆನ್ನಾಗಿ ಹೊಡೆಸಿ 
ಕೊಂಡ ಅಶ್ವತ್ಥಾಮ ಧೃಷ್ಟದ್ಯುಮ್ನನನ್ನು ಬಿಟ್ಟು ಪುನಃ ತನ್ನ ರಥವನ್ನೇರಿದ. ಮತ್ತು 


ಅಲ್ಲಿಂದ ಬೇರೆ ಕಡೆಗೆ ಹೊರಟುಹೋದ. ಧೃಷ್ಟದ್ಕುಮ್ನನೂ ಪುನಃ ಬೇರೆ 
ರಥವನ್ನೇರಿ ಬಿಲ್ಲನ್ನೆ ತಿಕೊಂಡು ಕೃತವರ್ಮನನ್ನು ಇದಿರಿಸಿದ. 


ತಯೋರಾಸೀತ್‌ ಸುತುಮುಲಂ ಯುದ್ಧಮದ್ಭುತದರ್ಶನಮ್‌ | 

ತತ್ರ ನಾತಿಪ್ರಯತ್ನೇನ ಪಾಂಚಾಲ್ಕೋ ವಿರಥಾಯುಧಮ್‌ ॥ ೭೫ ॥ 
ಚಕಾರ ಕೃತವರ್ಮಾಣಂ ತಮಪೋವಾಹ ಗೌತಮಃ । 

ಅಥ ದುರ್ಯೋಧನೋ ರಾಜಾ ಮಾದ್ರೇಯಾವಭ್ಯಯಾದ್‌ ರಣೇ ॥ 


ಕರ್ಣಪರ್ವ 33 


ಧೃಷ್ಟದ್ಯುಮ್ನ ಕೃತವರ್ಮರಿಗೆ ಅತಿ ತೀಕ್ಷ್ಮವಾದ ನೋಡಲು ಆಶ್ಚರ್ಯಕರ 
ವಾದ ಯುದ್ಧನಡೆಯಿತು. ಆ ಯುದ್ಧದಲ್ಲಿ ಧೃಷ್ಟದ್ಯುಮ್ನ ಹೆಚ್ಚಿನ ಪ್ರಯತ್ನವಿಲ್ಲದೆಯೆ 
ಕೃತವರ್ಮನನ್ನು ವಿರಥನನ್ನಾಗಿಯೂ ಆಯುಧರಹಿತನನ್ನಾಗಿಯೂ ಮಾಡಿದ. ಆಗ 
ಕೃಪ ಅವನನ್ನು ಬೇರೆ ಕಡೆಗೆ ಒಯ್ದ ಅತ್ತ ರಾಜಾ ದುರ್ಯೋಧನನು ನಕುಲ 
ಸಹದೇವರನ್ನು ಯುದ್ಧದಲ್ಲಿ ಇದಿರಿಸಿದ. 


$, 
ಳ್ಳಿ 


ಐವತ್ತೊಂದನೆಯ ಅಧ್ಯಾಯ 


ಕೃಪನಿಂದ ಶಿಖಂಡಿಯ ಪರಾಭವ, ಸುಕೇತುವಿನ ವಧ. 
ಧೃಷ್ಟದ್ಯುಮ್ನನಿಂದ ಕೃತವರ್ಮನ ಪರಾಭವ. 


ಸಂಜಯಃ 
ಕೃತವರ್ಮಾ ಕೃಪೋ ದ್ರೌಣಿಃ ಸೂತಪುತ್ರಶ್ಚ ಮಾರಿಷ । 
ಉಲೂಕಃ ಸೌಬಲಶ್ಚೈವ ರಾಜಾ ಚ ಸಹ ಸೋದರೈ: Te 
ಸೀದಮಾನಾಂ ಚಮೂಂ ದೃಷ್ಟಾ ಪಾಂಡುಪುತ್ರಭಯಾರ್ದಿತಾಮ್‌ । 
ಅಭಿಸಸ್ರುಃ ಸ್ಮ ವೇಗೇನ ಭಿನ್ನಾಂ ನಾವಮಿವಾರ್ಣವೇ 11೨1 


ಸಂಜಯನು ಧೃತರಾಷ್ಟ್ರನಿಗೆ ನುಡಿದ ರಾಜನೆ, ಕೃತವರ್ಮ ಕೃಪ ಅಶ್ವತ್ಥಾಮ 
ಕರ್ಣ ಉಲೂಕ ಶಕುನಿ ದುರ್ಯೋಧನ ಮತ್ತು ಸೋದರರು, ಸಮುದ್ರದಲ್ಲಿ 
ಒಡೆದ ನೌಕೆಯಂತೆ ಕೌರವಸೇನೆ ಅರ್ಜುನನ ಭಯದಿಂದ ವಿಷ್ವಲಗೊಂಡು 
ನಾಶಹೊಂದುತ್ತಿರುವುದನ್ನು ಕಂಡು ಬೇಗನೆ ಇದಿರಿಗೆ ಧಾವಿಸಿ ಬಂದರು. 


ತತೋ ಯುದ್ದಮತೀವಾಸೀನ್ನುಹೂರ್ತಮಿವ ಭಾರತ । 

ಭೀರೂಣಾಂ ತ್ರಾಸಜನನಂ ಶೂರಾಣಾಂ ಹರ್ಷವರ್ಧನಮ್‌ 11೩.1! 

ರಾಜನೆ, ಮುಹೂರ್ತಕಾಲ ಹೇಡಿಗಳಿಗೆ ಮೈನಡುಕ ಹುಟ್ಟಿಸುವ, ವೀರರಿಗೆ 
ಉತ್ಸಾಹ ತರುವ ಯುದ್ಧ ಅತಿಯಾಗಿ ಸಂಭವಿಸಿತು. 

ಕೃಪೇಣ ಶರವರ್ಷಾಣಿ ವಿಪ್ರಮುಕ್ತಾನಿ ಸಂಯುಗೇ | 

ಸೃಂಜಯಾಂಶ್ಚಾದಯಾಮಾಸುಃ ಶಲಭಾನಾಂ ವ್ರಜಾ ಇವ 11೪ 


34 ಮಹಾಭಾರತ 


ಕೃಪಾಚಾರ್ಯರು ರಣದಲ್ಲಿ ಎಸೆದ ಬಾಣಗಳ ಮಳೆಗಳು ಮಿಡತೆಗಳ 
ಸಮೂಹಗಳಂತೆ ಪಾಂಡವಸ್ಥೆನಿಕರನ್ನು ಆವರಿಸಿದುವು. 


ಶಿಖಂಡೀ ತು ತತಃ ಕ್ರುದ್ಧೋ ಗೌತಮಂ ತ್ವರಿತೋ ಯಯೌ । 
ವವರ್ಷ ಶರವರ್ಷಾಣಿ ಸಮಂತಾದೇವ ಬ್ರಾಹ್ಮಣೇ 11೫111 


ಶಿಖಂಡಿ ಆಗ ಕ್ರುದ್ಧನಾಗಿ ಕೃಪನನ್ನು ವೇಗದಿಂದ ಇದಿರಿಸಿದ. ಕೃಪನ ಮೇಲೆ 
ಎಲ್ಲೆಡೆ ಬಾಣಗಳ ಮಳೆ ಸುರಿದ. 


ಕೃಪಸ್ತು ಶರವರ್ಷಂ ತದ್‌ ವಿನಿಹತ್ಯ ಮಹಾಸ್ತ್ರವಿತ್‌ । 
ಶಿಖಂಡಿನಂ ರಣೇ ಕ್ರುದ್ಧೋ ವಿವ್ಯಾಧ ದಶಭಿಃ ಶರೈಃ 11೬1 


ಮಹಾ ಅಸ್ಪಜ್ಜನಾದ ಕೃಪನು ಆ ಬಾಣಗಳ ಮಳೆಯನ್ನು ನಾಶಮಾಡಿ 
ಕೋಪದಿಂದ ರಣದಲ್ಲಿ ಶಿಖಂಡಿಯನ್ನು ಹತ್ತು ಬಾಣಗಳಿಂದ ಹೊಡೆದ. 


ತತಃ ಶಿಖಂಡೀ ಕುಪಿತಃ ಶರೈಃ ಸಪ್ತಭಿರಾಹವೇ | 

ಕೃಪಂ ವಿವ್ಯಾಧ ಸುಭ್ಭಶಂ ಕಂಕಪತ್ರೈರಜಿಹ್ಮಗೈ: 11೭11 

ಆಗ ಶಿಖಂಡಿ ಕುಪಿತನಾಗಿ ರಣದಲ್ಲಿ ಅಜಿಹ್ನಗ ಕಂಕಪತ್ರಯುತವಾದ ಏಳು 
ಬಾಣಗಳಿಂದ ಕೃಪನನ್ನು ಹೊಡೆದ. 

ತತಃ ಕೃಪಃ ಶರೈಸ್ತೀಕ್ಷ್ಣೈಃ ಸೋರತಿವಿದ್ದೋ ಮಹಾರಥಃ | 

ವ್ಯಶ್ವಸೂತರಥಂ ಚಕ್ರೇ ಶಿಖಂಡಿನಮಥೋ ದ್ವಿಜಃ 11೮11 

ಮಹಾರಥನಾದ ಕೃಪನು ತೀಕ್ಷ್ಣವಾದ ಬಾಣಗಳಿಂದ ಅತಿಯಾಗಿ 
ಹೊಡೆಸಿಕೊಂಡು ಶಿಖಂಡಿಯನ್ನು ಅಶ್ವ-ಸಾರಥಿ-ರಥರಹಿತನನ್ನಾಗಿ ಮಾಡಿದ. 

ಹತಾಶ್ಚಾತ್ತು ತತೋ ಯಾನಾದವಪ್ಪುತ್ಯ ಮಹಾರಥಃ । 

ಖಡ್ಗಂ ಚರ್ಮ ತಥಾ ಗೃಹ್ಯ ಸತ್ತರಂ ಬ್ರಾಹ್ಮಣಂ ಯಯೌ Tal 

ಕುದುರೆಗಳು ಹತವಾದಾಗ ರಥದಿಂದ ಮಹಾರಥನಾದ ಶಿಖಂಡಿ ಕೆಳಗೆ ಹಾರಿ 
ಕತ್ತಿ ಗುರಾಣಿಗಳನ್ನು ಹಿಡಿದು ವೇಗದಿಂದ ಕೃಪನಿದಿರಿಗೆ ಬಂದ. 

ತಮಾಪತಂತಂ ಸಹಸಾ ಶರೈಃ ಸನ್ನತಪರ್ವಭಿಃ I 

ಛಾದಯಾಮಾಸ ಸಮರೇ ತದದ್ದುತಮಿವಾಭವತ್‌ 11೧೦1! 


ಕರ್ಣಪರ್ವ 35 


ಶಿಖಂಡಿ ಸಮೀಪ ಬರುತ್ತಿದ್ದಂತೆ ಕೃಪನು ಡೊಂಕುಗಿಣ್ಣಿನ ಬಾಣಗಳಿಂದ 
ರಣದಲ್ಲಿ ಅವನನ್ನು ಮುಚ್ಚಿದ. ಅದು ಅದ್ಭುತವಾಗಿತ್ತು 


ತತ್ರಾದ್ಭುತಮಪಶ್ಯಾಮ ಶಿಲಾನಾಂ ಪ್ಲವನಂ ಯಥಾ । 
ನಿಶ್ಚೇಷ್ಟೋ ಯದ್‌ ರಣೇ ರಾಜನ್‌ ಶಿಖಂಡೀ ಸಮತಿಷ್ಯತ 11೧೧1! 


ಕಲ್ಲುಗಳು ನೀರಿನಲ್ಲಿ ತೇಲುವಂಥ ಅದ್ಭುತವನ್ನು ನಾವು ಆಗ ಕಂಡೆವು. 
ಏಕೆಂದರೆ ರಾಜನೆ, ಶಿಖಂಡಿಯು ರಣರಂಗದಲ್ಲಿ ನಿಶ್ಚೇಷ್ಟನಾಗಿ ನಿಂತುಬಿಟ್ಟ 


ಕೃಪೇಣ ಛಾದಿತಂ ದೃಷ್ಟಾ 9 ನೃಪೋತ್ತಮ ಶಿಖಂಡಿನಮ್‌ । 

ಪ್ರತ್ಯುದ್ಯಯೌ ಕೃಪಂ ತೂರ್ಣಂ ಧೃಷ್ಟದ್ಯುಮ್ನೋ ಮಹಾರಥಃ 1!೧೨॥ 

ರಾಜನೆ, ಶಿಖಂಡಿಯನ್ನು ಕೃಪನು ಆಚ್ಛಾದಿಸಿದ್ದನ್ನು ಕಂಡು ಮಹಾರಥನಾದ 
ಧೃಷ್ಟದ್ಯುಮ್ನನು ಬೇಗನೆ ಕೃಪನನ್ನು ಇದಿರಿಸಿದ 

ಧೃಷ್ಟದ್ಯುಮ್ನಂ ತತೋ ಯಾಂತಂ ಶಾರದ್ದತರಥಂ ಪ್ರತಿ । 

ಪ್ರತಿಜಗ್ರಾಹ ವೇಗೇನ ಕೃತವರ್ಮಾ ಮಹಾರಥಃ 11೧೩11 

ಧೃಷ್ಟದ್ಯುಮನು ಕೃಪರ ರಥದ ಕಡೆಗೆ ಹೋಗುವುದನ್ನು ಕಂಡು 
ಮಹಾರಥನಾದ ಕೃತವರ್ಮ ವೇಗದಿಂದ ಅವನನ್ನು ಇದಿರಿಸಿದ. 


ಯುಧಿಷ್ಠಿರಮಥಾಯಾಂತಂ ಶಾರದ್ದತರಥಂ ಪ್ರತಿ । 

ಸಪುತ್ರಂ ಸಹಸೇನಂ ಚ ದ್ರೋಣಪುತ್ರೋ ನ್ಯವಾರಯತ್‌ 11೧೪1 

ಕೃಪರ ರಥದ ಕಡೆಗೆ ಯುಧಿಷ್ಠರನು ಪುತ್ರರೊಂದಿಗೆ ಸೈನ್ಯಗಳೊಂದಿಗೆ 
ಬರುವಾಗ ಅಶ್ವತ್ಥಾಮನು ಅವನನ್ನು ತಡೆದ. 


ನಕುಲಂ ಸಹದೇವಂ ಚ ತ್ತರಮಾಣೌ ಮಹಾರಥೌ । 
ಪ್ರತಿಜಗ್ರಾಹ ತೇ ಪುತ್ರಃ ಶರವರ್ಷೇಣ ವಾರಯನ್‌ 11೧೫! 


ಮಹಾರಥರಾದ ನಕುಲ-ಸಹದೇವರೂ ವೇಗದಿಂದ ಬರುವಾಗ ನಿನ್ನ ಮಗ 
ದುರ್ಯೋಧನನು ಅವರನ್ನು ತಡೆದು ಇದಿರಿಸಿದ. 


36 ಮಹಾಭಾರತ 


ಭೀಮಸೇನಂ ಕರೂಪಷಾಂಶ್ಚ ಕೇಕಯಾನ್‌ ಸಹಸ್ಫಂಜಯಾನ್‌ । 
ಕರ್ಣೋ ವೈಕರ್ತನೋ ಯುದ್ಧೇ ವಾರಯಾಮಾಸ ಭಾರತ HOt 


ರಾಜನೆ, ಭೀಮಸೇನನನ್ನೂ ಕರೂಷ ಕೇಕಯ ಸೃಂಜಯರನ್ನೂ ಕರ್ಣನು 
ರಣದಲ್ಲಿ ತಡೆದ. 


ಶಿಖಂಡಿನೇ ತತೋ ಬಾಣಾನ್‌ ಕೃಪಃ ಶಾರದ್ದತೋ ಯುಧಿ । 
ಪ್ರಾಹಿಣೋತ್‌ ತ್ರರಯಾ ಯುಕ್ತೋ ದಿಧಕ್ಷುರಿವ ಮಾರಿಷ Tea 


ರಾಜನೆ, ದಹಿಸುವಂತೆ ಕಾಣುತಿದ್ದ ಕೃಪರು ವೇಗದಿಂದ ರಣದಲ್ಲಿ ಶಿಖಂಡಿಯ 
ಮೇಲೆ ಬಾಣಗಳನ್ನೆಸೆದರು. 

ತಾನ್‌ ಶರಾನ್‌ ಪ್ರೇಷಿತಾಂಸ್ತೇನ ಸಮಂತಾದ್‌ ಸ್ವರ್ಣಭೂಷಿತಾನ್‌ । 

ಚಿಚ್ಛೇದ ಖಡ್ಗಮಾವಿಧ್ಯ ಭ್ರಾಮಯಂಶ್ಚ ಪುನಃ ಪುನಃ Tes] 

ಕೃಪರು ಎಲ್ಲೆಡೆ ಎಸೆದ ಸ್ವರ್ಣಾಲಂಕೃತವಾದ ಆ ಬಾಣಗಳನ್ನು ಶಿಖಂಡಿಯು 
ಖಡ್ಗವನ್ನು ಪುನಃ ಪುನಃ ತಿರುಗಿಸುತ್ತ ಹೊಡೆದು ಕತ್ತರಿಸಿದ. 

ಶತಚಂದ್ರಂ ತತಶ್ಚರ್ಮ ಗೌತಮಃ ಪಾರ್ಷತಸ್ಯ ಹ । 

ವ್ಯಧಮತ್‌ ಸಾಯಕೈಸ್ಪೂರ್ಣಂ ತತ ಉಚ್ಚುಕ್ರುಶುರ್ಜನಾಃ Teal 


ನೂರು ಚಂದ್ರಚಿಹ್ನಯುಕವಾದ ಶಿಖಂಡಿಯ ಗುರಾಣಿಯನ್ನು ಕೃಪರು ಬಾಣ 
ಗಳಿಂದ ಬೇಗನೆ ನಾಶಮಾಡಿದರು. ಆಗ ಜನರು ಗಟ್ಟಿಯಾಗಿ ಕೂಗಿಕೊಂಡರು. 


ಸ ವಿಚರ್ಮಾ ಮಹಾರಾಜ ಖಡ್ಗಪಾಣಿರುಪಾದ್ರವತ್‌ | 
ಕೃಪಸ್ಯ ವಶಮಾಪನ್ನೋ ಮೃತ್ಯೋರಾಸ್ಯಮಿವಾತುರಃ 11೨೦॥ 


ಮಹಾರಾಜ, ರೋಗಿಯು ಮೃತ್ಯುವಿನ ಬಾಯಿಗೆ ಬೀಳುವಂತೆ, ಗುರಾಣಿ 
ಇಲ್ಲದೆ ಕೃಪರ ವಶಕ್ಕೆ ಬಂದಿದ್ದ ಶಿಖಂಡಿ ಅವರ ಕಡೆಗೆ ಕೇವಲ ಖಡ್ಗಹಿಡಿದೇ 
ಧಾವಿಸಿದ. 


ಶಾರದ್ದತಶರೈರ್ಗ್ರಸ್ತಂ ಕ್ಲಿಶ್ಯಮಾನಂ ಮಹಾಬಲಮ್‌ । 
ಚಿತ್ರಕೇತುಸುತೋ ದೃಷ್ಟ್ವಾ ಸುಕೇತುಸ್ತರಿತೋ ಯಯೌ 11೨೧॥॥ 


ಕರ್ಣಪರ್ವ 37 


ಎಕಿರನ್‌ ಬ್ರಾಹ್ಮಣಂ ಯುದ್ಧೇ ಬಹುಭಿರ್ನಿಶಿತೈಃ ಶರೈಃ । 
ಅಭ್ಯಾಪತದಮೇಯಾತ್ಮಾ ಗೌತಮಸ್ಯ ರಥಂ ಪ್ರತಿ 11೨೨11 
ರಾಜನೆ, ಕೃಪರ ಬಾಣಗಳಿಗೀಡಾಗಿ ಕ್ಲೇಶಪಡುತ್ತಿದ್ದ ಮಹಾಬಲಿಷ್ಠನಾದ 
ಶಿಖಂಡಿಯನ್ನು ಕಂಡು ಚಿತ್ರಕೇತುವಿನ ಸುತನಾದ ಅಮೇಯಾತ್ಮನಾದ ಸುಕೇತುವು 
ಬೇಗನೆ ಕೃಪರನ್ನು ರಣದಲ್ಲಿ ತೀಕ್ಷವಾದ ಬಹುಬಾಣಗಳಿಂದ ಮುಚ್ಚುತ್ತ ಕೃಪರ 
ರಥದ ಕಡೆಗೆ ಇದಿರಾಗಿ ಧಾವಿಸಿ ಬಂದ. 
ದೃಷ್ಟ್ವಾ5ವಿಷಹ್ಯಂ ತಂ ಯುದ್ಧೇ ಬ್ರಾಹ್ಮಣಂ ಚರಿತವ್ರತಮ್‌ । 
ಅಪಯಾತಸ್ತತಸ್ಪೂರ್ಣಂ ಶಿಖಂಡೀ ರಾಜಸತ್ತಮ 2A 
ರಾಜನೆ, ವ್ರತಾನುಷ್ಠಾನಪರರಾದ ಕೃಪರು ಯುದ್ಧದಲ್ಲಿ ಇದಿರಿಸಲಾಗದವ 
ರಾಗಿದ್ದುದನ್ನು ಕಂಡು ಶಿಖಂಡಿ ಅಲ್ಲಿಂದ ಬೇಗನೆ ಹೊರಟುಹೋದ. 
ಸುಕೇತುಸ್ತು ತತೋ ರಾಜನ್‌ ಗೌತಮಂ ನವಭಿಃ ಶರೈಃ । 
ವಿದ್ಧ್ವಾ ವಿವ್ಯಾಧ ಸಪ್ತತ್ಯಾ ಪುನಶ್ಚೈನಂ ತ್ರಿಭಿಃ ಶರೈಃ 291 
ರಾಜನೆ, ಸುಕೇತುವು ಕೃಪರನ್ನು ಒಂಬತ್ತು ಬಾಣಗಳಿಂದ ಹೊಡೆದು ಪುನಃ 
ಎಪ್ಪತ್ತಮೂರು ಬಾಣಗಳಿಂದಲೂ ಹೊಡೆದ. 
ಅಥಾಸ್ಯ ಸಶರಂ ಚಾಪಂ ಪುನಶ್ಚಿಚ್ಛೇದ ಮಾರಿಷ ॥ 
ಸಾರಥಿಂ ಚ ಶರೇಣಾಸ್ಯ ಭೃಶಂ ಮರ್ಮಣ್ಯತಾಡಯತ್‌ 11೨೫1! 
ರಾಜನೆ, ಸುಕೇತುವು ಪುನಃ ಕೃಪರ ಧನುರ್ಬಾಣಗಳೆರಡನ್ನೂ ಕತರಿಸಿದ, 
ಅವರ ಸಾರಥಿಯನ್ನೂ ಬಾಣದಿಂದ ಮರ್ಮಸ್ಥಳದಲ್ಲಿ ಚೆನ್ನಾಗಿ ಹೊಡೆದ. 
ಗೌತಮಸ್ತು ತತಃ ಕ್ರುದ್ಧೋ ಧನುರ್ಗ್ಗಹ್ಯ ನವಂ ದೃಢಮ್‌ । 
ಸುಕೇತುಂ ತ್ರಿಂಶತಾ ಬಾಣೈಃ ಸರ್ವಮರ್ಮಸ್ಪತಾಡಯತ್‌ 11೨೬॥॥ 
ಕೃಪರು ಆಗ ಕುಪಿತರಾಗಿ ದೃಢವಾದ ಹೊಸ ಧನುಸ್ಸನ್ನು ಎತ್ತಿಕೊಂಡು 
ಸುಕೇತುವನ್ನು ಮೂವತ್ತು ಬಾಣಗಳಿಂದ ಎಲ್ಲ ಮರ್ಮಸ್ಥಳಗಳಲ್ಲಿ ಹೊಡೆದರು. 


38 ಮಹಾಭಾರತ 


ಸ ವಿಹ್ವಲಿತಸರ್ವಾಂಗಃ ಪ್ರಚಚಾಲ ರಥೋತ್ತಮೇ । 
ಭೂಮಿಚಾಲೇ ಯಥಾ ವೃಕ್ಷಃ ಕಂಪತೇ ವೈ ಸಮಂತತಃ 11೨೭1! 


ಸುಕೇತು ಸರ್ವಾಂಗಗಳಲ್ಲಿ ವಿಹ್ವಲಗೊಂಡು ಭೂಕಂಪವಾದಾಗ ಎಲ್ಲೆಡೆ 
ಮರಗಳು ಕಂಪಿಸುವಂತೆ ಮಹಾರಥದಲ್ಲಿದ್ದೇ ಬಹಳವಾಗಿ ನಡುಗಿದ. 


ಚಲತಸ್ತಸ್ಯ ಕಾಯಾತ್ತು ಶಿರೋ ಜ್ವಲಿತಕುಂಡಲಮ್‌ । 

ಸೋಷ್ಟೀಷಂ ಸಶಿರಸ್ತಾಣಂ ಕ್ಷುರಪ್ರೇಣಾನ್ನಪಾತಯತ್‌ 11೨೮॥॥ 

ನಡುಗುತಿದ್ದ ಸುಕೇತುವಿನ ಶರೀರದಿಂದ, ಹೊಳೆಯುವ ಕುಂಡಲ ಕಿರೀಟ 
ಶಿರಸ್ವಾಣಗಳಿಂದ ಯುಕ್ತವಾದ ಅವನ ಶಿರವನ್ನು ಕೃಪರು ಬಾಣದಿಂದ ಕೆಡಹಿದರು. 


ತಚ್ಚಿರಃ ಪ್ರಾಪತದ್‌ ಭೂಮೌ ಶ್ಯೇನಾಹೃತಮಿವಾಮಿಷಮ್‌ । 
ತತೋಶಸ್ಯ ಕಾಯೋ ವಸುಧಾಂ ಪಶ್ಚಾತ್‌ ಪ್ರಾಪ ತದಾ ಚ್ಯುತಃ ॥॥೨೯॥॥ 


ಗಿಡುಗಪಕ್ಷಿ ತರುವ ಮಾಂಸದ ತುಂಡಿನಂತೆ ಸುಕೇತುವಿನ ಶಿರಸ್ಸು ನೆಲದಲ್ಲಿ 
ಬಿದ್ದಿತು. ಬಳಿಕ ಅವನ ಶರೀರವೂ ಆಯತಪ್ಪಿ ನೆಲಕ್ಕೆ ಬಿದ್ದಿತು. 

ತಸ್ಮಿನ್‌ ಹತೇ ಮಹಾರಾಜ ತ್ರಸ್ತಾಸ್ತಸ್ಯ ಪದಾನುಗಾಃ | 

ಗೌತಮಂ ಸಮರೇ ತ್ಯಕ್ತ್ವಾ ದುದ್ರುವುಸ್ತೇ ದಿಶೋ ದಶ 11೩೦॥| 

ಮಹಾರಾಜ, ಸುಕೇತು ಹೀಗೆ ಹತನಾದಾಗ ಅವನ ಕಡೆಯ ಸೈನಿಕರು 
ಭಯಗೊಂಡು ರಣದಲ್ಲಿ ಕೃಪರನ್ನು ಬಿಟ್ಟು ಹತ್ತು ದಿಕ್ಕುಗಳಿಗೆ ಓಡಿಹೋದರು. 

ಧೃಷ್ಟದ್ಯುಮ್ನಂ ತು ಸಮರೇ ಸನ್ನಿವಾರ್ಯ ಮಹಾಬಲಃ । 

ಕೃತವರ್ಮಾಬ್ರವೀದ್ಬೃಷ್ಟಸ್ತಿಷ್ಠ ತಿಷ್ನೇತಿ ಪಾರ್ಷತಮ್‌ 118೧॥ 

ಎಲ ಬಾ ಅ 9 

ಧೃಷ್ಟದ್ಯುಮ್ನನನ್ನು ರಣದಲ್ಲಿ ಮಹಾಬಲನಾದ ಕೃತವರ್ಮನು ತಡೆದು 
ಉತ್ಪಾಹದಿಂದ "ನಿಲ್ಲು ನಿಲ್ಲು ಎಂದ 

ತದಭೂತ್‌ ತುಮುಲಂ ಯುದ್ಧಂ ವೃಷ್ಟಿಪಾರ್ಷತಯೋ ರಣೇ | 

ಆಮಿಷಾರ್ಥೇ ಯಥಾ ಯುದ್ಧಂ ಕ್ರುದ್ಧದೋರ್ಗದ್ರಯೋರ್ಯಥಾ 

11೩೨11 


ಕರ್ಣಪರ್ವ 39 


ಮಾಂಸದಾಸೆಯಿಂದ ಎರಡು ಗಿಡುಗಗಳು ಹೋರಾಡುವಂತೆ ಕೃತವರ್ಮ- 
ಧೃಷ್ಟದ್ಯುಮ್ನರೊಳಗೆ ರಣರಂಗದಲ್ಲಿ ತುಮುಲ ಯುದ್ಧವಾಯಿತು. 

ಧೃಷ್ಟದ್ಯುಮ್ನಸ್ತು ಸಮರೇ ಹಾರ್ದಿಕ್ಯಂ ನವಭಿಃ ಶರೈಃ । 

ಆಜಘಾನೋರಸಿ ಕ್ರುದ್ಧಃ ಪೀಡಯನ್‌ ಹೃದಿಕಾತ್ಮಜಮ್‌ 11೩೩11 

ಕ್ರುದ್ಧನಾದ ಧೃಷ್ಟದ್ಯುಮ್ನನು ಕೃತವರ್ಮನನ್ನು ಒಂಬತ್ತು ಬಾಣಗಳಿಂದ 
ಎದೆಯಲ್ಲಿ ಹೊಡೆದು ಅವನನ್ನು ಬಹುವಾಗಿ ಪೀಡಿಸಿದ. 


ಕೃತವರ್ಮಾ ತು ಸಮರೇ ಪಾರ್ಷತೇನ ದೃಢಾಹತಃ | 

ಪಾರ್ಷತಂ ಸರಥಂ ಸಾಶ್ಚಂ ಛಾದಯಾಮಾಸ ಸಾಯಕೈಃ JECT 

ಕೃತವರ್ಮನು ರಣದಲ್ಲಿ ಧೃಷ್ಟದ್ಯುಮ್ಮನಿಂದ ದೃಢವಾಗಿ ಹೊಡೆಯಲ್ಪಟ್ಟು 
ಧೃಷ್ಟದ್ಯುಮ್ನನನ್ನು ರಥ ಅಶ್ವಗಳೊಂದಿಗೇ ಬಾಣಗಳಿಂದ ಮುಚ್ಚಿದ. 

ಸರಥಶ್ಲಾದಿತೋ ರಾಜನ್‌ ಧೃಷ್ಟದ್ಯುಮ್ನೋ ನ ದೃಶ್ಯತೇ I 

ಮೇಫೈರಿವ ಪರಿಚ್ಚನ್ನೋ ಭಾಸ್ಕರೋ ಜಲಧಾರಿಭಿಃ 11೩೫11 

ರಾಜನೆ, ಧೃಷ್ಟದ್ಯುಮ್ನನು ರಥದೊಂದಿಗೇ ಬಾಣಗಳಿಂದ ಮುಚ್ಚಿಹೋದಾಗ 
ಜಲಧಾರೆ ಸುರಿಸುವ ಮೋಡಗಳಿಂದ ಮುಚ್ಚಿಹೋಗುವ ಸೂರ್ಯನಂತೆ 
ಕಾಣದಾದ. 

ವಿಧೂಯ ತಂ ಬಾಣಗಣಂ ಶರೈಃ ಕನಕಭೂಷಣ್ಯಃ | 

ವ್ಯರೋಚತ ರಣೇ ರಾಜನ್‌ ಧೃಷ್ಟದ್ಯುಮ್ನಃ ಕೃತವ್ರಣಃ 11೩೬1 

ರಾಜನೆ, ಧೃಷ್ಟದ್ಯುಮ್ನನು ಮೈಗಾಯ ಹೊಂದಿದರೂ ಕೃತವರ್ಮನ 
ಬಾಣಸಮೂಹಗಳನ್ನು ರಣದಲ್ಲಿ ಬಂಗಾರದಿಂದ ಅಲಂಕೃತವಾದ ಬಾಣಗಳಿಂದ 
ದೂರಮಾಡಿ ಶೋಭಿಸಿದ. 

ತತಸ್ತು ಪಾರ್ಷತಃ ಕ್ರುದ್ಧಃ ಶಸ್ತ್ರವೃಷ್ಟಿಂ ಸುದಾರುಣಾಮ್‌ । 


ಈಅಳಜಬಜ 
ಕೃತವರ್ಮಾಣಮಾಸಾದ್ಯ ವ್ಯಸೃಜತ್‌ ಪೃತನಾಪತಿಃ 11೩೭11 


40 ಮಹಾಭಾರತ 
ಬಳಿಕ ಸೇನಾಧಿಪತಿ ಧೃಷ್ಟದ್ಯುಮ್ನನು ಕ್ರುದ್ಧನಾಗಿ ಕೃತವರ್ಮನನ್ನು ಆಕ್ರಮಿಸಿ 
ಬಲುದಾರುಣವಾದ ಶಸ್ತ್ರಗಳ ಮಳೆಯನ್ನು ಅವನ ಮೇಲೆ ಸುರಿಸಿದ. 


ತಾಮಾಪತಂತಿಂ ಸಹಸಾ ಶಸ್ತ್ರವೃಷ್ಟಿಂ ಸುದಾರುಣಾಮ್‌ । 
ಶರೈರನೇಕಸಾಹಸೈರ್ಹಾರ್ದಿಕ್ಕೋ ವ್ಯಧಮದ್‌ ಯುಧಿ JE] 


ಬಲುದಾರುಣವಾಗಿ ಬರುತಿದ್ದ ಆಯುಧಗಳ ಆ ಮಳೆಯನ್ನು ಒಡನೆ ಅನೇಕ 
ಸಾವಿರ ಬಾಣಗಳಿಂದ ರಣದಲ್ಲಿ ಕೃತವರ್ಮ ನಾಶಗೊಳಿಸಿದ. 


ದೃಷ್ಟಾ ಎತ ದಾರಿತಾಂ ಯುದ್ದೇ ಶರವೃಷ್ಟಿಂ ಸುದಾರುಣಾಮ್‌ । 
ಕೃತವರ್ಮಾಣಮಭ್ಯೇತ್ಯ ವಾರಯಾಮಾಸ ಪಾರ್ಷತಃ 11೩೯॥1 


ಬಲುದಾರುಣವಾದ ಬಾಣಗಳ ಮಳೆಯನ್ನು ಕೃತವರ್ಮ ತಡೆದುದನ್ನು ಕಂಡು 
ಧೃಷ್ಟದ್ಯುಮ್ನ ಅವನನ್ನು ಆಕ್ರಮಿಸಿ ಇದಿರಿಸಿದ. 

ಸಾರಥಿಂ ಚಾಸ್ಯ ತರಸಾ ಪ್ರಾಹಿಣೋದ್‌ ಯಮಸಾದನಮ್‌ । 

ಭಲ್ಲೇನ ಶಿತಧಾರೇಣ ಸ ಹತಃ ಪ್ರಾಪತದ್‌ ರಥಾತ್‌ 11೪೦॥॥ 


ಕೃತವರ್ಮನ ಸಾರಥಿಯನ್ನು ಧೃಷ್ಟದ್ಯುಮ್ನ ತೀಕ್ಷ್ಣ ಅಲುಗಿನ ಭಲ್ಲೆಯಿಂದ 
ಬೇಗನೆ ಯಮಸದನಕ್ಕೆ ಅಟ್ಟಿದ. ಅವನು ಹತನಾಗಿ ರಥದಿಂದ ಕೆಳಗೆ ಉರುಳಿದ. 


ಗದಾಂ ಗೃಹ್ಯ ಪುನರ್ವೇಗಾತ್‌ ಕೃತವರ್ಮಾಣಮಾಹನತ್‌ । 
ಸೋತತಿವಿದ್ದೋ ಬಲವತಾ ನ್ಯಪತನ್‌ಮೂರ್ಛಯಾ ಹತಃ VO 


ಧೃಷ್ಟದ್ಯುಮ್ನ ಪುನಃ ಗದೆ ಎತ್ತಿಕೊಂಡು ವೇಗದಿಂದ ಕೃತವರ್ಮನನ್ನು 
ಹೊಡೆದ. ಕೃತವರ್ಮನು ಅತಿಯಾಗಿ ಹೊಡೆಸಿಕೊಂಡು ಮೂರ್ಛಿತನಾಗಿ ಬಿದ್ದ. 


ತತೋ ರಾಜನ್‌ ಮಹೇಷ್ವಾಸಂ ಕೃತವರ್ಮಾಣಮಾಶು ವೈ I 
ಸುಪರ್ವಾ ರಥಮಾರೋಪ್ಯ ಅಪೋವಾಹ ರಣಾಜಿರಾತ್‌ YSU 


ರಾಜನೆ, ಆಮೇಲೆ ಸುಪರ್ವನು ಕೃತವರ್ಮನನ್ನು ರಥದಲ್ಲಿ ಏರಿಸಿಕೊಂಡು 
ದೂರಕ್ಕೆ ಒಯ್ದ. 

ಧೃಷ್ಟದ್ಯುಮ್ನಸ್ತು ಬಲವಾನ್‌ ಜಿತ್ವಾ ಶತ್ರುಂ ಮಹಾರಥಮ್‌ । 

ಕೌರವಾನ್‌ ಸಮರೇ ತೂರ್ಣಂ ವಾರಯಾಮಾಸ ಪತ್ರಿಭಿಃ 11೪೩1 


ಕರ್ಣಪರ್ವ 41 
ಬಲಿಷ್ಠನಾದ ಪ್ಟದ್ಯುಮ್ನನು ಹೀಗೆ ಶತ್ರುವಾದ ಮಹಾರಥನಾದ 
ಕೃತವರ್ಮನನ್ನೂ ರಣದಲ್ಲಿ ಕೌರವರನ್ನೂ ಬಾಣಗಳಿಂದ ಬೇಗನೆ ತಡೆದ. 


ತತಸ್ತೇ ತಾವಕಾ ಯೋಧಾ ಧೃಷ್ಟದ್ಯುಮ್ನಮುಪಾದ್ರವನ್‌ । 

ಸಿಂಹನಾದರವಂ ಕೃತ್ವಾ ತತೋ ಯುದ್ಧಮವರ್ತತ 11೪೪1! 

ಬಳಿಕ ನಿನ್ನ ಕಡೆಯ ಯೋಧರು ಸಿಂಹನಾದದಂತೆ ಧ್ವನಿಯನ್ನು ಮಾಡಿ 
ಧೃಷ್ಟದ್ಯುಮ್ನನನ್ನು ಇದಿರಿಸಿದರು. ಆಗ ಯುದ್ಧ ನಡೆಯಿತು. 


ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ಕರ್ಣಪರ್ವಣಿ ಕೃತವರ್ಮಪರಾಜಯೋ ನಾಮ ಏಕಪಂಚಾಶೋತಧ್ಯಾಯಃ ॥೫೦॥ 


$, 
ಳ್ಳಿ 


ಮಹಾಭಾರತತಾತ್ಚರ್ಯನಿರ್ಣಯ 


ತದೈವ ಗುರುಪುತ್ರೋ5ಯಾತ್‌ ಪಾಂಡವಾನಾಮನೀಕಿನೀಮ್‌ । 
ವಿಮೃದ್ಯ ಸಕಲಾಂ ಸೇನಾಂ ಕೃತ್ವಾ ಚ ವಿರಥಂ ನೃಪಮ್‌ ॥ ೪೫ ॥ 


ಧೃಷ್ಟದ್ಯುಮ್ನಂ ಯಮೌ ಚೈವ ಸಾತ್ಯಕಿಂ ದ್ರೌಪದೀಸುತಾನ್‌ । 


ಕ್ಷಣೇನ ವಿರಥೀಕೃತ್ಯ ಸರ್ವಾಂಶ್ಚಕ್ರೇ ನಿರಾಯುಧಾನ್‌ 11 ೪೬ Il 
ಅಶ್ವತ್ಥಾಮ ಎಲ್ಲ ಸೈನ್ಯವನ್ನೂ ಮರ್ದಿಸಿ ಯುಧಿಷ್ಠಿರನನ್ನು ವಿರಥನನ್ನಾಗಿ ಮಾಡಿ 


ಧೃಷ್ಟದ್ಯುಮ್ನ ನಕುಲ-ಸಹದೇವ ಸಾತ್ಯಕಿ ದ್ರೌಪದೀಪುತ್ರರೆಲ್ಲರನ್ನೂ ಕ್ಷಣದಲ್ಲಿ 
ವಿರಥರನ್ನಾಗಿ ಮಾಡಿ ನಿರಾಯುಧರನ್ನಾಗಿಯೂ ಮಾಡಿದ. 


ತಾನ್‌ ಭಗ್ನದರ್ಪಾನ್‌ ರಣತೋಪಯಾತಾ- 
ನನ್ನೇವ ಬಾಣಾವೃತಮಂತರಿಕ್ಷಮ್‌ । 
ಕುರ್ವನ್‌ ಯಯೌ ಧರ್ಮರಾಜಸ್ತಮಾಹ 
ಕಿಂನಃ ಸ್ವಧರ್ಮೇ ನಿರತಾನ್‌ ವಿಹಂಸಿ 11 ೪೭ ॥ 


ದರ್ಪವನ್ನು ಕಳೆದುಕೊಂಡು ಪಲಾಯನ ಮಾಡುತ್ತಿದ್ದ ಧೃಷ್ಟದ್ಯುಮ್ನಾದಿಗಳನ್ನು 
ಅಶ್ವತ್ಥಾಮ ಬೆನ್ನಟ್ಟಿ ಅಂತರಿಕ್ಷವನ್ನು ಬಾಣಗಳಿಂದ ಮುಚ್ಚುತ್ತ ನಡೆದ. ಆಗ 
ಧರ್ಮರಾಜ ಅವನಿಗೆ ಹೇಳಿದ. "ಸ್ವಧರ್ಮನಿರತರಾದ ನಮ್ಮನ್ನು ಏಕೆ ಹಿಂಸಿಸುವಿ?' 


42 ಮಹಾಭಾರತ 
ಕ್ಹತ್ರಿಯಾನ್‌ ಪರಧರ್ಮಸ್ನೋ ಮಾ ಹಿಂಸೀರಿತಿ ಚೋದಿತಃ । 
ಪ್ರಹಸ್ಯ ತಾನ್‌ ವಿಹಾಯ್ಕೆವ ಯಯೌ ಯತ್ರಾಚ್ಯುತಾರ್ಜುನೌ ॥೪೮॥ 


"ಪರಧರ್ಮದಲ್ಲಿದ್ದು ಕೃತ್ರಿಯರನ್ನು ಹಿಂಸಿಸಬೇಡ' ಎಂದು ಧರ್ಮರಾಜ 
ಹೇಳಿದಾಗ ಅಶ್ವತ್ನಾಮ ನಕ್ಕು ಅವರನ್ನು ಬಿಟ್ಟು ಕೃಷ್ಣಾರ್ಜುನರಿದ್ದಲ್ಲಿಗೆ ನಡೆದ. 


ಕ್ಕೆ 
ಳ್ಕಿೀ 


ಐವತ್ತೆರಡನೆಯ ಅಧ್ಯಾಯ 


ಅಶ್ವತ್ಥಾಮನಿಂದ ಯುಧಿಷ್ಠಿರನ ಪರಾಭವ, ಯುದ್ಧ ಬ್ರಾಹ್ಮಣನಿಗೆ 
ವಿಹಿತವಲ್ಲವೆನ್ನುತ್ತ ಯುಧಿಷ್ಠಿರ ದೂರ ಸರಿಯುತ್ತಾನೆ. 
ಅಶ್ವತ್ಥಾಮನು ಹೊರಟು ಹೋಗುತ್ತಾನೆ. 
ಸಂಜಯಃ 


ದ್ರೌಣಿರ್ಯಧಿಷ್ಠಿರಂ ದೃಷ್ಟ್ವಾ ಶೈನೇಯೇನಾಭಿರಕ್ಷಿ ತಮ್‌ । 
ದ್ರೌಪದೇಯೈಸ್ತಥಾ ಶೂರೈರಭ್ಯವರ್ತತ ಹೃಷ್ಟವತ್‌ mol 


ಸಂಜಯನು ಧೃತರಾಷ್ಟ್ರನಿಗೆ ನುಡಿದ ಅಶ್ವತ್ಥಾಮನು ಯುಧಿಷ್ಠಿರನನ್ನು 
ಸಾತ್ಯಕಿಯ ಮತ್ತು ಶೂರರಾದ ದ್ರೌಪದೀಪುತ್ರರ ರಕ್ಷಣೆಯಲ್ಲಿರುವುದನ್ನು ಕಂಡು 
ಉತ್ಸಾಹದಿಂದ ಅವನ ಕಡೆಗೆ ಬಂದ. 


ಕಿರನ್ನಿಷುಗಣಾನ್‌ ಘೋರಾನ್‌ ಸ್ವರ್ಣಪುಂಖಾನ್‌ ಶಿಲಾಶಿತಾನ್‌ । 
ದರ್ಶಯನ್‌ ವಿವಿಧಾನ್‌ ಮಾರ್ಗಾನ್‌ ಶಿಕ್ಷಾಶ್ಚ ಲಘುಹಸ್ತವತ್‌  ॥1೨॥ 


ಬಂಗಾರದ ಪುಕ್ಕಉಳ್ಳ ಸಾಣೆ ಹಿಡಿದು ತೀಕ್ಷ್ಮಗೊಳಿಸಿದ ಘೋರವಾದ ಬಾಣ 
ಸಮೂಹಗಳನ್ನು ಎಸೆಯುತ್ತ ಕೈಚಳಕದಿಂದ ಶಸ್ತ್ರಪಾಂಡಿತ್ಯವನ್ನೂ ನಾನಾ ಬಗೆಯ 
ವರಸೆಗಳನ್ನೂ ಪ್ರದರ್ಶನ ಮಾಡುತ್ತ ಅಶ್ವತ್ಥಾಮ ಬಂದ. 

ತತಃ ಖಂ ಪೂರಯಾಮಾಸ ಶರೈರ್ದಿವ್ಯಾಸ್ತಮಂತ್ರಿತೈಃ । 

ಯುಧಿಷ್ಠಿರಂ ಚ ಸಮರೇ ಪರ್ಯವಾರಯದಸ್ಪವಿತ್‌ 11೩1 


ಅಸ್ಪಜ್ಜನಾದ ಅಶ್ವತ್ಥಾಮ ದಿವ್ಯಾಸ್ತಮಂತ್ರಪೂರ್ವಕವಾಗಿ ಬಾಣಗಳಿಂದ 
ಆಕಾಶವನ್ನು ತುಂಬಿಸಿದ ಮತ್ತು ರಣದಲ್ಲಿ ಯುಧಿಷ್ಠಿರನನ್ನು ತಡೆದ. 


ಕರ್ಣಪರ್ವ 43 


ದ್ರೌಣಾಯನಿಶರಚ್ಛನ್ನಂ ನ ಪ್ರಾಜ್ಞಾಯತ ಕಿಂಚನ । 

ಬಾಣಭೂತಮಭೂತರ್ವಮಾಯೋಧನಶಿರೋ ಮಹತ್‌ 11೪॥ 

ಅಶ್ವತ್ಥಾಮನ ಬಾಣಗಳಿಂದ ಆಚ್ಛಾದಿತವಾಗಿ ಏನೂ ಕಾಣದಂತಾಯಿತು. 
ಮಹತಾದ ರಣರಂಗದ ಮುಂಭಾಗವೆಲ್ಲವೂ ಬಾಣಮಯವಾಯಿತು. 

ತದ್ದಾಣಜಾಲಂ ವಿವಿಧಂ ಸರ್ಣಜಾಲವಿಭೂಷಿತಮ್‌ I 

ಶುಶುಭೇ ಭರತಶ್ರೇಷ್ಠ ವಿತಾನಮಿವ ವಿಷ್ಠಿತಮ್‌ 11೫11 

ರಾಜನೆ, ಬಂಗಾರದ ಅಲಂಕಾರದಿಂದ ಭೂಷಿತವಾದ ನಾನಾ ಬಗೆಯ ಆ 
ಬಾಣಸಮೂಹವು ಮೇಲ್ಮಟ್ಟಿನಂತೆ ವ್ಯಾಪಿಸಿ ಶೋಭಿಸಿತು. 

ತೇನ ಚ್ಛನ್ನೇ ರಣೇ ರಾಜನ್‌ ಬಾಣಜಾಲೇನ ಭಾಸ್ವತಾ । 

ಅಭ್ರ ಚ್ಛಾಯೇವ ಸಂಜಜ್ಞೇ ಬಾಣರುದ್ದೇ ನಭಸ್ಮಲೇ 11೬ ॥ 

ರಾಜನೆ, ಹೊಳೆಯುವ ಆ ಬಾಣಸಮೂಹದಿಂದ ರಣರಂಗ ಆಚ್ಛಾದಿತ 
ವಾದಾಗ ಅಲ್ಲಿ ಆಕಾಶಪ್ರದೇಶವು ಬಾಣದಿಂದ ತಡೆಯಲ್ಪಟ್ಟಿದ್ದರಿಂದ ಮೋಡ 
ಕವಿದಂತಾಯಿತು. 

ತತ್ರಾಶ್ಚರ್ಯಮಪಶ್ಯಾಮ ಬಾಣಭೂತೇ ತಥಾವಿಧೇ ॥ 

ನ ಸ್ಥ ಸಂಪತತೇ ಭೂತಂ ಕಿಂಚಿದೇವಾಂತರಿಕ್ಷಗಮ್‌ 11೭1! 

ಬಾಣಸಮೂಹದಿಂದ ಆಕಾಶ ಆಚ್ಛಾದಿತವಾದಾಗ ಒಂದು ಆಶ್ಚರ್ಯವನ್ನು 
ಕಂಡೆವು. ಆ ಪ್ರದೇಶದಲ್ಲಿ ಅಂತರಿಕ್ಷಚಾರಿ ಪಕ್ಷಿಗಳು ಯಾವುವೂ ಕೆಳಗೆ 
ಬಾರದಂತಾಯಿತು. 

ಸಾತ್ಯಕಿರ್ಯತಮಾನಸ್ತು ಧರ್ಮರಾಜಶ್ಚ ಪಾಂಡವಃ । 

ತಥೇತರಾಣಿ ಸೈನ್ಯಾನಿ ನ ಸ್ಮ ಚಕ್ರುಃ: ಪರಾಕ್ರಮಮ್‌ 11೮॥॥ 

ಪ್ರಯತ್ನಪಡುತ್ತಿದ್ದ ಸಾತ್ಯಕಿಗಾಗಲಿ, ಯುಧಿಷ್ಠಿರನಿಗಾಗಲಿ, ಬೇರೆ ಸೈನ್ಯಗಳಿ 
ಗಾಗಲಿ ಏನೂ ಪರಾಕ್ರಮವನ್ನು ತೋರಿಸಲಾಗದಂತಾಯಿತು. 


ಲಾಘವಂ ದ್ರೋಣಪುತ್ರಸ್ಯ ದೃಷ್ಟಾ ತತ್ರ ಮಹಾರಥಾಃ । 
ವ್ಯಸ್ಥಯಂತ ಮಹಾರಾಜ ನ ಚೈನಂ ಪ್ರತಿವೀಕ್ಷಿತುಮ್‌ Ma 
[J 


44 ಮಹಾಭಾರತ 


ಶೇಕುಸ್ತೇ ಸರ್ವರಾಜಾನಸ್ತಪಂತಮಿವ ಭಾಸ್ಕರಮ್‌ 11೧೦॥ 


ಅಶ್ವತ್ಥಾಮನ ಕೈಚಳಕವನ್ನು ಕಂಡು ಮಹಾರಥರು ಆಶ್ಚರ್ಯಪಟ್ಟರು. 
ಮಹಾರಾಜ, ಉರಿವ ಸೂರ್ಯನಂತಿದ್ದ ಆ ಅಶ್ವತ್ಥಾಮನನ್ನು ದಿಟ್ಟಿಸಿ ನೋಡಲು 
ಕೂಡ ಯಾವ ರಾಜರೂ ಶಕರಾಗಲಿಲ್ಲ 


ವಧ್ಯಮಾನೇ ತತಃ ಸೈನ್ಯೇ ದ್ರೌಪದೇಯಾ ಮಹಾರಥಾಃ । 
ಸಾತ್ಯಕಿರ್ಧರ್ಮರಾಜಶ್ಚ ಪಾಂಚಾಲಾಶ್ಚಾಪಿ ಸಂಗತಾಃ 11೧೧॥ 
ತ್ಯಕ್ತ್ವಾ ಮೃತ್ಯುಭಯಂ ಘೋರಂ ದ್ರೌಣಾಯನಿಮುಪಾದ್ರವನ್‌ ॥!೧೨॥ 


ಅಶ್ವತ್ಥಾಮನಿಂದ ಪಾಂಡವಸೈೆನ್ಯ ಹೊಡೆಸಿಕೊಳ್ಳುವಾಗ ಮಹಾರಥರಾದ 
ದ್ರೌಪದೀಪುತ್ರರೂ ಸಾತ್ಯಕಿಯೂ ಧರ್ಮರಾಜನೂ ಪಾಂಚಾಲರೂ ಮೃತ್ಯುಭಯ 
ವನ್ನು ತೊರೆದು ಎಲ್ಲರೂ ಒಂದಾಗಿ ಸೇರಿ ಘೋರಸ್ವರೂಪನಾದ ಅಶ್ವತ್ಥಾಮನನ್ನು 
ಇದಿರಿಸಿದರು. 


ಸಾತ್ಯಕಿಃ ಪಂಚವಿಂಶತ್ಯಾ ದ್ರೌಣಿಂ ವಿದ್ದಾ ಶಿಲೀಮುಖ್ಯೆಃ | 

ಪುನರ್ವಿವ್ಯಾಧ ನಾರಾಚೈಃ: ಸಪ್ತಭಿಃ ಸ್ಪರ್ಣಭೂಷಿತೈಃ - HOA 

ಸಾತ್ಯಕಿಯು ಇಪ್ಪತ್ತೈದು ಬಾಣಗಳಿಂದ ಅಶ್ವತ್ಥಾಮನನ್ನು ಹೊಡೆದು ಪುನಃ 
ಬಂಗಾರದಿಂದ ಅಲಂಕೃತವಾದ ಏಳು ಬಾಣಗಳಿಂದ ಹೊಡೆದ. 


ಯುಧಿಷ್ಠಿರಸ್ಪಿಸಪ್ಪತ್ಯಾ ಪ್ರತಿವಿಂಧ್ಯಶ್ವ ಸಪ್ತಭಿಃ । 
ಶ್ರುತಕರ್ಮಾ ತ್ರಿಭಿರ್ಬಾಣೆಃ ಶ್ರುತಕೀರ್ತಿಸ್ತು ಸಪ್ತಭಿಃ Teal 
ಸುತಸೋಮಶ್ಚ ನವಭಿಃ ಶತಾನೀಕಶ್ಚ ಸಪ್ತಭಿಃ । 
ಅನ್ಯೇ ಚ ಬಹವಃ ಶೂರಾಃ ವಿವ್ಯಧುಸ್ತಂ ಸಮಂತತಃ 11೧೫! 


ಯುಧಿಷ್ಠಿರನು ಎಪ್ಪತ್ತಮೂರು ಬಾಣಗಳಿಂದ, ಪ್ರತಿವಿಂಧ್ಯನು ಏಳು 
ಬಾಣಗಳಿಂದ, ಶ್ರುತಕರ್ಮನು ಮೂರು ಬಾಣಗಳಿಂದ, ಶ್ರುತಕೀರ್ತಿ ಏಳು 
ಬಾಣಗಳಿಂದ, ಸುತಸೋಮನು ಒಂಬತ್ತು ಬಾಣಗಳಿಂದ, ಶತಾನೀಕನು ಏಳು 
ಬಾಣಗಳಿಂದ ಅಶ್ವತ್ಥಾಮನನ್ನು ಹೊಡೆದರು. ಬೇರೆ ಬಹುಶೂರರೂ ಎಲ್ಲ 
ಕಡೆಗಳಿಂದ ಅವನನ್ನು ಹೊಡೆದರು. 


ಕರ್ಣಪರ್ವ 45 


ಸತು ಕ್ರುದ್ಧಸ್ತತೋ ರಾಜನ್ನಾಶೀವಿಷ ಇವ ಶ್ವಸನ್‌ । 


ಸಾತ್ಯಕಿಂ ಪಂಚವಿಂಶತ್ಯಾ ಪ್ರಾವಿಧ್ಯತ ಶಿಲಾಶಿತೈಃ 11೧೬1! 
ಶ್ರುತಕೀರ್ತಿಂ ಚ ನವಭಿಃ ಸುತಕೋಮಂ ಚ ಪಂಚಭಿಃ । 

ಸಪ್ತಭಿಃ ಶ್ರುತಕರ್ಮಾಣಂ ಪ್ರತಿವಿಂಧ್ಯಂ ತ್ರಿಭಿಃ ಶರೈಃ 11೧೭11 
ಶತಾನೀಕಂ ಚ ನವಭಿರ್ಧರ್ಮಪುತ್ರಂ ಚ ಸಪ್ತಭಿಃ HOS 


ಆಗ, ರಾಜನೆ, ಕ್ರುದ್ಧನಾದ ಅಶ್ವತ್ಥಾಮನು ಸರ್ಪದಂತೆ ಭುಸುಗುಟ್ಟುತ್ತ 
ಸಾತ್ಯಕಿಯನ್ನು ಸಾಣೆಹಿಡಿದ ಇಪ್ಪತ್ತೈದು ಬಾಣಗಳಿಂದ, ಶ್ರುತಕೀರ್ತಿಯನ್ನು ಒಂಬತ್ತು 
ಬಾಣಗಳಿಂದ, ಸುತಸೋಮನನ್ನು ಐದು ಬಾಣಗಳಿಂದ, ಶ್ರುತಕರ್ಮನನ್ನು ಏಳು 
ಬಾಣಗಳಿಂದ, ಪ್ರತಿವಿಂಧ್ಯನನ್ನು ಮೂರು ಬಾಣಗಳಿಂದ, ಶತಾನೀಕನನ್ನು ಒಂಬತ್ತು 
ಬಾಣಗಳಿಂದ, ಯುಧಿಷ್ಠಿರನನ್ನು ಐದು ಬಾಣಗಳಿಂದ ಹೊಡೆದ. 


ಅಥೇತರಾಂಸ್ತತಃ ಶೂರಾನ್‌ ದ್ವಾಭ್ಯಾಂ ದ್ವಾಭ್ಯಾಮತಾಡಯತ್‌ । 
ಶ್ರುತಕೀರ್ತೇಸ್ತಥಾ ಚಾಪಂ ಚಿಚ್ಛೇದ ನಿಶಿತೈಃ ಶರೈಃ Teal 
ಈ ಲ 


ಬೇರೆ ಶೂರರನ್ನು ಅಶ್ವತ್ಥಾಮನು ಎರಡೆರಡು ಬಾಣಗಳಿಂದ ಹೊಡೆದ. 
ಶ್ರುತಕೀರ್ತಿಯ ಬಿಲ್ಲನ್ನೂ ಹರಿತವಾದ ಬಾಣಗಳಿಂದ ಕತ್ತರಿಸಿದ. 


ಅಥಾನ್ಯದ್ಧನುರಾದಾಯ ಶ್ರುತಕೀರ್ತಿರ್ಮಹಾರಥ: | 

ದ್ರೌಣಾಯನಿಂ ತ್ರಿಭಿರ್ವಿದ್ಭ್ವಾ ವಿವ್ಯಾಧಾನ್ಯೈಃ ಶಿತೈಃ ಶರೈಃ 11೨೦॥| 

ಮಹಾರಥನಾದ ಶ್ರುತಕೀರ್ತಿ, ಇನ್ನೊಂದು ಬಿಲ್ಲನ್ನತಿಕೊಂಡು ಮೂರು 
ಹರಿತವಾದ ಬಾಣಗಳಿಂದ ಅಶ್ವತ್ಥಾಮನನ್ನು ಹೊಡೆದು, ಬೇರೆ ಬಾಣಗಳಿಂದಲೂ 
ಹೊಡೆದ. 


ತತೋ ದ್ರೌಣಿರ್ಮಹಾರಾಜ ಶರವರ್ಷೇಣ ಮಾರಿಷ । 
ಛಾದಯಾಮಾಸ ತತ್‌ ಸೈನ್ಯಂ ಸಮಂತಾತ್‌ ಭರತರ್ಷಭ 11೨೧॥1 


ರಾಜನೆ, ಆಗ ಅಶ್ವತ್ಥಾಮನು ಆ ಪಾಂಡವಸ್ಥೆನ್ಯವನ್ನು ಬಾಣಗಳ ಸುರಿಮಳೆ 
ಯಿಂದ ಎಲ್ಲಕಡೆ ಆಚ್ಚಾದಿಸಿದ. 


46 ಮಹಾಭಾರತ 


ತತಃ ಪುನರಮೇಯಾತ್ಮಾ ಧರ್ಮರಾಜಸ್ಯ ಕಾರ್ಮುಕಮ್‌ । 
ದ್ರೌಣಿಶ್ಚಿಚ್ಛೇದ ವಿಹಸನ್‌ ವಿವ್ಯಾಧ ಚ ಶಠೈಸ್ತಿಭಿ: 11೨೨।! 


ಪುನಃ ಅಮೇಯಾತ್ಮನಾದ ಅಶ್ವತ್ಥಾಮನು ಯುಧಿಷ್ಠಿರನ ಬಿಲ್ಲನ್ನು ಕಡಿದ. ನಗುತ್ತ 
ಮೂರು ಬಾಣಗಳಿಂದ ಹೊಡೆದ. 


ತತೋ ಧರ್ಮಸುತೋ ರಾಜನ್‌ ಪ್ರಗೃಹ್ಯಾನ್ಯನ್ನಹದ್‌ಧನುಃ । 


ದ್ರೌಣಿಂ ವಿವ್ಯಾಧ ಸಪ್ತತ್ಯಾ ಬಾಹ್ಹೋರುರಸಿ ಚಾರ್ದಯತ್‌ 11೨೩॥ 

ರಾಜನೆ, ಯುಧಿಷ್ಠಿರನು ಇನ್ನೊಂದು ದೊಡ್ಡ ಧನುಸನ್ನೆತಿಕೊಂಡು ಅಶ್ವತ್ಥಾಮ 
ನನ್ನು ಎಪ್ಪತ್ತು ಬಾಣಗಳಿಂದ ಹೊಡೆದ. ಎರಡು ತೋಳುಗಳಲ್ಲಿಯೂ ಎದೆ 
ಯಲ್ಲಿಯೂ ಪೀಡಿಸಿದ. 


ಸಾತ್ಯಕಿಸ್ತು ತತಃ ಕ್ರುದ್ಧೋ ದ್ರೌಣೇಃ ಪ್ರಹರತೋ ರಣೇ । 

ಅರ್ಧಚಂದ್ರೇಣ ತೀಕ್ಷ್ಣ ೇನ ಧನುಶ್ಲಿತ್ತಾ,ನದದ್‌ ಭೃಶಮ್‌ 11೨೪॥॥ 

ಸಾತ್ಯಕಿಯು ಕ್ರುದ್ಧನಾಗಿ, ರಣದಲ್ಲಿ ಅಶ್ವತ್ಥಾಮನು ಹೊಡೆಯುವಾಗ, 
ತೀಕ್ಷ್ಣವಾದ ಅರ್ಧಚಂದ್ರ ಬಾಣದಿಂದ ಅವನ ಬಿಲ್ಲನ್ನು ಕಡಿದು ಚೆನ್ನಾಗಿ 
ಗರ್ಜಿಸಿದ. 

ಛಿನ್ನಧನ್ಹಾ ತತೋ ದ್ರೌಣಿಃ ಶಕ್ತ್ಯಾ ಶಕ್ತಿಮತಾಂ ವರಃ | 

ಸಾರಥಿಂ ಪಾತಯಾಮಾಸ ಶೈನೇಯಸ್ಯ ರಥಾದ್‌ ದ್ರುತಮ್‌ 11೨೫11 

ಬಿಲ್ಲು ಕಡಿದುಕೊಂಡಾಗ ಶಕಿವಂತರಲ್ಲಿ ಶ್ರೇಷ್ಠನಾದ ಅಶ್ವತ್ಥಾಮನು 
ಶಕ್ತ್ಯಾಯುಧದಿಂದ ಸಾತ್ಯಕಿಯ ಸಾರಥಿಯನ್ನು ಬೇಗನೆ ರಥದಿಂದ ಕೆಡವಿದ. 

ಅಥಾನ್ಯದ್ದನುರಾದಾಯ ದ್ರೋಣಪುತ್ರಃ ಪ್ರತಾಪವಾನ್‌ । 

ಶೈನೇಯಂ ಶರವರ್ಷೇಣ ಛಾದಯಾಮಾಸ ಭಾರತ 2೬ 

ಪ್ರತಾಪಶಾಲಿ ಅಶ್ವತ್ಥಾಮನು ಇನ್ನೊಂದು ಬಿಲ್ಲನ್ನೆತಿಕೊಂಡು ಸಾತ್ಯಕಿಯನ್ನು 
ಬಾಣಗಳ ಮಳೆಯಿಂದ ಆಚ್ಛಾದಿಸಿದ. 

ತಸ್ಯಾಶ್ವಾಃ ಪ್ರದ್ರುತಾಃ ಸಂಖೇ ಪತಿತೇ ರಥಸಾರಥೌ । 

ತತ್ರ ತತ್ರೈವ ಧಾವಂತಃ ಸಮದೃಶ್ಯಂತ ಭಾರತ 1೨೭/1 


ಕರ್ಣಪರ್ವ 47 


ರಾಜನೆ, ಸಾತ್ಯಕಿಯ ಕುದುರೆಗಳು, ರಥಸಾರಥಿ ಹತನಾದಾಗ, ಓಡಿಹೋಗಿ 
ಅಲ್ಲಲ್ಲಿ ವೇಗವಾಗಿ ಓಡುತ್ತಿರುವುದು ಕಂಡುಬಂದಿತು. 


ಯುಧಿಷ್ಠಿರಪುರೋಗಾಸ್ತೇ ದ್ರೌಣಿಂ ಶಸ್ತ್ರಭೃತಾಂ ವರಮ್‌ । 
ಅಭ್ಯವರ್ಷಂತ ವೇಗೇನ ವಿಸೃಜಂತಃ ಶಿತಾನ್‌ ಶರಾನ್‌ 11೨೮11 


ಯುಧಿಷ್ಠಿರ ಮುಂತಾದವರು ಶಸ್ತ್ರಧಾರಿಗಳಲ್ಲಿ ಶ್ರೇಷ್ಠನಾದ ಅಶ್ವತ್ಥಾಮನ ಮೇಲೆ 
ವೇಗದಿಂದ ಹರಿತವಾದ ಬಾಣಗಳನ್ನೆಸೆಯುತ್ತ ಬಾಣಗಳ ಮಳೆಗರೆದರು. 


ಆಗಚ್ಛಮಾನಾಂಸ್ತಾನ್‌ ದೃಷ್ಟ್ವಾ ಕ್ರುದ್ಧರೂಪಾನ್‌ ಪರಂತಪಃ । 
ಪ್ರಹಸನ್‌ ಪ್ರತಿಜಗ್ರಾಹ ದ್ರೋಣಪುತ್ರೋ ಮಹಾರಣೇ 11೨೯ 


ಶತ್ರುನಾಶಕನಾದ ಅಶ್ವತ್ಥಾಮನು ಮಹಾರಣದಲ್ಲಿ ತನ್ನ ಕಡೆಗೆ ಕ್ರುದ್ಧರಾಗಿ 
ಬರುತ್ತಿದ್ದ ಯುಧಿಷ್ಠಿರ ಮುಂತಾದವರನ್ನು ಕಂಡು ನಗುತ್ತ ಇದಿರಿಸಿದ. 


ತತಃ ಶರಶತಜ್ಞಾಲಃ ಸೇನಾಕಕ್ಷಂ ಮಹಾರಥಃ । 

ದ್ರೌಣಿರ್ದದಾಹ ಸಮರೇ ಕಕ್ಷಮಗ್ನಿರ್ಯಥಾ ವನೇ Hall 

ಆಗ ಕಾಡಿನಲ್ಲಿ ಕಾಳ್ಗಿಚ್ಚು ಕಾಡನ್ನು ಸುಡುವಂತೆ, ನೂರಾರು ಬಾಣ 
ಜ್ವಾಲೆಗಳಿಂದ ಯುಕನಾದ ಮಹಾರಥ ಅಶ್ವತ್ಥಾಮನು ಸೇನೆ ಎಂಬ ಕಾಡನ್ನು 
ರಣದಲ್ಲಿ ಸುಟ್ಟುಬಿಟ್ಟ 

ತದ್ದಲಂ ಪಾಂಡುಪುತ್ರಸ್ಯ ದ್ರೋಣಪುತ್ರಪ್ರತಾಪಿತಮ್‌ । 

ಚುಕ್ಷುಭೇ ಭರತಶ್ರೇಷ್ಠ ತಿಮಿನೇವ ನದೀಮುಖಮ್‌ 11೩೧ 

ರಾಜನೆ, ಅಶ್ವತ್ಥಾಮನಿಂದ ಸಂತಾಪಕ್ಕೊಳಗಾದ ಆ ಪಾಂಡವಸ್ಥೆನ್ಯವು 
ತಿಮಿಂಗಿಲಗಳಿಂದ ಕ್ಟೋಭೆಗೊಳ್ಳುವ ನದೀ ಸಾಗರಸಂಗಮ ಪ್ರದೇಶದಂತೆ 
ಕ್ಟೋಭೆಗೊಂಡಿತು. 

ದೃಷ್ಟ್ವಾ ತೇ ಚ ಮಹಾರಾಜ ದ್ರೋಣಪುತ್ರಪರಾಕ್ರಮಮ್‌ ।ಟ 


ನಿಹತಾನ್‌ ಮೇನಿರೇ ಸರ್ವಾನ್‌ ಪಾಂಡೂನ್‌ ದ್ರೋಣಸುತೇನ 
ವೈ ॥॥೩೨॥ 


48 ಮಹಾಭಾರತ 


ಮಹಾರಾಜ, ಅಶ್ವತ್ಥಾಮನ ಪರಾಕ್ರಮವನ್ನು ಕಂಡು ಪಾಂಡವಯೋಧರು 
ಅಶ್ವತ್ಥಾಮನಿಂದ ಪಾಂಡವರೆಲ್ಲರೂ ಹತರಾದರೆಂದೇ ತಿಳಿದರು. 


ಯುಧಿಷ್ಠಿರಸ್ತು ತ್ವರಿತೋ ದ್ರೋಣಶಿಷ್ಯೋ ಮಹಾರಥಃ | 
ಅಬ್ರವೀದ್‌ ದ್ರೋಣಪುತ್ರಂ ತು ರೋಷಾಮರ್ಷಸಮನ್ನಿತಃ ॥೩೩॥ 


ದ್ರೋಣಶಿಷ್ಯ ಮಹಾರಥನಾದ ಯುಧಿಷ್ಠಿರನು ರೋಷ, ಅಸಹನೆಗಳಿಂದ 
ಯುಕನಾಗಿ ಬೇಗನೆ ಅಶ್ವತ್ಥಾಮನಿಗೆ ನುಡಿದ. 


ನೈವ ನಾಮ ತವ ಪ್ರೀತಿರ್ನೈವ ನಾಮ ಕೃತಜ್ಞತಾ | 
ಯತಸ್ವಂ ಪುರುಷವ್ಯಾಘ್ರ ಮಾಮೇವಾದ್ಯ ಜಿಘಾಂಸಸಿ 11೩೪॥॥ 


ನಿನಗೆ ನಮ್ಮಲ್ಲಿ ಪ್ರೀತಿ ಇಲ್ಲ ಕೃತಜ್ಞತಾ ಭಾವವಿಲ್ಲ ಏಕೆಂದರೆ, ಪುರುಷ 
ಶ್ರೇಷ್ಠನೇ! ನೀನು ನನ್ನನ್ನೇ ಕೊಲ್ಲಲು ಬಯಸುವೆ. 


ಬ್ರಾಹ್ಮಣೇನ ತಪಃ ಕಾರ್ಯಂ ದಾನಮಧ್ಯಯನಂ ತಥಾ ॥ 
ಕ್ಷತ್ರಿಯೇಣ ಧನುರ್ನಾಮ್ಯಂ ಸ ಭವಾನ್‌ ಬ್ರಾಹ್ಮಣಬ್ರುವಃ ॥೩೫॥ 


ಬ್ರಾಹ್ಮಣನು ತಪಸ್ಸು ದಾನ ಅಧ್ಯಯನಗಳನ್ನು ನಡೆಸಬೇಕು. ಕೃತ್ರಿಯನು 
ಬಿಲ್ಲನ್ನು ಬಗ್ಗಿಸಬೇಕು. ಬ್ರಾಹ್ಮಣಕರ್ಮವನ್ನು ಬಿಟ್ಟು ಕೃತ್ರಿಯಕರ್ಮವನ್ನು 
ಮಾಡುವುದರಿಂದ ನೀನು ಹೆಸರಿಗೆ ಮಾತ್ರ ಬ್ರಾಹ್ಮಣ. 


ಮಿಷತಸ್ತೇ ಮಹಾಬಾಹೋ ಜೇಷ್ಯಾಮಿ ಯುಧಿ ಕೌರವಾನ್‌ । 
ಕುರುಷ್ಟ ಸಮರೇ ಕರ್ಮ ಬ್ರಹ್ಮಬಂಧುರಸಿ ಧ್ರುವಮ್‌ Hat 


ಮಹಾಬಾಹುವೆ, ನೀನು ನೋಡುತಿರುವಂತೆಯೆ ನಾನು ರಣದಲ್ಲಿ 
ಕೌರವರನ್ನು ಗೆಲ್ಲುತ್ತೇನೆ. ರಣದಲ್ಲಿ ನೀನು ಕ್ಹಾತ್ರಕರ್ಮವನ್ನು ಮಾಡುತಿರು. 
ನಿಶ್ಚಯವಾಗಿ ನೀನು ಹೆಸರಿಗೆ ಮಾತ್ರ ಬ್ರಾಹ್ಮಣ. 


ಏವಮುಕ್ತೋ ಮಹಾರಾಜ ದ್ರೋಣಪುತ್ರಃ ಸ್ಮಯನ್ನಿವ । 
ಯುಕ್ತತ್ತಂ ತಚ್ಚ ಸಂಚಿಂತ್ಯ ನೋತ್ತರಂ ಕಿಂಚಿದಬ್ರವೀತ್‌ 11೩೭ 


ಕರ್ಣಪರ್ವ 49 


ಮಹಾರಾಜ, ಯುಧಿಷ್ಠಿರ ಹೀಗೆ ಹೇಳಿದಾಗ ಅಶ್ವತ್ನಾಮ ನಸುನಕ್ಕು 
ಯುಧಿಷ್ಠಿರ ಹೇಳಿದ್ದು ಯುಕವೇ ಎಂದು ಆಲೋಚಿಸಿ ಏನೂ ಉತರ ನೀಡಲಿಲ್ಲ 


ಅನುಕ್ಕಾ ಚ ತತಃ ಕಿಂಚಿಚ್ಛರವರ್ಷೇಣ ಪಾಂಡವಾನ್‌ । 
ಛಾದಯಾಮಾಸ ಸಮರೇ ಕ್ರುದ್ದೋತಂತಕ ಇವ ಪ್ರಜಾಃ HASH 


ಏನೂ ಉತರಿಸದೆ ಬಾಣಗಳ ಮಳೆಯಿಂದ ಪಾಂಡವರನ್ನು ರಣದಲ್ಲಿ 
ಆಚ್ಛಾದಿಸಿದ, ಕ್ರುದ್ಧನಾದ ಯಮನು ಪ್ರಾಣಿಗಳನ್ನು ಕೊಲ್ಲುವಂತೆ. 


ಸಂಛಾದ್ಯಮಾನಸ್ತು ತದಾ ದ್ರೋಣಪುತ್ರೇಣ ಮಾರಿಷ । 
ಪಾರ್ಥೋ5ಪಯಾತಃ ಶೀಘ್ರಂ ವೈ ವಿಹಾಯ ಮಹತೀಂ 
ಚಮೂಮ್‌ ।1೩೯॥ 


ಅಶ್ವತ್ಥಾಮನು ತನ್ನನ್ನು ಬಾಣಗಳಿಂದ ಆಚ್ಛಾದಿಸಿದಾಗ ಯುಧಿಷ್ಠಿರನು ಬೇಗನೆ 
ಮಹಾಸೈನ್ಯವನ್ನು ಬಿಟ್ಟು ದೂರ ನಡೆದ. | 


ಅಪಯಾತೇ ತತಸ್ತಸ್ಮಿನ್‌ ಧರ್ಮಪುತ್ರೇ ಯುಧಿಷ್ಠಿರೇ I 
ದ್ರೋಣಪುತ್ರಸ್ತತೋ ರಾಜನ್‌ ಪ್ರತ್ಯಾಗಾತ್‌ ಸ ಮಹಾಮನಾಃ ॥೪೦॥ 


ಯುಧಿಷ್ಠಿರ ಹೊರಟುಹೋದಾಗ, ರಾಜನೇ! ಮಹಾಬುದ್ಧಿಶಾಲಿ 
ಅಶ್ವತ್ಥಾಮನೂ ಕೂಡ ಹೊರಟುಹೋದ. 


ತತೋ ಯುಧಿಷ್ಠಿರೋ ರಾಜಾ ತೃಕ್ತ್ವಾ ದ್ರೌಣಿಂ ಮಹಾಹವೇ । 
ಪ್ರಯಯೌ ತಾವಕಂ ಸೈನ್ಯಂ ಯುಕ್ತಃ ಕ್ರೂರಾಯ ಕರ್ಮಣೇ ॥(೪೧॥ 


ಬಳಿಕ ರಾಜಾ ಯುಧಿಷ್ಠಿರನು ಮಹಾರಣದಲ್ಲಿ ಅಶ್ವತ್ಥಾಮನನ್ನು ಬಿಟ್ಟು ನಿನ್ನ 
ಸೈನ್ಯದ ಕಡೆಗೆ ಕ್ರೂರಸಂಹಾರ ಕರ್ಮಾಸಕನಾಗಿ ನಡೆದ. 


ಸಾಮಾನ್ಯವಾಗಿ ನೋಡಿದರೆ ಧರ್ಮಶಾಸ್ತ್ರ ಹೇಳುವಂತೆ ಅಶ್ವತ್ಥಾಮನು 
ಬ್ರಾಹ್ಮಣ. ಧರ್ಮಭ್ರಷ್ಟನಾದ ಬ್ರಾಹ್ಮಣ ಎನ್ನುವುದು ಅಯುಕ್ತವಲ್ಲ, ಯುಕ್ತವೆ. 
ಆದರೆ ವಿಶೇಷಸಂದರ್ಭದಲ್ಲಿ ಬ್ರಾಹ್ಮಣನು ಮಾತ್ರವಲ್ಲದೆ ಎಲ್ಲ ವರ್ಣದವರೂ 
ಕ್ಲಾತ್ರಧರ್ಮವನ್ನು ಅನುಷ್ಠಾನ ಮಾಡುವುದು ತಪ್ಪಾಗುವುದಿಲ್ಲ. ಸಾತ್ತಿಕರಾದ 


ಮಹಾಭಾರತ 
ಪಾಂಡವರ ಮೇಲೆ ಕೈಮಾಡುವುದು ಮಾತ್ರ ತಪ್ಪೇ. ಅದರಿಂದ, ಅಶ್ವತ್ಥಾಮ 
ನಸುನಕ್ಕು ಸುಮ್ಮನಾದ, ಉತ್ತರ ಕೊಡಲಿಲ್ಲ 


ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ಕರ್ಣಪರ್ವಣಿ ದ್ವಿಪಂಚಾಶೋ5ಧ್ಯಾಯಃ 11೫೨1 


$, 
he 


ಮಹಾಭಾರತತಾತ್ತರ್ಯನಿರ್ಣಯ 


2ಕ್ಕೆ 


ಂಶಪ್ಪಕ್ಕೆಸ್ತತ್ರ ಸಂಯುದ್ಧ್ಯಮಾನಂ 
ಸಮಾಹ್ಹಯಾಮಾಸ ಸುರೇಶಸೂನುಮ್‌ । 
ಸ ಬಾಣಯುಕ್ತಂ ಭುಜಗೇಂದ್ರಕಲ್ಪ 
ಮುನ್ನಮ್ಯ ಬಾಹುಂ ಯುಧಯೇ ಸುಶೂರಮ್‌ ial 


ಬಾಣಯುಕವಾದ, ದೊಡ್ಡ ಹಾವಿನಂಥ ತೋಳನ್ನೆ ತಿಕೊಂಡು ಅಶ್ವತ್ಥಾಮ 
ಸಂಶಪ್ರಕರೊಡನೆ ಯುದ್ಧ ಮಾಡುತ್ತಿದ್ದ ಮಹಾಶೂರ ಅರ್ಜುನನನ್ನು ಯುದ್ಧಕ್ಕೆ 


ಕರೆದ. 


ಪಾರ್ಥ: ಸಂಶಪ್ತಕಗಣೈೈ: ಸಂಸ್ಕ ॥ ಸಮರಾರ್ಥಿಭಿಃ | 
ಆಹೂತೋ ದ್ರೌಣಿನಾ ಚೈವ ಕಾರ್ಯಂ ಕೃಷ್ಣಮಪೃಚ್ಛತ | 

ಣ ಲಲ 
ಚೋದಯಾಮಾಸ ಚ ಹಯಾನ್‌ ಕೃಷ್ಣೋ ದ್ರೌಣಿರಥಂ ಪ್ರತಿ ॥೫೦॥ 


ಯುದ್ಧಾರ್ಥಿಗಳಾದ ಸಂಶಪಕರೊಡನೆ ಅರ್ಜುನ ಯುದ್ಧ ನಿರತನಾಗಿದ್ದ 
ಅಶ್ವತ್ಥಾಮನಿಂದಲೂ ಕರೆಬಂದಾಗ ಕೃಷ್ಣನನ್ನು ಕೇಳಿದ: "ಈಗ ನಾನೇನು ಮಾಡಲಿ?' 
ಎಂದು. ಶ್ರೀಕೃಷ್ಣ ಅಶ್ವತ್ಥಾಮನ ರಥದ ಕಡೆಗೆ ರಥವನ್ನು ನಡೆಸಿದ. 


ಉಭೌ ಚ ತಾವಸ್ತವಿದಾಂ ಪ್ರಧಾನೌ 
ಮಹಾಬಲೌ ಸಂಯತಿ ಜಾತದರ್ಪೌ । 
ಶರೈಃ ಸಮಸ್ತಾಃ ಪ್ರದಿಶೋ ದಿಶಶ್ಚ 
ದ್ರೌಣೀಂದ್ರಸೂನೂ ತಿಮಿರಾಃ ಪ್ರಚಕ್ರತುಃ 11೫೧ 


ಕರ್ಣಪರ್ವ 51 


ಅಶ್ವತ್ಥಾಮ ಅರ್ಜುನರು ಇಬ್ಬರೂ ಅಸ್ಪವೇತರಲ್ಲಿ ಅಗ್ರಗಣ್ಯರು. 
ಮಹಾಬಲಿಷ್ಠರು. ಯುದ್ಧದಲ್ಲಿ ದರ್ಪಹೊಂದಿದವರು. ಬಾಣಗಳಿಂದ ಎಲ್ಲ ದಿಕ್ಕು 
ವಿದಿಕ್ಕುಗಳನ್ನೂ ಕತ್ತಲು ಕವಿಸಿದರು. 


ದ್ರೌಣಿಸ್ತದಾ ಸ್ಯಂದನವಾಜಿರೋಮ 
ಸ್ವರೋಮಕೂಪದಧ್ಹಜಕಾರ್ಮುಕೇಭ್ಯಃ | 

ಶರಾನಮೋಘಾನ್‌ ಸತತಂ ಸೃಜಾನೋ 
ಬಬಂಧ ಪಾರ್ಥಂ ಶರಪಂಜರೇಣ 11೫೨।! 


ಅಶ್ವತ್ಥಾಮ ತನ್ನ ರಥ, ಕುದುರೆಗಳ ರೋಮಕೂಪ ತನ್ನ ರೋಮಕೂಪ ಧ್ವಜ 
ಬಿಲ್ಲು ಈ ಎಲ್ಲೆಡೆಗಳಿಂದಲೂ ಅಮೋಘವಾದ ಬಾಣಗಳನ್ನು ಸತತವಾಗಿ 
ಪ್ರಯೋಗಿಸುತ್ತ ಅರ್ಜುನನನ್ನು ಬಾಣಗಳ ಪಂಜರದಲ್ಲಿ ಬಂಧಿಸಿದ. 


ತಸ್ಮಿನ್‌ ನಿಬದ್ಧೇ ಹರಿರಪ್ರಮೇಯೋ 
ವಿಬೋಧಯಾಮಾಸ ಸುರೇಂದ್ರಸೂನುಮ್‌ । 
ಆಲಿಂಗನೇನಾಸ್ಯ ದದೌ ಬಲಂ ಚ 
ಸ ಉತ್ಥಿತೋಸ್ಟ್ರಾಣ್ಯಮುಚನ್ಮಹಾಂತಿ 11೫೩1! 


ಅರ್ಜುನ ಹೀಗೆ ಬಾಣಗಳ ಪಂಜರದಲ್ಲಿ ಬದ್ಧನಾದಾಗ ಅಪ್ರಮೇಯನಾದ 
ಶ್ರೀಕೃಷ್ಣ ಅವನನ್ನು ಎಚ್ಚರಿಸಿದ. ಆಲಿಂಗನದಿಂದ ಅವನಿಗೆ ಬಲವನ್ನಿತ್ರ ಅವನು ಎದ್ದು 
ಮಹಾ ಅಸ್ಪಗಳನ್ನು ಪ್ರಯೋಗಿಸಿದ. 
ನಿವಾರ್ಯ ತಾನ್ಯಸ್ವವರೈರ್ಗುರೋಃ ಸುತ- 
ಶ್ಚಿಚ್ಛೇದ ಚಜ್ಯಾಂ ಯುಧಿ ಗಾಂಡಿವಸ್ಯ । 


೦ 
ವವರ್ಷ ಪಾರ್ಥಂ ಚ ಶರೈರಥಾನ್ಯಾ 
ಜ್ಯಾ55ಸೀತ್‌ ತಯಾ ಗಾಂಡಿವಂ ಸೋಪ್ಯಯುಂಕ್ತ ISH 


ಅಶ್ವತ್ಥಾಮ ಆ ಅಸ್ಪಗಳನ್ನು ಉತಮ ಅಸ್ಪಗಳಿಂದ ತಡೆದು ಗಾಂಡೀವದ 
ಹೆದೆಯನ್ನು ಕತ್ತರಿಸಿದ ಮತ್ತು ಅರ್ಜುನನ ಮೇಲೆ ಬಾಣಗಳ ಮಳೆಯನ್ನೂ 
ಸುರಿಸಿದ. ಆಗ ಕಡಿದ ಹೆದೆ ಮೊದಲಿನಂತೆಯೇ ಆಯಿತು. ಅರ್ಜುನ ಹೆದೆಯನ್ನು 


ತಿರುಗಿ ಗಾಂಡೀವಕ್ಕೆ ಏರಿಸಿದ. 


52 ಮಹಾಭಾರತ 


ತತಃ ಶರೇಣ ಕುಪಿತಃ ಶಿತೇನ ದ್ರೌಣಿಸಾರಥೇಃ । 
ಶಿರೋ ಜಹಾರ ಕೌಂತೇಯಃ: ಸಾರಥ್ಯಂ ಸೋರಕರೋತ್‌ ಸ್ಹ್ವಯಮ್‌೫೫ 


ಬಳಿಕ ಕುಪಿತನಾದ ಅರ್ಜುನ ಹರಿತವಾದ ಬಾಣದಿಂದ ಅಶ್ವತ್ಥಾಮನ 
ಸಾರಥಿಯ ತಲೆಯನ್ನು ಕತರಿಸಿದ. ಅಶ್ವತ್ಥಾಮ ತಾನೇ ಸಾರಥ್ಯವನ್ನೂ ಮಾಡ 
ತೊಡಗಿದ. 


ಶರಾನ್‌ ವಿಸೃಜತಾ ತೇನ ಸಾರಥ್ಯಮಪಿ ಕುರ್ವತಾ । 
ಶರಕೂಟೇನ ಪಾರ್ಥಃ ಸ ಪುನರ್ಬದ್ದೋ ದ್ವಿಜನ್ಮನಾ JET 


ಅಶ್ವತ್ಥಾಮನು ಬಾಣಪ್ರಯೋಗವನ್ನೂ ಮಾಡುತ್ತ ತಾನೇ ಸಾರಥ್ಯವನ್ನೂ 
ಮಾಡುತ್ತ ಬಾಣಸಮೂಹದಿಂದ ಅರ್ಜುನನನ್ನು ಇನ್ನೊಮ್ಮೆ ಬಂಧಿಸಿದನು. 

ಪುನರಾಲಿಂಗ್ಯ ಕೃಷ್ಣಸ್ತಮಧಾಚ್ಛತ್ರುವಿಘಾತಕಮ್‌ I 

ಬಲಮಸ್ಕಿಂಸ್ತತಃ ಪಾರ್ಥ ಉತ್ತಸ್ಥೌ ಶರಚಾಪಭ್ಯತ್‌ 11೫೭। 

ವವರ್ಷ ಚ ಶರಾನ್‌ ಭೂಯೋ ದ್ರೋಣಪುತ್ರೇ5ರಿಮರ್ದನಃ । 

ಪುನಸ್ತಸ್ಯ ನುನೋದ ಜ್ಯಾಂ ದ್ರೌಣಿಃ ಸಂಧಾಯ ತಾಂ ಪುನಃ ॥೫೮॥ 

ಪಾರ್ಥೋ ದ್ರೋಣಸುತಸ್ಯಾಶ್ನರಶ್ಲೀಂಶ್ಲಿಚ್ಛೇದ ಸಾಯಕೈಃ । 

ವಿರತ್ಠಯೋ ಹಯಾ ದ್ರೌಣೇಃ ಪುನಃ ಪಾರ್ಥಶರಾಹತಾಃ Tal 

ಅಪೋಹುರ್ದೂರಮೇತಸ್ಕಾತ್‌ ಸೋಪಿ ಸಂಸ್ಥಾಪ್ಯ ತಾನ್‌ ಪುನಃ । 

ಚಿಂತಯಾಮಾಸ ನೈತಸ್ಮಾದಧಿಕಂ ಶಕ್ಯತೇರರ್ಜುನೇ ILO 

ಸಾರಥಿತಾತ್‌ ಕೇಶವಸ್ನ ಧಜಸತಾದನೂಮತಃ । 

ವ ಶೆ'ನ ಅಂಧ 

ಗಾಂಡಿವತ್ತಾತ್‌ ಕಾರ್ಮುಕಸ್ಯ ಚೇಷುಧ್ಯೋರಕ್ಷಯತ್ನತಃ WO 

ಅವಧ್ಯತ್ವಾತ್‌ ತಥಾಶ್ಚಾನಾಮಭೇದ್ಯತ್ವಾದ್‌ ರಥಸ್ಯ ಚ। 

ಅತೋ ಯೋದ್ದುಂ ಸಮರ್ಥೋಂಪಿ ನಾದ್ಯ ಯಾಮಿ 

ಧನಂಜಯಮ್‌॥॥೬೨॥॥ 


ಕರ್ಣಪರ್ವ 53 


ಶ್ರೀಕೃಷ್ಣ ಪುನಃ ಅರ್ಜುನನನ್ನು ಆಲಿಂಗಿಸಿ ಅವನಲ್ಲಿ ಶತ್ರುಘಾತಕವಾದ 
ಬಲವನ್ನು ತುಂಬಿಸಿದ. ಆಗ ಶತ್ರುಮರ್ದನನಾದ ಅರ್ಜುನ ಎದ್ದು 
ಬಾಣ-ಬಿಲ್ಲುಗಳನ್ನು ಧರಿಸಿ ಪುನಃ ಅಶ್ವತ್ಥಾಮನ ಮೇಲೆ ಬಾಣಗಳ ಮಳೆಗರೆದ. 
ಅಶ್ವತ್ಥಾಮ ಪುನಃ ಗಾಂಡೀವದ ಹೆದೆಯನ್ನು ಕತ್ತರಿಸಿದ. ಅದು ಮತ್ತೆ ಬೆಳೆಯಿತು. 
ಅರ್ಜುನ ಪುನಃ ಅದನ್ನು ಕಟ್ಟಿ ಅಶ್ವತ್ಥಾಮನ ಕುದುರೆಗಳ ಹಗ್ಗಗಳನ್ನು ಬಾಣಗಳಿಂದ 
ಕತರಿಸಿದ. ಹಗ್ಗವಿಲ್ಲದ ಆ ಕುದುರೆಗಳನ್ನು ಬಾಣಗಳಿಂದ ಹೊಡೆದ. ಅವುಗಳು 
ಅರ್ಜುನನ ಇದಿರಿನಿಂದ ದೂರಕ್ಕೆ ಓಡಿದವು. ಅವುಗಳನ್ನು ಅಶ್ವತ್ಥಾಮ ಹಿಡಿದು 
ತಂದು ತಿರುಗಿ ರಥಕ್ಕೆ ಹೂಡಿ ಆಲೋಚಿಸಿದ. ಅರ್ಜುನನಿಗೆ ಶ್ರೀಕೃಷ್ಣ 
ಸಾರಥಿಯಾದ್ದರಿಂದ, ಧ್ವಜದಲ್ಲಿ ಹನುಮಂತನಿರುವುದರಿಂದ, ಬಿಲ್ಲು ಗಾಂಡೀವ 
ವಾದ್ದರಿಂದ, ಬತಳಿಕೆಗಳು ಅಕ್ಚಯವಾದ್ದರಿಂದ, ಕುದುರೆಗಳು ಅವಧ್ಯವಾದ್ದರಿಂದ, 
ರಥವೂ ಅಭೇದ್ಯವಾದ್ದರಿಂದ, ನಾನು ಅವನಿಗೆ ಹೆಚ್ಚಿಗೆ ಇನ್ನೇನೂ ಮಾಡಲಾರೆ, 
ಅದರಿಂದ ಅವನೊಡನೆ ಯುದ್ಧಮಾಡಲು ನಾನು ಸಮರ್ಥನಾದರೂ ಈಗ 


ಅವನನ್ನು ಇದಿರಿಸುವುದಿಲ್ಲ ಎಂದು. 


BA 


ಐವತ್ತಮೂರನೆಯ ಅಧ್ಯಾಯ 
ಧೃಷ್ಟದ್ಯುಮ್ನನಿಂದ ದುರ್ಯೋಧನನ ಪರಾಭವ. 
ಅರ್ಜುನನಿಂದ ಅಶ್ವತ್ಥಾಮನ ಪರಾಭವ. 
ಸಂಜಯಃ 
ಭೀಮಸೇನಂ ಸಪಾಂಚಾಲ್ಯಂ ಚೇದಿಕೇಕಯಸಂವೃತಮ್‌ । 
ವೈಕರ್ತನಃ ಸ್ವಯಂ ರುದ್ಧಾ ಪ ವಾರಯಾಮಾಸ ಸಾಯಕೈಃ 11೧ 
ಸಂಜಯನು ದೃತರಾಷ್ಟನಿಗೆ ನುಡಿದ ಧೃಷ್ಟದ್ಯುಮ್ನ-ಚೇದಿ-ಕೇಕಯ- 
ಯೋಧರಿಂದ ಯುಕನಾದ ಭೀಮಸೇನನನ್ನು ಕರ್ಣನು ತಾನೇ ಬಾಣಗಳಿಂದ 
ವಿರೋಧಿಸಿ ತಡೆದ. 


ತತಸು ಚೇದಿಕಾರೂಷಾನ್‌ ಸೃಂಜಯಾಂಶ್ಚ ಮಹಾರಥಾನ್‌ | 
ಕರ್ಣೋ ಜಘಾನ ಸಂಕ್ರುದ್ಧೋ ಭೀಮಸೇನಸ್ಯ ಪಶ್ಯತಃ 11೨1 


54 ಮಹಾಭಾರತ 


ಭೀಮಸೇನನು ನೋಡುತಿದ್ದಂತೆಯೇ ಕ್ರುದ್ಧನಾದ ಕರ್ಣನು ಮಹಾರಥರಾದ 
ಚೇದಿ ಕಾರೂಷ ಸೃಂಜಯರನ್ನು ಸಂಹರಿಸಲು ತೊಡಗಿದ. 


ಭೀಮಸೇನಸ್ತತಃ ಕರ್ಣಂ ವಿಹಾಯ ರಥಸತ್ತಮಮ್‌ । 
ಪ್ರಯಯೌ ಕೌರವಂ ಸೈನ್ಯಂ ಕಕ್ಷಮಗ್ನಿರಿವ ಜ್ವಲನ್‌ 11೩1 
ವ 


ಅದಕ್ಕೆ ಪ್ರತಿಯಾಗಿ. ಭೀಮಸೇನ ಕರ್ಣನನ್ನು ಬಿಟ್ಟು ಜ್ವಲಿಸುವ ಕಾಳ್ಗಿಚ್ಚು 
ಹುಲ್ಲಿನ ಮೆದೆಯನ್ನು ಪ್ರವೇಶಿಸುವಂತೆ, ಕೌರವರ ಸೈನ್ಯವನ್ನು ಪ್ರವೇಶಿಸಿದ. 


ಸೂತಪುತ್ರೋತಪಿ ಸಮರೇ ಪಾಂಚಾಲಾನ್‌ ಕೇಕಯಾಂಸ್ತಥಾ । 
ಸೃಂಜಯಾಂಶ್ಚ ಮಹೇಷ್ಟಾಸಾನ್‌ ನಿಜಘಾನ ಸಹಸ್ರಶಃ Hal 


ಕರ್ಣನು ರಣದಲ್ಲಿ ಪಾಂಚಾಲ ಕೇಕಯ ಸೃಂಜಯ ಬಿಲ್ಲಾರರನ್ನು ಸಾವಿರಾರು 
ಸಂಖ್ಯೆಯಲ್ಲಿ ಸಂಹರಿಸಿದ. 

ಸಂಶಪ್ರಕೇಷು ಪಾರ್ಥಶ್ಚಕೌರವೇಷು ವೃಕೋದರಃ । 

ಪಾಂಚಾಲೇಷು ತಥಾ ಕರ್ಣಃ ಕ್ಷಯಂ ಚಕ್ರುರ್ಮಹಾರಥಾಃ 11೫11 


ಸಂಶಪಕರಲ್ಲಿ ಅರ್ಜುನ, ಕೌರವರಲ್ಲಿ ಭೀಮಸೇನ, ಪಾಂಚಾಲರಲ್ಲಿ ಕರ್ಣ 
ಹೀಗೆ ಮಹಾರಥರು ಸಂಹಾರಕಾರ್ಯವನ್ನು ನಡೆಸಿದರು. 


ತೇ ಕ್ಷತ್ರಿಯಾ ದಹ್ಯಮಾನಾಸ್ತಿಭಿಸೈಃ ಪಾವಕೋಪಮೈ: । 
ಜಗ್ಗುರ್ವಿನಾಶಂ ಸಮರೇ ರಾಜನ್‌ ದುರ್ಮಂತ್ರಿತೇ ತವ Well 
ರಾಜನೆ, ನಿನ್ನ ದುಷ್ಟ ಆಲೋಚನೆಯ ಪರಿಣಾಮವಾಗಿ ಮೂರು 


ಯಾಗಾಗ್ನಿಗಳಂಥ ಆ ಅರ್ಜುನ ಭೀಮ ಕರ್ಣರಿಂದ ರಣದಲ್ಲಿ ಕೃತ್ರಿಯರು 
ದಹಿಸಲ್ಪಟ್ಟು ವಿನಾಶ ಹೊಂದಿದರು. 


ತತೋ ದುರ್ಯೋಧನಃ ಕ್ರುದ್ಧೋ ನಕುಲಂ ನವಭಿಃ ಶರೈಃ । 
ವಿವ್ಯಾಧ ಭರತಶ್ರೇಷ್ಠ ಚತುರಶ್ಚಾಸ್ಯ ವಾಜಿನಃ 11೭11 


ರಾಜನೆ, ದುರ್ಯೋಧನನು ಕುಪಿತನಾಗಿ ಒಂಬತ್ತು ಬಾಣಗಳಿಂದ 
ನಕುಲನನ್ನೂ ಅವನ ನಾಲ್ಕು ಕುದುರೆಗಳನ್ನೂ ಹೊಡೆದ. 


ಕರ್ಣಪರ್ವ 55 


ತತಃ ಪುನರಮೇಯಾತ್ಮಾ ತವ ಪುತ್ರೋ ಜನಾಧಿಪ: । 
ಕ್ಷುರೇಣ ಸಹದೇವಸ್ಯ ಧ್ವಜಂ ಚಿಚ್ಛೇದ ಕಾಂಚನಮ್‌ 11೮1 
ಪುನಃ ಅಮೇಯಾತ್ಮನಾದ ನಿನ್ನ ಮಗ ರಾಜಾ ಸುಯೋಧನನು ಬಾಣದಿಂದ 
ಸಹದೇವನ ಬಂಗಾರದ ಧ್ವಜವನ್ನು ಕತರಿಸಿದ. 
ನಕುಲಸ್ತು ತತಃ ಕ್ರುದ್ಧಸ್ತವ ಪುತ್ರಂ ತ್ರಿಸಪ್ತಭಿಃ । 
ಜಘಾನ ಸಮರೇ ರಾಜನ್‌ ಸಹದೇವಶ್ಚ ಪಂಚಭಿಃ 11೯1! 
ರಾಜನೆ, ನಕುಲನು ಕ್ರುದ್ಧನಾಗಿ ರಣದಲ್ಲಿ ನಿನ್ನ ಮಗನನ್ನು ಇಪ್ಪತೊಂದು 
ಬಾಣಗಳಿಂದ ಹೊಡೆದ. ಸಹದೇವನು ಐದು ಬಾಣಗಳಿಂದ ಹೊಡೆದ. 
ತಾವುಭೌ ಭರತಶ್ರೇಷ್ಠಃ ಶ್ರೇಷ್ಠ್‌ ಸರ್ವಧನುಷ್ಠತಾಮ್‌ । 
ವಿವ್ಯಾಧೋರಸಿ ಸಂಕ್ರುದ್ಧಃ ಪಂಚಭಿಃ ಪಂಚಭಿಃ ಶರೈಃ 11೧೦1! 
ಎಲ್ಲ ಬಿಲ್ಗಾರರಲ್ಲಿ ಶ್ರೇಷ್ಠರಾದ ನಕುಲ-ಸಹದೇವರನ್ನು ಕ್ರುದ್ಧನಾದ 
ದುರ್ಯೋಧನ ಐದೈದು ಬಾಣಗಳಿಂದ ಎದೆಯಲ್ಲಿ ಹೊಡೆದ. 
ತತೋತಪರಾಭ್ಯಾಂ ಭಲ್ಲಾಭ್ಯಾಂ ಧನುಷೀ ಸಮಕೃಂತತ । 
ಯಮಯೋಃ ಪ್ರಹಸನ್‌ ರಾಜನ್‌ ವಿವ್ಯಾಧೈವ ತ್ರಿಭಿಸ್ತಿಭಿಃ 11೧೧॥ 
ರಾಜನೆ, ಬಳಿಕ ದುರ್ಯೋಧನ ನಗುತ್ತ ಬೇರೆ ಎರಡು ಭಲ್ಲೆಗಳಿಂದ 
ಯಮಳರ ಬಿಲ್ಲುಗಳನ್ನು ಕತ್ತರಿಸಿದ. ಮೂರು ಮೂರು ಬಾಣಗಳಿಂದ ಇಬ್ಬರನ್ನೂ 
ಹೊಡೆದ. 
ತಾವನ್ಯೇ ಧನುಷೀ ಶ್ರೇಷ್ಠೇ ಶಕ್ರಚಾಪನಿಭೇ ಶುಭೇ । 
ಪ್ರಗೃಹ್ಯ ರೇಜತುಃ ಶೂರೌ ದೇವಪುತ್ರಸಮೌ ಯುಧಿ 11೧೨।! 
ಶೂರರಾದ ಅವರು ಬೇರೆ ಶ್ರೇಷ್ಠವಾದ ಮಳೆಬಿಲ್ಲಿನಂತೆ ಸುಂದರವಾದ 
ಬಿಲ್ಲುಗಳನ್ನು ಎತ್ತಿಕೊಂಡು ರಣದಲ್ಲಿ ದೇವಪುತ್ರಸಮಾನರಾಗಿ ಬೆಳಗಿದರು. 


ತತಸ್ತೌ ರಭಸೌ ಯುದ್ಧೇ ಭ್ರಾತರೌ ಭ್ರಾತರಂ ನೃಪ । 
ಶರೈರ್ವವರ್ಷತುರ್ಫೋರೈರ್ಮಹಾಮೇಘೌ ಯಥಾಚಲಮ್‌ ॥೧೩॥ 


56 ಮಹಾಭಾರತ 


ರಾಜನೆ, ರಣದಲ್ಲಿ ವೇಗವುಳ್ಳ ಆ ಇಬ್ಬರು ಸೋದರರು ಅಣ್ಣ 
ದುರ್ಯೋಧನನಿಗೆ, ಬೆಟ್ಟಕ್ಕೆ ಎರಡು ಮಹಾಮೇಘಗಳಂತೆ, ಘೋರವಾದ 
ಬಾಣಗಳ ಮಳೆಗರೆದರು. 


ತತಃ ಕ್ರುದ್ಧೋ ಮಹಾರಾಜ ತವ ಪುತ್ರೋ ಮಹಾರಥಃ । 
ಪಾಂಡುಪುತ್ರೌ ಮಹೇಷ್ವಾಸೌ ವಾರಯಾಮಾಸ ಪತ್ರಿಭಿಃ 11೧೪ 


ಮಹಾರಾಜ, ಮಹಾರಥನಾದ ನಿನ್ನ ಪುತ್ರನು ಕುಪಿತನಾಗಿ ಮಹಾಬಿಲ್ಲಾರರಾದ 
ನಕುಲ-ಸಹದೇವರನ್ನು ಬಾಣಗಳಿಂದ ತಡೆದ. 


ಧನುರ್ಮಂಡಲಮೇವಾಸ್ಯ ದೃಶ್ಯತೇ ಯುಧಿ ಭಾರತ । 
ಸಾಯಕಾಶ್ಚೈವ ದೃಶ್ಯಂತೇ ನಿಶ್ಚರಂತಃ ಸಮಂತತಃ Met 


ರಾಜನೆ, ರಣದಲ್ಲಿ ದುರ್ಯೋಧನನ ಬಾಗಿದ ಬಿಲ್ಲೇ ಕಾಣಿಸಿತು. ಮತ್ತು 
ಅದರಿಂದ ಎಲ್ಲೆಡೆಗೆ ಹಾರುವ ಬಾಣಗಳು ಮಾತ್ರವೇ ಕಂಡುಬಂದುವು. 


ತಸ್ಯ ಸಾಯಕಸಂಛನ್ನೌ ಚಕಾಶೇತಾಂ ಚ ಪಾಂಡವ । 
ಮೇಘಚ್ಚನ್ನೌ ಯಥಾ ವ್ಯೋಮ್ನಿ ಚಂದ್ರಸೂರ್ಯೌ ಹತಪ್ರಭೌ ॥೧೬॥ 


ಆಕಾಶದಲ್ಲಿ ಮೋಡಗಳಿಂದ ಮರೆಯಾಗಿ ಕಾಂತಿಗುಂದಿದ ಚಂದ್ರ-ಸೂರ್ಯ 
ರಂತೆ, ದುರ್ಯೋಧನನ ಬಾಣಗಳಿಂದ ಮರೆಯಾಗಿ ನಕುಲ-ಸಹದೇವರು 
ಕಂಡುಬಂದರು. 


ತೇ ತು ಬಾಣಾ ಮಹಾರಾಜ ಹೇಮಪುಂಖಾ: ಶಿಲಾಶಿತಾಃ । 
ಆಚ್ಚಾದಯನ್‌ ದಿಶಃ ಸರ್ವಾಃ ಸೂರ್ಯಸ್ಯೇವಾಂಶವಸ್ತದಾ HOI 


ಮಹಾರಾಜ, ಬಂಗಾರದ ಪುಕ್ಕ ಉಳ್ಳ ಸಾಣೆಹಿಡಿದ ಆ ಬಾಣಗಳು ಸೂರ್ಯನ 
ಕಿರಣಗಳಂತೆ ಎಲ್ಲ ದಿಕ್ಕುಗಳನ್ನು ಆಚ್ಛಾದಿಸಿದುವು. 


ಬಾಣಭೂತೇ ತತಸ್ತಸ್ಥಿನ್‌ ಸಂಛನ್ನೇ ಚ ನಭಸ್ತಲೇ । 
ಯಮಾಭ್ಯಾಂ ದದೃಶೇ ರೂಪಂ ಕಾಲಾಂತಕಯಮೋಪಮಮ್‌ ॥1೧೮॥ 


ಆ ಆಕಾಶಪ್ರದೇಶವು ಬಾಣಗಳಿಂದ ತುಂಬಿ ಮುಚ್ಚಿಹೋದಾಗ ನಕುಲ 


ಕರ್ಣಪರ್ವ 57 


ಸಹದೇವರಿಗೆ ದುರ್ಯೋಧನನ ರೂಪವು ಕಾಲಾಂತಕಯಮನಿಗೆ ಸದೃಶವಾಗಿ 
ಕಂಡುಬಂದಿತು. 


ಪರಾಕ್ರಮಂ ತು ತಂ ದೃಷ್ಟ್ವಾ ತವ ಸೂನೋರ್ಮಹಾರಥಾಃ । 

ಮೃತ್ಯೋರಿವಾಂತಿಕಂ ಪ್ರಾಪ್ತೌ ಮಾದ್ರೀಪುತ್ರೌ ಸ್ಥ ಮೇನಿರೇ ॥೧೯॥ 

ನಿನ್ನ ಪುತ್ರನ ಆ ಪರಾಕ್ರಮವನ್ನು ಕಂಡು, ಮಹಾರಥರು, ಮೃತ್ಯುವಿನ 
ಸಮೀಪಕ್ಕೇ ನಕುಲ-ಸಹದೇವರು ಹೋಗಿದ್ದಾರೆ ಎಂದು ಭಾವಿಸಿದರು. 

ತತಃ ಸೇನಾಪತೀ ರಾಜನ್‌ ಪಾಂಡವಸ್ಯ ಮಹಾತ್ಮನಃ I 

ಪಾರ್ಷತಃ ಪ್ರಯಯೌ ತತ್ರ ಯತ್ರ ರಾಜಾ ಸುಯೋಧನಃ 11೨೦॥॥ 

ರಾಜನೆ, ಆಗ ಮಹಾತ್ಮಾ ಯುಧಿಷ್ಠಿರನ ಸೇನಾಪತಿಯಾದ ಧೃಷ್ಟದ್ಯುಮ್ನನು 
ರಾಜಾ ಸುಯೋಧನರಿದ್ದಲ್ಲಿಗೆ ಧಾವಿಸಿದ. 

ಮಾದ್ರೀಪುತ್ರೌ ತತಃ ಶೂರೌ ವ್ಯತಿಕ್ರಮ್ಯ ಮಹಾರಥೌ । 

ಧೃಷ್ಟದ್ಯುಮ್ನಸ್ತವ ಸುತಂ ತಾಡಯಾಮಾಸ ಸಾಯಕೈಃ 11೨೧11 


ಧೃಷ್ಟದ್ಯುಮ್ನನು ಶೂರ ಮಹಾರಥರಾದ ನಕುಲ-ಸಹದೇವರನ್ನು ದಾಟಿ 
ಮುಂದೆ ಹೋಗಿ ನಿನ್ನ ಮಗನನ್ನು ಬಾಣಗಳಿಂದ ಹೊಡೆದ. 


ತಮವಿಧ್ಯದಮೇಯಾತ್ಮಾ ತವ ಪುತ್ರೋತತ್ಯಮರ್ಷಣಃ I 
ಪಾಂಚಾಲ್ಯಂ ಪಂಚವಿಂಶತ್ಯಾ ಪ್ರಹಸ್ಯ ಪುರುಷರ್ಷಭ 11೨೨॥| 


ರಾಜನೆ, ಅತಿ ಅಸಹನೆಯವನಾದ ಅಮೇಯಾತ್ಮನಾದ ನಿನ್ನ ಪುತ್ರನು ನಕ್ಕು 
ಧೃಷ್ಟದ್ಯುಮ್ನನನ್ನು ಇಪ್ಪತ್ತೈದು ಬಾಣಗಳಿಂದ ಹೊಡೆದ. 

ತತಃ ಪುನರಮೇಯಾತ್ಮಾ ತವ ಪುತ್ರೋ ಹೃಮರ್ಷಣಃ । 

ಎದ್ದಾ ಷೆ ನನಾದ ಪಾಂಚಾಲ್ಯಂ ಷಷ್ಟಾ ತ ಪಂಚಭಿರೇವ ಚ 11೨೩1! 


ಆಗ ಪುನಃ ಅಮೇಯಾತ್ಮನಾದ ಅಸಹನೆಯವನಾದ ನಿನ್ನ ಪುತ್ರನು 
ಧೃಷ್ಟದ್ಯುಮ್ನನನ್ನು ಅರವತ್ತೈದು ಬಾಣಗಳಿಂದ ಹೊಡೆದು ಗರ್ಜನೆ ಮಾಡಿದ. 


58 ಮಹಾಭಾರತ 


ಅಥಾಸ್ಯ ಸಶರಂ ಚಾಪಂ ಹಸ್ತಾವಾಪಂ ಚ ಮಾರಿಷ । 
ಕ್ಷುರಪ್ರೇಣ ಸುತೀಕ್ಷೆ ೇನ ರಾಜಾ ಚಿಚ್ಛೇದ ಸಂಯುಗೇ 11೨೪॥॥ 
ಣ ಲ 


ರಾಜನೆ, ಬಳಿಕ ಧೃಷ್ಟದ್ಯುಮ್ನನ ಧನುರ್ಬಾಣಗಳನ್ನೂ ಕೈಚೀಲವನ್ನೂ ರಾಜಾ 
ದುರ್ಯೋಧನನು ರಣದಲ್ಲಿ ಬಲುತೀಕ್ಷ್ಣವಾದ ಬಾಣದಿಂದ ಕತ್ತರಿಸಿದ. 

ತದಪಾಸ್ಯ ಧನುಶ್ಚಿನ್ನಂ ಪಾಂಚಾಲ್ಯಃ ಶತ್ರುಕರ್ಶನಃ | 

ಅನ್ಯದಾದತ್ತ ವೇಗೇನ ಧನುರ್ಭಾರಸಹಂ ನವಮ್‌ 11೨೫1! 

ಶತ್ರುನಾಶಕನಾದ ಧೃಷ್ಟದ್ಯುಮ್ನನು ಕಡಿದುಹೋದ ಬಿಲ್ಲನ್ನು ದೂರ ಎಸೆದು 
ಇನ್ನೊಂದು ಹೊಸದಾದ ಶಕಿಶಾಲಿಯಾದ ಧನುಸನ್ನು ಬೇಗನೆ ಎತ್ತಿಕೊಂಡ. 

ಪ್ರಜ್ವಲನ್ನಿವ ವೇಗೇನ ಸಂರಂಭಾದ್ರುಧಿರೇಕ್ಷಣಃ । 

ಅಶೋಭತ ಮಹೇಷ್ವಾಸೋ ಧೃಷ್ಟದ್ಯುಮ್ನಃ ಕೃತವ್ರಣಃ 11೨೬॥। 

ಮಹಾಬಿಲ್ಲಾರ ಧೃಷ್ಟದ್ಯುಮ್ನನು ಗಾಯಗೊಂಡು ಕೋಪದಿಂದ ಕೆಂಪುಕಣ್ಣು 
ಮಾಡಿಕೊಂಡು ವೇಗದಿಂದ ಜ್ವಲಿಸುತಿರುವಂತೆ ಶೋಭಿಸಿದ. 

ಸ ಪಂಚದಶ ನಾರಾಚಾನ್‌ ಶ್ರಸತಃ ಪನ್ನಗಾನಿವ I 

ಜಿಘಾಂಸುರ್ಭರತಶ್ರೇಷ್ಠಂ ಧೃಷ್ಟದ್ಯುಮ್ನೋ ವ್ಯವಾಸೃಜತ್‌ 12೭1 

ಧೃಷ್ಟದ್ಯುಮ್ನನು ಭುಸುಗುಟ್ಟುವ ಹಾವುಗಳಂಥ ಹದಿನೈದು ಬಾಣಗಳನ್ನು 
ದುರ್ಯೋಧನನನ್ನು ಕೊಲ್ಲಲೆಂದು ಪ್ರಯೋಗಿಸಿದ. 

ತೇ ವರ್ಮ ಹೇಮವಿಕೃತಂ ಭಿತ್ತ್ವಾ ರಾಜ್ಞಃ ಶಿಲಾಶಿತಾಃ । 

ವಿವಿಶುರ್ವಸುಧಾಂ ವೇಗಾತ್‌ ಕಂಕಬರ್ಹಿಣವಾಸಸಃ 11೨೮॥ 


ಸಾಣೆಹಿಡಿದ ಹದ್ದಿನ ರೆಕ್ಕೆಗಳನ್ನುಟ್ಟ ಆ ಬಾಣಗಳು ದುರ್ಯೋಧನನ 
ಬಂಗಾರದ ಕವಚವನ್ನು ಭೇದಿಸಿ ವೇಗದಿಂದ ನೆಲದೊಳಗೆ ಹೊಕ್ಕವು. 


ಸೋತತಿವಿದ್ದೋ ಮಹಾರಾಜ ಪುತ್ರಸ್ತೇತತಿವ್ಯರಾಜತ । 
ವಸನ್ನೇ ಪುಷ್ಪಬಹುಲಃ ಪ್ರಫುಲ್ಲ ಇವ ಕಿಂಶುಕಃ 11೨೯॥ 


ಕರ್ಣಪರ್ವ 59 


ಮಹಾರಾಜ, ನಿನ್ನ ಪುತ್ರನು ಅತಿಯಾಗಿ ಹೊಡೆಸಿಕೊಂಡು ವಸಂತದಲ್ಲಿ 
ಅರಳಿದ ಬಹುಪುಷ್ಪಯುಕವಾದ ಮುತುಗದ ಗಿಡದಂತೆ ಅತಿಯಾಗಿ ಶೋಭಿಸಿದ. 


ಸ ಚ್ಲಿನ್ನವರ್ಮಾ ನಾರಾಚಪ್ರಹಾರೈಃ ಜರ್ಜರೀಕೃತಃ । 

ಧೃಷ್ಟದ್ಯುಮ್ನಸ್ಯ ಭಲ್ಲೇನ ಕ್ರುದ್ಧಶ್ರಿಚ್ಛೇದ ಕಾರ್ಮುಕಮ್‌ lao 

ಕವಚ ಒಡೆದಾಗ ಬಾಣಪ್ರಹಾರಗಳಿಂದ ಜರ್ರುರಿತನಾದ 
ದುರ್ಯೋಧನನು ಕ್ರುದ್ಧನಾಗಿ ಧೃಷ್ಟದ್ಯುಮ್ನನ ಬಿಲ್ಲನ್ನು ಭಲ್ಲೆಯಿಂದ ಕತ್ತರಿಸಿದ. 

ಅಥೈನಂ ಛಿನ್ನಧನ್ಹಾನಂ ತ್ವರಮಾಣೋ ಮಹೀಪತಿಃ 1 

ಸಾಯಕೈರ್ದಶಭೀ ರಾಜನ್‌ ಭ್ರುವೋರ್ಮಧ್ಯೇ ಸಮಾರ್ದಯತ್‌॥೩೧॥॥ 

ರಾಜನೆ, ಬಿಲ್ಲು ಕಡಿದುಕೊಂಡ ಧೃಷ್ಟದ್ಯುಮ್ನನನ್ನು ದುರ್ಯೋಧನನು ಬೇಗನೆ 
ಹತುಬಾಣಗಳಿಂದ ಹುಬ್ಬುಗಳ ನಡುವೆ ಹೊಡೆದ. 


ತಸ್ಯ ತೇsಶೋಭಯನ್‌ ವಕ್ತಂ ಕರ್ಮಾರಪರಿಮಾರ್ಜಿತಾಃ । 

ಪ್ರಫುಲ್ಲಂ ಚಂಪಕಂ ಯದ್ದದ್‌ ಭ್ರಮರಾ ಮಧುಲಿಪ್ಪವಃ 11೩೨1 

ಕಮ್ಮಾರನಿಂದ ಹದಗೊಂಡ ಆ ಬಾಣಗಳು ಧೃಷ್ಟದ್ಯುಮ್ನನ ಮುಖವನ್ನು 
ಅರಳಿದ ಸಂಪಿಗೆಯನ್ನು ಹೂವಿನ ರಸ ಬಯಸುವ ದುಂಬಿಗಳಂತೆ, ಅಂದ 
ಗೊಳಿಸಿದುವು. 

ತದಪಾಸ್ಯ ಧನುಶ್ಲಿನ್ನಂ ಧೃಷ್ಟದ್ಯುಮ್ನೋ ಮಹಾಮನಾಃ । 

ಅನ್ಯದಾದತ್ತ ವೇಗೇನ ಧನುರ್ಭಲ್ಲಾಂಶ್ಚ ಷೋಡಶ 11೩೩1! 

ಕಡಿದ ಆ ಬಿಲ್ಲನ್ನು ದೂರಕ್ಕೆಸೆದು ಮಹಾ ಬುದ್ಧಿಶಾಲಿ ಧೃಷ್ಟದ್ಯುಮ್ನನು ಬೇಗನೆ 
ಇನ್ನೊಂದು ಬಿಲ್ಲನ್ನೂ ಹದಿನಾರು ಭಲ್ಲೆಗಳನ್ನೂ ಎತ್ತಿಕೊಂಡ. 

ತತೋ ದುರ್ಯೋಧನಸ್ಕಾಶ್ಚಾನ್‌ ಹತ್ವಾ ಸೂತಂ ಚ ಪಂಚಭಿಃ । 

ಧನುಶ್ಚಿ ಚ್ಛೇದ ಭಲ್ಲೇನ ಜಾತರೂಪಪರಿಷೃತಮ್‌ 11೩೪1! 

ಐದು ಭಲ್ಲೆಗಳಿಂದ ಧೃಷ್ಟದ್ಯುಮ್ನನು ದುರ್ಯೋಧನನ ಅಶ್ವಗಳನ್ನೂ 
ಸಾರಥಿಯನ್ನೂ ಕೊಂದು ಒಂದು ಭಲ್ಲೆಯಿಂದ ಬಂಗಾರದಿಂದ ಅಲಂಕೃತವಾದ 
ಬಿಲ್ಲನ್ನೂ ಕಡಿದ. 


ರಥಂ ಸೋಪಸ್ಥರಂ ಛತ್ರಂ ಶಕ್ತಿಂ ಖಡ್ಗಂ ಗದಾಂ ಧ್ವಜಮ್‌ । 

ಭಲ್ಲೈಶ್ಚಿಚ್ಛೇದ ದಶಭಿಃ ಪುತ್ರಸ್ಯ ತವ ಪಾರ್ಷತಃ 11೩.೫11 

ಉಳಿದ ಹತ್ತು ಭಲ್ಲೆಗಳಿಂದ ಅವನ ಸಜ್ಜಾದ ರಥವನ್ನೂ ಛತ್ರ ಶಕ್ತಿ ಖಡ್ಗ ಗದೆ 
ಧ್ವಜಗಳನ್ನೂ ಕತ್ತರಿಸಿದ. 


ತಪನೀಯಾಂಗದಂ ಚಿತ್ರಂ ನಾಗಂ ಮಣಿಮಯಂ ಭುವಮ್‌ । 
ಧ್ವಜಂ ಕುರುಪತೇಶ್ಛಿಃ ನಂ ದದೃಶುಃ ಸರ್ವಪಾರ್ಥಿವಾಃ 11೩೭॥ 


ಬಂಗಾರದ ಅಂಗದದಂಥ ಸುಂದರವಾದ ನಾಗ ಮತ್ತು ಮಣಿಮಯವಾದ 
ಭೂಮಿ ಇವುಗಳಾಕಾರದ ಕುರುಪತಿಯ ಧ್ವಜವು ಕಡಿದು ಬಿದ್ದುದನ್ನು ಎಲ್ಲ 
ಕೃತ್ರಿಯರೂ ಕಂಡರು. 


ದುರ್ಯೋಧನಂ ತು ವಿರಥಂ ಛಿನ್ನಸರ್ವಾಯುಧಂ ರಣೇ । 
ಭ್ರಾತರಂ ಪರ್ಯರಕ್ಷಂತ ಸೋದರಾ ಭರತರ್ಷಭ 11೩೭1! 


ರಾಜನೆ, ರಣದಲ್ಲಿ ದುರ್ಯೋಧನನು ಹೀಗೆ ರಥವನ್ನೂ ಎಲ್ಲ ಆಯುಧ 
ಗಳನ್ನು ಕಳೆದುಕೊಂಡಾಗ ಅಣ್ಣನಾದ ಆತನನ್ನು ತಮ್ಮಂದಿರು ರಕ್ಷಣೆ ಮಾಡಿದರು. 


ತಮಾರೋಪ್ಯ ರಥೇ ರಾಜನ್‌ ದಂಡಧಾರೋ ಜನಾಧಿಪಮ್‌ । 

ಅಪೋವಾಹ ಚ ಸಂಭ್ರಾಂತೋ ಧೃಷ್ಟದ್ಯುಮ್ನಸ್ಯ ಪಶ್ಯತಃ 11೩೮1॥॥ 

ರಾಜನೆ, ಧೃಷ್ಟದ್ಯುಮ್ನನು ನೋಡುತ್ತಿದ್ದಂತೇ ಗಾಬರಿಗೊಂಡ ದಂಡಧಾರನು 
ದುರ್ಯೋಧನನನ್ನು ರಥದಲ್ಲಿ ಕುಳ್ಳಿರಿಸಿಕೊಂಡು ದೂರಕ್ಕೆ ಒಯ್ದ 

ಕರ್ಣಸ್ತು ಸಾತ್ಯಕಿಂ ಜಿತ್ವಾ ರಾಜಗೃದ್ಧೀ ಮಹಾಬಲಃ । 

ದ್ರೋಣಹಂತಾರಮುಗ್ರೇಷುಂ ಸಸಾರಾಭಿಮುಖೇ ರಣೇ 11೩೯॥ 

ರಾಜನ ಜಯಾಕಾಂಕ್ಷಿ ಮಹಾಬಲಿಯಾದ ಕರ್ಣನು ಸಾತ್ಯಕಿಯನ್ನು ಗೆದ್ದುಉಗ್ರ 
ಬಾಣವುಳ್ಳ ಧೃಷ್ಟದ್ಯುಮ್ನನನ್ನು ರಣದಲ್ಲಿ ಇದಿರಿಸಿದ. 


ತಂ ಪೃಷ್ಠತೋಭ್ಯಯಾತ್‌ ತೂರ್ಣಂ ಶೈನೇಯೋ ವಿತುದನ್‌ ಶರೈಃ । 
ವಾರಣಂ ಜಘನೋಪಾಂತೇ ವಿಷಾಣಾಭ್ಯಾಮಿವ ದ್ವಿಪಃ 11೪೦॥॥ 


ಕರ್ಣಪರ್ವ 61 


ಸಾತ್ಯಕಿ ಬೇಗನೆ ಹಿಂದಿನಿಂದ ಕರ್ಣನನ್ನು ಬಾಣಗಳಿಂದ ಪೀಡಿಸುತ್ತ ಬಂದ, 
ಒಂದು ಆನೆ ಇನ್ನೊಂದು ಆನೆಯನ್ನು ಹಿಂಬದಿಯಲ್ಲಿ ದಂತಗಳಿಂದ ತಿವಿಯುತ್ತ 
ಬರುವಂತೆ! 

ಸ ಭಾರತ ಮಹಾನಾಸೀದ್‌ ಯೋಧಾನಾಂ ಸುಮಹಾತ್ಮನಾಮ್‌ | 

ಕರ್ಣಪಾರ್ಷತಯೋರ್ಯದ್ದೇ ಸಂಕ್ರುದ್ಧಾನಾಂ ಮಹಾರಣಃ ॥೪೧॥ 

ರಾಜನೆ, ಕರ್ಣ ಮತ್ತು ಧೃಷ್ಟದ್ಯುಮ್ನರ ಯುದ್ಧದಲ್ಲಿ ಮಹಾತ್ಮರಾದ ಕ್ರುದ್ಧರಾದ 
ಯೋಧರಿಗೆ ಬಲು ದೊಡ್ಡ ಹೋರಾಟ ನಡೆಯಿತು. 

ನ ಪಾಂಡವಾನಾಂ ನಾಸ್ಥಾಕಂ ಯೋಧಃ ಕಶ್ಚಿತ್‌ ಪರಾಜುಖಃ | 

ಪ್ರತ್ಯದೃಶ್ಯತ ಯತ್ಕರ್ಣಃ ಪಾಂಚಾಲಾಂಸ್ತರಿತೋ ಯಯೌ ॥೪೨॥ 

ಕರ್ಣನು ಪಾಂಚಾಲರನ್ನು ವೇಗದಿಂದ ಆಕ್ರಮಿಸಿದಾಗ, ಪಾಂಡವರಲ್ಲಿಯೂ 
ಯಾವ ಯೋಧನೂ ಹಿಮ್ಮೆಟ್ಟಲಿಲ್ಲ ನಮ್ಮವರಲ್ಲಿಯೂ ಯಾವ ಯೋಧನೂ 
ಜಡ 


ತಸ್ಮಿನ್‌ ರಣೇ ನರಶ್ರೇಷ್ಠ ಗಜವಾಜಿನರಕ್ಷಯಃ । 
ಪ್ರಾದುರಾಸೀದುಭಯತೋ ರಾಜನ್‌ ಮಧ್ಯಂಗತೇತಹನಿ IVA 


ರಾಜನೆ, ಮಧ್ಯಾಹ್ನದ ಕಾಲದಲ್ಲಿ ಆ ರಣದಲ್ಲಿ ಎರಡೂ ಕಡೆ ಗಜ ಅಶ್ವ 
ಪದಾತಿಗಳ ನಾಶ ಉಂಟಾಯಿತು. 


ಪಾಂಚಾಲಾಸ್ತು ಮಹಾರಾಜ ತ್ತರಿತಾ ವಿಜಿಗೀಷವಃ । 
ಸರ್ವತೋತಭ್ಯದ್ರವನ್‌ ಕರ್ಣಂ ಪತತ್ರಿಣ ಇವ ದ್ರುಮಮ್‌ ॥೪೪॥ 


ಮಹಾರಾಜ, ಪಾಂಚಾಲರು ವೇಗದಿಂದ ಜಯಾಕಾಂಕ್ಸಿಗಳಾಗಿ, ಹಕ್ಕಿಗಳು ವೃಕಕಕ್ಷೆ 
ಹಾರಿ ಬರುವಂತೆ, ಎಲ್ಲ ಕಡೆಯಿಂದ ಕರ್ಣನ ಕಡೆಗೇ ಧಾವಿಸಿದರು. 


ತಾಂಸ್ಥಥಾಧಿರಥಿಃ ಕ್ರುದ್ಧೋ ಯತಮಾನಾನ್‌ ಮನಸ್ಸಿನಃ । 
ವಿಚಿನ್ನನ್ನಿವ ಬಾಣಾಗ್ಸೈಃ ಸಮಾಸಾದಯದಗ್ರ ತಃ 11೪೫1 


ಬೆರಳ ತುದಿಯಿಂದ ಹೂಗಳನ್ನು ಆಯ್ದಕೊಳ್ಳುವಂತೆ, ಕ್ರುದ್ಧನಾದ ಕರ್ಣನು 


62 ಮಹಾಭಾರತ 


ಜಯಕ್ಕೆ ಯತ್ನಿಸುವ ಜಾಣರಾದ ಪಾಂಡವಯೋಧರನ್ನು ಬಾಣದ ತುದಿಗಳಿಂದ 
ಆಯ್ದು ತೆಗೆದುಕೊಂಡ. 


ವ್ಯಾಫ್ರಕೇತುಂ ಸುಶರ್ಮಾಣಂ ಶಂಕುಂ ಚೋಗ್ರಾಯುಧಂ ಜಯಮ್‌ । 
ಶುಕ್ಷಂ ಚ ರೋಚಮಾನಂ ಚ ಸಿಂಹಸೇನಂ ಚ ದುರ್ಜಯಮ್‌ ॥।೪೬॥ 


ವ್ಯಾಫ್ರಕೇತು, ಸುಶರ್ಮ, ಶಂಕು, ಉಗ್ರಾಯುಧ, ಜಯ, ಶುಕ್ಲ 


ರೋಚಮಾನ, ದುರ್ಜಯನಾದ ಸಿಂಹಸೇನರನ್ನು ಕರ್ಣನು ಪಾಂಡವಸ್ಯೆನ್ಯದಲ್ಲಿ 
ಯುದ್ಧಕ್ಕೆ ಆರಿಸಿಕೊಂಡ. 


ತೇ ವೀರಾ ರಥಮಾರ್ಗೇಣ ಪರಿವವ್ರುರ್ನರೋತ್ತಮಮ್‌ । 
ಸೃಜಂತಂ ಸಾಯಕಾನ್‌ ಕ್ರುದ್ಧಂ ಕರ್ಣಮಾಹವಶೋಭಿನಮ್‌ ॥೪೭॥ 


ಆ ವೀರರು, ಯುದ್ಧದಲ್ಲಿ ಶೋಭಿಸುತ್ತಕ್ರುದ್ಧನಾಗಿ ಬಾಣಗಳನ್ನು ಎಸೆಯುತ್ತಿದ್ದ 
ನರೋತ್ತಮ ಕರ್ಣನನ್ನು ರಥಮಾರ್ಗದಿಂದ ಬಂದು ಸುತುವರಿದರು. 


ಯುಧ್ಯಮಾನಾಂಸ್ತು ತಾನ್‌ ಶೂರಾನ್‌ ಮನುಜೇಂದ್ರ ಪ್ರತಾಪವಾನ್‌ । 
ಅಷ್ಟಾಭಿರಷ್ಟ್‌ ರಾಧೇಯೋ ನ್ಯಹನನ್ನಿಶಿತೈಃ ಶರೈಃ 11೪೮॥ 


ರಾಜನೆ, ಯುದ್ಧಮಾಡುತ್ತಿದ್ದ ಆ ಎಂಟುಮಂದಿ ಶೂರರನ್ನು ಪ್ರತಾಪಶಾಲಿ 
ಯಾದ ಕರ್ಣನು ತೀಕ್ಷ್ಣವಾದ ಎಂಟು ಬಾಣಗಳಿಂದ ಸಂಹರಿಸಿದ. 

ಅಥಾಪರಾನ್‌ ಮಹಾರಾಜ ಸೂತಪುತ್ರಃ ಪ್ರತಾಪವಾನ್‌ । 

ಜಘಾನ ಬಹುಸಾಹಸ್ರಾನ್‌ ಯೋಧಾನ್‌ ಯುದ್ಧವಿಶಾರದಃ 1೪೯॥ 


ಮಹಾರಾಜ! ಪ್ರತಾಪಶಾಲಿಯಾದ ಯುದ್ಧವಿಶಾರದನಾದ ಕರ್ಣನು ಅನೇಕ 
ಸಾವಿರ ಸಂಖ್ಯೆಯ ಬೇರೆ ಯೋಧರನ್ನೂ ಕೂಡ ಸಂಹರಿಸಿದ. 


ವಿಷ್ಣುಂ ಚ ವಿಷ್ಣುಕರ್ಮಾಣಂ ದೇವಾಪಿಂ ಭದ್ರಮೇವ ಚ | 
ದಂಡಂ ಚ ಸಮರೇ ರಾಜಂಶ್ಚಿತ್ರಂ ಚಿತ್ರಾಯುಧಂ ಹರಿಮ್‌ ॥೫೦॥ 


ಸಿಂಹಕೇತುಂ ರೋಚಮಾನಂ ಶಲಭಂ ಚ ಮಹಾರಥಮ್‌ ।ಟ 
ನಿಜಘಾನ ಸುಸಂಕ್ರುದ್ಧಶ್ಚೇದೀನಾಂ ಚ ಮಹಾರಥಾನ್‌ 11೫೧1 


ಕರ್ಣಪರ್ವ 63 


ರಾಜನೆ, ವಿಷ್ಣು ವಿಷ್ಣುಕರ್ಮ ದೇವಾಪಿ ಭದ್ರ ದಂಡ ಚಿತ್ರ ಚಿತ್ರಾಯುಧ ಹರಿ 
ಸಿಂಹಕೇತು ರೋಚಮಾನ ಮಹಾರಥನಾದ ಶಲಭ ಇವರನ್ನೂ ಚೇದಿಗಳ 
ಮಹಾರಥರನ್ನೂ ಕರ್ಣನು ರಣದಲ್ಲಿ ಸಂಹರಿಸಿದ. 


ತೇಷಾಮಾದದತಃ ಪ್ರಾಣಾನಾಸೀದಾಧಿರಥೇರ್ವಪುಃ | 
ಶೋಣಿತಾಭ್ಯುಕ್ಷಿತಾಂಗಸ್ಕ ರುದ್ರಸ್ಕೇವೋರ್ಜಿತಂ ಮಹತ್‌ 11೫೨।1 


ಅವರ ಪ್ರಾಣಗಳನ್ನು ತೆಗೆಯುವಾಗ ನೆತರಿಂದ ಮೈತೊಯಿಕೊಂಡ ಕರ್ಣನ 
ಬಲಿಷ್ಠವಾದ ಆ ಮಹಾ ಶರೀರವು ರುದ್ರನ ಶರೀರದಂತಿತ್ತು 


ತತ್ರ ಭಾರತ ಕರ್ಣೇನ ಮಾತಂಗಾಸ್ತಾಡಿತಾಃ ಶರೈಃ । 
ಸರ್ವತೋತಭ್ಯದ್ರವನ್‌ ಭೀತಾಃ ಕುರ್ವಂತೋ 
ಮಹದಾಕುಲಮ್‌ ॥೫೩॥ 

ರಾಜನೆ, ಕರ್ಣನು ಬಾಣಗಳಿಂದ ಹೊಡೆದ ಆನೆಗಳು ಭಯಗೊಂಡು ದೊಡ್ಡ 
ಗೊಂದಲ ಉಂಟುಮಾಡುತ್ತ ಎಲ್ಲಕಡೆ ಓಡಿದುವು. 

ನಿಪೇತುರುರ್ವ್ಯಾಂ ಸಮರೇ ಕರ್ಣಸಾಯಕಪೀಡಿತಾಃ ॥ 

ಕುರ್ವಂತೋ ವಿವಿಧಾನ್ನಾದಾನ್‌ ವಜ್ರನುನ್ನಾ ಇವಾಚಲಾಃ 11೫೪ 

ರಣದಲ್ಲಿ ಕರ್ಣನ ಬಾಣಗಳಿಂದ ಪೀಡಿತವಾದ ಆನೆಗಳು ನಾನಾವಿಧ 
ಧ್ವನಿಗಳನ್ನು ಉಂಟುಮಾಡುತ್ತ ವಜ್ರದಿಂದ ಹೊಡೆಸಿಕೊಂಡ ಬೆಟ್ಟಗಳಂತೆ ನೆಲದಲ್ಲಿ 
ಉರುಳಿದುವು. 


ಗಜವಾಜಿಮನುಷ್ಯೆ ಅಶ್ವ ನಿಪತದ್ದಿಃ ಸಮಂತತಃ ॥ 
ಚ ಬ 


ರಥೈಶ್ಚಾಧಿರಥೇರ್ಮಾರ್ಗೇ ಸಮಾಸ್ತೀರ್ಯತ ಮೇದಿನೀ 118211 


ಗಜ ಅಶ್ವ ಪದಾತಿ ರಥಗಳು ಎಲ್ಲೆಡೆ ಬೀಳುತಿದ್ದುದರಿಂದ ಕರ್ಣನ 
ಮಾರ್ಗದಲ್ಲಿ ರಣಭೂಮಿ ಅವುಗಳಿಂದ ಆಚ್ಛಾದಿತವಾಯಿತು. 


ನೈವ ಭೀಷ್ಮೋ ನ ಚ ದ್ರೋಣೋ ನಾಪ್ಯನ್ಯೇ ಯುಧಿ ತಾವಕಾಃ । 
ಚಕ್ರುಃ ಸ್ಥ ತಾದೃಶಂ ಕರ್ಮ ಯಾದೃಶಂ ವೈ ಕೃತಂ ರಣೇ 11೫೬1 


64 ಮಹಾಭಾರತ 


ಕರ್ಣನು ರಣದಲ್ಲಿಎಂಥ ಕಾರ್ಯವನ್ನು ಮಾಡಿದನೋ ಅಂಥ ಕಾರ್ಯವನ್ನು 
ಭೀಷ್ಠ ಮಾಡಲಿಲ್ಲ ದ್ರೋಣ ಮಾಡಲಿಲ್ಲ ಬೇರೆ ನಿನ್ನವರೂ ಮಾಡಲಿಲ್ಲ 


ಸೂತಪುತ್ರೇಣ ನಾಗೇಷು ರಥೇಷು ಚ ಹಯೇಷು ಚ ಟ॥ 
ನರೇಷು ಚ ನರವ್ಯಾಘ್ರ ಕೃತಂ ಸ್ಮ ಕದನಂ ಮಹತ್‌ 11೫೭ 


ರಾಜನೆ, ಕರ್ಣನು ಗಜ ರಥ ಅಶ್ವ ಪದಾತಿ ಸೈನ್ಯಗಳಲ್ಲಿ ದೊಡ್ಡ ಕಾಳಗವನ್ನೇ 
ಮಾಡಿದ. 


ಮೃಗಮಧ್ಯೇ ಯಥಾ ಸಿಂಹೋ ದೃಶ್ಯತೇ ನಿರ್ಭಯಶ್ಚರನ್‌ । 

ಪಾಂಚಾಲಾನಾಂ ತಥಾ ಮಧ್ಯೇ ಕರ್ಣೋ5ಚರದಭೀತವತ್‌ ॥೫೮॥ 

ಮೃಗಗಳ ನಡುವೆ ಸಿಂಹ ಹೇಗೆ ನಿರ್ಭಯವಾಗಿ ಸಂಚರಿಸುವುದೋ 
ಹಾಗೆಯೇ ಪಾಂಚಾಲರ ನಡುವೆ ಕರ್ಣನು ನಿರ್ಭಯವಾಗಿ ಸಂಚರಿಸಿದ. 

ಯಥಾ ಮೃಗಗಣಾಂಸ್ಪಸ್ತಾನ್‌ ಸಿಂಹೋ ದ್ರಾವಯತೇ ದಿಶಃ । 

ಪಾಂಚಾಲಾನಾಂ ರಥವ್ರಾತಾನ್‌ ಕರ್ಣೋ ದ್ರಾವಯತೇ ತಥಾ ॥೫೯॥ 

ಸಿಂಹವು ಹೇಗೆ ಮೃಗಸಮೂಹಗಳನ್ನು ದಿಕ್ಕುಗಳಿಗೆ ಓಡಿಸುವುದೋ ಹಾಗೇ 
ಕರ್ಣನು ಪಾಂಚಾಲರ ರಥಸಮೂಹಗಳನ್ನು ದಿಕ್ಕುಗಳಿಗೆ ಓಡಿಸಿದ. 

ಸಿಂಹಾಸ್ಯಂ ಚ ಯಥಾ ಪ್ರಾಪ್ಯ ನ ಜೀವಂತಿ ಮೃಗಾಃ ಕ್ವಚಿತ್‌ । 

ತಥಾ ಕರ್ಣಮನುಪ್ರಾಪ್ಯ ನ ಜೀವಂತಿ ಮಹಾರಥಾಃ 11೬೦॥॥ 

ಸಿಂಹದ ಬಾಯಿಗೆ ಬಿದ್ದ ಬಳಿಕ ಮೃಗಗಳು ಎಂದೂ ಬದುಕಿ ಉಳಿಯುವುದಿಲ್ಲ 
ಹೇಗೋ ಹಾಗೆ ಕರ್ಣನ ದೃಷ್ಟಿಗೆ ಬಿದ್ದ ಮಹಾರಥರು ಬದುಕಿ ಉಳಿಯಲಿಲ್ಲ 

ವೈಶ್ನಾನರಂ ಯಥಾ ದೀಪ್ತಂ ದಹ್ಯಂತೇ ಪ್ರಾಪ್ಯ ವೈ ಜನಾಃ । 

ಕರ್ಣಾಗ್ನಿನಾ ರಣೇ ತದ್ದದ್ದಗ್ತಾ ಭಾರತ ಸೃಂಜಯಾಃ 11೬೧॥ 

ರಾಜನೆ, ಉರಿಯುವ ಬೆಂಕಿಯಲ್ಲಿ ಸಿಕ್ಕಿಕೊಂಡ ಜನರು ಹೇಗೆ ಸುಟ್ಟು 


ಹೋಗುವರೋ ಹಾಗೇ ಕರ್ಣನೆಂಬ ಬೆಂಕಿಯಿಂದ ರಣದಲ್ಲಿ ಸೃಂಜಯರು ಸುಟ್ಟು 
ಹೋದರು. 


ಕರ್ಣಪರ್ವ 65 


ಕರ್ಣೇನ ಚೇದಿಷ್ಟೇಕೇನ ಪಾಂಚಾಲೇಷು ಚ ಭಾರತ । 
ವಿಶ್ರಾವ್ಯ ನಾಮ ನಿಹತಾ ಬಹವಃ ಶೂರಸಮ್ಮತಾಃ 11೭.೨1 


ರಾಜನೆ, ಕರ್ಣನೊಬ್ಬನೇ ತನ್ನ ಹೆಸರನ್ನು ಘೋಷಿಸಿ ಚೇದಿಗಳಲ್ಲಿ 
ಪಾಂಚಾಲರಲ್ಲಿ ಶೂರರೆಂದು ಪ್ರಸಿದ್ಧರಾದ ಬಹುಮಂದಿ ಯೋಧರನ್ನು ಕೊಂದ. 


ಮಮ ಚಾಸೀನ್‌ ಮನುಷ್ಯೇಂದ್ರ ದೃಷ್ಟ್ವಾ ಕರ್ಣಸ್ಯ ವಿಕ್ರಮಮ್‌ । 
ನೈಕೋತಪ್ಯಾಧಿರಥೇರ್ಜೀವನ್‌ ಪಾಂಚಾಲ್ಯೋ ಮೋಕ್ಷ ತೇ 

ಯುಧಿ ॥೬೩॥॥ 
ಪಾಂಚಾಲಾನಥ ನಿಘ್ನನ್ತಂ ಕರ್ಣಂ ದೃಷ್ಟ್ವಾ ಮಹಾರಣೇ MEI 


ಪಾಂಚಾಲರನ್ನು ಮಹಾರಣದಲ್ಲಿ ಸಂಹರಿಸುತಿದ್ದ ಕರ್ಣನನ್ನು ನೋಡಿದಾಗ 
ಕರ್ಣನ ಪರಾಕ್ರಮವನ್ನು ಕಂಡು, ಕರ್ಣನಿಂದ ಒಬ್ಬನು ಪಾಂಚಾಲನೂ ಕೂಡ 
ರಣದಲ್ಲಿ ಜೀವಂತವಾಗಿ ಉಳಿಯುವುದಿಲ್ಲವೆಂದು ನನಗೆ ಅನ್ನಿಸಿತು. 


ಪಾಂಚಾಲಾನ್‌ ವಿಧಮನ್‌ ಸಂಖೇ ಸೂತಪುತ್ರಃ ಪ್ರತಾಪವಾನ್‌ । 

ಅಭ್ಯಧಾವತ ಸಂಕ್ರುದ್ಧೋ ಧರ್ಮಪುತ್ರಂ ಯುಧಿಷ್ಠಿರಮ್‌ 11೬೫1! 

ಪಾಂಚಾಲರನ್ನು ಸಂಹರಿಸುತ್ತ ಪ್ರತಾಪಶಾಲಿಯಾದ ಕರ್ಣನು ರಣದಲ್ಲಿ 
ಕ್ರುದ್ಧನಾಗಿ ಧರ್ಮಪುತ್ರ ಯುಧಿಷ್ಠಿರನನ್ನೂ ಆಕ್ರಮಿಸಿದ. 

ಧೃಷ್ಟದ್ಳುಮ್ನಶ್ಚ ರಾಧೇಯಂ ದ್ರೌಪದೇಯಾಶ್ಚ ಮಾರಿಷ । 

ಪರಿವವ್ರುರಮಿತ್ರಫ್ಲಂ ಶತಶಶ್ಚಾಪರೇ ಜನಾಃ MEI 

ರಾಜನೆ, ಆಗ ಶತ್ರುನಾಶಕನಾದ ಕರ್ಣನನ್ನು ಧೃಷ್ಟದ್ಯುಮ್ನನೂ ದ್ರೌಪದೀ 
ಪುತ್ರರೂ ನೂರಾರು ಬೇರೆ ಯೋಧರೂ ಸುತುವರಿದರು. 

ಶಿಖಂಡೀ ಸಹದೇವಶ್ಚ ನಕುಲೋ ನಾಕುಲಿಸ್ತಥಾ | 

ಜನಮೇಜಯಃ ಶಿನೇರ್ನಪ್ತಾ ಬಹವಶ್ಚ ಪ್ರಭದ್ರಕಾಃ 11೬೭! 


ಏತೇ ಪುರೋಗಮಾ ಭೂತ್ವಾ ಧೃಷ್ಟದ್ಯುಮ್ನಶ್ಚ ಸಂಯುಗೇ । 
ಕರ್ಣಮಸ್ಯಂತಮಿಷ್ಟಸ್ತೈರ್ವಿಚೇರುರಮಿತೌಜಸಃ NLC 


66 ಮಹಾಭಾರತ 


ಅಮಿತ ಪರಾಕ್ರಮಿಗಳಾದ ಶಿಖಂಡಿ, ಸಹದೇವ, ನಕುಲ, ಶತಾನೀಕ, 
ಜನಮೇಜಯ, ಸಾತ್ಯಕಿ ಅನೇಕ ಪ್ರಧದ್ರಕ ಯೋಧರು ಮತ್ತು ಧೃಷ್ಟದ್ಯುಮ್ನ ಇವರು 
ಮುಂದೆ ಹೋಗಿ, ಅವ್ಯಾಹತವಾಗಿ ಬಾಣಗಳನ್ನೆಸೆಯುತಿದ್ದ ಕರ್ಣನನ್ನು ರಣದಲ್ಲಿ 
ಆಕ್ರಮಿಸಿದರು. 


ತಾಂಸ್ತತ್ರಾಧಿರಥಿಃ ಸಂಖೇ ಚೇದಿಪಾಂಚಾಲಪಾಂಡವಾನ್‌ । 
ಏಕೋ ಬಹೂನಭ್ಯಪತದ್‌ ಗರುತ್ಮಾನ್‌ ಪನ್ನಗಾನಿವ WH 


ಅಲ್ಲಿ ಒಬ್ಬನೇ ಕರ್ಣ ಬಹುಮಂದಿ ಚೇದಿ ಪಾಂಚಾಲ ಪಾಂಡವರನ್ನು ರಣದಲ್ಲಿ 
ಒಬ್ಬನೇ ಗರುಡ ಬಹು ಸರ್ಪಗಳನ್ನು ಇದಿರಿಸುವಂತೆ ಇದಿರಿಸಿದ. 


ತೈಃ ಕರ್ಣಸ್ಯಾಭವದ್‌ ಯುದ್ಧಂ ಘೋರರೂಪಂ ವಿಶಾಂಪತೇ ಚ 
ತಾದೃಗ್ಯಾದೃಕ್ಟುರಾ ವೃತ್ತಂ ದೇವಾನಾಂ ದಾನವೈಃ ಸಹ 11೭೦॥ 


ರಾಜನೆ, ಹಿಂದೆ ದೇವತೆಗಳಿಗೆ ದಾನವರೊಂದಿಗೆ ಯಾವ ರೀತಿಯ ಯುದ್ಧ 
ನಡೆಯಿತೋ ಅದೇ ರೀತಿಯ ಘೋರವಾದ ಯುದ್ಧ ಕರ್ಣನಿಗೆ ಅವರೊಂದಿಗೆ 
ನಡೆಯಿತು. 


ತಾನ್‌ ಸಮೇತಾನ್‌ ಮಹೇಷ್ವಾಸಾನ್‌ ಶರವರ್ಷೌಘವರ್ಷಿಣಃ | 
ಏಕೋ ಭ್ಯಭವದವ ಗ್ರಸಮಾಂಸೀವ ದಿವಾಕರ: 11೭೧11 


ಜಿ 

ಎಲ್ಲರೂ ಸೇರಿ ಬಾಣಗಳ ಮಳೆಧಾರೆಗಳನ್ನು ಸುರಿಸುವ ಆ ಎಲ್ಲ ಮಹಾ 
ಬಿಲ್ಲಾರರನ್ನೂ ಎಲ್ಲ ಕತಲೆಗಳನ್ನೂ ಒಬ್ಬನೇ ಸೂರ್ಯನಂತೆ, ಒಬ್ಬನೇ ಕರ್ಣ 
ಆಕ್ರಮಿಸಿದ. 

ಭೀಮಸೇನಸ್ತು ಸಂಕ್ರುದ್ಧೋ ರಾಧೇಯಂ ಪಾಂಡವೈಃ: ಸಹ 1೭೨1 

ಕುರೂಶಾಂಶ್ಚಾಭ್ಯಹನತ್‌ ಕ್ರುದ್ದಾನ್‌ ಯಮದಂಡನಿಭೈ: ಶರೈಃ । 

ಭೀಮಸೇನನು ಪಾಂಡವಯೋಧರೊಂದಿಗೆ ಸೇರಿ ಕರ್ಣನನ್ನೂ ಕ್ರುದ್ಧರಾದ 
ಕುರುಯೋಧರನ್ನೂ ಯಮದಂಡದಂಥ ಬಾಣಗಳಿಂದ ಹೊಡೆದ. 


ಬಾಹ್ಲೀಕಾನ್‌ ಕೇಕಯಾನ್‌ ಮತ್ತಾ ನ್‌ ವಾಸಾತ್ಯಾನ್‌ 
ಮದ್ರಸೈಂಧವಾನ್‌ 11೭೩1! 


ಕರ್ಣಪರ್ವ 67 


ಏಕಃ ಸಂಖೇ ಮಹೇಷ್ವಾಸಾನ್‌ ಯೋಧಯನ್‌ ಬಹ್ಹಶೋಭತ 11೭೪॥॥ 


ಬಾಹ್ಲೀಕ-ಕೇಕಯ-ಮತ್ಸ್ಯ-ವಸಾತಿ-ಮದ್ರ-ಸೈಂಧವ ಮುಂತಾದ ಮಹಾ 
ಬಿಲ್ಲಾರರನ್ನೂ ಭೀಮ ಏಕಾಕಿಯಾಗಿ ರಣದಲ್ಲಿ ಹೊಡೆಯುತ್ತ ಬಹಳ ಶೋಭಿಸಿದ. 


ತತ್ರ ಮರ್ಮಸು ಭೀಮೇನ ನಾರಾಚೈಸ್ತಾಡಿತಾ ಗಜಾಃ । 

ಪ್ರಪತಂತೋ ಹತಾರೋಹಾಃ ಕಂಪಯಂತಿ ಸ್ಮ ಮೇದಿನೀಮ್‌ ॥೭೫॥ 

ಭೀಮನಿಂದ ಮರ್ಮಸ್ಥಳಗಳಲ್ಲಿ ಬಾಣಗಳಿಂದ ತಾಡಿತವಾದ ಗಜಗಳು ಮತ್ತು 
ಹತರಾದ ಆರೋಹಿಗಳು ಬೀಳುವಾಗ ನೆಲವನ್ನು ಅದಿರುವಂತೆ ಮಾಡಿದರು. 

ವಾಜಿನಶ್ವ ಹತಾರೋಹಾಃ ಪತ್ತಯಶ್ಚ ಗತಾಸವಃ । 

ಅಶೇರತ ಮಹಾರಾಜ ವಮಂತೋ ರುಧಿರಂ ಬಹು 11೭೬।॥ 

ಮಹಾರಾಜ, ಹತರಾದ ಆರೋಹಿಗಳೊಂದಿಗೆ ಅಶ್ವಗಳೂ, ಅಸುತೊರೆದ 
ಪದಾತಿಗಳೂ ಬಹು ನೆತ್ತರನ್ನು ವಮನ ಮಾಡುತ್ತ ನೆಲದಲ್ಲಿ ಒರಗಿದರು. 

ಸಹಸ್ರಶಶ್ಚ ರಥಿನಃ ಪತಿತಾಃ ಪತಿತಾಯುಧಾಃ । 

ಅಕ್ಷತಾಃ ಸಮದೃಶ್ಯಂತ ಭೀಮಾದ್‌ ಭೀತಾ ಗತಾಸವಃ 11೭೭11 

ಸಾವಿರಗಟ್ಟಲೆ ರಥಿಕರು ಬಿದ್ದರು, ಅವರ ಆಯುಧಗಳು ಬಿದ್ದುವು, ಕೆಲವರು 
ಏನೂ ಗಾಯ ಹೊಂದದೆ, ಭೀಮನಿಗೆ ಭಯಪಟ್ಟೇ ಅಸು ನೀಗಿದುದು 
ಕಂಡುಬಂದಿತು. 

ರಥಿಭಿರ್ವಾಜಿಭಿಃ ಸೂತೈಃ ಪತ್ತಿಭಿಶ್ಚ ತಥಾ ಗಜೈಃ । 

ಭೀಮಸೇನಶರಚ್ಛಿನ್ಸೈರಾಸ್ತೀರ್ಣಾ ವಸುಧಾ5ಭವತ್‌ Il 

ರಥಿಕರು ಅಶ್ವಗಳು ಸಾರಥಿಗಳು ಪದಾತಿಗಳು ಗಜಗಳು ಭೀಮಸೇನನ 
ಬಾಣಗಳಿಂದ ಕತ್ತರಿಸಲ್ಲಟ್ಟು ನೆಲದಲ್ಲಿ ಒರಗಿ ರಣಭೂಮಿಯನ್ನು ಪೂರ್ತಿ 
ಆವರಿಸಿದರು. 


ತತ್‌ಸ್ತಂಭಿತಮಿವಾತಿಷ್ಠದ್‌ ಭೀಮಸೇನಬಲಾರ್ದಿತಮ್‌ ।ಟ 
ದುರ್ಯೋಧನಬಲಂ ರಾಜನ್ನಿರುತ್ತಾಹಂ ಕೃತವ್ರಣಮ್‌ 11೭೯11 


68 ಮಹಾಭಾರತ 


ರಾಜನೆ, ಭೀಮಸೇನನ ಬಲದಿಂದ ಪೀಡಿತವಾದ ದುರ್ಯೋಧನನ ಸೈನ್ಯವು 
ಗಾಯ ಹೊಂದಿ ನಿರುತ್ಸಾಹಗೊಂಡಿತು. ನಿಶ್ಚೇಷ್ಠವಾದಂತೆ ತೋರಿತು. 


ನಿಶ್ಚೇಷ್ಟಂ ತುಮುಲೇ ದೀನಂ ಬಭೌ ತಸ್ಮಿನ್‌ ಮಹಾರಣೇ । 


ಪ್ರಸನ್ನಸಲಿಲಃ ಕಾಲೇ ಯಥಾ ಸ್ಯಾತ್‌ ಸಾಗರೋ ನೃಪ 11೮೦॥ 
ತದತ್ತವ ಬಲಂ ತದ್ದೈ ನಿಶ್ಚಲಂ ಸಮವಸಿತಮ್‌ 11೮೧॥ 
ವಾ ಮು ಚ ಛಿ 


ಕ್ಲೋಭೆಗೊಂಡ ಮಹಾರಣದಲ್ಲಿ ದುರ್ಯೋಧನನ ಸೈನ್ಯವು ನಿಶ್ಚೇಷ್ಟವಾಗಿ 
ದೀನವಾಗಿ ಕಂಡಿತು. ಏರಿಳಿತವಿಲ್ಲದ ಕಾಲದಲ್ಲಿ ಸಮುದ್ರ ಶಾಂತವಾಗಿರುವಂತೆ ನಿನ್ನ 
ಸೈನ್ಯವು ಸ್ತಬ್ಛವಾಯಿತು. 


ಮನ್ಯುವೀರ್ಯಬಲೋಪೇತಂ ದರ್ಪಾತ್‌ ಪ್ರತ್ಯವರೋಪಿತಮ್‌ । 


ಅಭವತ್‌ ತವ ಪುತ್ರಸ್ಯ ತತ್ಸೈನ್ಯಂ ನಿಷ್ಟಭಂ ತದಾ 11೮೨ 
ರುಧಿರೌಘಪರಿಕ್ಸಿನ್ನಂ ರುಧಿರಾರ್ದಂ ಬಭೂವ ಹ CAI 


ಕೋಪ ಪರಾಕ್ರಮ ಬಲಗಳಿಂದ ಕೂಡಿದ್ದ ನಿನ್ನ ಮಗನ ಸೈನ್ಯವು ದರ್ಪವನ್ನು 
ಪೂರ್ತಿ ಕಳೆದುಕೊಂಡಿತು. ಕಳೆಗುಂದಿತು. ರಕಪ್ರವಾಹದಿಂದ ತೊಯ್ದು 


ಸೂತಪುತ್ರೋ ರಣೇ ಕ್ರುದ್ಧಃ ಪಾಂಡವಾನಾಮನೀಕಿನೀಮ್‌ । 
ಭೀಮಸೇನಃ ಕುರೂಂಶ್ಚಾಪಿ ದ್ರಾವಯಂತೌ ವಿರೇಜತುಃ 11೮೪॥ 


ಕರ್ಣನು ಕ್ರುದ್ಧನಾಗಿ ಪಾಂಡವರ ಸೈನ್ಯವನ್ನು ಭೀಮಸೇನನು ಕ್ರುದ್ಧನಾಗಿ 
ಕೌರವರ ಸೈನ್ಯವನ್ನು ಹೊಡೆದೋಡಿಸುತ್ತ ಇಬ್ಬರೂ ವಿರಾಜಮಾನರಾದರು. 


ವರ್ತಮಾನೇ ತಥಾ ರೌದ್ರೇ ಸಂಗ್ರಾಮೇಠದ್ದುತದರ್ಶನೇ । 
ನಿಹತ್ಯ ಪೃತನಾಮಧ್ಯೇ ಸಂಶಪ್ರಕಗಣಾನ್‌ ಬಹೂನ್‌ 11೮೫॥ 


ಅರ್ಜುನೋ ಜಯತಾಂ ಶ್ರೇಷ್ಠೋ ವಾಸುದೇವಮಥಾಬ್ರವೀತ್‌ । 
ಪ್ರಭಗ್ನಂ ಬಲಮೇತದ್ಧಿ ಯೋತ್ಸಮಾನಂ ಜನಾರ್ದನ 11೮೬॥॥ 


ಅದ್ಭುತವಾಗಿ ಕಾಣುವ ಭೀಕರವಾದ ಯುದ್ಧ ನಡೆಯುವಾಗ, ಸೈನ್ಯಮಧ್ಯದಲ್ಲಿ 


ಕರ್ಣಪರ್ವ 69 


ಬಹು ಸಂಶಪಕಗಣಗಳನ್ನು ಸಂಹರಿಸಿ, ಜಯ ಗಳಿಸುವವರಲ್ಲಿ ಶ್ರೇಷ್ಠನಾದ 
ಅರ್ಜುನನು ಶ್ರೀಕೃಷ್ಣನಿಗೆ ನುಡಿದ, "ಕೃಷ್ಣ ಹೋರಾಡಬೇಕಿದ್ದ ಈ ಸಂಶಪಕ 
ಸೈನ್ಯವೀಗ ಭಗ್ಗವಾಗಿದೆ. 


ಏತೇ ಧಾವಂತಿ ಸಗಣಾಃ ಸಂಶಪ್ರಕಮಹಾರಥಾಃ । 
ಅಪಾರಯಂತೋ ಮದ್‌ಬಾಣಾನ್‌ ಸಿಂಹಶಬ್ದಾನ್‌ ಮೃಗಾ ಇವ ॥೮೭॥ 


"ಸಿಂಹಗರ್ಜನೆಯನ್ನು ಮೃಗಗಳಂತೆ, ನನ್ನ ಬಾಣಗಳನ್ನು ಈ ಸಂಶಪಕ 
ಮಹಾರಥರು ಮತ್ತು ಅವರ ಗಣಗಳು ಇದಿರಿಸಲಾಗದೆ ಓಡಿ ಹೋಗುತ್ತಿದ್ದಾರೆ. 


ದೀರ್ಯತೇ ಚ ಮಹತ್ತೆ ನ್ಯಂ ಸೃಂಜಯಾನಾಂ ಮಹಾರಣೇ | 


ಹಸ್ತಿಕಕ್ಷ್ಯೋ ಹ್ಯಸೌ ಕೃಷ್ಣ ಕೇತುಃ ಕರ್ಣಸ್ಯ ಧೀಮತಃ 1೮೮1 
ದೃಶ್ಯತೇ ಗಜಸೈನ್ಯಸ್ಯ ಮಧ್ಯೇ ವಿಚರತೋ ಮುಹುಃ 11೮೯11 


"ಆದರೆ ಸೃಂಜಯರ ಮಹಾಸ್ಥೆನ್ಶವು ಮಹಾರಣದಲ್ಲಿ ಭಗ್ನವಾಗುತ್ತಿದೆ. ಕೃಷ್ಣ 
ಗಜಸೈನ್ಯದ ನಡುವೆ ಸಂಚರಿಸುತ್ತಿರುವ ಧೀಮಂತನಾದ ಕರ್ಣನ ಹಸಿಕಕ್ಷ್ಯಧ್ವಜವೇ 
ಮತ್ತೆ ಮತ್ತೆ ದೃಷ್ಟಿಗೋಚರವಾಗುತಿದೆ. 

ನ ಚ ಕರ್ಣಂ ರಣೇ ಶಕ್ತಾ ಜೇತುಮನ್ಯೇ ಮಹಾರಥಾಃ । 

ಜಾನೀತೇ ಹಿ ಭವಾನ್‌ ಕರ್ಣಂ ವೀರ್ಯವಂತಂ ಪರಾಕ್ರಮೇ ॥£೯೦॥ 

ತತ್ರ ಯಾಹಿ ಯತಃ ಕರ್ಣೋ ದ್ರಾವಯತ್ಯೇಷ ನೋ ಬಲಮ್‌ ೯೧1 

"ಕರ್ಣನನ್ನು ರಣದಲ್ಲಿ ಗೆಲ್ಲಲು ಬೇರೆ ಮಹಾರಥರು ಯಾರೂ ಶಕರಲ್ಲ 


ಪರಾಕ್ರಮದಲ್ಲಿ ಮಹಾಬಲ ಉಳ್ಳವನು ಕರ್ಣನೆಂದು ನಿನಗೇ ಗೊತ್ತು ಎಲ್ಲಿ 
ಕರ್ಣನು ನಮ್ಮ ಸೈನ್ಯವನ್ನು ಹೊಡೆದೋಡಿಸುತಿರುವನೋ ಅಲ್ಲಿಗೆ ನಡೆ. 


ತ್ವರಯನ್‌ ವೈ ರಣೇ ಯಾಹಿ ಸೂತಪುತ್ರಂ ಮಹಾರಥಮ್‌ । 
ಏವಂ ಮೇ ರೋಚತೇ ಕೃಷ್ಣ ಯಥಾ ವಾ ತವ ರೋಚತೇ IE ೨1 


"ಮಹಾರಾಥನಾದ ಕರ್ಣನಿರುವಲ್ಲಿಗೇ ಬೇಗನೆ ಹೋಗು. ಹೀಗೆ 
ಮಾಡುವುದೇ ನನಗೆ ಸರಿಕಾಣುತದೆ. ನಿನಗೆ, ಹೇಗೆ ಮಾಡಿದರೆ ಸರಿ ಎನಿಸುತ್ತದೆ?' 


68 ಮಹಾಭಾರತ 


ರಾಜನೆ, ಭೀಮಸೇನನ ಬಲದಿಂದ ಪೀಡಿತವಾದ ದುರ್ಯೋಧನನ ಸೈನ್ಯವು 
ಗಾಯ ಹೊಂದಿ ನಿರುತಾಹಗೊಂಡಿತು. ನಿಶ್ಚಷಷ್ಟವಾದಂತೆ ತೋರಿತು. 


ನಿಶ್ಚೇಷ್ಟಂ ತುಮುಲೇ ದೀನಂ ಬಭೌ ತಸ್ಮಿನ್‌ ಮಹಾರಣೇ । 


ಪ್ರಸನ್ನಸಲಿಲಃ ಕಾಲೇ ಯಥಾ ಸ್ಯಾತ್‌ ಸಾಗರೋ ನೃಪ 11೮೦॥ 
ತದತ್ತವ ಬಲಂ ತದ್ದೈ ನಿಶಲಂ ಸಮವಸ್ಸಿತಮ್‌ 11೮೧॥ 
ಜ್‌ ಮ "ಚ ಈ 


ಕ್ಲೋಭೆಗೊಂಡ ಮಹಾರಣದಲ್ಲಿ ದುರ್ಯೋಧನನ ಸೈನ್ಯವು ನಿಶ್ಚೇಷ್ಠವಾಗಿ 
ದೀನವಾಗಿ ಕಂಡಿತು. ಏರಿಳಿತವಿಲ್ಲದ ಕಾಲದಲ್ಲಿ ಸಮುದ್ರ ಶಾಂತವಾಗಿರುವಂತೆ ನಿನ್ನ 
ಸೈನ್ಯವು ಸ್ತಜ್ಛವಾಯಿತು. 


ಮನ್ಯುವೀರ್ಯಬಲೋಪೇತಂ ದರ್ಪಾತ್‌ ಪ್ರತ್ಯವರೋಪಿತಮ್‌ । 


ಅಭವತ್‌ ತವ ಪುತ್ರಸ್ಯ ತತ್ಸೆ ನ್ಯಂ ನಿಷ್ಟಭಂ ತದಾ 11೮೨॥ 
ರುಧಿರೌಘಪರಿಕ್ಸಿನ್ನಂ ರುಧಿರಾರ್ದಂ ಬಭೂವ ಹ 11೮೩।॥ 


ಕೋಪ ಪರಾಕ್ರಮ ಬಲಗಳಿಂದ ಕೂಡಿದ್ದ ನಿನ್ನ ಮಗನ ಸೈನ್ಯವು ದರ್ಪವನ್ನು 
ಪೂರ್ತಿ ಕಳೆದುಕೊಂಡಿತು. ಕಳೆಗುಂದಿತು. ರಕಪ್ರವಾಹದಿಂದ ತೊಯ್ದು 


ಸೂತಪುತ್ರೋ ರಣೇ ಕ್ರುದ್ಧಃ ಪಾಂಡವಾನಾಮನೀಕಿನೀಮ್‌ । 
ಭೀಮಸೇನಃ ಕುರೂಂಶ್ಚಾಪಿ ದ್ರಾವಯಂತೌ ವಿರೇಜತುಃ 11೮೪॥॥ 


ಕರ್ಣನು ಕ್ರುದ್ಧನಾಗಿ ಪಾಂಡವರ ಸೈನ್ಯವನ್ನು ಭೀಮಸೇನನು ಕ್ರುದ್ಧನಾಗಿ 
ಕೌರವರ ಸೈನ್ಯವನ್ನು ಹೊಡೆದೋಡಿಸುತ್ತ ಇಬ್ಬರೂ ವಿರಾಜಮಾನರಾದರು. 


ವರ್ತಮಾನೇ ತಥಾ ರೌದ್ರೇ ಸಂಗ್ರಾಮೇರದ್ಭುತದರ್ಶನೇ | 
ನಿಹತ್ಯ ಪೃತನಾಮಧ್ಯೇ ಸಂಶಪ್ರಕಗಣಾನ್‌ ಬಹೂನ್‌ 11೮೫ 


ಅರ್ಜುನೋ ಜಯತಾಂ ಶ್ರೇಷ್ಠೋ ವಾಸುದೇವಮಥಾಬ್ರವೀತ್‌ । 
ಪ್ರಭಗ್ನಂ ಬಲಮೇತದ್ದಿ ಯೋತ್ಸಮಾನಂ ಜನಾರ್ದನ 11೮೬॥ 


ಅದ್ಭುತವಾಗಿ ಕಾಣುವ ಭೀಕರವಾದ ಯುದ್ಧ ನಡೆಯುವಾಗ, ಸೈನ್ಯಮಧ್ಯದಲ್ಲಿ 


ಕರ್ಣಪರ್ವ 69 


ಬಹು ಸಂಶಪಕಗಣಗಳನ್ನು ಸಂಹರಿಸಿ, ಜಯ ಗಳಿಸುವವರಲ್ಲಿ ಶ್ರೇಷ್ಠನಾದ 
ಅರ್ಜುನನು ಶ್ರೀಕೃಷ್ಣನಿಗೆ ನುಡಿದ, "ಕೃಷ್ಣ ಹೋರಾಡಬೇಕಿದ್ದ ಈ ಸಂಶಪಕ 
ಸೈನ್ಯವೀಗ ಭಗ್ಗವಾಗಿದೆ. 

ಏತೇ ಧಾವಂತಿ ಸಗಣಾಃ ಸಂಶಪ್ರಕಮಹಾರಥಾಃ | 

ಅಪಾರಯಂತೋ ಮದ್‌ಬಾಣಾನ್‌ ಸಿಂಹಶಬ್ದಾನ್‌ ಮೃಗಾ ಇವ ॥೮೭॥ 


"ಸಿಂಹಗರ್ಜನೆಯನ್ನು ಮೃಗಗಳಂತೆ, ನನ್ನ ಬಾಣಗಳನ್ನು ಈ ಸಂಶಪಕ 
ಮಹಾರಥರು ಮತ್ತು ಅವರ ಗಣಗಳು ಇದಿರಿಸಲಾಗದೆ ಓಡಿ ಹೋಗುತ್ತಿದ್ದಾರೆ. 


ದೀರ್ಯತೇ ಚ ಮಹತ್ತೆ ೪ನ್ಯಂ ಸೃಂಜಯಾನಾಂ ಮಹಾರಣೇ । 


ಹಸ್ತಿಕಕ್ಷ್ಯೋ ಹ್ಯಸೌ ಕೃಷ್ಣ ಕೇತುಃ ಕರ್ಣಸ್ಯ ಧೀಮತಃ HSI 
ದೃಶ್ಯತೇ ಗಜಸೈನ್ಯಸ್ಯ ಮಧ್ಯೇ ವಿಚರತೋ ಮುಹುಃ 11೮೯॥॥ 


"ಆದರೆ ಸ್ಫೃಂಜಯರ ಮಹಾಸ್ಯೆನ್ಯವು ಮಹಾರಣದಲ್ಲಿ ಭಗ್ಗವಾಗುತಿದೆ. ಕೃಷ್ಣ 
ಗಜಸೈನ್ಯದ ನಡುವೆ ಸಂಚರಿಸುತ್ತಿರುವ ಧೀಮಂತನಾದ ಕರ್ಣನ ಹಸಿಕಕ್ಷ್ಯದ್ವಜವೇ 
ಮತ್ತೆ ಮತ್ತೆ ದೃಷ್ಟಿಗೋಚರವಾಗುತಿದೆ. 

ನ ಚ ಕರ್ಣಂ ರಣೇ ಶಕ್ತಾ ಜೇತುಮನ್ಯೇ ಮಹಾರಥಾಃ । 

ಜಾನೀತೇ ಹಿ ಭವಾನ್‌ ಕರ್ಣಂ ವೀರ್ಯವಂತಂ ಪರಾಕ್ರಮೇ ॥೯೦॥ 

ತತ್ರ ಯಾಹಿ ಯತಃ ಕರ್ಣೋ ದ್ರಾವಯತ್ಯೇಷ ನೋ ಬಲಮ್‌ ॥£೧॥ 

"ಕರ್ಣನನ್ನು ರಣದಲ್ಲಿ ಗೆಲ್ಲಲು ಬೇರೆ ಮಹಾರಥರು ಯಾರೂ ಶಕರಲ್ಲ 


ಪರಾಕ್ರಮದಲ್ಲಿ ಮಹಾಬಲ ಉಳ್ಳವನು ಕರ್ಣನೆಂದು ನಿನಗೇ ಗೊತ್ತು ಎಲ್ಲಿ 
ಕರ್ಣನು ನಮ್ಮ ಸೈನ್ಯವನ್ನು ಹೊಡೆದೋಡಿಸುತ್ತಿರುವನೋ ಅಲ್ಲಿಗೆ ನಡೆ. 


ತ್ವರಯನ್‌ ವೈ ರಣೇ ಯಾಹಿ ಸೂತಪುತ್ರಂ ಮಹಾರಥಮ್‌ । 
ಏವಂ ಮೇ ರೋಚತೇ ಕೃಷ್ಣ ಯಥಾ ವಾ ತವ ರೋಚತೇ 11೯೨॥! 


"ಮಹಾರಾಥನಾದ ಕರ್ಣನಿರುವಲ್ಲಿಗೇ ಬೇಗನೆ ಹೋಗು. ಹೀಗೆ 
ಮಾಡುವುದೇ ನನಗೆ ಸರಿಕಾಣುತದೆ. ನಿನಗೆ, ಹೇಗೆ ಮಾಡಿದರೆ ಸರಿ ಎನಿಸುತ್ತದೆ?' 


70 ಮಹಾಭಾರತ 


ಏತಚ್ಛು ತ್ವಾ ಮಹಾರಾಜ ಗೋವಿಂದ: ಪ್ರ ಹಸನ್ನಿವ 
ಅಬ್ರ ಬಡೆ ತೂರ್ಣಂ ಕೌರವಾನ್‌ ಜಹಿ ಪಾಂಡವ 11೯೩11 


ಮಹಾರಾಜ, ಶ್ರೀಕೃಷ್ಣ ಷ್ಹ ಇದನ್ನು ಕೇಳಿ ನಕ್ಕು ಅರ್ಜುನನಿಗೆ, "ಅರ್ಜುನ, ಬೇಗನೆ 
ಕೌರವರನ್ನು ಗೆಲ್ಲು ಎಂದ. 


ತತಸ್ತವ ಮಹತ್‌ಸೈನ್ಯಂ ಗೋವಿಂದಪ್ರೇರಿತಾ ಹಯಾಃ । 
ಹಂಸವರ್ಣಾಃ ಪ್ರವಿವಿಶುರ್ವಹಂತಃ ಕೃಷ್ಣಪಾಂಡವೌ WFYI 


ಶ್ರೀಕೃಷ್ಣನು ನಡೆಸುವ ಹಂಸವರ್ಣದ ಅಶ್ವಗಳು ಕೃಷ್ಣ-ಅರ್ಜುನರನ್ನು ಹೊತ್ತು 
ನಿನ್ನ ಮಹಾಸ್ಥೆ ಸೈನ್ಯವನ್ನು ಪ್ರವೇಶಿಸಿದುವು. 

ಕೇಶವಪ್ರಹಿತೈರಶ್ವೆ ಃ ಶ್ಲೇತೈಃ ಕಾಂಚನಭೂಷಣೆೈಃ । 

ಪ್ರವಿಶದಿಸ್ತವ ಬಲಂ ಚತುರ್ದಿಶಮಭಿದ್ಯತ 11೯೫ 

ಜ್‌ ಶೆ 

ಕೃಷ್ಣನು ನಡೆಸಿದ ಬಂಗಾರದಿಂದ ಅಲಂಕೃತವಾದ ಶ್ವೇತವರ್ಣದ ಅಶ್ವಗಳು 
ಪ್ರವೇಶಿಸಿದೊಡನೆ ನಿನ್ನ ಸೈನ್ಯವು ಭಯದಿಂದ ನಾಲ್ಕು ದಿಕ್ಕುಗಳಿಗೆ ಚದುರಿತು. 

ಮೇಘಸ್ತನಿತನಿರ್ಪ್ರಾದಃ ಸ ರಥೋ ವಾನರಧ್ದಜ: । 

. ಚಲತ್ಪತಾಕಸ್ತಾಂ ಸೇನಾಂ ವಿಮಾನಂ ದ್ಯಾಮಿವಾವಿಶತ್‌ WEL 


ಸಿಡಿಲುಮೊಳಗುವಂಥ ಧ್ವನಿಯುಳ್ಳ, ವಾನರದ್ವಜಯುಕವಾದ, ಹಾರಾಡುವ 


ಪತಾಕೆಗಳುಳ್ಳ ಆ ರಥವು, ಆ ನಿನ್ನ ಸೈನ್ಯವನ್ನು ಅಂತರಿಕ್ಚವನ್ನು ವಿಮಾನವು 
ಪ್ರವೇಶಿಸುವಂತೆ ಪ್ರವೇಶಿಸಿತು. 


ತೌ ವಿದಾರ್ಯ ಮಹಾಸೇನಾಂ ಪ್ರವಿಷ್ಟ್‌ ಕೇಶವಾರ್ಜುನೌ । 

ಕ್ರುದ್ಧ್‌ ಸಂರಂಭರಕ್ತಾಕ್ಷೌ ವ್ಯಭ್ರಾಜೇತಾಂ ಮಹಾದ್ಯುತೀ WF 

ಮಹಾಸ್ಯೆನ್ಯವನ್ನು ಭೇದಿಸಿ ಪ್ರವೇಶಿಸಿದ ಆ ಕೃಷ್ಣಾರ್ಜುನರು ಕ್ರುದ್ಧರಾಗಿ 
ಕೋಪದಿಂದ ಕೆಂಪಾದ ಕಣ್ಣುಳ್ಳವರಾಗಿ ಮಹಾತೇಜೋಯುಕರಾಗಿ ಬೆಳಗಿದರು. 


ಯುದ್ಧಶೌಂಡೌ ಸಮಾಹೂತಾವರಿಭಿಸೌ ರಣಾಧ್ದರಮ್‌ । 
ಯಜ್ವಭಿರ್ವಿಧಿನಾಹೂತೌ ಮಖೇ ದೇವಾವಿವಾಶ್ಚಿನೌ Hcl 


ಕರ್ಣಪರ್ವ 71 


ಯಜ್ಞದಲ್ಲಿ ಖುತ್ವಿಜರು ವಿಧ್ಯುಕ್ತವಾಗಿ ಆಹ್ವಾನಿಸಿದಾಗ ಬರುವ ಇಬ್ಬರು 
ಅಶ್ವಿನೀದೇವತೆಗಳಂತೆ, ಶತ್ರುಗಳು ರಣಯಜ್ಞದಲ್ಲಿ ಆಹ್ವಾನಿಸಿದ, ಯುದ್ಧದಲ್ಲಿ 
ನಿಪುಣರಾದ, ಆ ಇಬ್ಬರು ಕೃಷ್ಣ-ಅರ್ಜುನರು ಬಂದರು. 

ಕ್ರುದ್ಧ್‌ ತೌ ತು ನರವ್ಯಾಘ್ರೌ ವೇಗವಂತೌ ಬಭೂವತುಃ । 

ತಲಶಬ್ದೇನ ರುಷಿತೌ ಯಥಾ ನಾಗೌ ಮಹಾಹವೇ sal 

ಆನೆಗಳು ಚಪ್ಪಾಳೆಯ ಶಬ್ದ ಕೇಳಿ ಕೋಪಗೊಳ್ಳುವಂತೆ ಮಹಾರಣದಲ್ಲಿ 
ವೇಗಶಾಲಿಗಳಾದ ಆ ಪುರುಷಶ್ರೇಷ್ಠರು ಕ್ರುದ್ಧರಾದರು. 

ವಿಗಾಹನ್‌ ಸ ರಥಾನೀಕಮಶ್ಚಸಂಘಾಂಶ್ಚ ಫಲ್ಲುನಃ । 

ವ್ಯಚರತ್‌ ಪೃತನಾಮಧ್ಯೇ ಪಾಶಹಸ್ತ ಇವಾಂತಕಃ 11೧೦೦॥॥ 

ಅರ್ಜುನನು ಸೈನ್ಯದ ನಡುವೆ ರಥಸಮೂಹಗಳನ್ನೂ ಅಶ್ವಸಮೂಹಗಳನ್ನೂ 
ಪ್ರವೇಶಿಸಿ ಪಾಶವನ್ನು ಹಿಡಿದ ಯಮನಂತೆ ಸಂಚರಿಸಿದ. 

ತಂ ದೃಷ್ಟ್ವಾ ಯುಧಿ ವಿಕ್ರಾಂತಂ ಸೇನಾಯಾಂ ತವ ಭಾರತ । 

ಸಂಶಪ್ರಕಗಣಾನ್‌ ಭೂಯಃ ಪುತ್ರಸ್ತೇ ಸಮಚೋದಯತ್‌ ॥ಓ೧೦೧॥ 

ರಾಜನೆ, ಅರ್ಜುನನು ನಿನ್ನ ಸೈನ್ಯದಲ್ಲಿ ಪ್ರವೇಶಿಸಿ ರಣದಲ್ಲಿ ಪರಾಕ್ರಮ 
ತೋರಲು ತೊಡಗಿದ್ದನ್ನು ಕಂಡು ನಿನ್ನ ಮಗನು ಪುನಃ ಸಂಶಪಕಗಣಗಳನ್ನು 
ಪ್ರಚೋದಿಸಿದ. 

ತತೋ ರಥಸಹಸ್ರೇಣ ದ್ವಿರದಾನಾಂ ತ್ರಿಭಿಃ ಶತೈಃ । 

ಚತುರ್ದಶಸಹಸ್ಪೈಶ್ಚತುರಗಾಣಾಂ ಮಹಾಹವೇ 11೧೦೨1 


ದ್ವಾಭ್ಯಾಂ ಶತಸಹಸ್ರಾಭ್ಯಾಂ ಪದಾತೀನಾಂ ಚ ಧನ್ನಿನಾಮ್‌ | 
ಶೂರಾಣಾಂ ಲಬ್ದಲಕ್ಷಾ ಕಾಂ ಎದಿತಾನಾಂ ಸಮಂತತಃ ee: 


ಅಭ್ಯವರ್ತಂತ ತೌ ವೀರೌ ಛಾದಯಂತೋ ಮಹಾರಥಾಃ | 
ಶರವರ್ಷೈೈರ್ಮಹಾರಾಜ ಸರ್ವತಃ ಪಾಂಡುನಂದನಮ್‌ 11೧೦೪॥। 


70 ಮಹಾಭಾರತ 


ಏತಚ್ಛು ತ್ವಾ ಮಹಾರಾಜ ಗೋವಿಂದಃ ಪ್ರ ಹಸನ್ನಿವ I 
ಅಬ್ರ ಮೌದರ್ಜುನಂ ತೂರ್ಣಂ ಕೌರವಾನ್‌ ಹ್‌ ಪಾಂಡವ Ha 


ಮಹಾರಾಜ, ಶ್ರೀಕೃಷ್ಣ ಇದನ್ನು ಕೇಳಿ ನಕ್ಕು ಅರ್ಜುನನಿಗೆ, "ಅರ್ಜುನ, ಬೇಗನೆ 
ಕೌರವರನ್ನು ಗೆಲ್ಲು ಎಂದ. 


ತತಸ್ತವ ಮಹತ್‌ಸೈನ್ಯಂ ಗೋವಿಂದಪ್ರೇರಿತಾ ಹಯಾಃ । 
ಹಂಸವರ್ಣಾಃ ಪ್ರವಿವಿಶುರ್ವಹಂತಃ ಕೃಷ್ಣಪಾಂಡವೌ Tad 


ಶ್ರೀಕೃಷ್ಣನು ನಡೆಸುವ ಹಂಸವರ್ಣದ ಅಶ್ವಗಳು ಕೃಷ್ಣ-ಅರ್ಜುನರನ್ನು ಹೊತ್ತು 
ನಿನ ಸ ಮಹಾಸ್ಯೆನ್ಯ ವನ್ನು ಪ್ರವೇಶಿಸಿದುವು. 


ಕೇಶವಪ ಪ್ರಹಿತೈರಶ್ವೆ ಲ : ಶ್ಹೇತೈಃ ಕಾಂಚನಭೂಷಣ್ಯೆ: । 


ಪ್ರ ವಿಶದ್ಧಿಸ್ತ ವಬಲಂ ಚತುರ್ದಿಶಮಭಿದ್ಯ ತ 11೯೫1! 

ಕೃಷ್ಣನು ನಡೆಸಿದ ಬಂಗಾರದಿಂದ ಅಲಂಕೃತವಾದ ಶ್ವೇತವರ್ಣದ ಅಶ್ವಗಳು 
ಪ್ರವೇಶಿಸಿದೊಡನೆ ನಿನ್ನ ಸೈನ್ಯವು ಭಯದಿಂದ ನಾಲ್ಕು ದಿಕ್ಕುಗಳಿಗೆ ಚದುರಿತು. 

ಮೇಘಫಸ್ತನಿತನಿರ್ಪ್ರಾದಃ ಸ ರಥೋ ವಾನರದ್ದಜಃ | 

ಚಲತ್ಸತಾಕಸ್ತಾಂ ಸೇನಾಂ ವಿಮಾನಂ ದ್ಯಾಮಿವಾವಿಶತ್‌ FI 

ಸಿಡಿಲುಮೊಳಗುವಂಥ ಧ್ವನಿಯುಳ್ಳ, ವಾನರದ್ವಜಯುಕವಾದ, ಹಾರಾಡುವ 
ಪತಾಕೆಗಳುಳ್ಳ ಆ ರಥವು, ಆ ನಿನ್ನ ಸೈನ್ಯವನ್ನು ಅಂತರಿಕ್ಚವನ್ನು ವಿಮಾನವು 
ಪ್ರವೇಶಿಸುವಂತೆ ಪ್ರವೇಶಿಸಿತು. 

ತೌ ವಿದಾರ್ಯ ಮಹಾಸೇನಾಂ ಪ್ರವಿಷ್ಟ್‌ ಕೇಶವಾರ್ಜುನೌ । 

ಕ್ರುದ್ಧೌ ಸಂರಂಭರಕ್ತಾಕ್ಷಾ ವ್ಯಭ್ರಾಜೇತಾಂ ಮಹಾದ್ಯುತೀ HEH 


ಮಹಾಸೈನ್ಯವನ್ನು ಭೇದಿಸಿ ಪ್ರವೇಶಿಸಿದ ಆ ಕೃಷ್ಣಾರ್ಜುನರು ಕ್ರುದ್ಧರಾಗಿ 
ಕೋಪದಿಂದ ಕೆಂಪಾದ ಕಣ್ಣುಳ್ಳವರಾಗಿ ಮಹಾತೇಜೋಯುಕರಾಗಿ ಬೆಳಗಿದರು. 


ಯುದ್ಧಶೌಂಡೌ ಸಮಾಹೂತಾವರಿಭಿಸ್ತೌ ರಣಾಧ್ದರಮ್‌ । 
ಯಜ್ವಭಿರ್ವಿಧಿನಾಹೂತೌ ಮಖೇ ದೇವಾವಿವಾಶ್ಚಿನೌ 11೯೮1 


ಕರ್ಣಪರ್ವ 71 


ಯಜ್ಞದಲ್ಲಿ ಯತ್ತಿಜರು ವಿಧ್ಯುಕ್ತವಾಗಿ ಆಹ್ವಾನಿಸಿದಾಗ ಬರುವ ಇಬ್ಬರು 
ಅಶ್ವಿನೀದೇವತೆಗಳಂತೆ, ಶತ್ರುಗಳು ರಣಯಜ್ಞದಲ್ಲಿ ಆಹ್ವಾನಿಸಿದ, ಯುದ್ಧದಲ್ಲಿ 
ನಿಪುಣರಾದ, ಆ ಇಬ್ಬರು ಕೃಷ್ಣ-ಅರ್ಜುನರು ಬಂದರು. 

ಕ್ರುದ್ಧ್‌ ತೌ ತು ನರವ್ಯಾಫ್ರೌ ವೇಗವಂತೌ ಬಭೂವತುಃ । 

ತಲಶಬ್ದೇನ ರುಷಿತೌ ಯಥಾ ನಾಗೌ ಮಹಾಹವೇ [al 

ಆನೆಗಳು ಚಪ್ಪಾಳೆಯ ಶಬ್ದ ಕೇಳಿ ಕೋಪಗೊಳ್ಳುವಂತೆ ಮಹಾರಣದಲ್ಲಿ 
ವೇಗಶಾಲಿಗಳಾದ ಆ ಪುರುಷಶ್ರೇಷ್ಠರು ಕ್ರುದ್ಧರಾದರು. 

ವಿಗಾಹನ್‌ ಸ ರಥಾನೀಕಮಶ್ಚಸಂಘಾಂಶ್ಚ ಫಲ್ಲುನಃ | 

ವ್ಯಚರತ್‌ ಪೃತನಾಮಧ್ಯೇ ಪಾಶಹಸ್ತ ಇವಾಂತಕಃ ooo 

ಅರ್ಜುನನು ಸೈನ್ಯದ ನಡುವೆ ರಥಸಮೂಹಗಳನ್ನೂ ಅಶ್ವಸಮೂಹಗಳನ್ನೂ 
ಪ್ರವೇಶಿಸಿ ಪಾಶವನ್ನು ಹಿಡಿದ ಯಮನಂತೆ ಸಂಚರಿಸಿದ. 

ತಂ ದೃಷ್ಟ್ವಾ ಯುಧಿ ವಿಕ್ರಾಂತಂ ಸೇನಾಯಾಂ ತವ ಭಾರತ । 

ಸಂಶಪ್ರಕಗಣಾನ್‌ ಭೂಯಃ ಪುತ್ರಸ್ತೇ ಸಮಚೋದಯತ್‌ ॥೧೦೧॥ 

ರಾಜನೆ, ಅರ್ಜುನನು ನಿನ್ನ ಸೈನ್ಯದಲ್ಲಿ ಪ್ರವೇಶಿಸಿ ರಣದಲ್ಲಿ ಪರಾಕ್ರಮ 
ತೋರಲು ತೊಡಗಿದ್ದನ್ನು ಕಂಡು ನಿನ್ನ ಮಗನು ಪುನಃ ಸಂಶಪಕಗಣಗಳನ್ನು 
ಪ್ರಚೋದಿಸಿದ. 

ತತೋ ರಥಸಹಸ್ರೇಣ ದ್ವಿರದಾನಾಂ ತ್ರಿಭಿಃ ಶತೈ: । 

ಚತುರ್ದಶಸಹಸ್ಪೈಶ್ಚ ತುರಗಾಣಾಂ ಮಹಾಹವೇ [eek] 


ದ್ವಾಭ್ಯಾಂ ಶತಸಹಸ್ರಾಭ್ಯಾಂ ಪದಾತೀನಾಂ ಚ ಧನಿನಾಮ್‌ | 
ಶೂರಾಣಾಂ ಲಬ್ದಲಕ್ಷ್ಮ್ಯಾಣಾಂ ವಿದಿತಾನಾಂ ಸಮಂತತಃ 11೧೦೩1! 


ಅಭ್ಯವರ್ತಂತ ತೌ ವೀರೌ ಛಾದಯಂತೋ ಮಹಾರಥಾಃ | 
ಶರವರ್ಷೈೆರ್ಮಹಾರಾಜ ಸರ್ವತಃ ಪಾಂಡುನಂದನಮ್‌ 11೧೦೪॥। 


72 ಮಹಾಭಾರತ 


ಸಂಶಪಕ ಮಹಾರಥರು ಒಂದು ಸಾವಿರ ರಥಗಳು, ಮೂರು ನೂರು 
ಆನೆಗಳು, ಹದಿನಾಲ್ಕು ಸಾವಿರ ಕುದುರೆಗಳು ಮತ್ತು ಲಕ್ಷ್ಯಭೇದದಲ್ಲಿ ನಿಪುಣರಾದ 
ಸುಪ್ರಸಿದ್ಧ ಮಹಾಶೂರ ಬಿಲ್ಲಾಳುಗಳಾದ ಎರಡುಲಕ್ಷ ಪದಾತಿಗಳೊಂದಿಗೆ 
ಯುಕರಾಗಿ ಮಹಾರಣದಲ್ಲಿ ಕೃಷ್ಣಾರ್ಜುನರನ್ನು ಬಾಣಗಳ ಮಳೆಗಳಿಂದ 
ಆಚ್ಛಾದಿಸುತ್ತ ಅರ್ಜುನನನ್ನು ಎಲ್ಲ ಕಡೆಗಳಿಂದ ಆಕ್ರಮಿಸಿದರು. 


ಸ ಚ್ಛಾದ್ಯಮಾನಃ ಸಮರೇ ಶರೈಃ ಪರಬಲಾರ್ದನಃ । 

ದರ್ಶಯನ್‌ ರೌದ್ರಮಾತ್ಮಾನಂ ಪಾಶಹಸ್ತ ಇವಾಂತಕಃ 11೧೦೫॥॥ 

ನಿಘ್ನನ್‌ ಸಂಶಪ್ತಕಾನ್‌ ಪಾರ್ಥಃ ಪ್ರೇಕ್ಷಣೀಯತರೋತಭವತ್‌ ॥೧೦೬॥ 

ಪರಸೇನಾನಾಶಕನಾದ ಅರ್ಜುನನು, ಬಾಣಗಳಿಂದ ಆಚ್ಛಾದಿತನಾಗುವಾಗ 
ಪಾಶವನ್ನು ಹಿಡಿದ ಯಮನಂತೆ ತನ್ನ ಭೀಕರ ಸ್ವರೂಪವನ್ನು ತೋರುತ್ತ 
ಸಂಶಪಕರನ್ನು ಸಂಹರಿಸುತ್ತ ಅತ್ಯಂತ ಪ್ರೇಕ್ಷಣೀಯನಾದ. 

ತತೋ ವಿದ್ಯುತ್ಸಭೈರ್ಬಾಣ್ಯಃ ಕಾರ್ತಸ್ವರವಿಭೂಷಿತೈಃ I 

ನಿರಂತರಮಿವಾಕಾಶಮಾಸೀನ್ನುನ್ನೆ ಆ ಕಿರೀಟಿನಾ 00೭1 

ಬಂಗಾರದಿಂದ ಅಲಂಕೃತವಾದ, ಮಿಂಚಿನಂತೆ ಹೊಳೆವ ಬಾಣಗಳನ್ನು ಎಸೆದು 
ಆಗಸವನ್ನು ನಡುವೆ ಒಂದಿಷ್ಟು ಎಡೆ ಇಲ್ಲದಂತೆ ಮಾಡಿದ, ಅರ್ಜುನ. 

ಕಿರೀಟಿಭುಜನಿರ್ಮುಕ್ಳೆಃ ಸಂಪತದ್ದಿರ್ಮಹಾಶರೈೈ: । 

ಸಮಾಚ್ಛನ್ನಂ ಬಭೌ ಸರ್ವಂ ಕಾದ್ರವೇಯೈರಿವ ಪ್ರಭೋ 11೧೦೮॥ 

ಅರ್ಜುನನ ಭುಜಗಳಿಂದ ಹೊರಟು ಬೀಳುವ ಮಹಾಬಾಣಗಳಿಂದ ಎಲ್ಲ 
ಪ್ರದೇಶವು ಹಾವುಗಳಿಂದ ಆಚ್ಛಾದಿತವಾದಂತೆ ಕಂಡುಬಂದಿತು. 

ರುಗ್ಗಪುಂಖಾನ್‌ ಪ್ರಸನ್ನಾಗ್ರಾನ್‌ ಶರಾನ್‌ ಸನ್ನತಪರ್ವಣಃ | 

ಅವಾಸ್ಟಜದಮೇಯಾತ್ಮಾ ದಿಕ್ಷು ಸರ್ವಾಸು ಪಾಂಡವಃ 11೧೦೯॥| 


ಅಮೇಯಾತ್ಮನಾದ ಅರ್ಜುನನು ಬಂಗಾರದ ಪುಕ್ಕ, ನಿರ್ಮಲವಾದ ತುದಿ, 
ಡೊಂಕು ಗಿಣ್ಣುಗಳಿಂದ ಯುಕವಾದ ಬಾಣಗಳನ್ನು ಎಲ್ಲ ದಿಕ್ಕುಗಳಲ್ಲಿ ಎಸೆದ. 


ಕರ್ಣಪರ್ವ 73 


ಮಹೀ ವಿಯದ್ದಿಶಃ ಸರ್ವಾಃ ಸಮುದ್ರಾ ಗಿರಯೋಪಪಿ ವಾ । 
ಸ್ಫುಟಂತೀತಿ ಜನಾ ಜಜ್ಜುಃ ಪಾರ್ಥಸ್ಯ ತಳನಿಸ್ಪನಾತ್‌ 11೧೧೦॥॥ 


ಅರ್ಜುನನ ಅಂಗೈಶಬ್ದದಿಂದ ಭೂಮಿ ಅಂತರಿಕ್ಷ ಎಲ್ಲದಿಕ್ಕುಗಳು ಸಮುದ್ರಗಳು 
ಹಾಗೂ ಪರ್ವತಗಳು ಸೀಳಿ ಹೋಗಬಹುದೆಂದು ಜನರು ಭಾವಿಸಿದರು. 


ಹತ್ವಾ ದಶ ಸಹಸ್ರಾಣಿ ಪಾರ್ಥಿವಾನಾಂ ಮಹಾರಥಃ । 
ಸಂಶಪ್ತಕಾನಾಂ ಕೌಂತೇಯಃ ಪ್ರಪಕ್ಷಂ ತ್ರರಿತೋತಭ್ಯಯಾತ್‌ ॥೧೧೦॥ 


ಮಹಾರಥನಾದ ಅರ್ಜುನನು ಸಂಶಪಕರ ಹತ್ತು ಸಾವಿರ ಕೃತ್ರಿಯರನ್ನು 
ಕೊಂದು ಬೇಗನೆ ಆ ಸೈನ್ಯದ ಅಂತಿಮಭಾಗವನ್ನು ಆಕ್ರಮಿಸಿದ. 


ಪ್ರಪಕ್ಷಂ ಸ ಸಮಾಸಾದ್ಯ ಪಾರ್ಥಃ ಕಾಂಬೋಜರಕ್ಷಿತಮ್‌ । 
ಪ್ರಮಮಾಥ ಬಲಾದ್‌ ಬಾಣೈರ್ದಾನವಾನಿವ ವಾಸವಃ 11೧೧೨॥॥ 


ಕಾಂಬೋಜಯೋದರಿಂದ ರಕ್ಷಿತವಾಗಿದ್ದ ಆ ಅಂತಿಮಭಾಗವನ್ನು ಆಕ್ರಮಿಸಿ 
ಅರ್ಜುನನು ಇಂದ್ರನು ದಾನವರನ್ನು ಸಂಹರಿಸುವಂತೆ ಬಾಣಗಳಿಂದ ಬಲವಾಗಿ 


ಧ್ವಂಸಗೈದ. 
ಪ್ರಚಿಚ್ಛೇದಾಶು ಭಲ್ಲೈಶ್ಚ ದ್ವಿಷತಾಮಾತತಾಯಿನಾಮ್‌ । 
ಶಸ್ತ್ರಪಾಣೀಂಸ್ತಥಾ ಬಾಹೂಂಸ್ತಥಾಪಿ ಚ ಶಿರಾಂಸ್ಕುತ 11೧೧೩11 


ಅರ್ಜನನು ಆಯುಧಧಾರಿಗಳಾಗಿ ತನ್ನನ್ನು ಕೊಲ್ಲಲು ಬಂದಿದ್ದ ಶತ್ರುಗಳ 
ಶಸ್ತ್ರಯುಕ್ತವಾದ ಕೈ, ತೋಳುಗಳನ್ನೂ ಶಿರಸ್ಸುಗಳನ್ನೂ ಭಲ್ಲೆಗಳಿಂದ ಕತ್ತರಿಸಿದ. 
ಅಂಗಾಂಗಾವಯವೈಶ್ಚಿನ್ಸೈರ್ವ್ಯಾಯುಧಾಸ್ತೇರಪತನ್‌ ಕ್ಷಿತೌ । 
ವಿಷ್ಠಗ್‌ವಾತಾಭಿಸಂಭಗ್ನಾ ಬಹುಶಾಖಾ ಇವ ದ್ರುಮಾಃ ee 
ಬಹುಶಾಖೋಪಶಾಖೆಗಳಿಂದ ಕೂಡಿದ ಮರಗಳು ಎಲ್ಲೆಡೆ ಬಿರುಗಾಳಿಯ 


ಆಘಾತಗಳಿಂದ ಮುರಿದು ಬೀಳುವಂತೆ ಆ ಕಾಂಬೋಜರು ನಿರಾಯುಧರಾಗಿ 
ಅಂಗೋಪಾಂಗಗಳನ್ನೆಲ್ಲ ಕಡಿದುಕೊಂಡು ನೆಲದಲ್ಲಿ ಒರಗಿದರು. 


74 ಮಹಾಭಾರತ 


ಹಸ್ಯಶರಥಪತ್ತೀನಾಂ ವ್ರಾತಾನ್‌ ನಿಫ್ಲಂತಮರ್ಜುನಮ್‌ । 
ಸುದಕ್ಷಿಣಾದವರಜಃ ಶರವೃಷ್ಟಾ /ಭ್ಯವೀವೃಷತ್‌ 11೧೧೫॥॥ 


ಗಜ ಅಶ್ವ ರಥ ಪದಾತಿಗಳ ಸಮೂಹಗಳನ್ನು ಸಂಹರಿಸುತ್ತಿದ್ದ ಅರ್ಜುನನ 
ಮೇಲೆ ಸುದಕ್ಷಿಣನ ತಮ್ಮನು ಬಾಣಗಳ ಮಳೆಗರೆದ. 


ಕಾಂಬೋಜರಾಜನಾದ ಸುದಕ್ಷಿಣನನ್ನು ಹಿಂದೆ (ದ್ರೋಣ. 92.71) 
ಅರ್ಜುನನೇ ಸಂಹರಿಸಿದ್ದ ಇದೀಗ ಅವನ ತಮ್ಮನು ಅರ್ಜುನನ ಬಾಣಗಳಿಗೆ 
ಆಹುತಿಯಾಗುತ್ತಿದ್ದಾನೆ. 


ಅಸ್ಯಾಸ್ಯತೋರರ್ಧಚಂದ್ರಾಭ್ಯಾಂ ಸ ಬಾಹೂ ಪರಿಘೋಪಮೌ । 
ಪೂರ್ಣಚಂದ್ರಾಭವಕ್ತಂ ಚ ಕ್ಷುರೇಣಾಭ್ಯಹನಚ್ಚಿರಃ 11೧೧೬1 


ಅವನು ಬಾಣಗಳನ್ನೆಸೆಯುತ್ತಿದ್ದಂತೆಯೆ, ಅರ್ಜುನನು ಎರಡು ಅರ್ಧಚಂದ್ರ 
ಬಾಣಗಳಿಂದ ಅವನ ಪರಿಘದಂಥ ಎರಡು ಬಾಹುಗಳನ್ನೂ ಕ್ಲುರವೆಂಬ 
ಬಾಣದಿಂದ ಪೂರ್ಣಚಂದ್ರನಂಥ ಮುಖದಿಂದ ಕೂಡಿದ ಅವನ ಶಿರಸನ್ನೂ 
ತರಿದ. 


ಸ ಪಪಾತ ತತೋ ವಾಹಾತ್‌ ಸ್ವಲೋಹಿತಪರಿಸ್ರವಃ | 
ಮನಃಶಿಲಾಗಿರೇಃ ಶೃಜ್ಞಂ ವಜ್ರೇಣೇವಾವದಾರಿತಮ್‌ 11೧೧೭ 


ಮನಚಿಲೆ ಎಂಬ ಕೆಂಪುಧಾತುಗಳ ಬೆಟ್ಟದ ಶಿಖರವು ವಜ್ರದಿಂದ ಕಡಿದು 
ಬಿದ್ದಂತೆ, ಸುದಕ್ಷಿಣನ ತಮ್ಮನು ರಕೆಸ್ರಾವಗೊಂಡು ವಾಹನದಿಂದ ಕೆಳಗೆ ಉರುಳಿದ. 


ಸುದಕ್ಷಿಣಾದವರಜಂ ಕಾಂಬೋಜಂ ದದೃಶುರ್ಹತಮ್‌ । 

ಪ್ರಾಂಶುಂ ಕಮಲಪತ್ರಾಕ್ಷಮತ್ಯರ್ಥಂ ಪ್ರಿಯದರ್ಶನಮ್‌ 1೧೧೮॥ 
ಕಾಂಚನಸ್ತಂಭಸಂಕಾಶಂ ಭಿನ್ನಂ ಹೇಮಗಿರಿಂ ಯಥಾ Teel 
ಕಾಂಬೋಜ ದೇಶಾಧಿಪತಿಯಾದ ಸುದಕ್ಷಿಣನ ತಮ್ಮನು, ಈತನು ಉನ್ನತ 


ಶರೀರದವನು, ತಾವರೆ ಎಸಳಿನಂಥ ಕಣ್ಣುಳ್ಳವನಾಗಿ ನೋಡಲು ಪ್ರಿಯನಾಗಿದ್ದ 
ಬಂಗಾರದ ಕಂಬದಂತಿದ್ದ ಈತ ಹತನಾಗಿ ಕಡಿದು ಬಿದ್ದುದನ್ನು ಜನರು ಕಂಡರು. 


ಕರ್ಣಪರ್ವ 75 


ತತೋsತಭವತ್‌ ಪುನರ್ಯುದ್ಧಂ ಘೋರಮದ್ಭುತದರ್ಶನಮ್‌ I 
ನಾನಾವಸ್ಥಾಶ್ಚ ಯೋಧಾನಾಂ 'ಬಭೂವುಸ್ತತ ಯುಧ್ಯ ತಾಮ್‌ ॥1೧೨೦॥ 
ಬಳಿಕ ಪುನಃ ನೋಡಲು ಅದ್ಭುತವಾದ ಘೋರವಾದ ಯುದ್ಧ ನಡೆಯಿತು. 
ಆಗ ಅದರಲ್ಲಿ ಹೋರಾಡಿದ ಯೋಧರ ಅವಸ್ಥೆಗಳು ನಾನಾ ಬಗೆಯವು 
ಆಗಿದ್ದುವು. 
ಏತೇಷ್ಟಾವರ್ಜಿತೈೆ ರಶ್ಹೈಃ ಕಾಂಬೋಜೈರ್ಯವನ್ಯೈ: ಶಕೈಃ । 
ಶೋಣಿತಾಕ್ವೆಸ್ತ ಸದಾ ke ಸರ್ವಮಾಸೀದ್‌ ವಿಶಾಂಪತೇ Nebel] 


ಕಾಂಬೋಜ ಯವನ ಶಕ ಮುಂತಾದ ಅಶ್ವಸ್ಥೈನ್ಯಗಳು ನೆತರಿನಿಂದ ತೊಯ್ದು 
ಕಡಿದು ಬಿದ್ದಾಗ, ರಾಜನೆ, ಇಡಿ ರಣರಂಗ ಕೆಂಪಾಗಿ ಕಂಡುಬಂದಿತು. 


ನರೈರ್ಹತಾಶ್ವಸೂತೈಶ್ಚ ಹತಾರೋಹೈಶ್ಚ ವಾಜಿಭಿಃ । 
ದ್ವಿರದೈಶ್ಚ ಹತಾರೋಹೈರ್ಮಹಾಮಾತೈರ್ಹತದ್ದಿಪೈ: 11೧೨೨।! 
ಅನ್ಯೋನ್ಯೇನ ಮಹಾರಾಜ ಕೃತೋ ಘೋರೋ ಜನಕ್ಷಯಃ ॥೧೨೩॥ 


ಪದಾತಿಗಳು ಅಶ್ವ ಮತ್ತು ಸಾರಥಿಗಳನ್ನೂ ಅಶ್ವಾರೋಹಿಗಳು ಅಶ್ವಾರೋಹಿ 
ಗಳನ್ನು ಗಜಾರೋಹಿಗಳು ಗಜಾರೋಹಿಗಳನ್ನು ಮಾವಟಿಗರು ಆನೆಗಳನ್ನು-- 
ಹೀಗೆ ಪರಸ್ಪರವಾಗಿ ಸಂಹರಿಸಿದ್ದರಿಂದ ಘೋರವಾದ ಜನಕ್ಷಯ ಉಂಟಾಯಿತು. 


ತಸ್ಮಿನ್‌ ಪ್ರಪಕ್ಷೇ ಪಕ್ಷೇ ಚ ನಿಹತೇ ಸವ್ಯಸಾಚಿನಾ 

ಅರ್ಜುನಂ ಜಯತಾಂ ಶ್ರೇಷ್ಠಂ ತ್ದರಿತೋ ದ್ರೌಣಿರಾಯಯೌ ॥।/೧೨೪॥ 

ಎಡ ಬಲಗಳಲ್ಲಿ ಎಲ್ಲ ಸೈನ್ಯಗಳನ್ನು ಅರ್ಜುನನು ಕೊಲ್ಲುತ್ರಿದ್ದಾಗ 
ಜಯಶಾಲಿಗಳಲ್ಲಿ ಶ್ರೇಷ್ಠನಾದ ಆತನನ್ನು ವೇಗದಿಂದ ಅಶ್ವತ್ಥಾಮನು ಇದಿರಿಸಿದ. 


ವಿಧುನ್ಹಾನೋ ಮಹಚ್ಚಾಪಂ ಕಾರ್ತಸ್ವರವಿಭೂಷಿತಮ್‌ । 
ಆದದಾನ: ಶರಾನ್‌ ಘೋರಾನ್‌ ಸ್ವರಶ್ಮೀನಿವ ಭಾಸ್ಕರಃ 11೧೨೫॥॥ 


ಕ್ರೋಧಾಮರ್ಷವಿವೃತ್ತಾಕ್ಲೋ ಲೋಹಿತಾಕ್ಷೋ ಬಭೌ ಬಲೀ । 
ಅಂತಕಾಲೇ ಯಥಾ ಕ್ರುದ್ದೋ ಮೃತ್ಯುಃ ಕಿಂಕರದಂಡಬೃತ್‌ ॥೧೨೬॥ 


76 ಮಹಾಭಾರತ 


ಬಂಗಾರದಿಂದ ಅಲಂಕೃತವಾದ ದೊಡ್ಡ ಕೋದಂಡವನ್ನು ಓಲಾಡಿಸುತ್ತ 
ಸೂರ್ಯನು ತನ್ನ ಕಿರಣಗಳನ್ನು ಎತಿಕೊಳ್ಳುವಂತೆ, ಘೋರವಾದ ಬಾಣಗಳನ್ನು 
ಕೈಗೆತಿಕ್ಕೊಳ್ಳುತ್ತ ಕೋಪ ಅಸಹನೆಗಳಿಂದ ಅಗಲವಾಗಿ ಕಣ್ಣು ತೆರೆದು, 
ಪ್ರಳಯಕಾಲದಲ್ಲಿಕಿಂಕರ ಎಂಬ ದಂಡವನ್ನು ಹಿಡಿಯುವ ಮೃತ್ಯುವಿನಂತೆ ಕ್ರುದ್ಧನಾಗಿ 
ಬಲಿಷ್ಠನಾದ ಅಶ್ವತ್ಥಾಮ ಬೆಳಗಿದ. 


ತತಃ ಪ್ರಾಸ್ಕಜದುಗ್ರಾಣಿ ಶರವರ್ಷಾಣಿ ಸರ್ವಶಃ । 
ತೈರ್ವಿಸೃಷ್ಟೆರ್ಮಹಾರಾಜ ವ್ಯದ್ರವತ್‌ ಪಾಂಡವೀ ಚಮೂಃ ॥೧೨೭॥ 
ಅಶ್ವತ್ಥಾಮನು ಉಗ್ರವಾದ ಬಾಣಗಳ ಮಳೆಗಳನ್ನು ಎಲ್ಲೆಡೆ ಸುರಿಸಿದ. 


ಮಹಾರಾಜ, ಬಾಣಗಳ ಆ ಮಳೆಯಿಂದ ಪಾಂಡವಸ್ಯೆನ್ಯ ಪಲಾಯನ ಮಾಡಲು 
ತೊಡಗಿತು. 


ಸ ದೃಷ್ಟೆ ತ ೪ವ ತು ದಾಶಾರ್ಹಂ ಸ್ಯಂದನಸ್ಥಂ ವಿಶಾಂಪತೇ ॥ 
ಪುನಃ ಪ್ರಾಸೃಜದುಗ್ರಾಣಿ ಶರವರ್ಷಾಣಿ ಮಾರಿಷ HOSS 


ರಾಜನೆ, ರಥದಲ್ಲಿ ಕುಳಿತಿದ್ದ ಕೃಷ್ಣನನ್ನು ಕಂಡು ಅಶ್ವತ್ಥಾಮನು ಪುನಃ ಉಗ್ರವಾದ 
ಬಾಣಗಳ ಮಳೆಗಳನ್ನು ಸುರಿಸಿದ. 


ತೈಃ ಪತದ್ಧಿರ್ಮಹಾರಾಜ ದ್ರೌಣಿಮುಕ್ತೈಃ ಸಮಂತತಃ | 

ಸಂಛಾದಿತಾ ರಥಸ್ಥೌ ತಾವುಭೌ ಕೃಷ್ಣಧನಂಜಯೌ 1೧೨೯1 

ಮಹಾರಾಜ, ಅಶ್ವತ್ಥಾಮನು ಎಲ್ಲೆಡೆ ಸುರಿಸಿದ ಬಾಣಗಳ ಮಳೆ ಬಿದ್ದಾಗ 
ಅದರಿಂದ ರಥದಲ್ಲಿ ಕುಳಿತಿದ್ದ ಕೃಷ್ಣಾರ್ಜುನರಿಬ್ಬರೂ ಆಚ್ಛಾದಿತರಾದರು. 

ತತಃ ಶರಶತ್ಯೈಸ್ತೀಕ್ಷೆ ನೈ ರ್ಭಾರದ್ವಾಜಾತ್ಮಜಾತ್ಮಜಃ । 

ನಿಶ್ಚೇಷ್ಟ್‌ ತಾವುಭೌ ಚಕ್ರೇ ಯುದ್ಧೇ ಮಾಧವಪಾಂಡವೌ 11೧೩೦॥॥ 


ತೀಕ್ಷ್ಣವಾದ ನೂರಾರು ಬಾಣಗಳಿಂದ ಅಶ್ವತ್ಥಾಮನು ಕೃಷ್ಣಾರ್ಜುನರಿಬ್ಬರನ್ನೂ 
ರಣದಲ್ಲಿ ನಿಶ್ಚೇಷ್ಠರನ್ನಾಗಿ ಮಾಡಿದ. 


ಹಾಹಾಕೃತಮಭೂತ್‌ ಸರ್ವಂ ಜಂಗಮಂ ಸ್ಥಾವರಂ ತಥಾ । 
ಚರಾಚರಸ್ಯ ಗೋಪ್ತಾರೌ ದೃಷ್ಟ್ವಾ ಸಂಛಾದಿತೌ ಶರೈಃ Tee 


ಕರ್ಣಪರ್ವ 77 


ಚರಾಚರ ಪ್ರಪಂಚದ ರಕ್ಕಕರಾದ ಕೃಷ್ಣಾರ್ಜುನರು ಹೀಗೆ ಬಾಣಗಳಿಂದ 
ಮುಚ್ಚಿಹೋದಾಗ ಚರಾಚರವೆಲ್ಲವೂ ಹಾಹಾಕಾರ ಮಾಡಿತು. 


ಸಿದ್ಧಚಾರಣಸಂಘಾಶ್ಚ ಸಂಪೇತುರ್ವೈ ಸಮಂತತಃ । 
ಅಪಿ ಸ್ವಸ್ತಿ ಭವೇದದ್ಯ ಲೋಕಾನಾಮಿತಿ ಚಾಬ್ರುವನ್‌ 11೧೩೨! 


ಸಿದ್ಧ.ಚಾರಣಸಮೂಹಗಳು ಎಲ್ಲೆಡೆ ಇಳಿದು ಬಂದವು. "ಲೋಕಗಳಿಗೆ ಈಗ 
ಕ್ಷೇಮ ಉಂಟಾಗುವುದೆ?' ಎಂದರು. 

ನ ಮಯಾ ತಾದೃಶೋ ರಾಜನ್‌ ದೃಷ್ಟಪೂರ್ವಃ ಪರಾಕ್ರಮಃ । 

ಸಂಜಜ್ಞೇ ಯಾದೃಶೋ ದ್ರೌಣೇಃ ಕೃಷ್ಣೌ ಸಂಛಾದಯಿಷ್ಯತಃ ॥೧೩೩॥ 


ರಾಜನೆ, ಕೃಷ್ಣಾರ್ಜುನರನ್ನು ಕೂಡ ಬಾಣಗಳಿಂದ ಮುಚ್ಚುವಾಗ ಅಶ್ವತ್ಥಾಮನಲ್ಲಿ 
ಕಂಡು ಬಂದ ಪರಾಕ್ರಮ ಅದ್ಭುತವಾಗಿತ್ತು ಅಂಥ ಪರಾಕ್ರಮವನ್ನು ನಾನು ಹಿಂದೆ 
ನೋಡೇ ಇರಲಿಲ್ಲ 

ದ್ರೌಣೇಸ್ತು ಧನುಷಃ ಶಬ್ದಮಹಿತತ್ರಾಸನಂ ರಣೇ । 

ಅಶ್ರೌಷಂ ಬಹುಶೋ ರಾಜನ್‌ ಸಿಂಹಸ್ಯ ನದತೋ ಯಥಾ 1/೧೩೪॥ 


ಅಶ್ವತ್ಥಾಮನ ಧನುಸಿನಿಂದ ಹೊರಟ, ಶತ್ರುಗಳನ್ನು ರಣದಲ್ಲಿ ನಡುಗಿಸು 
ವಂಥ ಶಬ್ದ ಸಿಂಹಗರ್ಜನೆಯಂತಿತ್ತು ಬಹುಬಾರಿ ನಾನು ಅದನ್ನು ಕೇಳಿದೆ. 

ಜ್ಯಾ ಚಾಸ್ಯ ಚರತೋ ಯುದ್ಧೇ ಸವ್ಯದಕ್ಷಿಣಿಮಸ್ಯತಃ । 

ವಿದ್ಯುದಂಬುದಮಧ್ಯಸ್ಥಾ ಭ್ರಾಜಮಾನೇವ ಸಾ5ಭವತ್‌ 11೧೩೫1 


ಯುದ್ಧದಲ್ಲಿ ಸಂಚರಿಸುತ್ತ ಎಡಕ್ಕೂ ಬಲಕ್ಕೂ ಬಾಣಗಳನ್ನೆಸೆಯುವಾಗ ಅವನ 
ಬಿಲ್ಲಿನ ಹೆದೆ ಮೋಡಗಳ ನಡುವೆ ಹೊಳೆಯುವ ಮಿಂಚಿನಂತೆ ಕಾಣುತ್ತಿತ್ತು 


ಸ ತಥಾ ಕ್ಷಿಪ್ರಕಾರೀ ಚ ದೃಢಹಸ್ತಶ್ಚ ಪಾಂಡವಃ । 
ಸಮ್ಮೋಹಂ ಪರಮಂ ಗತ್ವಾ ಪ್ರೈಕ್ಷತ ದ್ರೋಣಜಂ ತತಃ 1೧೩೬॥।॥ 


ಅರ್ಜುನನೂ ಹಾಗೇ ದೃಢಹಸನಾಗಿದ್ದು ವೇಗವಾಗಿ ಬಾಣಪ್ರಯೋಗ 


78 ಮಹಾಭಾರತ 


ಮಾಡುವವನೆ. ಆದರೂ ಅವನು ಬಹಳ ಮೈಮರೆತು ಅಶ್ವತ್ಥಾಮನನ್ನು 
ನೋಡುತಿದ್ದ 

ಸ ವಿಕ್ರಮಂ ಹೃತಂ ಮೇನೇ ಆತ್ಮನಃ ಸುಮಹಾತ್ಮನಾ । 

ತಥಾಸ್ಯ ಸಮರೇ ರಾಜನ್‌ ವಪುರಾಸೀತ್‌ ಸುದುರ್ದ್ಯಶಮ್‌ ॥೧೩೭॥ 


ರಾಜನೆ, ಅಶ್ವತ್ಥಾಮನ ಶರೀರ ರಣದಲ್ಲಿ ನೋಡಲು ಎಷ್ಟು ಅಸಾಧ್ಯ 
ವಾಗಿತೆಂದರೆ, ಮಹಾತ್ಮ ಅಶ್ವತ್ಥಾಮನು ತನ್ನ ಪರಾಕ್ರಮವನ್ನು ಅಪಹರಿಸಿದನೆಂದೇ 
ಅರ್ಜುನ ಭಾವಿಸಿದ. 


ದ್ರೌಣಿಪಾಂಡವಯೋರೇವಂ ವರ್ತಮಾನೇ ಮಹಾರಣೇ । 
ವರ್ಧಮಾನೇ ಚ ರಾಜೇಂದ್ರ ದ್ರೋಣಪುತ್ರೇ ಮಹಾಬಲೇ 
ಹೀಯಮಾನೇ ಚ ಕೌಂತೇಯೇ ಕೃಷ್ಣಂ ರೋಷಃ ಸಮಾವಿಶತ್‌ ॥1೧೩೮॥ 


ಅಶ್ವತ್ಥಾಮ ಅರ್ಜುನರ ಮಹಾಯುದ್ಧ ಹೀಗೆ ನಡೆಯುತ್ತಿದ್ದಾಗ, ಮಹಾಬಲಿ 
ಯಾದ ಅಶ್ವತ್ಥಾಮನು ಪರಾಕ್ರಮದಲ್ಲಿ ಹೆಚ್ಚಾದಾಗ, ಅರ್ಜುನ ಕಡಿಮೆಯಾದಾಗ, 
ಕೃಷ್ಣನಲ್ಲಿ ಕೋಪಾವೇಶ ಉಂಟಾಯಿತು. 


ಸ ರೋಷಾನ್ಸೀಶ್ನಸನ್‌ ರಾಜನ್‌ ನಿರ್ದಹನ್ನಿವ ಚಕ್ಷುಷಾ । 
ದ್ರೌಣಿಂ ಹ್ಯಪಶ್ಯತ್‌ ಸಂಗ್ರಾಮೇ ಫಲ್ಗುನಂ ಚ 
ಮುಹುರ್ಮುಹುಃ ॥॥೧೩೯॥ 

ರಾಜನೆ, ಕೃಷ್ಣನು ರಣದಲ್ಲಿ ಕೋಪದಿಂದ ಭುಸುಗುಟ್ಟುತ್ತ ಕಣ್ಣಿನಿಂದ 
ಸುಡುವಂತೆ ಅಶ್ವತ್ಥಾಮನನ್ನೂ ಅರ್ಜುನನನ್ನೂ ಪುನಃ ಪುನಃ ದಿಟ್ಟಿಸಿದ. 

ತತಃ ಕ್ರುದ್ದೋತಬ್ರವೀತ್‌ ಕೃಷ್ಣಃ ಪಾರ್ಥಂ ಸಪ್ರಣಯಂ ತದಾ । 

ಅತ್ಯದ್ಭುತಮಿದಂ ಪಾರ್ಥ ತವ ಪಶ್ಯಾಮಿ ಸಂಯುಗೇ 11೧೪೦॥ 

ಅತಿಶೇತೇ ಹಿ ಯತ್ರ ತ್ವಾ ದ್ರೋಣಪುತ್ರೋರದ್ಯ ಭಾರತ Te ell 

ಬಳಿಕ ಕ್ರುದ್ಧನಾದ ಕೃಷ್ಣ ಅರ್ಜುನನನ್ನು ಕುರಿತು ಪ್ರೀತಿಯಿಂದ ನುಡಿದ 


ರಣದಲ್ಲಿ ಅತ್ಯದ್ಭುತವಾದ ನಿನ್ನ ಈ ವರ್ತನೆಯನ್ನು ನಾನು ನೋಡುತಿದ್ದೇನೆ. 
ಏಕೆಂದರೆ, ಅರ್ಜುನ, ಅಶ್ವತ್ಥಾಮನು ಈಗ ರಣದಲ್ಲಿ ನಿನ್ನನ್ನು ಮೀರಿಸುತ್ತಿದ್ದಾನೆ! 


ಕರ್ಣಪರ್ವ 79 


ಕಚ್ಚಿದ್ದೀರ್ಯಂ ಯಥಾಪೂರ್ವಂ ಭುಜಯೋರ್ವಾ ಬಲಂ ತವ ॥ 
ಕಚ್ಚಿತ್ತೇ ಗಾಂಡಿವಂ ಹಸ್ತೇ ರಥೇ ತಿಷ್ಠಸಿ ಚಾರ್ಜುನ । 
ಕಚ್ಚಿತ್‌ ಕುಶಲಿನೌ ಬಾಹೂ ಮುಷ್ಟಿರ್ವಾ ನ ವಿಶೀರ್ಯತೇ ॥1೧೪೨॥ 


ನಿನ್ನ ಬಾಹುಗಳಲ್ಲಿ ಬಲ-ವೀರ್ಯಗಳು ಹಿಂದಿನಂತೇ ಇವೆ ತಾನೆ? ನಿನ್ನ 
ಕೈಯಲ್ಲಿ ಗಾಂಡಿವವಿದೆ ತಾನೆ? ನೀನೂ ರಥದಲ್ಲಿ ನಿಂತಿರುವೆ ತಾನೆ? ನಿನ್ನ 
ಬಾಹುಗಳು ಕ್ಷೇಮವಾಗಿವೆ ತಾನೆ? ಮುಷ್ಟಿ ಶಿಥಿಲವಾಗಿಲ್ಲತಾನೆ? 


ಉದೀರ್ಯಮಾಣಂ ಹಿ ರಣೇ ಪಶ್ಯಾಮಿ ದ್ರೌಣಿಮಾಹವೇ | 


ಗುರುಪುತ್ರ ಇತಿ ಹ್ಯೇನಂ ಮಾನಯನ್‌ ಭರತರ್ಷಭ 11೧೪೩1 
ಉಪೇಕ್ಷಾಂ ಕುರು ಮಾ ಪಾರ್ಥ ನಾಯಂ ಕಾಲ 
ಉಪೇಕ್ಷಿತುಮ್‌ ॥।೧೪೪॥ 


ರಣರಂಗದಲ್ಲಿ ಯುದ್ಧದಲ್ಲಿ ಅಶ್ವತ್ಥಾಮ ನಿನ್ನನ್ನು ಮೀರಿಸುತ್ತಿದ್ದಾನೆ! ಅರ್ಜುನ, 
ಗುರುಪುತ್ರನೆಂದು ಈತನನ್ನು ಗೌರವಿಸಿ ಉಪೇಕ್ಷೆ ಮಾಡಬೇಡ. ಉಪೇಕ್ಷಿಸಲು 
ಇದು ಕಾಲವಲ್ಲ 

ಏವಮುಕ್ತಸ್ತು ಕೃಷ್ಣೇನ ಗೃಹ್ಯ ಭಲ್ಲಾಂಶ್ಚತುರ್ದಶ । 

ತ್ವರಮಾಣಸ್ತ ನಾಕಾಲೇ ದ್ರೌಣೇರ್ಧನುರಥಾಚ್ಛಿ] ನತ್‌ 11೧೪೫।॥ 

ಧ್ವಜಂ ಛತ್ರಂ ಪತಾಕಾಂ ಚ ಖಡ್ಗಂ ಶಕ್ತಿಂ ಗದಾಂ ತಥಾ 11೧೪೬॥ 

ಹೀಗೆ ಕೃಷ್ಣನು ನುಡಿದಾಗ ಅರ್ಜುನನು ಹದಿನಾಲ್ಕು ಭಲ್ಲೆಗಳನ್ನು ಎತ್ತಿಕೊಂಡು 
ತ್ವರೆಯ ಕಾಲದಲ್ಲಿ ತ್ವರೆಮಾಡಿ, ಅಶ್ವತ್ಥಾಮನ ಧನುಸ್ಸನ್ನು ಕಡಿದ, ಅವನ ಧ್ವಜ, 
ಛತ್ರ ಪತಾಕೆ ಖಡ್ಗ ಶಕ್ತಿ ಗದೆಗಳನ್ನೂ ಕತ್ತರಿಸಿದ. 

ಜತ್ರುದೇಶೇ ಚ ಸುಭ್ಭಶಂ ವತ್ತದಂತೈರತಾಡಯತ್‌ । 

ಸ ಮೂರ್ಚ್ಚಾಂ ಪರಮಾಂ ಗತ್ವಾ ಧ್ವಜಯಷ್ಟಿಂ ಸಮಾಶ್ರಿತಃ ॥೧೪೭॥ 


ಅಶ್ವತ್ಥಾಮನ ಕೊರಳಿನ ಎಲುಬಿಗೆ ವತ್ತದಂತಬಾಣಗಳಿಂದ ಬಲವಾಗಿ 
ಹೊಡೆದ. ಅಶ್ವತ್ಥಾಮ ಬಹಳ ಮೈಮರೆತು ಧ್ವಜದ ದಂಡವನ್ನು ಹಿಡಿದುಕೊಂಡ. 


ತಂ ವಿಸಂಜ್ಞಂ ಮಹಾರಾಜ ಪಾರ್ಥೇನ ಭೃಶತಾಡಿತಮ್‌ | 
ಅಪೋವಾಹ ರಣಾತ್‌ ಸೂತೋ ರಕ್ಷಮಾಣೋ 
ಧನಂಜಯಾತ್‌ ॥೧೪೮1॥ 


ಮಹಾರಾಜ, ಅರ್ಜುನನಿಂದ ಬಹಳ ಹೊಡೆಸಿಕೊಂಡು ಮೈಮರೆತಿದ್ದ 
ಅಶ್ವತ್ಥಾಮನನ್ನು ಅರ್ಜುನನಿಂದ ರಕ್ಷಿಸಿಕೊಳ್ಳಲು ಸಾರಥಿಯು ರಣರಂಗದಿಂದ 
ದೂರಕ್ಕೆ ಒಯ್ದ 


ಏತಸ್ಥಿನ್ನೇವ ಕಾಲೇ ತು ವಿಜಯಃ ಶತ್ರುತಾಪನಃ । 


ನ್ಯವಧೀತ್‌ ತಾವಕಂ ಸೈನ್ಯಂ ಶತಶೋ5ಥ ಸಹಸ್ರಶಃ 11೧೪೯॥ 
ಪಶ್ಯತಸ್ತವ ಪುತ್ರಸ್ಯ ತಸ್ಯ ವೀರಸ್ಯ ಭಾರತ 11೧೫೦॥॥ 


ಇದೇ ಸಮಯದಲ್ಲಿ ಶತ್ರುತಾಪಕನಾದ ಅರ್ಜುನನು ವೀರನಾದ ನಿನ್ನ ಪುತ್ರನು 
ನೋಡುತ್ತಿದ್ದಂತೆಯೇ ನಿನ್ನ ಸೈನ್ಯವನ್ನು ನೂರಾರು ಸಾವಿರಾರು ಸಂಖ್ಯೆಯಲ್ಲಿ 
ನಾಶಗೈದ. 


ಏವಮೇಷ ಕ್ಷಯೋ ವೃತ್ತಸ್ತಾವಕಾನಾಂ ಪರೈಃ ಸಹ । 
ಕ್ರೂರೋ ವಿಶಸನೋ ಘೋರೋ ರಾಜನ್‌ ದುರ್ಮಂತ್ರಿತೇ ತವ ॥೧೫೧ 


ರಾಜನೆ, ಹೀಗೇ ಶತ್ರುಗಳೊಂದಿಗೆ ನಿನ್ನವರಿಗೆ ಕ್ರೂರವಾದ ವಿನಾಶಕಾರಿಯಾದ 
ಯುದ್ಧ ನಡೆಯಿತು. ನಿನ್ನವರ ವಿನಾಶವಾಯಿತು. ಇದು ನಿನ್ನ ದುಷ್ಠವಾದ 
ಆಲೋಚನೆಯ ಫಲ. 


ಸಂಶಪ್ತಕಾಂಶ್ಚ ಕೌಂತೇಯಃ ಕುರೂಂಶ್ಚಾಪಿ ವೃಕೋದರಃ । 
ವಸುಷೇಣಶ್ಚ ಪಾಂಚಾಲಾನ್‌ ಕ್ಷಣೇನ ವ್ಯಧಮದ್‌ ರಣೇ 10೫೨ 


ರಣದಲ್ಲಿ ಸಂಶಪಕರನ್ನು ಅರ್ಜುನ, ಕೌರವರನ್ನು ಭೀಮ, ಪಾಂಚಾಲರನ್ನು 
ಕರ್ಣ, ಕ್ಷಣದಲ್ಲಿ ನಾಶಗೈದರು. 


ವರ್ತಮಾನೇ ತಥಾ ರೌದ್ರೇ ರಾಜನ್‌ ವೀರವರಕ್ಷಯೇ । 
ಉತ್ಥ್ಪಿತಾನ್ಯಗಣೇಯಾನಿ ಕಬಂಧಾನಿ ಸಮಂತತಃ 11೧೫೩1 


ಕರ್ಣಪರ್ವ 81 


ರಾಜನೆ, ಶ್ರೇಷ್ಠವೀರರ ವಿನಾಶ ನಡೆಯುವಾಗ ಎಲ್ಲ ಕಡೆ ಲೆಕ್ಕವಿಲ್ಲದಷ್ಟು 
ಮುಂಡಗಳು ಎದ್ದುವು. 

ಯುಧಿಷ್ಠಿರೋಪಿ ಸಂಗ್ರಾಮೇ ಪ್ರಹಾರೈರ್ಗಾಢವೇದನಃ । 

ಕ್ರೋಶಮಾತ್ರಮಪಕ್ರಮ್ಯ ತಸ್ಮೌ ಭರತಸತ್ತಮ 11೧೫೪॥॥ 

ಯುಧಿಷ್ಠಿರನೂ ರಣದಲ್ಲಿ ಪ್ರಹಾರಗಳಿಂದ ಬಲುವೇದನೆ ಪಟ್ಟು ಕ್ರೋಶದಷ್ಟು 
ಮಾತ್ರ ದೂರಕ್ಕೆ ಹೋಗಿ ನಿಂತನು. 

ಯುಧಿಷ್ಠಿರನು ಕ್ರೋಶದಷ್ಟು ದೂರಕ್ಕೆ ಹೋಗಿ ನಿಲ್ಲಲು ಕಾರಣ ಮುಂದೆ 

"ಉಪವಾಸಕೃಶೋ ರಾಜಾ'(57.17) ಇತ್ಯಾದಿ ಶ್ರೀಕೃಷ್ಣನ ಮಾತಿನಿಂದ 

ಸ್ಪಷ್ಟವಾಗುತ್ತದೆ. 

ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 

ಕರ್ಣಪರ್ವಣಿ ತ್ರಿಪಂಚಾಶೋತಧ್ಯಾಯಃ 1೫೩ 
ಐವತ್ತನಾಲ್ಕನೆಯ ಅಧ್ಯಾಯ 
ದುರ್ಯೋಧನ-ಅಶ್ವತ್ಥಾಮರು ಕುರುಸೈನ್ಯವನ್ನು ಹುರಿದುಂಬಿಸುತ್ತಾರೆ. 
ಸಂಜಯಃ 

ದುರ್ಯೋಧನಸ್ತತಃ ಕರ್ಣಮುಪೇತ್ಯ ಭರತರ್ಷಭ । 

ಅಬ್ರವೀದ್‌ ಮದ್ರರಾಜಂ ಚ ತಥೈವಾನ್ಯಾನ್‌ ಮಹಾರಥಾನ್‌ |  1೧॥ 

ಸಂಜಯನು ಧೃತರಾಷ್ಟ್ರನಿಗೆ ನುಡಿದ ರಾಜನೆ, ದುರ್ಯೋಧನನು ಕರ್ಣನ 
ಬಳಿಗೆ ಹೋಗಿ ಅವನಿಗೂ ಶಲ್ಕನಿಗೂ ಹಾಗೇ ಬೇರೆ ಮಹಾರಥರಿಗೂ ನುಡಿದ 

ಯದೃಚ್ಛಯೋಪಸಂಪ್ರಾಪ್ತಂ ಸ್ಪರ್ಗದ್ದಾರಮಪಾವೃತಮ್‌ । 

ಸುಖಿನಃ ಕ್ಷತ್ರಿಯಾಃ ಕರ್ಣ ಲಭಂತೇ ಯುದ್ಧಮೀದೃಶಮ್‌ 1೨1 

ಕರ್ಣ, ಈ ಯುದ್ದ ಯದೃಚ್ಛೆಯಿಂದ ಬಂದೊದಗಿದೆ. ಸ್ವರ್ಗಕ್ಕೆ ತೆರೆದಿಟ್ಟ 
ಬಾಗಿಲಿನಂತಿದೆ. ಇಂಥ ಯುದ್ಧವನ್ನು ಪುಣ್ಯವಂತರಾದ ಕ್ಷತ್ರಿಯರೇ ಪಡೆಯ 
ಬಲ್ಲರು. ಅವರೇ ಸುಖಿಗಳು. 


82 ಮಹಾಭಾರತ 


ಸದೃಶೈಃ ಕ್ಷತ್ರಿಯ್ಸೆಃ ಶೂರೈಃ ಶೂರಾಣಾಂ ಯುಧ್ಯತಾಂ ಯುಧಿ ॥ 
ಇಷ್ಟಂ ಭವತಿ ರಾಧೇಯ ತದಿದಂ ಸಮುಪಸ್ಥಿತಮ್‌ 11೩ 


ಸದೃಶರಾದ ಶೂರ ಕೃತ್ರಿಯರೊಂದಿಗೆ ರಣದಲ್ಲಿ ಹೋರಾಡುವ ಶೂರರಿಗೆ 
ಅದೊಂದು ಯಜ್ಞವಾಗುತ್ತದೆ. ಅಂಥ ಯುದ್ಧವು ಇದೀಗ ಬಂದೊದಗಿದೆ. 


ಹತ್ವಾ ವಾ ಪಾಂಡವಾನ್‌ ಯುದ್ಧೇ ಸ್ಲೀತಾಮುರ್ಮೀಮವಾಪ್ಪ್ಯಥ | 
ನಿಹತಾ ವಾ ಪರೈರ್ಯುದ್ದೇ ವೀರಲೋಕಮವಾಪ್ಪ ಹ 11೪॥ 


ಪಾಂಡವರನ್ನು ಯುದ್ಧದಲ್ಲಿ ಕೊಂದರೆ ಸಮೃದ್ಧವಾದ ರಾಜ್ಯವನ್ನು 
ಹೊಂದುವಿರಿ ಅಥವಾ ಶತ್ರುಗಳಿಂದ ಯುದ್ಧದಲ್ಲಿ ಹತರಾದರೂ ವೀರಸ್ವರ್ಗವನ್ನು 
ಪಡೆಯುವಿರಿ. 
ದುರ್ಯೋಧನಸ್ಯ ತಚ್ಛುತ್ವಾ ವಚನಂ ಕ್ಷತ್ರಿಯರ್ಷಭಾಃ । 
ಛ್ರ ವ 
ಹೃಷ್ಟಾ ನಾದಾನುದಕ್ರೋಶನ್‌ ವಾದಿತ್ರಾಣಿ ಚ ಜಫ್ಲಿರೇ 11೫11 


ದುರ್ಯೋಧನನ ಈ ಮಾತನ್ನು ಕೇಳಿ ಕೃತ್ರಿಯಶ್ರೇಷ್ಠರು ಹೃಷ್ಟರಾಗಿ ಸಿಂಹನಾದ 
ಮಾಡಿದರು. ವಾದ್ಯಗಳನ್ನು ಮೊಳಗಿಸಿದರು. 


ತತಃ ಪ್ರಮುದಿತೇ ತಸ್ಮಿನ್‌ ದುರ್ಯೋಧನಬಲೇ ತದಾ | 
ಹರ್ಷಯಂಸ್ತಾವಕಾನ್‌ ಯೋಧಾನ್‌ ದ್ರೌಣಿರ್ವಚನಮಬ್ರವೀತ್‌ ॥॥೬॥ 


ದುರ್ಯೋಧನನ ಸೈನ್ಯ ಹೀಗೆ ಹರ್ಷಗೊಂಡಾಗ ನಿನ್ನ ಕಡೆಯ ಯೋಧರನ್ನು 
ಹುರಿದುಂಬಿಸುತ್ತ ಅಶ್ವತ್ಥಾಮನು ಹೀಗೆ ನುಡಿದ. 

ಪ್ರತ್ಯಕ್ಷಂ ಸರ್ವಸೈನ್ಯಾನಾಂ ಭವತಾಂ ಚಾಪಿ ಪಶ್ಯತಾಮ್‌ । 

ನೃಸ್ತಶಸ್ಟ್ರೋ ಮಮ ಪಿತಾ ಧೃಷ್ಟದ್ಯುಮ್ನೇನ ಪಾತಿತಃ I 

ಎಲ್ಲ ಸೈನ್ಯಗಳ ಕಣ್ಣೆದುರಿಗೇ, ನೀವೂ ನೋಡುತಿದ್ದಂತೆಯೇ ಶಸ್ಪಸನ್ಯಾಸ 
ಮಾಡಿದ್ದ ನನ್ನ ತಂದೆ ಧೃಷ್ಟದ್ಯುಮನಿಂದ ಹತನಾಗಿದ್ದಾನೆ. 

ಸ ತೇನಾಹಮಮರ್ಪೇಣ ಮಿತ್ರಾರ್ಥೇ ಚಾಪಿ ಪಾರ್ಥಿವಾಃ । 

ಸತ್ಯಂ ವಃ ಪ್ರತಿಜಾನಾಮಿ ತದ್ದಾಕ್ಕಂ ಮೇ ನಿಬೋಧತ 11೮॥॥ 


ಕರ್ಣಪರ್ವ 83 


ಈ ಅಸಹನೆಯಿಂದ ಮಾತ್ರವಲ್ಲದೆ ಮಿತ್ರನಾದ ದುರ್ಯೋಧನನಿಗಾಗಿಯೂ, 
ಕೃತ್ರಿಯರೆ, ಸತ್ಯ ವಾಗಿ ನಿಮಗೆ ಪ್ರತಿಜ್ಞೆ ಮಾಡಿ ಹೇಳುತ್ತೇನೆ. ಅದನ್ನು ಕೇಳಿರಿ. 


ಧೃಷ್ಟದ್ಯುಮ್ನಮಹತ್ವಾಹಂ ನ ವಿಮೋಕ್ಷ್ಯಾಮಿ ದಂಶನಮ್‌ । 
ಅನ್ಭತಾಯಾಂ ಪ್ರತಿಜ್ಞಾಯಾಂ ನಾಹಂ ಸ್ಪರ್ಗಮವಾಪ್ನಯಾಮ್‌ ॥೯॥ 


ಧೃಷ್ಟದ್ಯುಮ್ನನನ್ನು ಕೊಲ್ಲದೆ ನಾನು ಕವಚವನ್ನು ಬಿಚ್ಚುವುದಿಲ್ಲ ನನ್ನ ಈ ಪ್ರತಿಜ್ಞೆ 
ಸುಳ್ಳಾದರೆ ನನು ಸ್ವರ್ಗ ಪಡೆಯಲಾರೆ. 


ಅರ್ಜುನೋ ಭೀಮಸೇನಶ್ಚ ಯಶ್ಚಮಾಂ ಪ್ರತ್ಯುದೇಷ್ಯತಿ । 
ಸರ್ವಾನ್‌ ತಾನ್‌ ಪ್ರಮಥಿಷ್ಯೇ5ಹಮಿತಿ ಮೇ ನಿಶ್ಚಿತಾ ಮತಿಃ  ॥೧೦॥ 


"ಅರ್ಜುನನಾಗಲಿ ಭೀಮಸೇನನಾಗಲಿ ಯಾರೇ ನನ್ನನ್ನು ತಡೆದರೂ 
ಅವರೆಲ್ಲರನ್ನೂ ನಾನು ವಧಿಸುತ್ತೇನೆ. ಇದು ನನ್ನ ದೃಢವಾದ ನಿರ್ಧಾರ.' 


ಏವಮುಕ್ತೇ ತತಃ ಸರ್ವಾ ಸಹಿತಾ ಭಾರತೀ ಚಮೂಃ । 
ಅಭ್ಯದ್ರವತ ಕೌಂತೇಯಾಂಸ್ತಥಾ ತೇ ಚಾಪಿ ಪಾಂಡವಾಃ eel 


ಅಶ್ವತ್ಥಾಮನು ಹೀಗೆ ಹೇಳಿದಾಗ ಎಲ್ಲ ಕೌರವಸೈನ್ಕವೂ ಒಂದಾಗಿ 
ಪಾಂಡವರನ್ನೂ ಪಾಂಡವರೆಲ್ಲ ಒಂದಾಗಿ ಕೌರವರನ್ನೂ ಆಕ್ರಮಿಸಿದರು. 


ಸ ಸನ್ನಿಪಾತೋ ರಥಯೂಥಪಾನಾಂ 
ಮಹಾನಭೂತ್‌ ಭಾರತ ಮೋಹರೂಪಃ | 
ಜನಕ್ಷಯಃ ಕಾಲಯುಗಾಂತಕಲ್ಪಃ 
ಪ್ರಾವರ್ತತಾಗ್ರೇ ಕುರುಸ್ಪ 'ಂಜಯಾನಾಮ್‌ Jeb] 


ರಾಜನೆ, ಕೌರವ-ಪಾಂಡವರ ರಥ ಗಜ ಸೈನ್ಯಗಳಿಗೆ ಮೈಮರೆಸುವಂಥ 
ಮಹಾಯುದ್ಧನಡೆಯಿತು. ಅದು ಯುಗಾಂತಕಾಲದ ಪ್ರಳಯದಂತಿದ್ದು ಜನಕ್ಷಯಕ್ಕೆ 
ಕಾರಣವಾಯಿತು. 
ತತಃ ಪ್ರವೃತ್ತೇ ಯುಧಿ ಸಂಪ್ರಹಾರೇ 
ಭೂತಾನಿ ಸರ್ವಾಣಿ ಸದೈವತಾನಿ । 


84 ಮಹಾಭಾರತ 


ಆಸನ್‌ ಸಮೇತಾನಿ ಸಹಾಪರೋಭಿ- 
ರ್ದಿದೃಕ್ಷಮಾಣಾನಿ ನರಪ್ರವೀರಾನ್‌ HOA 


ರಣದಲ್ಲಿ ಹೋರಾಟ ನಡೆದಾಗ ಶ್ರೇಷ್ಠ ಯೋಧರನ್ನು ನೋಡಲು ಎಲ್ಲ 
ಜನರೂ ದೇವತೆಗಳೂ ಅಪ್ಪರೆಯರೊಂದಿಗೆ ಬಂದು ಸೇರಿದರು. 


ದಿವೈೈಶ್ಚಮಾಲ್ಕೈರ್ವಿವಿಧೈಶ್ಚಗಂಧೈ- 
ರ್ದಿವೈೈಶ್ಚರತ್ನೈರ್ವಿವಿಧೈರ್ನರಾಗ್ರ್ಯಾನ್‌ । 
ರಣೇ ಸಕರ್ಮೋದ್ದಹತಃ ಪ್ರವೀರಾನ್‌ 


ಅವಾಕಿರನ್ನಪ್ಪರಸಃ ಪ್ರಹೃಷ್ಟಾಃ Te 


ನಾನಾ ಬಗೆಯ ದಿವ್ಯಮಾಲೆ ದಿವ್ಯಗಂಧ ದಿವ್ಯರತ್ನಗಳನ್ನು ಸ್ವಕರ್ಮ 
ನಿರತರಾದ ವೀರರಾದ ಶ್ರೇಷ್ಠ ಯೋಧರ ಮೇಲೆ ಪ್ರಹೃಷ್ಠರಾದ ಆಪ್ಸರೆಯರು 
ಸುರಿದರು. 


ಸಮೀರಣಸ್ತಾಂಶ್ಚ ನಿಷೇವ್ಯ ಗಂಧಾನ್‌ 
ಸಿಷೇವ ಸರ್ವಾನಪಿ ಯೋಧಮುಖ್ಯಾನ್‌ I 
ನಿಷೇವ್ಯಮಾಣಾಸ್ತ ನಿಲೇನ ಯೋಧಾಃ 
ಪರಸ್ಪರಘ್ನಾ ಧರಣೀಂ ನಿಪೇತುಃ 11೧೫1 


ಗಾಳಿಯು ಗಂಧ-ಮಾಲ್ಯಾದಿಗಳ ಸುವಾಸನೆಯನ್ನು ಹೊತ್ತು ಎಲ್ಲ ಯೋಧ 
ಶ್ರೇಷ್ಠರನ್ನು ಉಪಚರಿಸಿತು. ಅವರು ಗಾಳಿಯಿಂದ ಉಪಚಾರವನ್ನು ಕೈಗೊಳ್ಳುತ್ತಾ 
ಪರಸ್ಫರ ವಧೆಮಾಡಿ ನೆಲದಲ್ಲಿ ಬಿದ್ದರು. 
ಸಾ ದಿವ್ಯಪುಷ್ಪೈರವಕೀರ್ಯಮಾಣಾ 
ಸುವರ್ಣಪುಂಖೈಶ್ಚ ಶರೈರ್ವಿಚಿತ್ರೈ: | 
ನಕ್ಷತ್ರಸಂಘೈರಿವ ಚಿತ್ರಿತಾ ದ್ಯೌಃ 
ಕ್ಷಿತಿರ್ಬಭೌ ಯೋಧವರೈರ್ವಿಚಿತ್ರಾ 11೧೬1 


ಆ ರಣಭೂಮಿಯು ದಿವ್ಯಪುಷ್ಠಗಳಿಂದಲೂ ಬಂಗಾರದ ಪುಕ್ಕವುಳ್ಳ ನಾನಾ 


ಕರ್ಣಪರ್ವ 85 


ಬಗೆಯ ಬಾಣಗಳಿಂದಲೂ ಯೋದಶ್ರೇಷ್ಠರಿಂದಲೂ ತುಂಬಿ, ನಕ್ಷತ್ರ 
ಸಮೂಹಗಳಿಂದ ಚಿತ್ರಿತವಾದ ಅಂತರಿಕ್ಷದಂತೆ ಕಂಡುಬಂದಿತು. 


ತತೋತಂತರಿಕ್ಷಾದಪಿ ಸಾಧುವಾದೈ- 

ರ್ವಾದಿತ್ರಘೋಷೈಃ ಸಮುದೀರ್ಯಮಾಣಃ । 
ಜ್ಯಾಘೋಷನೇಮಿಸ್ಟನನಾದಚಿತ್ರ: 

ಸಮಾಕುಲೋsಶೋಭತ ಸಂಪ್ರಹಾರಃ Ted 


ಅಂತರಿಕ್ಷದಿಂದಲೂ "ಭೇಷ್‌ ಭೇಷ್‌ ಎನ್ನುವ ಮಾತುಗಳೊಂದಿಗೆ 
ವಾದ್ಯಘೋಷ ಕೇಳಿ ಬಂದಿತು. ರಣಭೂಮಿಯಲ್ಲಿಯೂ ಧನುಷ್ಪಂಕಾರ ರಥ 
ಚಕ್ರದ್ವನಿಗಳಿಂದ ಕೂಡಿ ಗದ್ದಲದ ಆ ಯುದ್ಧವು ಬಹಳ ಶೋಭಿಸಿತು. 
ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ಕರ್ಣಪರ್ವಣಿ ಚತುಃಪಂಚಾಶೋಧ್ಯಾಯಃ HAY 


ಕ 
ಳ್ಳಿ 


ಐವತ್ತೈದನೆಯ ಅಧ್ಯಾಯ 
ಭೀಮಸೇನನಿಂದ ಕೌರವಸೈನ್ಯ ನಾಶ. 
ಸಂಜಯಃ 


ಏವಮೇಷ ಮಹಾನಾಸೀತ್‌ ಸಂಗ್ರಾಮಃ ಪೃಥಿವೀಕ್ಷಿತಾಮ್‌ । 
ಕ್ರುದ್ಧೇರರ್ಜುನೇ ತಥಾ ಕರ್ಣೇ ಭೀಮಸೇನೇ ಚ ಪಾಂಡವೇ 11೧11 


ಸಂಜಯನು ಧೃತರಾಷ್ಟ್ರನಿಗೆ ನುಡಿದ ಹೀಗೇ ಅರ್ಜುನನೂ ಭೀಮನೂ 
ಕರ್ಣನೂ ಕ್ರುದ್ಧರಾದಾಗ ರಾಜರಲ್ಲಿ ಮಹಾಸಂಗ್ರಾಮ ನಡೆಯಿತು. 


ದ್ರೋಣಪುತ್ರಂ ಪರಾಜಿತ್ಯ ಜಿತ್ವಾ ಚಾನ್ಯಾನ್‌ ಮಹಾರಥಾನ್‌ । 

ಅಬ್ರವೀದರ್ಜುನೋ ರಾಜನ್‌ ವಾಸುದೇವಮಿದಂ ವಚಃ 11೨1 

ರಾಜನೆ, ಅರ್ಜುನನು ಅಶ್ವತ್ಥಾಮನನ್ನು ಪರಾಭವಗೊಳಿಸಿ ಬೇರೆ ಮಹಾ 
ರಥರನ್ನೂ ಗೆದ್ದು ಕೃಷ್ಣನಿಗೆ ಈ ಮಾತನ್ನು ನುಡಿದ. 


86 ಮಹಾಭಾರತ 


ಪಶ್ಯ ಕೃಷ್ಣ ಮಹಾಬಾಹೋ ದ್ರವಂತೀಂ ಪಾಂಡವೀಂ ಚಮೂಮ್‌ । 
ಕರ್ಣಂ ಪಶ್ಯ ಚ ಸಂಗ್ರಾಮೇ ಕಾಲಯಂತಂ ಮಹಾರಥಾನ್‌ 11೩11 


ನೋಡು, ಮಹಾಬಾಹುವಾದ ಕೃಷ್ಣನೆ, ಪಾಂಡವಸೇನೆ ಪಲಾಯನ ಮಾಡು 
ತಿರುವುದನ್ನು ಸಂಗ್ರಾಮದಲ್ಲಿ ಮಹಾರಥರನ್ನು ನಾಶಪಡಿಸುತ್ತಿರುವ ಕರ್ಣನನ್ನು 
ನೋಡು. 


ನಚ ಪಶ್ಯಾಮಿ ದಾಶಾರ್ಹ ಧರ್ಮರಾಜಂ ಯುಧಿಷ್ಠಿರಮ್‌ I 
ನಾಪಿ ಕೇತುರ್ಯುಧಾಂಶ್ರೇಷ್ಠ ಧರ್ಮರಾಜಸ್ಯ ದೃಶ್ಯತೇ 11೪1 
ಯೋಧರಲ್ಲಿ ಶ್ರೇಷ್ಠನಾದ ಕೃಷ್ಣನೆ, ನಾನು ಧರ್ಮರಾಜ ಯುಧಿಷ್ಠಿರನನ್ನು 
ನೋಡುತ್ತಿಲ್ಲ ಧರ್ಮರಾಜನ ಧ್ವಜವೂ ನನಗೆ ಗೋಚರಿಸುತಿಲ್ಲ 
ತ್ರಿಭಾಗಶ್ಚಾವಶಿಷ್ಟೋ5ಯಂ ದಿವಸಸ್ಯ ಜನಾರ್ದನ । 
ನಚಮಾಂ ಧಾರ್ತರಾಷ್ಟ್ರೇಷು ಕಶ್ಚಿದ್‌ ಯುಧ್ಯತಿ ಸಂಯುಗೇ ॥೫॥ 
ಜನಾರ್ದನ, ಹಗಲಿನ ಮೂರನೆ ಒಂದು ಭಾಗದಷ್ಟು ಮಾತ್ರ ಉಳಿದಿದೆ. 
ದುರ್ಯೋಧನನ ಸೈನ್ಯದಲ್ಲಿ ಯಾರೂ ನನ್ನೊಡನೆ ರಣದಲ್ಲಿ ಯುದ್ದ ಮಾಡುತಿಲ್ಲ 
ತಸ್ಮಾತ್‌ ತ್ತಂ ಮತ್ಚಿಯಂ ಕುರ್ವನ್‌ ಯಾಹಿ ಯತ್ರ ಯುಧಿಷ್ಠಿರಃ I 
ದೃಷ್ಟ್ವಾ ಕುಶಲಿನಂ ಯುದ್ಧೇ ಧರ್ಮಪುತ್ರಂ ಸಹಾನುಜಮ್‌ IW 
ಪುನರ್ಯೋದ್ಧಾಸ್ಮಿ ವಾರ್ಷ್ಣೇಯ ಶತ್ರುಭಿಃ ಸಹ ಸಂಯುಗೇ 11೭11 
ಅದರಿಂದ, ನನಗೆ ಪ್ರಿಯ ಉಂಟುಮಾಡಲು ಯುಧಿಷ್ಠಿರನಿರುವಲ್ಲಿಗೆ 


ಹೋಗು. ಯುಧಿಷ್ಠಿರನು ತಮ್ಮಂದಿರೊಂದಿಗೆ ರಣದಲ್ಲಿ ಕ್ಲೇಮವಾಗಿರುವುದನ್ನು 
ಕಂಡು ಬಳಿಕ ಶತ್ರುಗಳೊಂದಿಗೆ ರಣದಲ್ಲಿ ಪುನಃ ಯುದ್ಧ ಮಾಡುವೆನು. 


ತತಃ ಪ್ರಾಯಾದ್‌ ರಥೇನಾಶು ಬೀಭತ್ಲೋರ್ವಚನಾದ್ದರಿಃ । 

ಯತೋ ಯುಧಿಷ್ಠಿರೋ ರಾಜಾ ಸೃಂಜಯಾಶ್ಚ ಮಹಾರಥಾಃ । 
ಅಯುಧ್ಯಂಸ್ತಾವಕೈ:ಃ ಸಾರ್ಧಂ ಮೃತ್ಯುಂ ಕೃತ್ವಾ ನಿವರ್ತನಮ್‌ 11೮1 
ಅರ್ಜುನ ಹೇಳಿದಂತೆ ಕೃಷ್ಣನ, ರಾಜಾಯುಧಿಷ್ಠಿರನೂ ಸೃಂಜಯ 


ಕರ್ಣಪರ್ವ 87 


ಮಹಾರಥರೂ ಮರಣದಿಂದಲೇ ಯುದ್ಧದಿಂದ ನಿವೃತ್ತಿ ಎಂದು ನಿಶ್ಚಯ 
ಮಾಡಿಕೊಂಡು ನಿನ್ನ ಕಡೆಯವರೊಡನೆ ಎಲ್ಲಿ ಯುದ್ಧಮಾಡುತ್ತಿದ್ದರೋ ಅಲ್ಲಿಗೇ 
ರಥದಿಂದ ವೇಗವಾಗಿ ಹೊರಟ. 

ತ್ರರಮಾಣಃ ಪುನಃ ಕೃಷ್ಣ; ಪಾರ್ಥಮಾಹ ಶನೈರಿದಮ್‌ । 

ಪಶ್ಯ ಕೌರವ್ಯ ರಾಜಾನಮುಪಾಯಾತಾಂಶ್ಚ ಪಾರ್ಥಿವಾನ್‌ Tal 


ವೇಗವಾಗಿ ಹೋಗುತ್ತಲೇ ಕೃಷ್ಣನು ಅರ್ಜುನನಿಗೆ ನಿಧಾನವಾಗಿ ಹೀಗೆ 
ನುಡಿದ ಅರ್ಜುನ ನೋಡು, ರಾಜಾ ಯುಧಿಷ್ಠಿರನನ್ನು ನೋಡು. ಅವನ ಬಳಿಗೆ 
ಬಂದ ರಾಜರನ್ನೂ ನೋಡು. 


ಕರ್ಣಂ ಪಶ್ಯ ಮಹಾರಂಗೇ ಜ್ವಲಂತಮಿವ ಪಾವಕಮ್‌ । 
ಅಸೌ ಭೀಮೋ ಮಹೇಷ್ಟಾಸಃ ಸನ್ನಿವೃತ್ತೋ ರಣಂ ಪ್ರತಿ Wool 


ಮಹಾರಣರಂಗದಲ್ಲಿ ಜ್ವಲಿಸುವ ಬೆಂಕಿಯಂತಿರುವ ಕರ್ಣನನ್ನು ನೋಡು. 
ಈತ ಮಹಾಬಿಲ್ಲಾರ ಭೀಮನು ರಣಕ್ಕೆ ಹಿಂತಿರುಗಿ ಬಂದಿದ್ದಾನೆ. 


ತಮೇತೇರನು ನಿವರ್ತಂತೇ ಧೃಷ್ಟದ್ಯುಮ್ನಪುರೋಗಮಾಃ I 
ಪಾಂಚಾಲಾನಾಂ ಸೃಂಜಯಾನಾಂ ಪಾಂಡವಾನಾಂ ಚ 
ಯನ್ಮುಖಮ್‌ 11೧೧೧॥॥ 


ಭೀಮನನ್ನು ಹಿಂಬಾಲಿಸಿ ಧೃಷ್ಟದ್ಯುಮ್ನ ಮುಂತಾದವರೂ ಬರುತ್ತಿದ್ದಾರೆ. 
ಪಾಂಚಾಲರಿಗೂ ಸೃಂಜಯರಿಗೂ ಪಾಂಡವರಿಗೂ ಧೃಷ್ಟದ್ಯುಮ್ನ ನಾಯಕನು 
ಆಗಿದ್ದಾನೆ. 

ನಿವೃತ್ತೆಶ್ಚ ತಥಾ ಪಾರ್ಥೈರ್ಭಗ್ನಂ ಶತ್ರುಬಲಂ ಮಹತ್‌ Tek) 


ಹೀಗೆ ಹಿಂತಿರುಗಿ ಬಂದ ಪಾಂಡವರಿಂದ ಮಹತಾದ ಶತ್ರುಸೈನ್ಯವು 
ಭಗ್ಗವಾಗಿದೆ. 

ಕೌರವಾನ್‌ ದ್ರವತೋ ಹ್ಯೇಷ ಕರ್ಣೋ ಧಾರಯತೇಶರ್ಜುನ । 

ಅಂತಕಪ್ರತಿಮೋ ವೇಗೇ ಶಕ್ರತುಲ್ಯಪರಾಕ್ರಮಃ 11೧೩1 


88 ಮಹಾಭಾರತ 


ಕೌರವರು ಪಲಾಯನ ಮಾಡುವಾಗ ಕರ್ಣ ಅವರನ್ನು ತಡೆದು ನಿಲ್ಲಿಸುತಾನೆ. 
ವೇಗದಲ್ಲಿ ಯಮನಿಗೆ ಸಮಾನ. ಇಂದ್ರಸದ್ಧಶ ಪರಾಕ್ರಮಿಯಾಗಿದ್ದಾನೆ. 


ಅಸೌ ಗಚ್ಛತಿ ಕೌರವ್ಯ ದ್ರೌಣಿರಸ್ವಭ್ಛತಾಂ ವರಃ | 
ತಮೇಷ ಪ್ರದ್ರುತಃ ಸಂಖೇ ಧೃಷ್ಟದ್ಯುಮ್ನೋ ಮಹಾರಥಃ Teal 
ಅನುಪ್ರಯಾತಾನ್‌. ಸಂಗ್ರಾಮೇ ಹತಾನ್‌ ಪಶ್ಯ ಚ 

ಸೃಂಜಯಾನ್‌ ॥1೧೫॥111 


ಅರ್ಜುನ, ಇವನು ಅಶ್ವತ್ಥಾಮ, ಅಸ್ಪಧಾರಿಗಳಲ್ಲಿ ಶ್ರೇಷ್ಯ ಅವನನ್ನು ಬೆನ್ನಟ್ಟಿ 
ರಣದಲ್ಲಿ ಮಹಾರಥನಾದ ಧೃಷ್ಟದ್ಯುಮ್ನ ಧಾವಿಸುತ್ತಿದ್ದಾನೆ. ಹಿಂಬಾಲಿಸಿ ಹೋದ 
ಸೃಂಜಯರು ರಣದಲ್ಲಿ ಹತರಾದುದನ್ನು ನೋಡು. 


ಸರ್ವಂ ವ್ಯಾಚಷ್ಟ ದುರ್ಧರ್ಷೋ ವಾಸುದೇವಃ ಕಿರೀಟಿನೇ ॥ 
ತತೋ ರಾಜನ್‌ ಪ್ರಾದುರಾಸೀನ್ನಹಾಘೋರೋ ಮಹಾರಣಃ ॥೧೬॥ 


ಹೀಗೆ ಯಾರಿಗೂ ಎದುರಿಸಲಾಗದ ಕೃಷ್ಣನು ಅರ್ಜುನನಿಗೆ ಎಲ್ಲವನ್ನೂ 
ಹೇಳಿದ. ಬಳಿಕ ರಾಜನೆ, ಮಹಾಘೋರವಾದ ಮಹಾರಣವು ಉಂಟಾಯಿತು. 


ಸಿಂಹನಾದರವಾಶ್ಚಾತ್ರ ಪ್ರಾದುರಾಸನ್‌ ಸಮಾಗಮೇ । 
ಉಭಯೋಃ ಸೇನಯೋ ರಾಜನ್‌ ಮೃತ್ಯುಂ ಕೃತ್ವಾ ನಿವರ್ತನಮ್‌ ॥೧೭! 


ರಾಜನೆ, ಎರಡು ಸೈನ್ಯಗಳು ಮುಖಾಮುಖಿಯಾದಾಗ "ಮರಣದಿಂದಲೆ 
ಯುದ್ಧದಿಂದ ನಿವೃತಿ ಎಂದು ನಿರ್ಧಾರ ಮಾಡಿ ಸಿಂಹನಾದ ಗೈದುವು. ಹೀಗೆ 
ಸಿಂಹನಾದ ಧ್ವನಿ ಪ್ರಾದುರ್ಭವಿಸಿತು. 


ಏವಮೇಷ ಕ್ಷಯೋ ವೃತ್ತಃ ಪೃಥಿವ್ಯಾಂ ಪೃಥಿವೀಪತೇ । 
ತಾವಕಾನಾಂ ಪರೇಷಾಂ ಚ ರಾಜನ್‌ ದುರ್ಮಂತ್ರಿತೇ ತವ Tesi 


ರಾಜನೆ, ಹೀಗೆ ಪೃಥಿವಿಯಲ್ಲಿ ನಿನ್ನವರ ಮತ್ತು ಪಾಂಡವರ ವಿನಾಶವು ನಿನ್ನ 
ದುಷ್ಟ ಆಲೋಚನೆಯ ಫಲವಾಗಿ ನಡೆದುಹೋಯಿತು. 


ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ಕರ್ಣಪರ್ವಣಿ ಪಂಚಪಂಚಾಶೋಧ್ಯಾಯಃ KI 


ಕರ್ಣಪರ್ವ 89 


ಮಹಾಭಾರತತಾತರ್ಯನಿರ್ಣಯ 


ವಿದ್ರಾವ್ಯಮಾಣಾಂ ಪೃತನಾಂ ನಿರೀಕ್ಷ್ಯ 
ಗುರೋಃ ಸುತೇನಾಭ್ಯಗಮತ್‌ ತ್ಲರಾವಾನ್‌ । 
ಧೃಷ್ಟದ್ಯುಮ್ನಸ್ತಂ ಸ ಊಚೇ ಸುಪಾಪಂ 
ಹನಿಷ್ಯೇ ತ್ಹಾಮದ್ಯ ಯುದ್ದೇ ಗುರುಪಫ್ಲಮ್‌ [XAT 


ಧೃಷ್ಟದ್ಯುಮ್ನ ತನ್ನ ಸೇನೆಯನ್ನು ಅಶ್ವತ್ಥಾಮ ಓಡಿಸುತ್ತಿರುವುದನ್ನು ಕಂಡು 
ತ್ವರೆಯಿಂದ ಅವನೆದುರಿಗೆ ಬಂದ. "ಗುರುವನ್ನು ಕೊಂದ ಮಹಾಪಾಪಿಯಾದ 
ನಿನ್ನನ್ನು ಯುದ್ಧದಲ್ಲಿ ಈಗಲೆ ಸಂಹರಿಸುವೆನು' ಎಂದ, ಅಶ್ವತ್ಥಾಮ. 


ಇತ್ಯುಕ್ತೋ ದರ್ಶಯಾಮಾಸ ಪಾರ್ಷತಃ ಖಡ್ಗಮುತ್ತಮಮ್‌ | 

ಅಯಂ ತವ ಪಿತುರ್ಹಂತಾ ವದಿಷ್ಯತಿ ತವೋತ್ತರಮ್‌ 11೬೮॥॥ 

ಅಶ್ವತ್ಥಾಮ ಹೀಗೆ ಹೇಳಿದಾಗ ಧೃಷ್ಟದ್ಯುಮ್ನ ತನ್ನ ಉತ್ತಮವಾದ ಖಡ್ಗವನ್ನು 
ಎತಿತೋರಿದ: “ಇದು ನಿನ್ನ ತಂದೆಯನ್ನು ಕೊಂದ ಖಡ್ಗ ಇದೇ ನಿನಗೆ ಉತ್ತರ 
ಹೇಳುವುದು' ಎಂದ. 

ಇತ್ತುಕ್ತಾ . ಧನುರಾದಾಯ ವವರ್ಷ ಚ ಶರಾನ್‌ ಬಹೂನ್‌ । 


ಶಿವ 


ತಯೋಃ ಸಮಭವದ್‌ ಯುದ್ಧಂ ತುಮುಲಂ ರೋಮಹರ್ಷಣಮ್‌ 
HLF 


ಧೃಷ್ಟದ್ಯುಮ್ನ ಹೀಗೆ ಹೇಳಿ ಬಿಲ್ಲೆ ಕ್ರಿಕೊಂಡು ಬಹಳ ಬಾಣಗಳ ಮಳೆಗರೆದ. 
ಅವರಿಬ್ಬರೊಳಗೆ ರೋಮಾಂಚಕರವಾದ ತುಮುಲ ಯುದ್ಧ ನಡೆಯಿತು. 


ತತ್ರ ತಂ ಪಾರ್ಷತಂ ದ್ರೌಣಿಃ ಕ್ಷಣೇನ ವಿರಥಾಯುಧಮ್‌ । 

ಕೃತ್ತಾsಂತಾಯ ಶರಾಂಸೀಕಾ ನ್‌ ಮುಮೋಚ ನ ಚ ತಸ ತೇ ॥೭೦॥ 
ಎ ಇ ಜಣ ಶೆ 

ತ್ವಚಂ ಚ ಚಿಚ್ಛಿದುರ್ದ್ರೌಣಿಃ ಖಡ್ಗಹಸ್ತೋಂಭಿಜಗ್ಗಿವಾನ್‌ । 

ಖಡ್ಗೇನ ಸಾಸ್ತ್ರೈ: ಶಸ್ತ್ರ 4ರಪ್ಯನಿರ್ಭಿಣ್ಣತ್ತಚಂ ತದಾ 11೭೧॥! 


90 ಮಹಾಭಾರತ 


ಮೌರ್ವ್ಯಾ ಮಮಂಥ ಧನುಷಃ ಪಾತಯಿತ್ವಾ ಧರಾತಲೇ । 
ಆಕೃಷ್ಯಮಾಣಂ ಪಾರ್ಷತಂ ದೃಷ್ಟ್ವಾ ಕೃಷ್ಣಪ್ರಚೋದಿತಃ । 
ಪಾರ್ಥೋ ಭೀಮಶ್ಲೋಭಯತಃ ಶರೈರಭನಿಜಫುತುಃ 11೭೨1 


ಆ ಯುದ್ಧದಲ್ಲಿ ಅಶ್ವತ್ಥಾಮ ಧೃಷ್ಟದ್ಯುಮ್ನನನ್ನು ಕ್ಷಣದಲ್ಲಿ ವಿರಥನನ್ನಾಗಿಯೂ 
ನಿರಾಯುಧನನ್ನಾಗಿಯೂ ಮಾಡಿ ಅವನ ನಾಶಕ್ಕಾಗಿ ತೀಕ್ಷ್ಣವಾದ ಬಾಣಗಳನ್ನೆಸೆದ. 
ಆದರೆ ಅವು ಅವನ ಚರ್ಮವನ್ನೂ ಗಾಯಗೊಳಿಸಲಿಲ್ಲ ಬಳಿಕ ಅಶ್ವತ್ಥಾಮ ಖಡ್ಗ 
ಹಿರಿದು ಅವನ ಮೇಲೇರಿ ಹೋದ. ಆದರೆ ಖಡ್ಗದಿಂದಾಗಲಿ ಅಸ್ತ-ಶಸ್ತ್ರ 
ಗಳಿಂದಾಗಲಿ ಅವನ ಚರ್ಮದಲ್ಲಿಯೂ ಒಂದಿಷ್ಟೂ ಗಾಯವಾಗದಿದ್ದಾಗ ಬಿಲ್ಲಿನ 
ಹೆದೆಯಿಂದ ಸೆಳೆದು ನೆಲದಲ್ಲಿ ಕೆಡವಿ ಹಿಂಸಿಸಿದ. ಧೃಷ್ಟದ್ಯುಮ್ನನನ್ನು ಅಶ್ವತ್ಥಾಮ 
ಸೆಳೆಯುತಿದ್ದುದನ್ನು ನೋಡಿ ಭೀಮಾರ್ಜುನರು ಕೃಷ್ಣನಿಂದ ಪ್ರೇರಿತರಾಗಿ 
ಅಶ್ವತ್ಥಾಮನನ್ನು ಎರಡೂ ಪಾರ್ಶ್ವಗಳಲ್ಲಿ ಬಾಣಗಳಿಂದ ಹೊಡೆದರು. 


ಸ ತಾಭ್ಯಾಂ ವಜ್ರಸದೃಶೈಃ ಶರೈರಭಿಹತೋ ಭೃಶಮ್‌ । 
ವಿಸೃಜ್ಯ ಪಾರ್ಷತಂ ಸ್ಲೀಯಮಾರುರೋಹ ರಥಂ ಪುನಃ 11೭೩11 


ಭೀಮಾರ್ಜುನರಿಂದ ವಜ್ರಸದೃಶವಾದ ಬಾಣಗಳಿಂದ ಚೆನ್ನಾಗಿ ಹೊಡೆಸಿ 
ಕೊಂಡ ಅಶ್ವತ್ಥಾಮ ಧೃಷ್ಟದ್ಯುಮ್ಮನ್ನ್ನು ಬಿಟ್ಟು ಪುನಃ ತನ್ನ ರಥವನ್ನೇರಿದ. 


$, 
hoe 


ಐವತ್ತಾರನೆಯ ಅಧ್ಯಾಯ 

ಕರ್ಣ-ಧೃಷ್ಟದ್ಯುಮ್ನರ ಯುದ. ಕರ್ಣ-ಸಾತ್ಮಕಿ ಯುದ್ದ. ಅಶತಾಮ 

ಎ ಶೆ ೦ ೦ ಧಿ 
ಧೃಷ್ಟದ್ಯುಮ್ನನ ವಧೆಗೆ ಯತ್ನಿಸಿದಾಗ ಅರ್ಜುನನಿಂದ ಅವನಿಗೆ ರಕ್ಷಣೆ. 

ಸಂಜಯಃ 
ತತಃ ಪುನಃ ಸಮಾಜಗ್ಗುರಭೀತಾಃ ಕುರುಸ್ಫಂಜಯಾಃ । 
ಧೃಷ್ಟದ್ಯುಮ್ನಮುಖಾಃ ಪಾರ್ಥಾ ವೈಕರ್ತನಮುಖಾ ವಯಮ್‌ ॥।೧॥ 
ಸಂಜಯನು ಧೃತರಾಷ್ಟ್ರನಿಗೆ ನುಡಿದ--ಬಳಿಕ ಪುನಃ ಕೌರವರು, ಪಾಂಡವರು 


ಕರ್ಣಪರ್ವ 91 
ಮರಣ ಭೀತಿ ಇಲ್ಲದೆ ಪರಸ್ಪರ ಯುದ್ಧಕ್ಕೆ ಸೇರಿದರು, ಪಾಂಡವರು ಧೃಷ್ಟದ್ಯುಮ್ನನ 
ನಾಯಕತ್ವದಲ್ಲಿ ಮತ್ತು ನಾವು ಕರ್ಣನ ನಾಯಕತ್ವದಲ್ಲಿ 


ತತಃ ಪ್ರವವೃತೇ ಭೀಮಃ ಸಂಗ್ರ ಮೋ ಲೋಮಹರ್ಷಣಃ । 
ಕರ್ಣಸ್ಯ ಪಾಂಡವಾನಾಂ ಚ ಯಮರಾಷ್ಟವಿವರ್ಧನಃ 1೨ 


ಆಗ ಕರ್ಣನಿಗೂ ಪಾಂಡವರಿಗೂ ಯಮರಾಜ್ಯದಲ್ಲಿ ಸಮೃದ್ಧಿ ಉಂಟು 
ಮಾಡುವಂಥ ಭೀಕರವಾದ ಸಂಗ್ರಾಮ ನಡೆಯಿತು. 


ತಸ್ಮಿನ್‌ ಪ್ರವೃತ್ತೇ ಸಂಗ್ರಾಮೇ ತುಮುಲೇ ಶೋಣಿತೋದಕೇ । 


ಸಂಶಪ್ತಕೇಷು ಶೂರೇಷು ಕಿಂಚಿಚ್ಛಿಷ್ಟೇಷು ಭಾರತ 112.11 
ಧೃಷ್ಟದ್ಯುಮ್ನೋ ಮಹಾರಾಜ ಸಹಿತಃ ಸರ್ವರಾಜಭಿಃ । 
ಕರ್ಣಮೇವಾಭಿದುದ್ರಾವ ಪಾಂಡವಾಶ್ಚ ಮಹಾರಥಾಃ JET 


ನೀರಿನಂತೆ ನೆತ್ತರು ಹರಿಸುವಂಥ ತುಮುಲಯುದ್ಧ ನಡೆದಾಗ, ಅಳಿದುಳಿದ 
ಸ್ವಲ್ಪ ಸಂಶಪಕ ವೀರರು ಇನ್ನೂ ಇರುವಾಗ, ಮಹಾರಾಜ, ಧೃಷ್ಟದ್ಯುಮ್ನನು ಎಲ್ಲ 
ರಾಜರೊಂದಿಗೆ ಕೂಡಿಕೊಂಡು ಕರ್ಣನನ್ನು ಇದಿರಿಸಿದ ಮಹಾರಥರಾದ 
ಪಾಂಡವರೂ ಅವನನ್ನು ಇದಿರಿಸಿದರು. 

ಆಗಚ್ಛಮಾನಾಂಸ್ತಾನ್‌ ಸಂಖೇ ಪ್ರಹೃಷ್ಟಾನ್‌ ವಿಜಯೈಷಿಣಃ | 

ದಧಾರೈಕೋ ರಣೇ ಕ್ರುದ್ಧೋ ಜಲೌಘಾನಿವ ಪರ್ವತಃ 11೫111 

ರಣದಲ್ಲಿ ಜಯಾಕಾಂಕ್ಷಿಗಳಾಗಿ ಉತ್ಸಾಹದಿಂದ ಬರುತ್ತಿದ್ದ ಅವರೆಲ್ಲರನ್ನೂ 


ಕ್ರುದ್ಧನಾದ ಕರ್ಣನೊಬ್ಬನೆ ಜಲಧಾರೆಗಳನ್ನು ಪರ್ವತದಂತೆ ಇದಿರಿಸಿದ. 


ನ್‌ 
ತಮಾಸಾದ್ಯ ತು ತೇ ಕರ್ಣಂ ವ್ಯಶೀರ್ಯಂತ ಮಹಾರಥಾಃ । 
ಯಥಾಚಲಂ ಸಮಾಸಾದ್ಯ ಜಲೌಘಾಃ ಸರ್ವತೋದಿಶಮ್‌ 11೬11 
ತಯೋರಾಸೀನ್ನಹಾರಾಜ ಸಂಗ್ರಾಮೋ ಲೋಮಹರ್ಷಣಃ Hell 
ಆ ಮಹಾರಥರು ಎಲ್ಲ ದಿಕ್ಕುಗಳಲ್ಲಿ ಕರ್ಣನನ್ನು ಇದಿರಿಸಿ, ಪರ್ವತವನ್ನು 
ತೋಯಿಸಿ ಜಲಧಾರೆಗಳು ತಾವೇ ಕ್ಷೀಣವಾಗುವಂತೆ, ತಾವೇ ಕ್ಷಯಿಸಿದರು. 
ಅವರಿಗೆ ಕರ್ಣನೊಡನೆ ರೋಮಾಂಚಕರವಾದ ಯುದ್ದ ನಡೆಯಿತು. 


92 ಮಹಾಭಾರತ 
ಧೃಷ್ಟದ್ಯುಮ್ನಸ್ತು ರಾಧೇಯಂ ಶರೇಣ ನತಪರ್ವಣಾ । 
ತಾಡಯಾಮಾಸ ಸಂಕ್ರುದ್ಧಸ್ತಿಷ್ಠ ತಿಷ್ಕೇತಿ ಚಾಬ್ರವೀತ್‌ 11೮1 


ಧೃಷ್ಟದ್ಯುಮ್ನನು ಬಲುಕ್ರುದ್ಧನಾಗಿ ಡೊಂಕುಗಿಣ್ಣಿನ ಬಾಣದಿಂದ ಕರ್ಣನನ್ನು 
ಹೊಡೆದ ಮತ್ತು "ನಿಲ್ಲು ನಿಲ್ಲು ಎಂದ. 


ವಿಜಯಂ ತು ಧನುಃಶ್ರೇಷ್ಠಂ ವಿಧುನ್ಹಾನೋ ಮಹಾರಥಃ । 


ಪಾರ್ಷತಸ್ಯ ಧನುಶ್ಚಿತ್ತ್ವಾ ಶರಾನಾಶೀವಿಷೋಪಮಾನ್‌ Tal 
ತಾಡಯಾಮಾಸ ಸಂಕ್ರುದ್ಧಃ ಪಾರ್ಷತಂ ನವಭಿಃ ಶರೈಃ 11೧೦1 


ಮಹಾರಥನಾದ ಕರ್ಣನು ವಿಜಯ ಎಂಬ ಶ್ರೇಷ್ಠವಾದ ಧನುಸನ್ನು 
ಓಲಾಡಿಸುತ್ತ ಒಂಬತ್ತು ಬಾಣಗಳಿಂದ ಧೃಷ್ಟದ್ಯುಮ್ನನ ಧನುಸನ್ನೂ ಅವನ 
ಹಾವಿನಂಥ ಬಾಣಗಳನ್ನೂ ಕಡಿದು, ಅವನನ್ನೂ ಹೊಡೆದ. 


ತೇ ವರ್ಮ ಹೇಮವಿಕೃತಂ ಭಿತ್ತ್ವಾ ತಸ್ಯ ಮಹಾತ್ಮನಃ । 
ಶೋಣಿತಾಕ್ತಾ ವ್ಯರಾಜನ್ನ ಶಕ್ರಗೋಪಾ ಇವಾನಘ 11೧೧॥ 


ರಾಜನೆ, ಆ ಬಾಣಗಳು ಧೃಷ್ಟದ್ಯುಮ್ನನ ಬಂಗಾರದ ಕವಚವನ್ನು ಸೀಳಿ 
ನೆತರಿನಿಂದ ತೊಯ್ದು ಇಂದ್ರಗೋಪ ಹುಳುಗಳಂತೆ ಶೋಭಿಸಿದುವು. 

ತದಪಾಸ್ಯ ಧನುಶ್ಚಿನ್ನಂ ಧೃಷ್ಟದ್ಯುಮ್ನೋ ಮಹಾರಥಃ | 

ಅನ್ಯದ್ಧನುರುಪಾದಾಯ ಶರಾಂಶ್ಚಾಶೀವಿಷೋಪಮಾನ್‌ 11೧೨॥॥ 

ಕರ್ಣಂ ವಿವ್ಯಾಧ ಸಪ್ತತ್ಯಾ ಶರೈಃ ಸನ್ನತಪರ್ವಭಿಃ NeW 


ಮಹಾರಥನಾದ ಧೃಷ್ಟದ್ಯುಮ್ನನು ಕಡಿದುಹೋದ ಬಿಲ್ಲನ್ನೆಸೆದು ಇನ್ನೊಂದು 
ಬಿಲ್ಹನ್ನೂ ಹಾವಿನಂಥ ಬಾಣಗಳನ್ನೂ ಎತ್ತಿಕೊಂಡು ಡೊಂಕುಗಿಣ್ಣಿನ ಎಪ್ಪತ್ತು 
ಬಾಣಗಳಿಂದ ಕರ್ಣನನ್ನು ಹೊಡೆದ. 


ತಥೈವ ರಾಜನ್‌ ಕರ್ಣೋತಪಿ ಪಾರ್ಷತಂ ಶತ್ರುತಾಪನಮ್‌ । 
ಛಾದಯಾಮಾಸ ಸಮರೇ ಶರೈರಾಶೀವಿಷೋಪಮೈಃ । 
ದ್ರೋಣಶತ್ರುಂ ಮಹೇಷ್ವಾಸೋ ವಿವ್ಯಾಧ ನವಭಿಃ ಶರೈಃ 11೧೪ 


ಕರ್ಣಪರ್ವ 93 


ರಾಜನೆ, ಹಾಗೇ ಮಹಾಬಿಲ್ಲಾರನಾದ ಕರ್ಣನೂ ಕೂಡ ದ್ರೋಣ 
ಹಂತಕನಾದ ಶತ್ರುನಾಶಕನಾದ ಧೃಷ್ಟದ್ಯುಮ್ನನನ್ನು ರಣದಲ್ಲಿ ತೀಕ್ಷ್ಯವಾದ ಒಂಬತ್ತು 
ಹಾವುಗಳಂಥ ಬಾಣಗಳಿಂದ ಹೊಡೆದ ಮತ್ತು ಬಾಣಗಳಿಂದ ಅವನನ್ನು 
ಆಚ್ಛಾದಿಸಿದ. 

ತಸ್ಯ ಕರ್ಣೋ ಮಹಾರಾಜ ಶರಂ ಕನಕಭೂಷಣಮ್‌ । 

ಪ್ರೇಷಯಾಮಾಸ ಸಂಕ್ರುದ್ಧೊ € ಮೃತ್ಯುದಂಡಮಿವಾಪರಮ್‌ 11೧೫1! 


ಮಹಾರಾಜ, ಕರ್ಣನು ಕ್ರುದ್ಧನಾಗಿ ಧೃಷ್ಟದ್ಯುಮ್ನನ ಮೇಲೆ ಬಂಗಾರದಿಂದ 
ಅಲಂಕೃತವಾದ ಇನ್ನೊಂದು ಮೃತ್ಯುದಂಡದಂತೇ ಕಾಣುವ ಬಾಣವನ್ನೂ ಎಸೆದ. 


ತಮಾಪತಂತಂ ಸಹಸಾ ಘೋರರೂಪಂ ವಿಶಾಂಪತೇ ॥ 

ಚಿಚ್ಛೇದ ಸಪ್ತಧಾ ರಾಜನ್‌ ಶೈನೇಯಃ ಕೃತಹಸ್ತವತ್‌ HOE 

ರಾಜನೆ, ಘೋರಸ್ವರೂಪದ ಆ ಬಾಣವು ವೇಗವಾಗಿ ಧೃಷ್ಟದ್ಯುಮ್ನನ ಕಡೆಗೆ 
ಬರುತಿದ್ದಂತೆ ಸಾತ್ಯಕಿಯು ನೋಡಿ ಕೈಚಳಕದಿಂದ ಅದನ್ನು ಏಳು ಭಾಗವಾಗಿ 
ಕತರಿಸಿದ. 

ದೃಷ್ಟಾ ಜೆ ವಿನಿಹತಂ ಬಾಣಂ ಶರೈಃ ಕರ್ಣೋ ವಿಶಾಂಪತೇ ॥ 

ಸಾತ್ಯಕಿಂ ಶರವರ್ಷೇಣ ಸಮಂತಾತ್‌ ಪರ್ಯವಾರಯತ್‌ 11೧೭1! 

ರಾಜನೆ, ತನ್ನ ಬಾಣವು ಸಾತ್ಯಕಿಯ ಬಾಣಗಳಿಂದ ಕಡಿದು ಬಿದ್ದುದನ್ನು ಕಂಡ 
ಕರ್ಣನು ಅವನನ್ನು ಬಾಣಗಳ ಮಳೆಯಿಂದ ಎಲ್ಲಕಡೆ ಮುಚ್ಚಿದ. 

ವಿವ್ಯಾಧ ಚೈನಂ ಸಮರೇ ನಾರಾಚೈಸ್ತತ್ರ ಸಪ್ತಭಿಃ । 

ತಂ ಪ್ರತ್ಯವಿಧ್ಯಚ್ಛೆ ನೇಯಃ ಶರೈರ್ಹೇಮವಿಭೂಷಿತೈಃ 11೧೮1 

ಏಳುಬಾಣಗಳಿಂದ ರಣದಲ್ಲಿ ಸಾತ್ಯಕಿಯನ್ನು ಕರ್ಣನು ಹೊಡೆದ. 
ಸಾತ್ಯಕಿಯೂ ಕರ್ಣನನ್ನು ಬಂಗಾರದಿಂದ ಅಲಂಕೃತವಾದ ಬಾಣಗಳಿಂದ ಹೊಡೆದ. 


ತತೋ ಯುದ್ದ್ಧಮತೀವಾಸೀಚ್ಛಕ್ಸು:ಶ್ರೋತ್ರಭಯಾವಹಮ್‌ | 
ಆಸೀದ್‌ ಘೋರಂ ಚ ಚಿತ್ರಂ ಚ ಪ್ರೇಕ್ಷಣೀಯಂ ಸಮಂತತಃ ॥೧೯॥ 


94 ಮಹಾಭಾರತ 


ಆಗ ಆ ಯುದ್ಧವು ಕಣ್ಣು ಕಿವಿಗಳಿಗೆ ಬಹಳ ಭಯ ಉಂಟು ಮಾಡುತ್ತ 
ಘೋರವೂ ಸುಂದರವೂ ಆಗಿದ್ದು ಎಲ್ಲೆಡೆ ಪ್ರೇಕ್ಷಣೀಯವೂ ಆಗಿತ್ತು 

ಸರ್ವೇಷಾಂ ತತ್ರ ಭೂತಾನಾಂ ಲೋಮಹರ್ಷೋ ವ್ಯಜಾಯತ । 

ತದ್‌ ದೃಷ್ಟ್ವಾ ಸಮರೇ ಕರ್ಮ ಕರ್ಣಶೈನೇಯಯೋರ್ನ್ನಪ ॥೨೦॥ 


ರಾಜನೆ, ಕರ್ಣ, ಸಾತ್ಯಕಿಯರು ರಣದಲ್ಲಿ ಮಾಡಿದ ಆ ಸಾಹಸಕೃತ್ಯವನ್ನು 
ಕಂಡು ಎಲ್ಲ ಜನರಿಗೂ ಆಗ ರೋಮಾಂಚ ಉಂಟಾಯಿತು. 


ಏತಸ್ಮಿನ್ನಂತರೇ ದ್ರೌಣಿರಭ್ಯಯಾತ್‌ ಸುಮಹಾಬಲಮ್‌ । 
ಪಾರ್ಷತಂ ಶತ್ರುದಮನಂ ಶತ್ರುವೀರ್ಯಾಸುನಾಶನಮ್‌ 11೨೧11 


ಈ ಸಮಯದಲ್ಲಿ ಮಹಾಬಲಿಯಾದ ಶತ್ರುನಾಶಕನಾದ ಶತ್ರುಗಳ ಶಕ್ತಿ 
ಪ್ರಾಣಗಳನ್ನು ಹೀರುವ ಧೃಷ್ಟದ್ಯುಮ್ನನನ್ನು ಅಶ್ವತ್ಥಾಮನು ಇದಿಸಿರಿದ. 

ಅಭ್ಯಭಾಷತ ಸಂಕ್ರುದ್ಧೋ ದ್ರೌಣಿಃ ಪರಪುರಂಜಯಃ । 

ತಿಷ್ಠ ತಿಷ್ಠಾದ್ಯ ಬ್ರಹ್ಮಘ್ನ ನ ಮೇ ಜೀವನ್‌ ವಿಮೋಕ್ಷ್ಯಸೇ 11೨೨1 

ಶತ್ರುಪಟ್ಟಣಗಳನ್ನು ಗೆಲ್ಲುವ ಅಶ್ವತ್ಥಾಮನು ಕ್ರುದ್ಧನಾಗಿ ನುಡಿದ, “'ನಿಲ್ಲು ನಿಲ್ಲು 
ಬ್ರಹ್ಮಹತ್ಯೆ ಮಾಡುವವನೆ, ಜೀವಂತನಾಗಿ ನೀನು ನನ್ನಿಂದ ಮುಕನಾಗಲಾರೆ'. 

ಇತ್ಯುಕ್ತ್ವಾ ಸುಭ್ಭಶಂ ವೀರಃ ಶೀಘ್ರಕೃನ್ನಿಶಿತೈಃ ಶರೈಃ । 

ಪಾರ್ಷತಂ ಛಾದಯಾಮಾಸ ಘೋರರೂಪೈಃ ಸುತೇಜನೈ: 11೨೩1! 

ಯತಮಾನಂ ಪರಂ ಶಕ್ತಾ ಯತಮಾನೋ ಮಹಾರಥಃ 1೨೪॥ 


ಶೀಘ್ರಕಾರಿಯಾದ ಯತ್ನಶೀಲನಾದ ಮಹಾರಥನಾದ ವೀರ ಅಶ್ವತ್ಥಾಮನು 
ಹೀಗೆ ಹೇಳಿ ಬಹಳ ಶಕಿಯಿಂದ ಯತ್ನಶೀಲನಾದ ಧೃಷ್ಟದ್ಯುಮ್ನನನ್ನು 
ಘೋರಸ್ವರೂಪದ ಬಲು ತೀಕ್ಷ್ಣವಾದ ಹರಿತವಾದ ಬಾಣಗಳಿಂದ ಆಚ್ಛಾದಿಸಿದ. 


ಯಥಾ ಹಿ ಸಮರೇ ದ್ರೌಣಿಃ ಪಾರ್ಷತಂ ವೀಕ್ಷ ಸ ಮಾರಿಷ । 
ತಥಾ ದ್ರೌಣಿಂ ರಣೇ ದೃಷ್ಟ್ವಾ ಪಾರ್ಷತಃ ಪರವೀರಹಾ 11೨೫1! 


ನಾತಿಹೃಷ್ಟಮನಾ ಭೂತ್ವಾ ಮನ್ಯತೇ ಮೃತ್ಯುಮಾತ್ಮನಃ 11೨೬11 


ಕರ್ಣಪರ್ವ 95 


ರಾಜನೆ, ರಣದಲ್ಲಿ ಧೃಷ್ಟದ್ಯುಮನನ್ನು ನೋಡಿದರೆ ಅಶ್ವತ್ಥಾಮನು ಮನಸಿನಲ್ಲಿ 
ಕುಗ್ಗಿಹೋಗಿ ಅವನನ್ನು ತನಗೆ ಮೃತ್ಯುವೆಂದು ಭಾವಿಸುತಾನೆ. ಹಾಗೇ ರಣದಲ್ಲಿ 
ಅಶ್ವತ್ಥಾಮನನ್ನು ನೋಡಿದರೂ ಮನದಲ್ಲಿ ಕುಗ್ಗಿ ಧೃಷ್ಟದ್ಯುಮ್ನ ಅವನನ್ನು ತನಗೆ 
ಮೃತ್ಯುವಾಗಲಿದ್ದಾನೆ ಎಂದುಕೊಳ್ಳುತಾನೆ. 

ಸ ಜ್ಞಾತ್ವಾ ಸಮರೇ ತತ್ಥಾನಂ ಶಸ್ತ್ರೇಣಾವಧ್ಯಮೇವ ತು। 

ಜವೇನಾಭಿಯಯೌ ದ್ರೌಣಿಂ ಕಾಲಃ ಕಾಲಮಿವ ಕ್ಷಯೇ 11೨೭11 


ರಣದಲ್ಲಿ ತಾನು ಶಸ್ತದಿಂದ ಅವಧ್ಯನೆಂದು ತಿಳಿದು ಧೃಷ್ಟದ್ಯುಮ್ನನು, 
ಲಯಕಾಲದಲ್ಲಿ ಅಂತಕನನ್ನು ಅಂತಕನು ಆಕ್ರಮಿಸುವಂತೆ, ಅಶ್ವತ್ಥಾಮನನ್ನು 
ವೇಗದಿಂದ ಆಕ್ರಮಿಸಿದ. 

ದ್ರೌಣಿಸ್ತು ದೃಷ್ಟ್ವಾ ರಾಜೇಂದ್ರ ಧೃಷ್ಟದ್ಯುಮ್ನಂ ರಥೇ ಸ್ಥಿತಮ್‌ । 

ಕ್ರೋಧೇನ ನಿಃಶ್ಚಸನ್‌ ವೀರಃ ಪಾರ್ಷತಂ ಸಮುಪಾದ್ರವತ್‌ ॥೨೮॥ 

ತಾವನ್ಯೋನ್ಯಂ ತು ದೃಷ್ಟ್ಟೈವ ಸಂರಂಭಂ ಜಗ್ಗತುಃ ಪರಮ್‌ ॥1೨೯॥ 


ಟವಲ 
ರಾಜನೆ, ವೀರನಾದ ಅಶ್ವತ್ಥಾಮನು ರಥದಲ್ಲಿ ಧೃಷ್ಟದ್ಯುಮ್ನನನ್ನು ಕಂಡು 
ಕ್ರೋಧದಿಂದ ಭುಸುಗುಟ್ಟುತ್ತ ಅವನ ಕಡೆಗೆ ನುಗ್ಗಿದ. ಅವರಿಬ್ಬರೂ ಪರಸ್ಪರ 
ನೋಡಿದ ಮಾತ್ರಕ್ಕೆ ಮಹಾಕೋಪ ಪರವಶರಾದರು. 


ಅಥಾಬ್ರವೀನ್ಮಹಾರಾಜ ದ್ರೋಣಪುತ್ರಃ ಪ್ರತಾಪವಾನ್‌ । 


ಧೃಷ್ಟದ್ಯುಮ್ನಂ ಸಮೀಪಸ್ಥಂ ತ್ನರಮಾಣೋ ವಿಶಾಂಪತೇ 11೩೦॥॥ 

ಆಳೆ ಇ ಇ ವ 

ಪಾಂಚಾಲಾಪಸದಾದ್ಯ ತ್ವಾಂ ಪ್ರೇಷಯಿಷ್ಯಾಮಿ ಮೃತ್ಯವೇ Xe 
ವ ಶೆ ಲೆ 


ಮಹಾರಾಜ, ವೇಗದಿಂದ ನುಗ್ಗುವ ಪ್ರತಾಪಶಾಲಿಯಾದ ಅಶ್ವತ್ಥಾಮನು 
ಸಮೀಪಕ್ಕೆ ಬಂದಿದ್ದ ಧೃಷ್ಟದ್ಯುಮ್ನನನ್ನು ಕುರಿತು ನುಡಿದ, "ದುಷ್ಟಪಾಂಚಾಲನೆ, ಈಗ 
ನಾನು ನಿನ್ನನ್ನು ಮೃತ್ಯುವಿನ ಬಳಿಗೆ ಕಳಿಸುವೆನು' ಎಂದು. 

ಪಾಪಂ ಹಿ ಯತ್ತ್ವಯಾ ಕರ್ಮ ಫತಾ ದ್ರೋಣಂ ಪುರಾ ಕೃತಮ್‌ । 

ಅದ್ಯ ತ್ವಾ ಪತ್ಸ ತೇ ತದ್ದೆ 4 ಯಥಾ ಹ್ಯಕುಶಲಂ ತಥಾ 12೨11 


“ಹಿಂದೆ ದ್ರೋಣನನ್ನು ಕೊಂದು ನೀನು ಪಾಪಕರ್ಮ ಮಾಡಿರುವೆ. ಅದರಿಂದ 


96 ಮಹಾಭಾರತ 


ಇಂದು ಅದು ಅಜ್ಜನ ಪಾಪಕರ್ಮ ತನ್ನನ್ನೆ ತಾಪಗೊಳಿಸುವಂತೆ ನಿನ್ನನ್ನು 
ತಾಪಗೊಳಿಸುತದೆ. 

ಅರಕ್ಷ್ಯಮಾಣಃ ಪಾರ್ಥೇನ ಯದಿ ತಿಷ್ಠಸಿ ಸಂಯುಗೇ ॥ 

ನಾಪಕ್ರಾಮಸಿ ವಾ ಮೂಢ ಸತ್ಯಮೇತದ್‌ ಬ್ರವೀಮಿ ತೇ 11೩೩11 


ಪಾರ್ಥನ ರಕ್ಷಣೆ ಇಲ್ಲದೆ ಯುದ್ಧದಲ್ಲಿ ನೀನು ನಿಂತರೆ ಅಥವಾ ಯುದ್ಧದಿಂದ 
ನೀನು ಪಲಾಯನ ಮಾಡದಿದ್ದರೆ ಇದು ಸತ್ಯವಾಗುವುದೆಂದು ನಿನಗೆ ನಾನು 
ಹೇಳುತ್ತಿದ್ದೇನೆ.' 

ಏವಮುಕ್ತಃ ಪ್ರತ್ಯುವಾಚ ಧೃಷ್ಟದ್ಯುಮ್ನಃ ಪ್ರತಾಪವಾನ್‌ 11೩೪11 

ಅಶ್ವತ್ಥಾಮನು ಹೀಗೆ ನುಡಿದಾಗ ಪ್ರತಿಯಾಗಿ ಧೃಷ್ಟದ್ಯುಮ್ನ ನುಡಿದ. 

ಧೃಷ್ಟದ್ಯುಮ್ನ! 
ಪ್ರತಿವಾಕ್ಕಂ ಸ ಏವಾಸಿರ್ಮಾಮಕೋ ದಾಸ್ಯತೇ ತವ । 
ಯೇನೈವ ತೇ ಪಿತುರ್ದತ್ತಂ ಯತಮಾನಸ್ಯ ಸಂಯುಗೇ 11೩.೫11 


ರಣದಲ್ಲಿ ಯತ್ನಶೀಲನಾದ ನಿನ್ನ ತಂದೆಗೆ ಉತ್ತರ ಕೊಟ್ಟಿರುವ ನನ್ನ ಈ ಖಡ್ಗವೇ 
ನಿನ್ನ ಮಾತಿಗೂ ಉತರ ನೀಡುತದೆ. 


ಯದಿ ತಾವನ್ನಯಾ ದ್ರೋಣೋ ನಿಹತೋ ಬ್ರಾಹ್ಮಣಬ್ರುವಃ । 

ತ್ವಾಮಿದಾನೀಂ ಕಥಂ ಯುದ್ಧೇ ನ ಹನಿಷ್ಯಾಮಿ ವಿಕ್ರಮಾತ್‌ ॥೩೬॥ 

ಹೆಸರಿಗೆ ಮಾತ್ರ ಬ್ರಾಹ್ಮಣನಾಗಿದ್ದ ದ್ರೋಣನನ್ನು ನಾನು ಕೊಂದಿದ್ದೇನೆ 
ಎಂದಮೇಲೆ ಈಗ ಪರಾಕ್ರಮದಿಂದ ನಾನು ನಿನ್ನನ್ನು ಹೇಗೆ ಕೊಲ್ಲದಿರುವೆ? 


ಏವಮುಕ್ತ್ವಾ ಮಹಾರಾಜ ಸೇನಾಪತಿರಮರ್ಷಣಃ | 
ನಿಶಿತೇನಾಥ ಬಾಣೇನ ದ್ರೌಣಿಂ ವಿವ್ಯಾಧ ಪಾರ್ಷತಃ HAZ 


ಮಹಾರಾಜ, ಸೇನಾಪತಿ ಧೃಷ್ಟದ್ಯುಮ್ನನು ಹೀಗೆ ಹೇಳಿ ತೀಕ್ಷ್ಣ ವಾದ ಬಾಣದಿಂದ 
ಅಶ್ವತ್ಥಾಮನನ್ನು ಹೊಡೆದ. 


ಕರ್ಣಪರ್ವ 97 


ತತೋ ದ್ರೌಣಿಃ ಸುಸಂಕ್ರುದ್ಧಃ ಶರೈಃ ಸನ್ನತಪರ್ವಭಿಃ | 

ಪ್ರಾಚ್ಛಾದಯದ್‌ ದಿಶೋ ರಾಜನ್‌ ಧೃಷ್ಟದ್ಯುಮ್ನಸ್ಯ ಸಂಯುಗೇ ॥೩೮॥ 

ಆಗ ರಾಜನೆ, ಅಶ್ವತ್ಥಾಮನು ಕುಪಿತನಾಗಿ ಡೊಂಕುಗಿಣ್ಣಿನ ಬಾಣಗಳಿಂದ 
ರಣದಲ್ಲಿ ಧೃಷ್ಟದ್ಯುಮ್ನನ ಎಲ್ಲ ದಿಕ್ಕುಗಳನ್ನೂ ಆಚ್ಛಾದಿಸಿದ. 

ನೈವಾಂತರಿಕ್ಷಂ ನ ದಿಶೋ ನೈವ ಯೋಧಾಃ ಸಮಂತತಃ । 

ದೃಶ್ಯಂತೇ ವೈ ಮಹಾರಾಜ ಶರೈಶ್ನನ್ನಾಃ ಸಹಸ್ರಶಃ IA 

ಮಹಾರಾಜ, ಬಾಣಗಳಿಂದ ಎಲ್ಲೆಡೆ ಮುಚ್ಚಿ ಹೋದುದರಿಂದ ಅಂತರಿಕ್ಷ 
ಕಾಣಲಿಲ್ಲ ದಿಕ್ಕುಗಳು ಕಾಣಲಿಲ್ಲ ಸಾವಿರಾರು ಯೋಧರೂ ಬಾಣಗಳಿಂದ ಮುಚ್ಚಿ 
ಹೋದುದರಿಂದ ಕಾಣಲಿಲ್ಲ 


ತಥೈವ ಪಾರ್ಷತೋ ರಾಜನ್‌ ದ್ರೌಣಿಮಾಹವಶೋಭಿನಮ್‌ । 

ಶರೈಃ ಸಂಭಾದಯಮಾಸ ಸೂತಪುತ್ರಸ್ಯ ಪಶ್ಯತಃ Well 

ರಾಜನೆ, ದಧೃಷ್ಟದ್ಕ್ಯುಮ್ನನೂ ಹಾಗೇ, ಕರ್ಣನು ನೋಡುತಿದ್ದಂತೆಯೇ 
ಯುದ್ಧದಲ್ಲಿ ಶೋಭಿಸುವ ಅಶ್ವತ್ಥಾಮನನ್ನು ಬಾಣಗಳಿಂದ ಮುಚ್ಚಿದ. 


ರಾಧೇಯೋತಪಿ ಮಹಾರಾಜ ಪಾಂಚಾಲಾನ್‌ ಸಹ ಪಾಂಡವೈಃ । 
ದ್ರೌಪದೇಯಾನ್‌ ಯುಧಾಮನ್ಯುಂ ಸಾತ್ಯಕಿಂ ಚ 

ಮಹಾರಥಮ್‌ ॥1೪೧॥॥ 
ಏಕಃ ಸ ವಾರಯಾಮಾಸ ಪ್ರೇಕ್ಷಣೀಯಃ ಸಮಂತತಃ HY 


ಮಹಾರಾಜ, ಕರ್ಣನೂ ಕೂಡ ಏಕಾಕಿಯಾಗಿ, ಪಾಂಚಾಲರನ್ನು ಪಾಂಡವರನ್ನು 
ದ್ರೌಪದೀಪುತ್ರರನ್ನು ಯುಧಾಮನ್ಯುವನ್ನು ಮತ್ತು ಮಹಾರಥನಾದ ಸಾತ್ಯಕಿಯನ್ನು 
ಇದಿರಿಸಿದ. ಎಲ್ಲ ಕಡೆಗಳಿಂದಲೂ ಪ್ರೇಕ್ಷಣೀಯನಾದ. 

ದೃಷ್ಟದ್ಯುಮ್ನೋಠಪಿ ಸಮರೇ ದ್ರೌಣೇಶ್ಚಿಚ್ಛೇದ ಕಾರ್ಮುಕಮ್‌ । 

ತದಪಾಸ್ಯ ಧನುರ್ದ್ರೌಣಿರನ್ಯದಾದತ್ತ ಕಾರ್ಮುಕಮ್‌ 11೪೩1 

ವೇಗವತ್‌ ಸಮರೇ ಘೋರಂ ಶರಾಂಶ್ಚಾಶೀವಿಷೋಪಮಾನ್‌ 11೪೪॥॥ 


98 ಮಹಾಭಾರತ 


ಧೃಷ್ಠದ್ಯುಮನು ರಣದಲ್ಲಿ ಅಶ್ವತ್ಥಾಮನ ಬಿಲ್ಲನ್ನು ಕಡಿದ. ಆ ಬಿಲ್ಲನ್ಹೆಸೆದು 
ಅಶ್ವತ್ಥಾಮನು ರಣದಲ್ಲಿ ವೇಗವುಳ್ಳ ಘೋರವಾದ ಇನ್ನೊಂದು ಬಿಲ್ಲನ್ನೂ 
ಹಾವಿನಂತಿರುವ ಬಾಣಗಳನ್ನೂ ಎತಿಕೊಂಡ. 


ಸ ಪಾರ್ಷತಸ್ಯ ರಾಜೇಂದ್ರ ಧನುಃ ಶಕ್ತಿಂ ಗದಾಂ ಧ್ವಜಮ್‌ । 
ಹಯಾನ್‌ ಸೂತಂ ರಥಂ ಚೈವ ನಿಮೇಷಾದ್‌ ವ್ಯಧಮಚ್ಚರೈಃ IU 


ಮಹಾರಾಜ, ಅಶ್ವತ್ಥಾಮನು ಧೃಷ್ಟದ್ಯುಮ್ನನ ಧನು ಶಕ್ತಿಗದೆ ಧ್ವಜ ಕುದುರೆಗಳು 
ಸಾರಥಿ ರಥವೆಲ್ಲವನ್ನೂ ನಿಮಿಷದಲ್ಲಿ ಬಾಣಗಳಿಂದ ನಾಶಪಡಿಸಿದ. 

ಸ ಚ್ಛಿನ್ನಧನ್ಹಾ ವಿರಥೋ ಹತಾಶ್ಟೋ ಹತಸಾರಥಧಿಃ | 

ಖಡ್ಗಮಾದತ್ತ ವಿಪುಲಂ ಶತಚಂದ್ರಂ ಚ ಭಾನುಮತ್‌ VEN 

ಧೃಷ್ಟದ್ಯುಮ್ನನ ಧನುಸ್ಸು ಕಡಿದಿದೆ. ರಥ ಮುರಿದಿದೆ. ಕುದುರೆಗಳು ಸತಿವೆ. 


ಸಾರಥಿ ಮಡಿದಿದ್ದಾನೆ. ಹೀಗಾಗಿ ಅವನು ಹೊಳೆವ ಖಡ್ಗವನ್ನೆತಿಕೊಂಡ, ದೊಡ್ಡ 
ಶತಚಂದ್ರ ಗುರಾಣಿಯನ್ನು ಹಿಡಿದ. 


ದ್ರೌಣಿಸ್ತದಪಿ ರಾಜೇಂದ್ರ ಭಲ್ಲೆ ಕ್ಲೈ ಕ್ಷಿಪ್ರಂ ಮಹಾರಥಃ | 
ಚಿಚ್ಛೇದ ಸ ಸಮರೇ ವೀರಃ ಕ್ಷಿಪ್ರಹಸ್ತೋ ದೃಢಾಯುಧಃ 11೪೭! 
ರಥಾದನವರೂಢಸ್ಯ ತದದ್ಭುತಮಿವಾಭವತ್‌ 11೪೮॥॥ 


ಅಶ್ವತ್ಥಾಮನು ರಣದಲ್ಲಿ ವೀರ, ವೇಗದ ಹಸ್ತ ಮತ್ತು ದೃಢವಾದ ಆಯುಧ 
ಉಳ್ಳವನು, ಮಹಾರಥ. ಅವನು, ಮಹಾರಾಜ! ಧೃಷ್ಟದ್ಯುಮ್ನನು ಇನ್ನೂ ರಥದಿಂದ 
ಕೆಳಗಿಳಿಯುವ ಮೊದಲೇ ಭಲ್ಲೆಗಳಿಂದ ಬೇಗನೆ ಖಡ್ಗವನ್ನೂ ಗುರಾಣಿಯನ್ನೂ 
ಕತ್ತರಿಸಿದ. ಅದು ಅದ್ಭುತವಾಗಿತ್ತು 


ಧೃಷ್ಟದ್ಯುಮ್ನಂ ತು ವಿರಥಂ ಹತಾಶ್ಚಂ ಛಿನ್ನಕಾರ್ಮುಕಮ್‌ I 


ಶರೈಶ್ವ ಬಹುಧಾ ಎದ್ದಂ ಮರ್ಮಸ್ಟೇವ ಸುತಾಡಿತಮ್‌ 11೪೯॥! 
ನಾತರದ್‌ ಭರತಶ್ರೇಷ್ಠ ಯತಮಾನೋ ಮಹಾರಥಃ 11೫೦॥॥ 


ಅಶ್ವತ್ಥಾಮನು ಧೃಷ್ಟದ್ಯುಮ್ನನನ್ನು ವಿರಥನನ್ನಾಗಿ ಮಾಡಿದ. ಅಶ್ವಗಳನ್ನು 


ಕರ್ಣಪರ್ವ 99 


ಕೊಂದ. ಬಿಲ್ಲನ್ನು ಕಡಿದ. ಬಾಣಗಳಿಂದ ಬಹಳವಾಗಿ ಹೊಡೆದ. 
ಮರ್ಮಸ್ಥಾನಗಳಲ್ಲಿ ತಿವಿದ. ಆದರೂ, ಮಹಾರಾಜ, ಮಹಾರಥನಾದ ಅಶ್ವತ್ಥಾಮ 
ಎಷ್ಟು ಯತ್ನಿಸಿದರೂ ದೃಷ್ಟದ್ಯುಮ್ನನನ್ನು ಕೊಲ್ಲಲು ಶಕನಾಗಲಿಲ್ಲ 
ತಸ್ಯಾಂತಮಿಷುಭೀ ರಾಜನ್‌ ಯದಾ ದ್ರೌಣಿರ್ನ ಜಗ್ಗಿವಾನ್‌ । 
ಅಥ ತ್ಯಕ್ತಾ ಸ ಧನುರ್ವೀರಃ ಪಾರ್ಷತಂ ತ್ತರಿತೋತಭ್ಯಗಾತ್‌ 11೫೧॥॥ 


ರಾಜನೆ, ವೀರ ಅಶ್ವತ್ಥಾಮನು ಬಾಣಗಳಿಂದ ಧೃಷ್ಟದ್ಯುಮ್ನನ ವಧೆಯನ್ನು 
ಮಾಡಲು ಶಕನಾಗದಿದ್ದಾಗ ಧನುಸ್ಸನ್ನು ಬಿಟ್ಟು ವೇಗವಾಗಿ ಅವನ ಕಡೆಗೆ ನುಗ್ಗಿದ. 


ಆಸೀದಾದ್ರವತೋ ರಾಜನ್‌ ವೇಗಸ್ತಸ್ಯ ಮಹಾತ್ಮನಃ | 
ಗರುಡಸ್ಯೇವ ಪತತೋ ಜಿಫೃಕ್ಷೋಃ ಪನ್ನಗೋತ್ತಮಮ್‌ 11೫೨1 


ರಾಜನೆ, ಮಹಾತ್ಮನಾದ ಅಶ್ವತ್ಥಾಮನು ನುಗ್ಗುವಾಗ ಅವನ ವೇಗವು ದೊಡ್ಡ 
ಹಾವನ್ನು ಹಿಡಿಯಲು ಹಾರಿ ಬರುವ ಗರುಡನ ವೇಗದಂತಿತ್ತು 


ಏತಸ್ಮಿನ್ನೇವ ಕಾಲೇ ತು ಮಾಧವೋಠರ್ಜುನಮಬ್ರವೀತ್‌ । 


ಪಶ್ಯ ಪಾರ್ಥ ಯಥಾ ದ್ರೌಣಿಃ ಪಾರ್ಷತಸ್ಯ ವಧಂ ಪ್ರತಿ 11೫೩11 
ಯತ್ನಂ ಕರೋತಿ ವಿಪುಲಂ ಹನ್ಯಾಚ್ಚೈನಮಸಂಶಯಮ್‌ 11೫೪। 


ಇದೇ ಸಮಯದಲ್ಲಿ ಕೃಷ್ಣ ಅರ್ಜುನನಿಗೆ ನುಡಿದ ನೋಡು, ಅರ್ಜುನ, 
ಅಶ್ವತ್ಥಾಮನು ಧೃಷ್ಟದ್ಯುಮ್ನನ ವಧೆಗೆ ಹೇಗೆ ಯತ್ನ ಮಾಡುತ್ತಿದ್ದಾನೆ! ಅವನು 
ಕೊಲ್ಲುವನು, ಸಂಶಯವಿಲ್ಲ 

ತಂ ಮೋಚಯ ಮಹಾಬಾಹೋ ಪಾರ್ಷತಂ ಶತ್ರುತಾಪನಮ್‌ । 

ದ್ರೌಣೇರಾಸ್ಯಮನುಪ್ರಾಪ್ತಂ ಮೃತ್ಯೋರಾಸ್ಯಗತಂ ಯಥಾ 11೫೫1 

ಮಹಾಬಾಹುವೆ, ಶತ್ರುತಾಪಕನಾದ ಧೃಷ್ಟದ್ಯುಮ್ನ ಮೃತ್ಯುವಿನ ದವಡೆಗೆ 
ಸಿಲುಕಿದಂತೆ ಅಶ್ವತ್ಥಾಮನ ದವಡೆಗೆ ಸಿಕ್ಕಿದ್ದಾನೆ. ಅವನನ್ನು ಬಿಡಿಸು. 

ಏವಮುಕ್ತ್ವಾ ಮಹಾರಾಜ ವಾಸುದೇವಃ ಪ್ರತಾಪವಾನ್‌ | 

ಪ್ರೈಷಯತ್ತತ್ರ ತುರಗಾನ್‌ ಯತ್ರ ದ್ರೌಣಿರ್ವ್ಯವಸ್ಥಿತಃ 11೫೬ 


100 ಮಹಾಭಾರತ 


ಮಹಾರಾಜ, ಪ್ರತಾಪಶಾಲಿಯಾದ ಕೃಷ್ಣನು ಹೀಗೆ ಹೇಳಿ ಅಶ್ವತ್ಥಾಮನು 
ಇರುವಲ್ಲಿಗೆ ಕುದುರೆಗಳನ್ನು ನಡೆಸಿದ. 


ತೇ ಹಯಾಶ್ಚಂದ್ರಸಂಕಾಶಾಃ ಕೇಶವೇನ ಪ್ರಚೋದಿತಾಃ | 
ಪಿಬಂತ ಇವ ಚಾಕಾಶಂ ಜಗುರ್ದ್ರೌಣಿರಥಂ ಪ್ರತಿ 11೫೭ 


ಚಂದ್ರನಂತೆ ಹೊಳೆಯುವ ಆ ಕುದುರೆಗಳನ್ನು ಕೃಷ್ಣನು ಪ್ರಚೋದಿಸಿದಾಗ 
ಅವು ಆಕಾಶವನ್ನು ಕುಡಿಯುವಂತೆ ತಲೆಯೆತ್ತಿ ಅಶ್ವತ್ಥಾಮನ ರಥದ ಕಡೆಗೆ 
ಧಾವಿಸಿದುವು. 

ದೃಷ್ಟಾ ಎsಯಾಂತೌ ಮಹಾವೀರ್ಯಾವುಭೌ ಕೃಷ್ಣಧನಂಜಯೌ I 

ಧೃಷ್ಟದ್ಯುಮ್ನವಧೇ ರಾಜಂಶ್ಚಕ್ರೇ ಯತ್ನಂ ಮಹಾಬಲಃ 11೫೮11 


ರಾಜನೆ, ಮಹಾವೀರ್ಯಶಾಲಿಗಳಾದ ಕೃಷ್ಣಾರ್ಜುನರು ಬರುತ್ತಿರುವುದನ್ನು 
ಕಂಡು ಮಹಾಬಲ ಅಶ್ವತ್ಥಾಮನು ಧೃಷ್ಟದ್ಯುಮ್ನನ ವಧೆಗೆ ಯತ್ನ ಮಾಡಿದ. 

ವಿಕೃಷ್ಯಮಾಣಂ ದೃಷ್ಟ್ಟೈವ ಧೃಷ್ಟದ್ಯುಮ್ನಂ ಜನೇಶ್ವರ । 

ಶರಾಂಶ್ಚಿಕ್ಷೇಪ ವೈ ಪಾರ್ಥೋ ದ್ರೌಣಿಂ ಪ್ರತಿ ಮಹಾಬಲಃ 11೫೯1 

ರಾಜನೆ, ಅಶ್ವತ್ಥಾಮನು ಧೃಷ್ಟದ್ಯುಮ್ನನನ್ನು ಸೆಳೆಯುತಿದ್ದುದನ್ನು ನೋಡಿ 
ಮಹಾಬಲಿ ಅರ್ಜುನನು ಅವನ ಮೇಲೆ ಬಾಣಗಳನ್ನು ಎಸೆದ. 


ತೇ ಶರಾ ಹೇಮವಿಕೃತಾ ಗಾಂಡೀವಪ್ರೇಷಿತಾ ಭೃಶಮ್‌ । 
ದ್ರೌಣಿಮಾಸಾದ್ಯ ವಿವಿಶುರ್ವಲ್ಲೀಕಮಿವ ಪನ್ನಗಾಃ 11ಓ೦॥॥ 


ಬಂಗಾರದಿಂದ ಮಾಡಿದ ಆ ಬಾಣಗಳು ಚೆನ್ನಾಗಿ ಗಾಂಡೀವದಿಂದ ಮುಕವಾಗಿ 
ಅಶ್ವತ್ಥಾಮನನ್ನು ಸೇರಿ, ಹಾವುಗಳು ಹುತ್ತವನ್ನು ಪ್ರವೇಶಿಸುವಂತೆ ಅವನ 
ಮೈಯೊಳಗೆ ಹೊಕ್ಕವು. 

ಸ ವಿದ್ಧಸ್ಸೆಃ ಶರೈರ್ಫೋರೈರ್ದ್ವೋಣಪುತ್ರಃ ಪ್ರತಾಪವಾನ್‌ 11೬೧॥ 

ಉತ್ಸೃಜ್ಯ ಸಮರೇ ರಾಜನ್‌ ಪಾಂಚಾಲ್ಯಮಮಿತೌಜಸಮ್‌ ॥೬೨॥ 

ರಥಮಾರುರುಹೇ ವೀರೋ ಧನಂಜಯಶರಾರ್ದಿತಃ | 

ಪ್ರಗೃಹ್ಯ ಚ ಧನುಃ ಶ್ರೇಷ್ಠಂ ಪಾರ್ಥಂ ವಿವ್ಯಾಧ ಸಾಯಕೈಃ 11೬೩1 


ಕರ್ಣಪರ್ವ 101 


ಪ್ರತಾಪಶಾಲಿ ಅಶ್ವತ್ಥಾಮನು ಅರ್ಜುನನ ಬಾಣಗಳಿಂದ ಹೊಡೆಸಿಕೊಂಡು, 
ರಣದಲ್ಲಿ ಅಮಿತ ಪರಾಕ್ರಮಿಯಾದ ಧೃಷ್ಟದ್ಯುಮ್ನನನ್ನು ಬಿಟ್ಟು ರಥವನ್ನೇರಿದ. 
ಅರ್ಜುನನ ಬಾಣಗಳಿಂದ ಪೀಡಿತನಾದ ವೀರನಾದ ಅವನು ಶ್ರೇಷ್ಠವಾದ 
ಧನುಸನ್ನು ಎತ್ತಿಕೊಂಡು ಅರ್ಜುನನನ್ನು ಬಾಣಗಳಿಂದ ಹೊಡೆಯಲು ತೊಡಗಿದ. 


ಏತಸ್ಮಿನ್ನಂತರೇ ವೀರಃ ಸಹದೇವೋ ಜನಾಧಿಪ । 
ಅಪೋವಾಹ ರಥೇನಾಜೌ ಪಾರ್ಷತಂ ಶತ್ರುತಾಪನಮ್‌ MLV 


ರಾಜನೆ, ಆ ಸಮಯದಲ್ಲಿ ವೀರನಾದ ಸಹದೇವನು ರಣದಲ್ಲಿ 
ಶತ್ರುತಾಪಕನಾದ ಧೃಷ್ಟದ್ಯುಮ್ನನನ್ನು ರಥದಿಂದ ದೂರಕ್ಕೆ ಒಯ್ದ 
ಅರ್ಜುನೋಠಪಿ ಮಹಾರಾಜ ದ್ರೌಣಿಂ ವಿವ್ಯಾಧ ಪತ್ರಿಭಿಃ । 


ತಂ ದ್ರೋಣಪುತ್ರಃ ಸಂಕ್ರುದ್ಧೋ ಬಾಹ್ಹೋರುರಸಿ ಚಾರ್ದಯತ್‌ ॥೬೫। 


ಮಹಾರಾಜ, ಅರ್ಜುನನು ಅಶ್ವತ್ಥಾಮನನ್ನು ಬಾಣಗಳಿಂದ ಹೊಡೆದ. 
ಅವನನ್ನು ಅಶ್ವತ್ಥಾಮನು ಕುಪಿತನಾಗಿ ತೋಳುಗಳಲ್ಲಿಯೂ ಎದೆಯಲ್ಲಿಯೂ 
ಹೊಡೆದ. 


ಕ್ರೋಧಿತಸ್ತು ರಣೇ ಪಾರ್ಥೋ ನಾರಾಚಂ ಕಾಲಸಮ್ಮಿತಮ್‌ । 


ದ್ರೋಣಪುತ್ರಾಯ ಚಿಕ್ಷೇಪ ಕಾಲದಂಡಮಿವಾಪರಮ್‌ WEL 
ಸ ಬ್ರಾಹ್ಮಣಸ್ಯಾಂಸದೇಶೇ ನಿಪಪಾತ ಮಹಾದ್ಯುತಿಃ 11೬೭! 


ರಣದಲ್ಲಿ ಕೋಪಗೊಳಿಸಲ್ಪಟ್ಟ ಅರ್ಜುನನು ಮೃತ್ಯುವಿನಂತಿದ್ದ ಇನ್ನೊಂದು 
ಯಮದಂಡದಂಥ ಬಾಣವನ್ನು ಅಶ್ವತ್ಥಾಮನ ಮೇಲೆ ಎಸೆದ. ಮಹಾಪ್ರಕಾಶವುಳ್ಳ 
ಅದು ಅವನ ಹೆಗಲಿನಲ್ಲಿ ಬಿದ್ದಿತು. 


1 ವಿಷ್ಣರೋ ಮಹಾರಾಜ ಶರವೇಗೇನ ಸಂಯುಗೇ ॥ 


ನಿಷಸಾದ ರಥೋಪಸ್ಥೇ ವೈಕ್ಸವ್ಯಂ ಚ ಪರಂ ಯಯಾ 11೬೮1 


ಅಶ್ವತ್ಥಾಮನು ರಣದಲ್ಲಿ ಬಾಣವೇಗದಿಂದ ವಿಷ್ಟಲಗೊಂಡು ರಥದೊಳಗಿನ 
ಹಿಂಬಾಗದಲ್ಲಿ ಕುಳಿತುಕೊಂಡು ಬಹಳ ವೇದನೆಯನ್ನು ಹೊಂದಿದ. 


102 ಮಹಾಭಾರತ 


ತತಃ ಕರ್ಣೋ ಮಹಾರಾಜ ವ್ಯಾಕ್ಷಿಪದ್‌ ವಿಜಯಂ ಧನುಃ । 
ಅರ್ಜುನಂ ಸಮರೇ ಕ್ರುದ್ಧಃ ಪ್ರೇಕ್ಷಮಾಣೋ ಮುಹುರ್ಮುಹುಃ ॥೬೯॥ 


ದೆ ರಥಂ ಚಾಪಿ ಪಾರ್ಥೇನ ಕಾಮಯಾನೋ ಮಹಾರಣೇ 11೭೦॥॥ 


ಮಹಾರಾಜ, ಆಗ ಕರ್ಣನು ರಣದಲ್ಲಿ ಕ್ರುದ್ಧನಾಗಿ ಮಹಾರಣದಲ್ಲಿ 
ಅರ್ಜುನನೊಂದಿಗೆ ದ್ವೈರಥಯುದ್ಧ ಮಾಡಲು ಬಯಸಿ ಅವನನ್ನು ಪುನಃ ಪುನಃ 
ನೋಡುತ್ತ ತನ್ನ ವಿಜಯಧನುಸನ್ನು ಠೇಂಕರಿಸಿದ. 


ವಿಷ್ಣಲಂ ತಂ ತು ವೀಕ್ಷ್ಯಾಥ ದ್ರೋಣಪುತ್ರಂ ಚ ಸಾರಥಿ: । 
ಅಪೋವಾಹ ರಥೇನಾಜೌ ತರಮಾಣೋ ರಣಾಜಿರಾತ್‌ 11೭೧॥॥ 


ಅಶ್ವತ್ಥಾಮನು ರಣದಲ್ಲಿ ವಿಷ್ವಲಗೊಂಡಿದ್ದನ್ನು ನೋಡಿ ಸಾರಥಿಯು ಅವನನ್ನು 
ರಥದಿಂದ ಬೇಗನೆ ರಣರಂಗದಿಂದಾಚೆಗೆ ಒಯ್ದ 


ಅಥೋತ್‌ಕ್ರುಷ್ಟಂ ಮಹಾರಾಜ ಪಾಂಚಾಲೈರ್ಜಿತಕಾಶಿಭಿಃ । 
ಮೋಕ್ಷಿತಂ ಪಾರ್ಷತಂ ದೃಷ್ಟ್ಯಾ ದ್ರೋಣಪುತ್ರಂ ಚ ಪೀಡಿತಮ್‌ ॥೭೨॥ 


ಮಹಾರಾಜ, ಜಯದಿಂದ ಶೋಭಿಸುವ ಪಾಂಚಾಲರು ಧೃಷ್ಟದ್ಯುಮ್ನನು 
ಅಶ್ವತ್ಥಾಮನಿಂದ ಬಿಡುಗಡೆ ಹೊಂದಿದ್ದನ್ನೂ ಅಶ್ವತ್ಥಾಮ ಪೀಡಿತನಾದುದನ್ನೂ 
ಕಂಡು ದೊಡ್ಡ ಗರ್ಜನೆ ಮಾಡಿದರು. 


ವಾದಿತ್ರಾಣಿ ಚ ದಿವ್ಯಾನಿ ಪ್ರಾವಾದ್ಯಂತ ಸಹಸ್ರಶಃ | 
ಸಿಂಹನಾದಶ ಸಂಜಜೇ ದೃಷ್ಟಾ ಘೋರಂ ಮಹಾದುತಮ್‌ ॥೭೩॥ 
ಚ ಇಗ. ಲ ಚವ ಬ 


ಪಾಂಚಾಲರು ಸಾವಿರಾರು ದಿವ್ಯವಾದ್ಯಗಳನ್ನು ಮೊಳಗಿಸಿದರು. 
ಮಹಾದ್ಭುತವಾದ ಭಯಂಕರ ಯುದ್ಧವನ್ನು ಕಂಡು ಸಿಂಹನಾದ ಮಾಡಿದರು. 


ಏವಂ ಕೃತ್ವಾಬ್ರವೀತ್‌ ಪಾರ್ಥೋ ವಾಸುದೇವಂ ಧನಂಜಯಃ | 
ಯಾಹಿ ಸಂಶಪ್ತಕಾನ್‌ ಕೃಷ್ಣ ಕಾರ್ಯಮೇತತ್ಸರಂ ಮಮ Hav 


ಅರ್ಜುನನು ಹೀಗೆ ಅಶ್ವತ್ಥಾಮನ ನಿಗ್ರಹವನ್ನು ಮಾಡಿ ಕೃಷ್ಣನಿಗೆ ಹೇಳಿದ "ಕೃಷ್ಣ 
ಸಂಶಪಕರ ಬಳಿಗೆ ಹೋಗು. ಇದು ನನಗೆ ಮುಖ್ಯವಾದ ಕಾರ್ಯ' ಎಂದು. 


ಕರ್ಣಪರ್ವ 103 


ತತಃ ಪ್ರಯಾತೋ ದಾಶಾರ್ಹಃ ಶ್ರುತ್ವಾ ಪಾಂಡವಭಾಷಿತಮ್‌ । 

ರಥೇನಾತಿಪತಾಕೇನ ಮನೋಮಾರುತರಂಹಸಾ 11೭೫11 

ಆಗ ಕೃಷ್ಣನು ಅರ್ಜುನನ ಮಾತನ್ನು ಕೇಳಿ ಬಹುಪತಾಕೆಗಳುಳ್ಳ ಮನೋವೇಗ 
ಹಾಗೂ ವಾಯುವೇಗಗಳುಳ್ಳ ರಥದಿಂದ ಹೊರಟ. 


ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ಕರ್ಣಪರ್ವಣಿ ಧೃಷ್ಟದ್ಯುಮ್ನಪರಾಜಯೋ ನಾಮ ಷಟ್‌ಪಂಚಾಶೋ5ಧ್ಯಾಯಃ TET 


ಕ 
ಳಿ 


ಐವತ್ತೇಳನೆಯ ಅಧ್ಯಾಯ 
ಯುಧಿಷ್ಠಿರನನ್ನು ಸೆರೆಹಿಡಿಯುವ ಯತ್ನ. 
ಅದು ಭೀಮನಿಂದ ವಿಫಲವಾಗುತ್ತದೆ. 
ಸಂಜಯಃ 


ಏತಸ್ಮಿನ್ನಂತರೇ ಕೃಷ್ಣಃ ಪಾರ್ಥಂ ವಚನಮಬ್ರವೀತ್‌ । 
ದರ್ಶಯನ್ನಿವ ಕೌಂತೇಯಂ ಧರ್ಮರಾಜಂ ಯುಧಿಷ್ಠಿರಮ್‌ Tel] 


ಸಂಜಯನು ಧೃತರಾಷ್ಟ್ರನಿಗೆ ನುಡಿದ ಈ ಸಮಯದಲ್ಲಿ ಕೃಷ್ಣಮ 
ಅರ್ಜುನನಿಗೆ ಕುಂತೀಪುತ್ರ ಧರ್ಮರಾಜ ಯುಧಿಷ್ಠಿರನನ್ನು ತೋರಿಸುತ್ತ ನುಡಿದ. 


ಏಷ ಪಾಂಡವ ತೇ ಭ್ರಾತಾ ಧಾರ್ತರಾಷ್ಟ್ರೈರ್ಮಹಾಬಲೈ: । 

ಜಿಘಾಂಸುಭಿರ್ಮಹೇಷ್ಟಾಸೈರ್ದ್ರುತಂ ಪಾರ್ಥಾನುಸಾರ್ಯತೇ ॥ಟ1೨॥॥ 

"ಅರ್ಜುನ, ನಿನ್ನ ಸೋದರನನ್ನು ಮಹಾಬಲಿಗಳಾದ ಮಹಾಬಿಲ್ಗಾರರಾದ 
ವಧೇಚ್ಛುಗಳಾದ ಕೌರವರು ವೇಗವಾಗಿ ಬೆನ್ನಟ್ಟುತಿದ್ದಾರೆ. 

ತಥಾನುಯಾಂತಿ ಸಂರಬ್ಬಾಃ ಪಾಂಚಾಲಾ ಯುದ್ದದುರ್ಮದಾಃ | 

ಯುಧಿಷ್ಠಿರಂ ಮಹಾತ್ಮಾನಂ ಪರೀಪ್ಪಂತೋ ಮಹಾಜವಾಃ 11೩1 

ಹಾಗೇ ಯುದ್ಧದಲ್ಲಿ ಮದಿಸುವ ಮಹಾವೇಗಶಾಲಿಗಳಾದ ಪಾಂಚಾಲರೂ 
ಕೂಡ ಕುಪಿತರಾಗಿ ಮಹಾತ್ಮ ಯುಧಿಷ್ಠಿರನನ್ನು ರಕ್ಷಿಸಿಕೊಳ್ಳುವುದಕ್ಕಾಗಿ ಹಿಂದಿನಿಂದ 
ಬರುತಿದ್ದಾರೆ. 


104 ಮಹಾಭಾರತ 


ಏಷ ದುರ್ಯೋಧನಃ ಪಾರ್ಥ ರಥಾನೀಕೇನ ದಂಸಿತಃ । 
ರಾಜಾ ಸರ್ವಸ್ಯ ಲೋಕಸ್ಯ ರಾಜಾನಮನುಧಾವತಿ HY 


ಅರ್ಜುನ, ಈ ರಾಜಾ ದುರ್ಯೋಧನನು ಸರ್ವಲೋಕದ ರಾಜನಾದ 
ಯುಧಿಷ್ಠಿರನನ್ನು ರಥಸ್ಥಿನಸನ್ನದ್ದಾಗ ಬೆನ್ನಟ್ಟತಿದ್ದಾನೆ. 


ಜಿಘಾಂಸುಃ ಪುರುಷವ್ಯಾಫ್ರಂ ಭ್ರಾತೃಭಿಃ ಸಹಿತೋ ಬಲೀ | 
ಆಶೀವಿಷಸಮಸ]ರ್ಶೈಃ ಸರ್ವಯುದ್ಧವಿಶಾರದೈ: 11೫11 


ದುರ್ಯೋಧನನು ವಿಷಸರ್ಪ ಸಮಾನ ಸ್ಪರ್ಶವುಳ್ಳ ಸರ್ವಯುದ್ಧ 
ವಿಶಾರದರಾದ ಸೋದರರಿಂದ ಸಹಿತನಾಗಿ ಬಲಿಷ್ಠನಾಗಿದ್ದು ಯುಧಿಷ್ಠಿರನನ್ನು 
ಸಂಹರಿಸುವ ಬಯಕೆ ಉಳ್ಳವನಾಗಿದ್ದಾನೆ. 


ಏತೇ ಜಿಫೃಕ್ಷವೋ ಯಾಂತಿ ದ್ವಿಪಾಶ್ಚರಥಪತ್ತಯಃ । 
ಯುಧಿಷ್ಠಿರಂ ಧಾರ್ತರಾಷ್ಟ್ರಾ ರತ್ನೋತ್ತಮಮಿವಾರ್ಥಿನಃ WLI 


ಅರ್ಥಿಗಳು ಉತ್ತಮವಾದ ರತ್ನವನ್ನು ಪಡೆಯಲು ಬಯಸುವಂತೆ 
ದುರ್ಯೋಧನನ ಕಡೆಯ ಗಜ ಅಶ್ವ ರಥ ಪದಾತಿಗಳು ಯುಧಿಷ್ಠಿರನನ್ನು 
ಸೆರೆಹಿಡಿಯಲು ಬಯಸಿ ಹೋಗುತಿದ್ದಾರೆ. 


ಪಶ್ಯ ಸಾತ್ವತಭೀಮಾಭ್ಯಾಂ ನಿರುದ್ಧಾಧಿಷ್ಠಿತಾಃ ಪುನಃ । 

ಜಿಹೀರ್ಷವೋತಮೃತಂ ದೈತ್ಯಾಃ ಶಕ್ರಾಗ್ನಿಭ್ಯಾಮಿವಾವಶಾಃ Hel 

ಅಮೃತವನ್ನು ಅಪಹರಿಸಲು ಬಯಸುವ ದೈತ್ಯರು ಇಂದ್ರಾಗ್ನಿಗಳಿಂದ 
ನಿರುದ್ಧರಾದರೂ ಕೂಡ ಅಮೃತದ ಮೇಲಿನ ಆಗ್ರಹವನ್ನು ಬಿಡುವುದಿಲ್ಲ ಪುನಃ 
ಅದರಲ್ಲಿ ಅಧಿಷ್ಠಿತರೇ ಆಗಿರುತಾರೆ. ಹಾಗೇ ಕೌರವಸೈೆನಿಕರು ಯುಧಿಷ್ಠಿರನನ್ನು 
ಹಿಡಿಯಲು ಬಯಸಿ ಸಾತ್ಯಕಿ, ಭೀಮಸೇನರಿಂದ ನಿರುದ್ಧರಾದರೂ ಪರವಶತೆ 
ಯಿಂದ ಅವರು ಪುನಃ ಯುಧಿಷ್ಠಿರ ಗ್ರಹಣಕಾರ್ಯದಲ್ಲಿ ಅಧಿಷ್ಠಿತರೇ ಆಗ್ಗಿದಾರೆ. 


ಏತೇ ಬಹುತ್ವಾತ್‌ ತ್ವರಿತಾಃ ಪುನರ್ಗಚ್ಚಂತಿ ಪಾಂಡವಮ್‌ । 
ಸಮುದ್ರಮಿವ ವಾರ್ಯೋಘಾಃ ಪ್ರಾವೃಟ್‌ಕಾಲೇ ಮಹಾರಥಾಃ 1೮॥ 


ಮಹಾರಥರಾದ ಇವರು ಬಹುಸಂಖ್ಯೆಯಲ್ಲಿರುವುದರಿಂದ ಬೇಗನೆ ಪುನಃ 


ಕರ್ಣಪರ್ವ 105 


ಯುಧಿಷ್ಠಿರನನ್ನು ನೀರಿನ ಪ್ರವಾಹಗಳು ಮಳೆಗಾಲದಲ್ಲಿ ಬಹುಸಂಖ್ಯೆಯಲ್ಲಿರುವುದ 
ರಿಂದ ಸಮುದ್ರವನ್ನು ಸೇರುವಂತೆ ಆಕ್ರಮಿಸುತ್ತಾರೆ. 


ನದಂತಃ ಸಿಂಹನಾದಾಂಶ್ಚ ಧಮಂತಶ್ಚಾಪಿ ವಾರಿಜಾನ್‌ । 

ಬಲವಂತೋ ಮಹೇಷ್ವಾಸಾ ವಿಧೂನ್ನಂತೋ ಧನೂಂಷಿ ಚ 1೯1! 

ಸಿಂಹನಾದಗೈಯುತ್ತ ಶಂಖಗಳನ್ನು ಊದುತ್ತ ಧನುಸುಗಳನ್ನು ಓಲಾಡಿಸುತ್ತ 
ಮಹಾಬಿಲ್ಲಾರರಾದ ಬಲಿಷ್ಠರಾದ ಕೌರವಸ್ಯೆನಿಕರು ಬರುತಿದ್ದಾರೆ. 

ಮೃತ್ಯೋರ್ಮುಖಗತಂ ಮನ್ಯೇ ಕುಂತೀಪುತ್ರಂ ಯುಧಿಷ್ಠಿರಮ್‌ । 

ಹುತಮಗ್ಗೌ ಚ ಮನ್ಯೇ5ಹಂ ದುರ್ಯೋಧನವಶಂ ಗತಮ್‌ ॥ಟಃ೧೦॥॥ 

ಕುಂತೀಪುತ್ರ ಯುಧಿಷ್ಠಿರನು ದುರ್ಯೋಧನನ ವಶನಾದರೆ ಮೃತ್ಯುವಿನ 
ದವಡೆಯನ್ನು ಸೇರಿದಂತೇ ಅಗ್ನಿಯಲ್ಲಿ ಆಹುತಿಯಾದಂತೆಯೇ ಎಂದು 
ಭಾವಿಸುತ್ತೇನೆ. 

ಯಥಾಯುಕ್ತಮನೀಕಂ ಹಿ ಧಾರ್ತರಾಷ್ಟ್ರಸ್ಯ ಪಾಂಡವ । 

ನಾಸ್ಯ ಶಕ್ರೋಠಪಿ ಮುಚ್ಯೇತ ಸಂಪ್ರಾಪ್ತೋ ಬಾಣಗೋಚರಮ್‌ ॥1೧೧॥ 

ಅರ್ಜುನ, ಕೌರವನ ಸೈನ್ಯ ಸರಿಯಾಗಿ ವ್ಯೂಹಗೊಂಡಿದೆ. ಅದರ ಬಾಣಗಳಿಗೆ 
ಗೋಚರನಾದರೆ ಇಂದ್ರನೂ ಬಿಡುಗಡೆ ಹೊಂದಲಾರ. 

ದುರ್ಯೋಧನಸ್ಯ ಶೂರಸ್ಯ ದ್ರೌಣೇಃ ಶಾರದ್ದತಸ್ಯ ಚ । 

ಕರ್ಣಸ್ಯ ಚೇಷುವೇಗೋ ವೈ ಪರ್ವತಾನಪಿ ದಾರಯೇತ್‌ HOS 

ಶೂರನಾದ ದುರ್ಯೋಧನನ, ಅಶ್ವತ್ಥಾಮನ, ಕೃಪನ ಮತ್ತು ಕರ್ಣನ 
ಬಾಣಗಳ ವೇಗವು ಬೆಟ್ಟಗಳನ್ನೇ ಸೀಳೀತು. 

ದುರ್ಯೋಧನಸ್ಯ ಶೂರಸ್ಯ ಶರೌಘಾನ್‌ ಶೀಘ್ರಮಸ್ಯತಃ । 

ಸಂಕ್ರುದ್ಧಸ್ಯಾಂತಕಸ್ಕೇವ ಕೋ ವೇಗಂ ಸಂಸಹೇದ್‌ ರಣೇ 11೧೩11 

ಶೂರ ದುರ್ಯೋಧನನು ಶೀಘ್ರವಾಗಿ ಬಾಣಸಮೂಹಗಳನ್ನು ಎಸೆಯು 
ವವನು. ಕುಪಿತನಾದರೆ ಅಂತಕನಂತಾಗುವನು. ರಣದಲ್ಲಿ ಅವನ ಬಾಣವೇಗವನ್ನು 
ಯಾವು ಸಹಿಸಬಲ್ಲ? 


106 ಮಹಾಭಾರತ 


ಕರ್ಣೇನ ಚ ಕೃತೋ ರಾಜಾ ವಿಮುಖಃ ಶತ್ರುತಾಪನಃ | 
ಬಲವಾಂಲ್ಲಘುಹಸ್ತಶ್ಚ ಕೃತೀ ಯುದ್ಧವಿಶಾರದಃ 11೧೪॥ 


ರಾಧೇಯಃ ಪಾಂಡವಶ್ರೇಷ್ಠಂ ಶಕ್ತಃ ಪೀಡಯಿತುಂ ರಣೇ । 
ಸಹಿತೋ ಧೃತರಾಷ್ಟ್ರಸ್ಯ ಪುತೈಃ ಶೂರೋ ಮಹಾತ್ಮಭಿಃ 11೧೫1! 


ಶತ್ರುತಾಪಕನಾದ ರಾಜಾ ಯುಧಿಷ್ಠಿರನು ಕರ್ಣನಿಗೆ ಸೋತು ಪಲಾಯನ 
ಮಾಡುವಂತಾಯಿತು. ಆ ಕರ್ಣನು ಕೈಚಳಕ ಉಳ್ಳವನು, ಕುಶಲ, ಯುದ್ಧವಿಶಾರದ, 
ಶೂರ. ಮಹಾತ್ಮರಾದ ಧೃತರಾಷ್ಟ್ರಪುತ್ರರಿಂದ ಕೂಡಿ ಅವನು ರಣದಲ್ಲಿ ಯುಧಿಷ್ಠಿರ 
ನನ್ನು ಪೀಡಿಸಲು ಶಕನಾಗಿದ್ದಾನೆ. 


ತಸ್ಕೈವಂ ಯುಧ್ಯಮಾನಸ್ಯ ಸಂಗ್ರಾಮೇ ಸಂಯತಾತ್ಮನಃ । 
ಅನ್ಯೈರಪಿ ಚ ಪಾರ್ಥಸ್ಯ ಹೃತಂ ವರ್ಮ ಮಹಾರಥೈೆಃ 11೧೬॥॥ 


ಜಿತೇಂದ್ರಿಯನಾದ ಯುಧಿಷ್ಠಿರನು ಸಂಗ್ರಾಮದಲ್ಲಿ ಯುದ್ಧಮಾಡುವಾಗ ಅನ್ಯ 
ಮಹಾರಥರು ಕೂಡ ಅವನ ಕವಚವನ್ನು ಸಿಇಿದ್ದಾರೆ. 


ಉಪವಾಸಕೃಶೋ ರಾಜಾ ಭೃಶಂ ಭರತಸತ್ತಮ । 
ಬ್ರಾಹ್ಮೇ ಬಲೇ ಸ್ಥಿತೋ ಹ್ಯೇಷ ನ ಕ್ಷತ್ರೇ5ತಿಬಲೇ ವಿಭೋ 11೧೭1! 


ಅರ್ಜುನ, ರಾಜಾ ಯುಧಿಷ್ಠಿರನು ಉಪವಾಸವ್ರತಗಳಿಂದ ಕೃಶನಾಗಿದ್ದಾನೆ. 
ಬ್ರಾಹ್ಮಬಲದಲ್ಲಿಯೇ ಅವನಿಗೆ ನಿಷ್ಠೆ ಕ್ಷಾತ್ರಬಲದಲ್ಲಿ ಅಷ್ಟು ನಿಷ್ಠೆ ಇಲ್ಲ 

ಯತ್ರ ಯತ್ರ ಸ ಧರ್ಮಾತ್ಮಾ ದೃಷ್ಟ್ವಾ ದೃಷ್ಟಿಂ ವ್ಯಸರ್ಜಯತ್‌। 

ತತ್ರ ತತ್ರ ವ್ಯಶೀರ್ಯಂತ ತಾವಕಾ ಭರತರ್ಷಭ (ಅ.59.ಶ್ಲೋ.27) 
ಎಂದು ಮುಂದೆ ಹೇಳುವಂತೆ ಧರ್ಮರಾಜ ದೃಷ್ಟಿಯಿಂದಲೇ ಶತ್ರುನಾಶ 
ಮಾಡಬಲ್ಲ ಬ್ರಾಹ್ಮಬಲ ಉಳ್ಳವನು. 
ನ ಜೀವತಿ ಮಹಾರಾಜೋ ಮನ್ಯೇ ಪಾರ್ಥ ಯುಧಿಷ್ಠಿರಃ । 
ಯದ್‌ ಭೀಮಸೇನಃ ಸಹತೇ ಸಿಂಹನಾದಮಮರ್ಷಣಃ 11೧೮1! 


ಅರ್ಜುನ, ಮಹಾರಾಜ ಯುಧಿಷ್ಠಿರನು ಇಂದು ಬದುಕಿ ಉಳಿಯಲಾರ ಎಂದೇ 
ಭಾವಿಸುತ್ತೇನೆ. ಏಕೆಂದರೆ ಸಹನೆ ಇಲ್ಲದ ಭೀಮಸೇನ, ಕೌರವರ ಸಿಂಹನಾದವನ್ನು 
ಸಹಿಸುತ್ತಿದ್ದಾನೆ. 


ಕರ್ಣಪರ್ವ 107 


ನರ್ದತಾಂ ಧಾರ್ತರಾಷ್ಟಾಣಾಂ ಪುನಃ ಪುನರರಿಂದಮ । 
ಧಮತಾಂ ಚ ಮಹಾಶಂಖಾನ್‌ ಸಂಗ್ರಾಮೇ ಜಿತಕಾಶಿನಾಮ್‌ ॥1೧೯॥ 


ಅರ್ಜುನ, ಕೌರವರು ಪುನಃ ಪುನಃ ಗರ್ಜಿಸುತ್ತಿದ್ದಾರೆ. ಮಹಾಶಂಖಗಳನ್ನು 
ಮೊಳಗಿಸುತ್ತಿದ್ದಾರೆ. ಸಂಗ್ರಾಮದಲ್ಲಿ ಜಯದಿಂದ ಮೆರೆಯುತಿದ್ದಾರೆ. ಅವರ 
ಸಿಂಹನಾದವನ್ನು ಭೀಮಸೇನ ಸಹಿಸಿಕೊಳ್ಳುತಿದ್ದಾನೆ. 

ಯುಧಿಷ್ಠಿರಂ ಪಾಂಡವೇಯಂ ಹತೇತಿ ಭರತರ್ಷಭ । 

ಸಂಚೋದಯತ್ಯಸೌ ಕರ್ಣೋ ಧಾರ್ತರಾಷ್ಟ್ರಾ ನ್‌ ಮಹಾಬಲಾನ್‌ 11೨೦! 

ಅರ್ಜುನ, "ಪಾಂಡುಪುತ್ರ ಯುಧಿಷ್ಠಿರನನ್ನು ವಧಿಸಿರಿ' ಎಂದು ಈ ಕರ್ಣನು 
ಮಹಾಬಲಿಗಳಾದ ಕೌರವರನ್ನು ಹುರಿದುಂಬಿಸುತಿದ್ದಾನೆ. 

ಸ್ಥೂಣಾಕರ್ಣೇಂದ್ರಜಾಲೇನ ಪಾರ್ಥ ಪಾಶುಪತೇನ ಚ । 

ಪ್ರಚ್ಛಾದಯಂತೋ ರಾಜಾನಮನುಯಾಂತಿ ಮಹಾರಥಾಃ 11೨೧1 

ಸ್ಥೂಣಾಕರ್ಣವೆಂಬ ಇಂದ್ರಜಾಲದಿಂದಲೂ ಪಾಶುಪತದಿಂದಲೂ ಯುಧಿಷ್ಠಿರ 
ನನ್ನು ಆಚ್ಛಾದಿಸುತ್ತ ಮಹಾರಥರು ಅವನನ್ನು ಬೆನ್ನಟ್ಟುತಿದ್ದಾರೆ. 

ಆತುರೋ ಮೇ ಮತೋ ರಾಜಾ ಸನ್ನಿಷೇವ್ಯಶ್ವ ಭಾರತ 11೨೨11 

ಅರ್ಜುನ, ಯುಧಿಷ್ಠಿರನು ಈಗ ಕಷ್ಟದಲ್ಲಿದ್ದಾನೆ. ಅವನನ್ನು ನಾವು ರಕ್ಷಿಸ 
ಬೇಕಿದೆ ಎಂದು ನನಗೆ ಅನಿಸುತಿದೆ. 


ಯಥೈನಮನುವರ್ತಂತೇ ಪಾಂಚಾಲಾಃ ಸಹ ಪಾಂಡವೈಃ | 
ತ್ಲರಮಾಣಾಸ್ತರಾಕಾಲೇ ಸರ್ವಶಸ್ತ್ರಭೃತಾಂ ವರಾಃ 2A 


ಸರ್ವಶಸ್ತ್ರಧಾರಿಗಳಲ್ಲಿ ಶ್ರೇಷ್ಠರಾದ ಪಾಂಚಾಲರೂ ಪಾಂಡವರೂ ತ್ವರೆ 
ಮಾಡಬೇಕಾದ ಈ ಕಾಲದಲ್ಲಿ ತ್ವರೆ ಮಾಡುತ್ತ ಯುಧಿಷ್ಠಿರನನ್ನು ಹಿಂಬಾಲಿಸಿ 
ಹೋಗುತ್ತಿದ್ದಾರೆ. 
ಮಜ್ಜಂತಮಿವ ಪಾತಾಳೇ ಬಲಿನೋತಪ್ರಜ್ಜಿಹೀರ್ಷವಃ (1೨೪॥॥ 
ಪಾತಾಳದಲ್ಲಿ ಮುಳುಗುವವನನ್ನೂ ಎತ್ತಲು ಬಯಸುವವರು, ಬಲಿಷ್ಠರು ಈ 
ಪಾಂಚಾಲ ಪಾಂಡವಯೋಧರು. 


108 ಮಹಾಭಾರತ 


ನ ಕೇತುರ್ದ್ವಶ್ಯತೇ ರಾಜ್ಞಃ ಕರ್ಣೇನ ನಿಹತಃ ಶರೈಃ | 
ಪಶ್ಯತೋರ್ಯಮಯೋಃ ಪಾರ್ಥ ಸಾತ್ಯಕೇಶ್ವ ಶಿಖಂಡಿನಃ 11೨೫11 
ಧೃಷ್ಟದ್ಯುಮ್ನಸ್ಯ ಭೀಮಸ್ಯ ಶತಾನೀಕಸ್ಯ ವಾ ವಿಭೋ । 

ಪಾಂಚಾಲಾನಾಂ ಚ ಸರ್ವೇಷಾಂ ಚೇದೀನಾಂ ಚೈವ ಭಾರತ ॥೨೬॥ 
ಯುಧಿಷ್ಠಿರನ ಧ್ವಜ ಕಾಣಿಸುತ್ತಿಲ್ಲ ನಕುಲ-ಸಹದೇವರು ಸಾತ್ಯಕಿ ಶಿಖಂಡಿ 


ಧೃಷ್ಟದ್ಯುಮ್ನ ಭೀಮ ಶತಾನೀಕ ಮತ್ತು ಎಲ್ಲ ಪಾಂಚಾಲರು ಚೇದಿಗಳು 
ನೋಡುತ್ತಿರುವಂತೆಯೆ ಕರ್ಣನು ಯುಧಿಷ್ಠಿರನ ಧ್ವಜವನ್ನು ಕತರಿಸಿದ್ದಾನೆ. 


ಏಷ ಕರ್ಣೋ ರಣೇ ಪಾರ್ಥ ಪಾಂಡವಾನಾಮನೀಕಿನೀಮ್‌ । 
ಶರೈರ್ವಿಧ್ದಂಸಯತಿ ವೈ ನಲಿನೀಮಿವ ಕುಂಜರಃ 11೨೭11 


ಅರ್ಜುನ, ಈ ಕರ್ಣನು ಕೊಳವನ್ನು ಮದ್ದಾನೆ ಕದಡುವಂತೆ ಪಾಂಡವ 
ಸೇನೆಯನ್ನು ಬಾಣಗಳಿಂದ ನಾಶಮಾಡುತಿದ್ದಾನೆ. 


ಏತೇ ದ್ರವಂತಿ ರಥಿನಸ್ತ್ವದೀಯಾಃ ಪಾಂಡುನಂದನ । 

ಪಶ್ಯ ಪಶ್ಯ ಯಥಾ ಪಾರ್ಥ ಗಚ್ಛಂತ್ಯೇತೇ ಮಹಾರಥಾಃ 11೨೮॥॥ 

ಅರ್ಜುನ, ನಿನ್ನ ಕಡೆಯ ರಥಿಕರು ಪಲಾಯನ ಮಾಡುತಿದ್ದಾರೆ. ನೋಡು 
ನೋಡು, ಹೇಗೆ ಈ ಮಹಾರಥರು ಹೋಗುತ್ತಿದ್ದಾರೆ! 


ಏತೇ ಭಾರತ ಮಾತಂಗಾಃ ಕರ್ಣೇನಾಭಿಹತಾ ರಣೇ । 
ಆರ್ತನಾದಾನ್‌ ವಿಕುರ್ವಾಣಾ ವಿದ್ರವಂತಿ ದಿಶೋ ದಶ 11೨೯॥ 


ಅರ್ಜುನ, ಈ ಆನೆಗಳು ರಣದಲ್ಲಿ ಕರ್ಣನಿಂದ ಹೊಡೆಸಿಕೊಂಡು 
ಆರ್ತನಾದ ಮಾಡುತ್ತ ಹತ್ತು ದಿಕ್ಕುಗಳಿಗೆ ಓಡುತಿವೆ. 


ರಥಾನಾಂ ದ್ರವತಾಂ ವೃಂದಂ ಪಶ್ಯ ಪಾರ್ಥ ಸಮಂತತಃ | 
ದ್ರಾವ್ಯಮಾಣಂ ರಣೇ ಚೈವ ಕರ್ಣೇನಾಮಿತ್ರಕರ್ಶಿನಾ Wa.Oll 


ಅರ್ಜುನ, ನೋಡು, ಶತ್ರುನಾಶಕನಾದ ಕರ್ಣನು ರಣದಲ್ಲಿ ರಥಿಕರನ್ನು 
ಓಡಿಸುತ್ತಿದ್ದಾನೆ. ಎಲ್ಲ ಕಡೆ ಓಡುವ ರಥಿಕರ ಸಮೂಹವನ್ನು ನೋಡು. 


ಕರ್ಣಪರ್ವ 109 


ಹಸ್ತಿಕಕ್ಷ್ಯಾಂ ರಣೇ ಪಶ್ಯ ಚರಂತಿಂ ತತ್ರ ತತ್ರ ಹ । 
ರಥಸ್ಥಂ ಸೂತಪುತ್ರಸ್ಯ ಕೇತುಂ ಕೇತುಮತಾಂ ವರ 11೩೧॥ 


ಧ್ವಜ ಉಳ್ಳವರಲ್ಲಿ ಶ್ರೇಷ್ಠನಾದ ಅರ್ಜುನನೆ, ಕರ್ಣನ ರಥದಲ್ಲಿರುವ ಕಾಕದ್ವಜ 
ವನ್ನು ನೋಡು. ಅಲ್ಲಲ್ಲಿ ಅದು ಸಂಚರಿಸುತಿದೆ. 

ಅಸೌ ಧಾವತಿ ರಾಧೇಯೋ ಭೀಮಸೇನರಥಂ ಪ್ರತಿ । 

ಕಿರನ್‌ ಶರಶತಾನೀವ ವಿನಿಘ್ನಂಸ್ತವ ವಾಹಿನೀಮ್‌ Ha ೨1 

ಈ ಕರ್ಣನು ಈಗ ನೂರಾರು ಬಾಣಗಳನ್ನು ಎಸೆಯುತ್ತ ನಿನ್ನ ಸೈನ್ಯವನ್ನು 
ವಧಿಸುತ್ತ ಭೀಮಸೇನನ ರಥದ ಕಡೆಗೆ ಧಾವಿಸುತಿದ್ದಾನೆ. 

ಏತಾನ್‌ ಪಶ್ಯ ಚ ಪಾಂಚಾಲಾನ್‌ ದ್ರಾವ್ಯಮಾಣಾನ್‌ ಸಮಂತತಃ | 

ಶಕ್ರೇಣೇವ ಯಥಾ ದೈತ್ಯಾನ್‌ ಹನ್ಯಮಾನಾನ್‌ ಮಹಾಹವೇ 1/೩೩॥ 


ಪಾಂಚಾಲರನ್ನು ಕರ್ಣ ಓಡಿಸುತ್ತಿದ್ದಾನೆ. ಅವರು ಓಡುವುದನ್ನು ನೋಡು. 
ಇಂದ್ರನು ಮಹಾರಣದಲ್ಲಿ ಹೊಡೆದಾಗ ದೈತ್ಯರು ಓಡುವಂತೆ ಹೇಗೆ ಓಡುತಾರೆ 
ನೋಡು. 

ಏಷ ಕರ್ಣೋ ರಣೇ ಜಿತ್ವಾ ಪಾಂಚಾಲಾನ್‌ ಪಾಂಡುಸ್ಫಂಜಯಾನ್‌ । 

ದಿಶೋ ವಿಪ್ರೇಕ್ಷತೇ ಸರ್ವಾಸ್ತ್ವದರ್ಥಮಿತಿ ಮೇ ಮತಿಃ HAV 

ಕರ್ಣನು ಪಾಂಚಾಲರನ್ನು ಪಾಂಡವರನ್ನು ಸೃಂಜಯರನ್ನು ರಣದಲ್ಲಿ 
ಪರಾಭವಗೊಳಿಸಿ ಈಗ ನಿನಗಾಗಿ ಎಲ್ಲ ದಿಕ್ಕುಗಳನ್ನು ನೋಡುತ್ತಿದ್ದಾನೆ ಎಂದು 
ನನಗೆ ಅನಿಸುತಿದೆ. 

ಪಶ್ಯ ಪಾರ್ಥ ಧನುಃ ಶ್ರೇಷ್ಠಂ ವಿಕರ್ಷನ್‌ ಸಾಧು ಶೋಭತೇ । 

ಶತ್ರೂನ್‌ ಜಿತ್ವಾ ಯಥಾ ಶಕ್ರೋ ದೇವಸಂಘೈಃ ಸಮಾವೃತಃ ॥೩೫॥ 

ನೋಡು ಅರ್ಜುನ, ಕರ್ಣನು ದೇವಸಮೂಹದಿಂದ ಸುತ್ತುವರಿಯಲ್ಪಟ್ಟ 
ಇಂದ್ರನಂತೆ ಶತ್ರುಗಳನ್ನು ಗೆದ್ದು ಶ್ರೇಷ್ಠವಾದ ಧನುಸ್ಸನ್ನು ಸೆಳೆದು ಚೆನ್ನಾಗಿ 
ಶೋಭಿಸುತ್ತಿದ್ದಾನೆ. 


110 ಮಹಾಭಾರತ 


ಏತೇ ನದಂತಿ ಕೌರವ್ಯಾ ದೃಷ್ಟಾ ಕರ್ಣಸ್ಯ ವಿಕ್ರಮಮ್‌ । 
ತ್ರಾಸಯಂತೋ ರಣೇ ಪಾರ್ಥಾನ್‌ ಸೃಂಜಯಾಂಶ್ಚ ಸಹಸ್ರಶಃ ॥೩೬॥ 


ಕರ್ಣನ ಪರಾಕ್ರಮವನ್ನು ಕಂಡು ಈ ಕೌರವಸೈೆನಿಕರು ರಣದಲ್ಲಿ ಸಾವಿರಾರು 
ಪಾಂಡವ, ಸೃಂಜಯರನ್ನು ಭೀತಿಗೊಳಿಸುತ್ತ ಗರ್ಜಿಸುತಿದ್ದಾರೆ. 


ಏಷ ಸರ್ವಾತ್ಮನಾ ಪಾಂಡೂನ್‌ ತ್ರಾಸಯಿತ್ವಾ ಮಹಾರಣೇ | 
ಅಭಿಭಾಷತಿ ರಾಧೇಯಃ ಸರ್ವಸೈನ್ಯಾನಿ ಮಾನದ: 11೩೭! 


ಶತ್ರುಗಳ ಮಾನ ಕಳೆವ ಈ ಕರ್ಣನು ಮಹಾರಣದಲ್ಲಿ ಪಾಂಡವ 
ಯೋಧರನ್ನು ಸರ್ವಾತ್ಮನಾ ಭೀತಿಗೊಳಿಸುತ್ತ ತನ್ನ ಎಲ್ಲ ಸೈನ್ಯಗಳಿಗೆ ಹೇಳುತ್ತಿದ್ದಾನೆ. 

ಅಭಿದ್ರವತ ಭದ್ರಂ ವೋ ದ್ರುತಂ ದ್ರವತ ಕೌರವಾಃ । 

ಯಥಾ ಜೀವನ್ನ ವಃ ಕಶ್ಚಿನ್ನುಚ್ಯತೇ ಯುಧಿ ಸೃಂಜಯಃ JEW 


ತಥಾ ಕುರುತ ಸಂಯತ್ತಾ ವಯಂ ಯಾಸ್ಯಾಮ ಪೃಷ್ಠತಃ । 
ಏವಮುಕ್ತ್ವಾನನುಯಾತ್ಯೇವ ಪೃಷ್ಠತೋ ವಿಕಿರನ್‌ ಶರೈಃ 11೩೯॥॥ 


"ಕೌರವರೆ, ಸೃಂಜಯರನ್ನು ಬೆನ್ನಟ್ಟಿ ಧಾವಿಸಿರಿ. ನಿಮಗೆ ಶುಭವಾಗಲಿ. ಬೇಗನೆ 
ಧಾವಿಸಿರಿ. ಒಬ್ಬ ಸೃಂಜಯನೂ ಕೂಡ ರಣದಲ್ಲಿ ಜೀವಂತನಾಗಿ ನಿಮ್ಮಿಂದ 
ತಪ್ಪಿಸಿಕೊಳ್ಳದಂತೆ ಮಾಡಿರಿ. ಯತ್ನಶೀಲರಾಗಿರಿ. ನಾವು ನಿಮ್ಮ ಹಿಂದಿನಿಂದಲೆ 
ಬರುತ್ತೇವೆ' ಹೀಗೆ ಹೇಳುತ್ತ ಕರ್ಣನು ಸ್ಫೃಂಜಯರ ಮೇಲೆ ಬಾಣಗಳನ್ನೆಸೆಯುತ್ತ 
ಹಿಂದಿನಿಂದ ಹಿಂಬಾಲಿಸಿ ಹೋಗುತ್ತಿದ್ದಾನೆ. 


ಪಶ್ಯ ಕರ್ಣಂ ರಣೇ ಪಾರ್ಥ ಶ್ಲೇತಚ್ಛತ್ರ ವಿರಾಜಿತಮ್‌ I 
ಉದಯಂ ಪರ್ವತಂ ಯದ್ದತ್‌ ಶಶಾಂಕೇನೋಪಶೋಭಿತಮ್‌ ॥(೪೦॥ 


ಅರ್ಜುನ, ಕರ್ಣನನ್ನು ನೋಡು. ರಣದಲ್ಲಿ ಶ್ವೇತಛತ್ರದಿಂದ ವಿರಾಜಿತನಾಗಿ 
ಚಂದ್ರನಿಂದ ವಿರಾಜಿತವಾಗುವ ಉದಯಪರ್ವತದಂತೆ ಕಾಣಿಸುತಾನೆ. 


ಪೂರ್ಣಚಂದ್ರನಿಕಾಶೇನ ಮೂರ್ಧ್ನಿ ಚ್ಛತ್ರೇಣ ಭಾರತ । 
ಧ್ರಿಯಮಾಣೇನ ಸಮರೇ ತಥಾ ಶತಶಲಾಕಿನಾ 11೪೧॥ 


ಕರ್ಣಪರ್ವ 111 


ಅರ್ಜುನ, ತಲೆಯ ಮೇಲೆ ಹಿಡಿದ ನೂರು ಸಲಾಕೆಗಳಿಂದ ಕೂಡಿದ ಪೂರ್ಣ 
ಚಂದ್ರನಂತೆ ಬೆಳಗುವ ಛತ್ರದಿಂದ ರಣದಲ್ಲಿ ಕರ್ಣನು ಎರಾಜಿತನಾಗಿದ್ದಾನೆ. 


ಏಷ ತ್ಹಾಂ ಪ್ರೇಕ್ಷತೇ ಕರ್ಣಃ ಸಕಟಾಕ್ಷಂ ವಿಶಾಂಪತೇ । 
ಉತ್ತಮಂ ರಥಮಾಸ್ಥಾಯ ಧ್ರುವಮೇಷ್ಯತಿ ಸಂಯುಗೇ 11೪೨॥॥ 


ಈ ಕರ್ಣನು ಓರೆಗಣ್ಣಿಂದ ನಿನ್ನನ್ನೇ ನೋಡುತಿದ್ದಾನೆ. ಉತಮವಾದ 
ರಥವನ್ನೇರಿ ನಿನ್ನ ಬಳಿಗೆ ರಣಕ್ಕೆ ನಿಶ್ಚಿತವಾಗಿ ಬರುತಾನೆ. 


ಪಶ್ಯ ಹ್ಯೇನಂ ಮಹಾಬಾಹೋ ವಿಧುನ್ಹಾನಂ ಮಹದ್ದನುಃ | 
ಶರಾಂಶ್ಚಾಶೀವಿಷಾಕಾರಾನ್‌ ವಿಸೃಜಂತಂ ಮಹಾಬಲಮ್‌ 11೪೩11 


ಅರ್ಜುನ, ಮಹಾಬಲಿಯಾದ ಕರ್ಣನನ್ನು ನೋಡು, ದೊಡ್ಡ ಧನುಸನ್ನು 
ಓಲಾಡಿಸುತಿದ್ದಾನೆ. ಹಾವಿನಾಕಾರದ ಬಾಣಗಳನ್ನು ಎಸೆಯುತಾನೆ. 


ಅಸೌ ನಿವೃತ್ತೋ ರಾಧೇಯೋ ದೃಶ್ಯತೇ ವಾನರದ್ದಜ । 
ಪ್ರಾರ್ಥಯನ್‌ ಸಮರಂ ಪಾರ್ಥ ತ್ವಯಾ ಸಹ ಪರಂತಪ । 
ವಧಾಯ ಚಾತ್ಮನೋತಭ್ಯೇತಿ ಪ್ರದೀಪಂ ಶಲಭೋ ಯಥಾ 11೪೪॥॥ 


ಕರ್ಣನು ಈಗ ಈ ಕಡೆಗೆ ತಿರುಗಿರುವುದು ಕಂಡುಬರುತ್ತಿದೆ. ಅವನು 
ನಿನ್ನೊಡನೆ ಯುದ್ಧವನ್ನು ಅಪೇಕ್ಷಿಸಿ, ದೀಪವನ್ನು ದೀಪದ ಹುಳುವಿನಂತೆ ತನ್ನ 
ವಧೆಗಾಗಿಯೆ ಸಮೀಪಿಸುತ್ತಿದ್ದಾನೆ. 


ಕರ್ಣಮೇಕಾಕಿನಂ ದ್ರಷ್ಟಾ ರಥಾನೀಕೇನ ಭಾರತ । 


ಲ ಜವ 


ರಿರಕ್ಷಿಷುಃ ಸುಸಂಯತ್ತೋ ಧಾರ್ತರಾಷ್ಟ್ರೋ ೇೀ5ಭಿವರ್ತತೇ 11೪೫11 


ಕರ್ಣ ಏಕಾಕಿಯಾಗಿರುವುದನ್ನು ಕಂಡು ಅವನನ್ನು ರಕ್ಷಿಸುವ ಇಚ್ಛೆಯಿಂದ 
ಬಹು ಯತ್ನಶೀಲನಾಗಿ ದುರ್ಯೋಧನನು ರಥಸ್ಥೆನ್ಯದೊಂದಿಗೆ ಬರುತಿದ್ದಾನೆ. 


ಸರ್ವೈಃ ಸಹೈಭಿರ್ದುಷ್ಟಾತ್ಮಾ ವಧ್ಯ ಏಷ ಪ್ರಯತ್ನತಃ । 
ತ್ವಯಾ ಯಶಶ್ಚ ರಾಜ್ಯಂ ಚ ಸುಖಂ ಚೋತ್ತಮಮಿಚ್ಛತಾ 11೪೬ 


112 ಮಹಾಭಾರತ 


ಯಶಸ್ಸು ರಾಜ್ಯ, ಉತ್ತಮಸುಖ ನಿನಗೆ ಬೇಕೆಂದರೆ ಈ ಎಲ್ಲರೊಂದಿಗೆ ಈ 
ದುಷ್ಟುತ್ನನಾದ ಕರ್ಣನನ್ನು ಯತ್ನಪೂರ್ವಕವಾಗಿ ಕೊಲ್ಲಬೇಕು. 


ಅದೀನಯೋರ್ವಿಶ್ರುತಯೋರ್ಯುವಯೋರ್ಯೋತ್ಸಮಾನಯೋಃ | 
ದೇವಾಸುರೇ ಪಾರ್ಥ ಮೃಧೇ ದೇವದಾನವಯೋರಿವ 11೪೭॥ 


ತ್ವಾಂ ಚ ದೃಷ್ಟಾ ತಿಸಂರಬ್ದಂ ಕರ್ಣಂ ಚ ಭರತರ್ಷಭ । 
ಅಸೌ ದುರ್ಯೋಧನಃ ಕ್ರುದ್ಧೋ ನೋತ್ತರಂ ಪ್ರತಿಪದ್ಯತೇ 11೪೮॥॥ 


ದೇವಾಸುರರ ಯುದ್ಧದಲ್ಲಿ ದೇವ-ದಾನವರಂತೆ ಧೈರ್ಯಶಾಲಿಗಳಾದ 
ಪ್ರಸಿದ್ಧರಾದ ನೀವಿಬ್ಬರು ಯುದ್ಧಮಾಡಿದರೆ, ಅದರಲ್ಲಿ ಅತಿಕೋಪ ಮಾಡುವ 
ನಿನ್ನನ್ನೂ ಕರ್ಣನನ್ನೂ ದುರ್ಯೋಧನನು ಕಂಡು, ಕ್ರುದ್ಧನಾದ ಆತ 
ನಿರುತರನಾಗುತಾನೆ. ನೀನು ಹತನಾಗುವಿ ಎಂದು ಆತ ಹೇಳಲಾರ. 


ಆತ್ಮಾನಂ ಚ ಕೃತಾತ್ಕಾನಂ ಸಮೀಕ್ಷ A ಭರತರ್ಷಭ ಟ 
ಕೃತಾಗಸಂ ಚ ರಾಧೇಯಂ ಧರ್ಮಾತ್ಮನಿ ಯುಧಿಷ್ಠಿರೇ 11೪೯॥॥ 


ಪ್ರತಿಪದ್ಯಸ್ತ್ವ ರಾಧೇಯಂ ಪ್ರಾಪ್ತಕಾಲಮನಂತರಮ್‌ । 
ಆರ್ಯಾಂ ಯುದ್ಧೇ ಮತಿಂ ಕೃತ್ವಾ ಪ್ರತ್ಯೇಹಿ ರಥಯೂಥಪಮ್‌ ।॥೫೦॥ 


ನೀನು ಪುಣ್ಯಾತ್ಮ ಕರ್ಣನು ಪುಣ್ಯಾತ್ಸನಾದ ಯುಧಿಷ್ಠಿರನಲ್ಲಿ ಪಾಪ 
ಮಾಡಿದ್ದಾನೆ. ಇದನ್ನು ಆಲೋಚಿಸಿ ವಿಲಂಬ ಮಾಡದೆ ಕಾಲೋಚಿತವಾದ ಕರ್ಮ 
ಮಾಡು. ಅರ್ಜುನ, ಯುದ್ಧದಲ್ಲಿ ಒಳ್ಳೆಯ ಸಂಕಲ್ಪ ಮಾಡಿ ರಥಸೇನಾಪತಿ ಯಾದ 
ಕರ್ಣನನ್ನು ಆಕ್ರಮಿಸು. 

ಪಂಚ ಹ್ಯೇತಾನಿ ಮುಖ್ಯಾನಾಂ ರಥಾನಾಂ ರಥಸತ್ತಮ । 

ಶತಾನ್ಯಾಯಾಂತಿ ವೇಗೇನ ಬಲಿನಾಂ ಭೀಮತೇಜಸಾಮ್‌ 11೫೧॥ 


ಪಂಚ ನಾಗಸಹಸ್ರಾಣಿ ದ್ವಿಗುಣಾ ವಾಜಿನಸ್ತಥಾ । 
ಅಭಿಸಂಹತ್ಯ ಕೌಂತೇಯ ಪದಾತಿಪ್ರಯುತಾನಿ ಚ 11೫೨ 


ಅನ್ಯೋನ್ಯರಕ್ಷಿತಂ ವೀರ ಬಲಂ ತ್ವಾಮಭಿವರ್ತತೇ 
ದ್ರೋಣಪುತ್ರಂ ಪುರಸ್ಕೃತ್ಯ ತಚ್ಚೀಫ್ರಂ ಸಂನಿಷೂದಯ 11೫೩।1 


ಕರ್ಣಪರ್ವ 113 


ಅರ್ಜುನ, ಮಹಾಬಲಿಷ್ಠರಾದ ಐದುನೂರು ಮುಖ್ಯ ರಥಿಕರು, ಅವರನ್ನು 
ಅನುಸರಿಸಿ ಐದುಸಾವಿರ ಆನೆಗಳು, ಹತುಸಾವಿರ ಕುದುರೆಗಳು, ಹತ್ತು ಲಕ್ಷ 
ಪದಾತಿಗಳೂ ಅಶ್ವತ್ಥಾಮನನ್ನು ಮುಂದೆ ಮಾಡಿಕೊಂಡು ಪರಸ್ಪರ ರಕ್ಷಣೆ 
ಮಾಡಿಕೊಳ್ಳುತ್ತ ವೇಗದಿಂದ ನಿನ್ನ ಮೇಲೆ ಆಕ್ರಮಣ ಮಾಡಲು ಬರುತಿದ್ದಾರೆ. 
ಅವರನ್ನು ಬೇಗನೆ ಸಂಹರಿಸು. 

ಸೂತಪುತ್ರೇ ಮಹೇಷ್ಠಾಸೇ ದರ್ಶಯಾತ್ಥಾನಮಾತ್ಮನಾ । 

ಉತ್ತಮಂ ಯತ್ನಮಾಸ್ಥಾಯ ಪ್ರತ್ಯೇಹಿ ಭರತರ್ಷಭ 11೫೪11 

ಮಹಾಬಿಲ್ಲಾರನಾದ ಕರ್ಣನಲ್ಲಿ ನೀನು ನಿನ್ನ ಪರಾಕ್ರಮವನ್ನು ಉತಮವಾಗಿ 
ಯತ್ನಪೂರ್ವಕವಾಗಿ ತೋರಿಸು, ಅವನನ್ನು ಆಕ್ರಮಿಸು. 

ಅಸೌ ಕರ್ಣಃ ಸುಸಂರಬ್ಧಃ ಪಾಂಚಾಲಾನಭಿಧಾವತಿ । 

ಕೇತುಮಸ್ಯ ಹಿ ಪಶ್ಯಾಮಿ ಧೃಷ್ಟದ್ಯುಮ್ನರಥಂ ಪ್ರತಿ 11೫೫11 

ಸಮುಚ್ಛೇತ್ಸ 53 ಪಾಂಚಾಲಾನಿತಿ ಮನ್ಯೇ ಪರಂತಪ JEAN 

ಕ್ರುದ್ಧನಾದ ಕರ್ಣನು ಪಾಂಚಾಲರ ಕಡೆಗೆ ಹೋಗುತಾನೆ. ಅವನ ರಥದ್ವಜವು 
ಧೃಷ್ಟದ್ಕ್ಯಮ್ನನ ರಥದ ಕಡೆಗೆ ಹೋಗುತ್ತಿರುವುದನ್ನು ಕಾಣುತ್ತಿದ್ದೇನೆ. ಅವನು 
ಪಾಂಚಾಲರನ್ನು ನಾಶಪಡಿಸುವನೆಂದು ನಾನು ಭಾವಿಸುತ್ತೇನೆ. 

ಆಚಕ್ಷೇ ತು ಪ್ರಿಯಂ ಪಾರ್ಥ ತವೇದಂ ಭರತರ್ಷಭ । 

ರಾಜಾ ಜೀವತಿ ಕೌರವ್ಯೋ ಧರ್ಮಪುತ್ರೋ ಯುಧಿಷ್ಠಿರಃ 11೫೭11 

ಅರ್ಜುನ, ನಿನಗೆ ಈಗ ಪ್ರಿಯವಾದ ಮಾತನ್ನು ಹೇಳುತ್ತೇನೆ, ಧರ್ಮಪುತ್ರ 
ರಾಜಾ ಯುಧಿಷ್ಠಿರ ಬದುಕಿದ್ದಾನೆ. 

ಅಸೌ ಭೀಮೋ ಮಹಾಬಾಹುಃ ಸನ್ನಿವೃತ್ತಶ್ಚಮೂಮುಖೇ । 

ವೃತಃ ಸೃಂಜಯಸೈನ್ಯೇನ ಸಾತ್ವತೇನ ಚ ಭಾರತ 11೫೮॥॥ 


ಮಹಾಬಾಹುವಾದ ಈ ಭೀಮನು ಸೈನ್ಯದ ಮುಂಭಾಗಕ್ಕೆ ಹಿಂದಿರುಗಿದ್ದಾನೆ. 
ಸೃಂಜಯ ಸೈನ್ಯದಿಂದಲೂ ಸಾತ್ಯಕಿಯಿಂದಲೂ ಯುಕನಾಗಿದ್ದಾನೆ. 


114 ಮಹಾಭಾರತ 


ವಧ್ಯಂತ ಏತೇ ಸಮರೇ ಕೌರವಾ ನಿಶಿತೈಃ ಶರೈಃ 1 
ಭೀಮಸೇನೇನ ಕೌಂತೇಯ ಪಾಂಚಾಲೈಶ್ಚ ಮಹಾತ್ಮಭಿಃ Teal 


ಈ ಕೌರವಯೋಧರು ರಣದಲ್ಲಿ ತೀಕ್ಷವಾದ ಬಾಣಗಳಿಂದ ಭೀಮಸೇನ 
ನಿಂದಲೂ ಮಹಾತ್ಮರಾದ ಪಾಂಚಾಲರಿಂದಲೂ ಹತರಾಗುತಿದ್ದಾರೆ. 


ಸೇನಾ ಹಿ ಧಾರ್ತರಾಷ್ಟಸ್ಯ ವಿಮುಖಾ ಚಾಭವದ್‌ ರಣಾತ್‌ । 
ವಿಪ್ರಧಾವತಿ ವೇಗೇನ ಭೀಮಸ್ಯ ನಿಹತಾ ಶರೈಃ 1೬೦॥ 


ದುರ್ಯೋಧನನ ಸೈನ್ಯ ರಣದಿಂದ ವಿಮುಖವಾಯಿತು. ಭೀಮನ ಬಾಣ 
ಗಳಿಂದ ಹೊಡೆಸಿಕೊಂಡು ವೇಗದಿಂದ ಪಲಾಯನ ಮಾಡುತಿದೆ. 


ವಿಷನ್ನಸಸ್ಯೇವ ಮಹೀ ರುಧಿರೇಣ ಸಮುಕ್ಷಿತಾ । 
ಕೌರವೀ ಭರತಶ್ರೇಷ್ಠ ಸೇನಾ ಕೃಪಣದರ್ಶನಾ 11೬೧1 


ರಕ್ತದಿಂದ ತೊಯ್ದ ಕೌರವಸೇವೆ ಸಸ್ಯನಾಶದಿಂದ ನೋಡಲು ದಯನೀಯ 
ವಾಗಿ ಕಾಣುವ ಹೊಲಗದ್ದೆಯಂತೇ ಕಂಡುಬಂದಿತು. 


ನಿವೃತ್ತಂ ಪಶ್ಯ ಕೌಂತೇಯ ಭೀಮಸೇನಂ ಯುಧಾಂಪತಿಮ್‌ । 
ಆಶೀವಿಷಮಿವ ಕ್ರುದ್ಧಂ ದ್ರಾವಯಂತಂ ವರೂಥಿನೀಮ್‌ 1॥೬೨॥॥ 


ಅರ್ಜುನ, ನೋಡು, ಯೋಧರಲ್ಲಿ ಶ್ರೇಷ್ಠನಾದ ಭೀಮಸೇನನನ್ನು ಅವನು 
ಯುದ್ಧಕ್ಷೈ ಹಿಂದಿರುಗಿ, ವಿಷಸರ್ಪದಂತೆ ಕುಪಿತನಾಗಿ ಶತ್ರುಸೈನ್ಯವನ್ನು 
ಹೊಡೆದೋಡಿಸುತಿದ್ದಾನೆ. 

ಹೀತರಕ್ತಾಸಿತಸಿತಾಸ್ತಾರಾಚಂದ್ರಾರ್ಕಮಂಡಿತಾಃ । 


ಪತಾಕಾ ವಿಪ್ರಕೀರ್ಯಂತೇ ಛತ್ರಾಣ್ಯೇತಾನಿ ಚಾರ್ಜುನ WEA 


ಅರ್ಜುನ, ಸೂರ್ಯ-ಚಂದ್ರ-ನಕ್ಷತ್ರಗಳ ಚಿಹ್ನೆಗಳಿಂದ ಅಲಂಕೃತವಾದ ಹಳದಿ 
ಕೆಂಪು ಕಪ್ಪು ಬಿಳಿ ಬಣ್ಣದ ಪತಾಕೆಗಳೂ ಛತ್ರಗಳೂ ರಣಭೂಮಿಯಲ್ಲಿ ಹರಡಿವೆ. 

ಸೌವರ್ಣಾ ರಾಜತಾಶ್ಚೈವ ತೈಜಸಾಶ್ಚ ಪೃಢಗಿಧಾಃ ] 

ಕೇತವೋ ವಿನಿಪಾತ್ಯಂತೇ ಹಸ್ತಶ್ನಂ ಚ ವಿಶೀರ್ಯತೇ WLI 


ಕರ್ಣಪರ್ವ 115 


ಬಂಗಾರ ಬೆಳ್ಳಿ ಮುಂತಾದ ಲೋಹಗಳಿಂದಾಗುವ ನಾನಾ ವಿಧವಾದ 
ಧ್ವಜಗಳು ಬೀಳಿಸಲ್ಪಡುತಿವೆ. ಆನೆ ಕುದುರೆಗಳು ಹತವಾಗುತಿವೆ. 

ರಥೇಭ್ಯಃ ಪ್ರಪತಂತ್ಯೇತೇ ರಥಿನೋ ವಿಗತಾಸವಃ । 

ನಾನಾವರ್ಣೈರ್ಹತಾ ಬಾಣೈಃ ಪಾಂಚಾಲೈರಪಲಾಯಿಭಿಃ 11೬೫1! 


ಈ ರಥಿಕರು ಅಸುನೀಗಿ ರಥಗಳಿಂದ ಬೀಳುತಿದ್ದಾರೆ. ಅವರು ಪಲಾಯನ 
ಮಾಡದ ಪಾಂಚಾಲರ ನಾನಾ ವರ್ಣದ ಬಾಣಗಳಿಂದ ಹತರಾದವರು. 


ಸಮನುಷ್ಯಾನ್‌ ಗಜಾನಶ್ಚಾನ್‌ ರಥಾಂಶ್ಚೈವ ಧನಂಜಯ । 

ಸಮಾದ್ರವಂತಿ ಪಾಂಚಾಲಾ ಧಾರ್ತರಾಷ್ಟ್ರಾಂಸ್ತರಸ್ಸಿನಃ MEL 

ಕೌರವರ ಆರೋಹಿಗಳುಳ್ಳ ಗಜ ಅಶ್ವ ರಥಗಳನ್ನು ಶಕಿಶಾಲಿಗಳಾದ 
ಪಾಂಚಾಲರು ಬೆನಟುತಿದಾರೆ. 

4 ಭಂ ೦ | 

ಮೃದ್ಧಂತಿ ಚ ನರವ್ಯಾಘ್ರಾ ಭೀಮಸೇನವ್ಯಪಾಶ್ರಯಾತ್‌ | 

ಬಲಂ ಪರೇಷಾಂ ದುರ್ಧರ್ಷಂ ತ್ಯಕ್ತ್ವಾ ಪ್ರಾಣಾನರಿಂದಮ ॥೬೭ಟ 

ಆ ಯೋಧಶ್ರೇಷ್ಠರು ಭೀಮಸೇನನ ಆಸರೆಯಿಂದ ಪ್ರಾಣದ ಹಂಗುತೊರೆದು 
ಶತ್ರುಗಳ ಇದಿರಿಸಲಾಗದ ಸೈನ್ಯವನ್ನು ಪುಡಿಗೈಯ್ಯುತಾರೆ. 

ಏತೇ ನದಂತಿ ಪಾಂಚಾಲಾ ಧಮಂತ್ಯಪಿ ಚ ವಾರಿಜಾನ್‌ । 

ಅಭಿದ್ರವಂತಿ ಚ ರಣೇ ನಿಪ್ಲಂತಃ ಸಾಯಕೈಃ ಪರಾನ್‌ mel 

ಈ ಪಾಂಚಾಲರು ಗರ್ಜಿಸುತಿದ್ದಾರೆ. ಶಂಖಗಳನ್ನು ಊದುತಿದ್ದಾರೆ. ಶತ್ರುಗಳನ್ನು 
ಬಾಣಗಳಿಂದ ಹೊಡೆಯುತ್ತ ರಣದಲ್ಲಿ ನುಗ್ಗಿ ಬರುತಾರೆ. 


ಪಶ್ಯಸೈಷಾಂ ಚ ಮಾಹಾತ್ಮ 19 ಪಾಂಚಾಲಾ ಹಿ ಪರಂತಪ । 
ಧಾರ್ತರಾಷ್ಟ್ರಾನ್‌ ವಿನಿಫಂತಿ ಕ್ರುದ್ಧಾಃ ಸಿಂಹಾ ಇವ ದ್ದಿಪಾನ್‌ 1೬೯1 


ಈ ಪಾಂಚಾಲಯೋಧರ ಮಾಹಾತ್ಮ್ಯವನ್ನು ನೋಡು. ಕೋಪಗೊಂಡ 
ಸಿಂಹಗಳು ಆನೆಗಳನ್ನು ಕೊಲ್ಲುವಂತೆ ಪಾಂಚಾಲರು ಕೋಪಗೊಂಡು ಕೌರವರನ್ನು 
ತಾ 


116 ಮಹಾಭಾರತ 


ಶಸ್ತ್ರಮಾಚ್ಛಿದ್ಯ ಶತ್ರೂಣಾಂ ಸಾಯುಧಾನಾಂ ನಿರಾಯುಧಾಃ । 
ತೇನೈವೈತಾನಮೋಘಾಸ್ಟ್ರಾ ನಿಫ್ನಂತಿ ಚ ನದಂತಿ ಚ 11೭೦॥॥ 


ನಿರಾಯುಧರಾದ ಪಾಂಚಾಲರು ಸಾಯುಧರಾದ ಶತ್ರುಗಳ ಆಯುಧವನ್ನು 
ಕಿತುಕೊಂಡು ಅದರಿಂದಲೆ ಶತ್ರುಗಳನ್ನು ವಧಿಸುತಾರೆ, ಗರ್ಜಿಸುತಾರೆ. 


ಶಿರಾಂಸ್ಯೇತಾನಿ ಪಾತ್ಯನ್ಷೇ ಶತ್ರೂಣಾಂ ಬಾಹವೋಪಪಿ ಚ । 
ರಥನಾಗಹಯಾ ವೀರಾ ಯಶಸ್ಯಾಃ ಸರ್ವ ಏವ ಚ 11೭೧॥ 


ಪಾಂಚಾಲಯೋಧರು ಶತ್ರುಗಳ ಶಿರಸುಗಳನ್ನು ತೋಳುಗಳನ್ನು ಬೀಳಿಸುತ್ತಾರೆ. 
ರಥ ಗಜ ಅಶ್ವ ಪದಾತಿಗಳನ್ನು ಎಲ್ಲರನ್ನೂ ಕೆಡಹುತಾರೆ. ಎಲ್ಲರೂ ಯಶಸ್ಸನ್ನು 
ಗಳಿಸುತಾರೆ. 


ಸರ್ವತಶ್ಚಾಭಿಪನ್ನೆ ಹಾ ಧಾರ್ತರಾಷ್ಟೀ ಮಹಾಚಮೂಃ | 
ಪಾಂಚಾಲೈರ್ಮಾನಸಾದೇತ್ಯ ಹಂಸೈರ್ಗಂಗೇವ ವೇಗಿತೈ: 11೭೨1 


ಮಾನಸ ಸರೋವರದಿಂದ ಹಂಸಗಳು ವೇಗದಿಂದ ಬಂದು ಗಂಗೆಯನ್ನು 
ಆಶ್ರಯಿಸುವಂತೆ, ಎಲ್ಲ ಕಡೆಗಳಿಂದ ಬಂದ ಪಾಂಚಾಲರೂ ವೇಗದಿಂದ ಕೌರವರ 
ಮಹಾ ಸೈನ್ಯವನ್ನು ಆಕ್ರಮಿಸಿದ್ದಾರೆ. 

ಸುಭೃಶಂ ಚ ಪರಾಕ್ರಾಂತಾಃ ಪಾಂಚಾಲಾನಾಂ ನಿವಾರಣೇ । 


ಕೃಪಕರ್ಣಾದಯೋ ವೀರಾ ಖುಷಭಾಣಾಮಿವರ್ಷಭಾಃ 11೭೩1 


ಗೂಳಿಗಳು ಗೂಳಿಗಳ ಮುಂದೆ ಪರಾಕ್ರಮ ತೋರುವಂತೆ ಕೃಪ ಕರ್ಣ 
ಮುಂತಾದ ವೀರರು ಪಾಂಚಾಲರನ್ನು ತಡೆಯಲು ಬಹಳ ಪರಾಕ್ರಮ 
ತೋರಬೇಕಾಯಿತು. 


ಸುನಿರ್ಭಗ್ನಾಂಶ್ಚ ಭೀಮಾಸ್ತ್ರೈರ್ಧಾರ್ತರಾಷ್ಟಾನ್‌ ಮಹಾರಥಾನ್‌ ।ಟ 
ಧೃಷ್ಟದ್ಯುಮ್ನಮುಖಾ ವೀರಾ ಫ್ಲಂತಿ ಶತ್ರೂನ್‌ ಸಹಸ್ರಶಃ Hv 


ಭೀಮಸೇನನ ಅಸ್ಪಗಳಿಂದ ಚೆನ್ನಾಗಿ ಭಗ್ಗರಾದ ಕೌರವಮಹಾರಥರನ್ನು 
ಧೃಷ್ಟದ್ಯುಮ್ನ ಮುಂತಾದ ವೀರರು ಸಾವಿರಾರು ಸಂಖ್ಯೆಯಲ್ಲಿ ಸಂಹರಿಸುತಾರೆ. 


ಕರ್ಣಪರ್ವ 117 
ಪಾಂಚಾಲೇಷ್ಠಭಿಭೂತೇಷು ದ್ವಿಷದ್ದಿರಪಭೀರ್ನದನ್‌ । 
ಶತ್ರು ಪಕ್ಷಮವಸ್ಕಂದ್ಯ ಶರಾನಸ್ಯತಿ ಮಾರುತಿ: 11೭೫11 


ಪಾಂಚಾಲರು ಶತ್ರುಗಳಿಂದ ಪರಾಜಿತರಾದಾಗ ಭಯವಿಲ್ಲದ ಭೀಮ 
ಗರ್ಜಿಸುತ್ತ ಶತ್ರುಪಕ್ಷವನ್ನು ಆಕ್ರಮಿಸಿ ಬಾಣಗಳನ್ನೆಸೆಯುತಾನೆ. 


ವಿಷಣ್ಣಭೂಯಿಷ್ನರಥಾ ಧಾರ್ತರಾಷ್ಟೀ ಮಹಾಚಮೂಃ ANT 
ರಥಾಶ್ಚೈತೇ ಸುವಿತ್ರಸ್ತಾ ಭೀಮಸೇನಭಯಾರ್ದಿತಾಃ XAT 


ಹೀಗೆ ಹೆಚ್ಚಿನ ರಥಿತರೆಲ್ಲರೂ ಕೌರವಸೇನೆಯಲ್ಲಿ ಹತರಾದರು. ಎಲ್ಲ 
ರಥಿಕರೂ ಭೀಮಸೇನನ ಭಯದಿಂದ ಪೀಡಿತರಾಗಿ ನಡುಗಿದರು. 

ಪಶ್ಯ ಭೀಮೇನ ನಾರಾಚ್ಯಶ್ಚಿನ್ನಾ ನಾಗಾಃ ಪತನ್ಯಮೀ । 

ವಜ್ರಿವಜ್ರಾಹತಾನೀವ ಶಿಖರಾಣಿ ಮಹೀಭೃತಾಮ್‌ Hac 

ಅರ್ಜುನ, ನೋಡು, ಇಂದ್ರನ ವಜ್ರಾಯುಧದಿಂದ ಕಡಿದ ಪರ್ವತಗಳ 
ಶಿಖರಗಳಂತೆ ಭೀಮನ ಬಾಣಗಳಿಂದ ಕಡಿದ ಆನೆಗಳು ಬೀಳುತಿವೆ. 

ಭೀಮಸೇನಸ್ಯ ನಿರ್ವಿದ್ದಾ ಬಾಣೈಃ ಸನ್ನತಪರ್ವಭಿಃ । 

ಸ್ವಾನ್ಯನೀಕಾನಿ ಮೃದ್ದಂತೋ ದ್ರವನ್ಯೇತೇ ಮಹಾಗಜಾಃ 11೭೯1 


ಭೀಮಸೇನನ ಡೊಂಕುಗಿಣ್ಣಿನ ಬಾಣಗಳಿಂದ ಹೊಡೆಸಿಕೊಂಡ 
ಮಹಾಗಜಗಳು ತಮ್ಮ ಕಡೆಯ ಸೈನಿಕರನ್ನೇ ತುಳಿದು ಮರ್ದಿಸಿ ಓಡಿಹೋಗುತಿವೆ. 


ಅಭಿಜಾನೀಹಿ ಭೀಮಸ್ಯ ಸಿಂಹನಾದಂ ದುರುತ್ತ್ಷಹಮ್‌ I 
ನದತೋಶರ್ಜುನ ಸಂಗ್ರಾಮೇ ವೀರಸ್ಯ ಜಿತಕಾಶಿನಃ 11೮೦॥ 


ರಣದಲ್ಲಿ ಜಯದಿಂದ ಶೋಭಿಸುವ ಗರ್ಜಿಸುವ ವೀರ ಭೀಮನ, ಶತ್ರುಗಳಿಗೆ 
ಸಹಿಸಲಾಗದ ಸಿಂಹಗರ್ಜನೆ ಎಂದರೆ ಇದು ಎಂದು, ಅರ್ಜುನ, ನೀನು ಸರಿಯಾಗಿ 
ತಿಳಿದುಕೊಳ್ಳು. 


ಏಷ ನೈಷಾದಿರಭ್ಯೇತಿ ದ್ವಿಷಮುಖ್ಯೇನ ಪಾಂಡವಮ್‌ । 
ಜಿಘಾಂಸುಸ್ಪೋಮರೈಃ ಕ್ರುದ್ದೋ ದಂಡಪಾಣಿರಿವಾಂತಕಃ WSO 


118 ಮಹಾಭಾರತ 


ಈತ ನಿಷಾದರಾಜ ಪುತ್ರ, ಗಜೋತಮವನ್ನೇರಿ ಭೀಮನನ್ನು ತೋಮರಗಳಿಂದ 
ಕೊಲ್ಲಲು ಬಯಸಿ ಕ್ರುದ್ಧನಾಗಿ ದಂಡಪಾಣಿಯಾದ ಯಮನಂತೆ ಆಕ್ರಮಿಸಿದ. 


ಸತೋಮರಾವಸ್ಯ ಭುಜೌ ಛಿನ್ನೌ ಭೀಮೇನ ಗರ್ಜತಃ | 
ತೀಕ್ಷ್ಣೆ,ರಗ್ನಿಶಿಖಾಪ್ರಖ್ಯೈರ್ನಾರಾಚೈರ್ದಶಭಿರ್ಹತ: 11೮೨! 


ಆದರೆ ಈಗ ಭೀಮನು ಗರ್ಜಿಸುತ್ತ ತೀಕ್ಷ್ಣವಾದ ಅಗ್ನಿಜ್ವಾಲೆಯಂಥ ಹತ್ತು 
ಬಾಣಗಳಿಂದ ಅವನನ್ನು ಹೊಡೆದಿದ್ದಾನೆ. ತೋಮರಗಳನ್ನು ಹಿಡಿದ ಎರಡೂ 
ತೋಳುಗಳನ್ನೂ ಕತದಿಸಿದ್ದಾನೆ. 


ಹತ್ತೈನಂ ಪುನರಾಯಾತಿ ನಾಗಾನನ್ಯಾನ್‌ ಪ್ರಹಾರಿಣಃ | 
ಪಶ್ಯ ನೀಲಾಂಬುದನಿಭಾನ್‌ ಮಹಾಮಾತ್ರೈರಧಿಷ್ಠಿತಾನ್‌ 11೮೩॥॥ 


ಶಕ್ತಿತೋಮರನಾರಾಚೈರ್ವಿನಿಫ್ಲಂತಂ ವೃಕೋದರಮ್‌ 11೮೪॥॥ 


ಹೀಗೆ ನಿಷಾದರಾಜ ಪುತ್ರನನ್ನು ಕೊಂದ ಬಳಿಕ ತನ್ನ ಮೇಲೆ ಪ್ರಹಾರ ಮಾಡಿದ 
ಬೇರೆ ಗಜಯೋಧರನ್ನೂ ಭೀಮ ಇದಿರಿಸುತ್ತಾನೆ. ಮಾವಟಿಗರಿಂದ ಯುಕವಾದ 
ಕರಿಮೋಡಗಳಂಥ ಗಜಗಳನ್ನು ಶಕ್ತಿ ತೋಮರ ನಾರಾಚಗಳಿಂದ ಕೊಲ್ಲುತಾನೆ. 
ನೋಡು. 

ಸಪ್ತ ಸಪ್ತ ಚ ನಾಗಾಂಸ್ತಾನ್‌ ವೈಜಯಂತೀಶ್ಚ ಸಧ್ದಜಾಃ । 

ನಿಹತ್ಯ ನಿಶಿತೈರ್ಬಾಣೈಶ್ಲಿನ್ನಾಃ ಪಾರ್ಥಾಗ್ರಜೇನ ತೇ 11೮೫। 

ದಶಭಿರ್ದಶಭಿಶ್ಚೈಕೇ ನಾರಾಚೈರ್ನಿಹತಾ ಗಜಾಃ 11೮೬॥॥ 


ನಿಮ್ಮಣ್ಣ ಭೀಮಸೇನನು ನಲವತೊಂಬತ್ತು ಆನೆಗಳನ್ನೂ ಕೊಂದು 
ಧ್ವಜಗಳನ್ನೂ ವೈಜಯಂತೀ ಪತಾಕೆಗಳನ್ನೂ ಕತರಿಸಿದ್ದಾನೆ. ಹತ್ತು ಹತ್ತು 
ಬಾಣಗಳಿಂದ ಒಂದೊಂದಾಗಿ ಆನೆಗಳನ್ನು ಕೊಂದಿದ್ದಾನೆ. 

ನ ಚಾಸೌ ಧಾರ್ತರಾಷ್ಟ್ರಾಣಾಂ ಶ್ರೂಯತೇ ನಿನದಸ್ತಥಾ । 

ಪುರಂದರಸಮೇ ಕ್ರುದ್ಧೇ ನಿವೃತ್ತೇ ಭರತರ್ಷಭೇ HCL 


ಇಂದ್ರನಿಗೆ ಸಮನಾದ ಭೀಮನೇ ಕ್ರುದ್ಧನಾಗಿ ಯುದ್ಧಕ್ಕೆ ಹಿಂತಿರುಗಿ ಬಂದಾಗ 
ಕೌರವಸೈನಿಕರ ಆ ಗರ್ಜನೆ ಈಗ ಕೇಳಿಬರುತಿಲ್ಲ 


ಕರ್ಣಪರ್ವ 119 


ಅಕ್ಷೋಹಿಣ್ಯಸ್ತಥಾ ತಿಸ್ರೋ ಧಾರ್ತರಾಷ್ಟ್ರಸ್ಯ ಸಂಹತಾಃ । 
ಕ್ರುದ್ಧೇನ ನರಸಿಂಹೇನ ಭೀಮಸೇನೇನ ಪಾತಿತಾಃ 11೮೮॥ 
ಕ್ರುದ್ಧನಾದರೆ ನರಸಿಂಹನಂತಾಗುವ ಭೀಮಸೇನ ಸುಸಂಘಟಿತವಾದ ಮೂರು 
ಅಕ್ಟೋಹಿಣಿ ಕೌರವಸ್ಯೆನ್ಯವನ್ನು ಒಬ್ಬನೇ ಸಂಹರಿಸಿದ್ದಾನೆ. 
ಸಂಜಯಃ 


ಭೀಮಸೇನೇನ ತತ್ಕರ್ಮ ಕೃತಂ ದೃಷ್ಟ್ವಾ ಸುದುಷ್ಕರಮ್‌ । 
ಅರ್ಜುನೋ ವ್ಯಧಮತ್‌ ಶಿಷ್ಟಾನಹಿತಾನ್ನಿಶಿತೈಃ ಶರೈಃ 11೮೯। 


ಸಂಜಯನು ನುಡಿದ ಭೀಮಸೇನನು ಬಲುದುಷ್ಠರವಾದ ಸೈನ್ಯಸಂಹಾರ 
ಕಾರ್ಯವನ್ನು ಮಾಡಿದ್ದನ್ನು ನೋಡಿದ ಅರ್ಜುನನು ಸಂಶಪಕರಲ್ಲಿ ಉಳಿದ 
ಶತ್ರುಸೈನ್ಯಗಳನ್ನು ತೀಕ್ಷವಾದ ಬಾಣಗಳಿಂದ ನಾಶಮಾಡಿದ. 


ತೇ ವಧ್ಯಮಾನಾಃ ಸಮರೇ ಸಂಶಪ್ರಕಗಣಾಃ ಪ್ರಭೋ । 
ಶಕ್ರಸ್ಯಾತಿಥಿತಾಂ ಗತ್ವಾ ವಿಶೋಕಾ ಹ್ಯಭವನ್‌ ಮುದಾ 11೯೦॥| 


ಸಂಶಪಕ ಗಣಗಳು ರಣದಲ್ಲಿ ಹತರಾಗಿ, ಮುದದಿಂದ ಇಂದ್ರನ ಅತಿಥಿಗಳಾಗಿ, 
ಶೋಕರಹಿತರಾದರು. 

ಪಾರ್ಥಶ್ಚ ಪುರುಷವ್ಯಾಘ್ರಃ ಶರೈಃ: ಸನ್ನತಪರ್ವಭಿಃ | 

ಜಘಾನ ಧಾರ್ತರಾಷ್ಟ್ರಸ್ಯ ಚತುರ್ವಿಧಬಲಾಂ ಚಮೂಮ್‌ [ell 

ಪುರುಷೋತ್ತಮ ಅರ್ಜುನ ಡೊಂಕುಗಿಣ್ಣಿನ ಬಾಣಗಳಿಂದ ದುರ್ಯೋಧನನ 
ಚತುರಂಗ ಸೈನ್ಯವನ್ನು ಸಂಹರಿಸಿದ. 

ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 


ಕರ್ಣಪರ್ವಣಿ ಕೃಷ್ಣವಾಕ್ಯಂ ನಾಮ ಸಪ್ಪಪಂಚಾಶೋಧ್ಯಾಯಃ 11೫೭।! 


ಕ್ಕೆ 
ಳ್ಕ್‌ 


120 ಮಹಾಭಾರತ 


ಮಹಾಭಾರತತಾತರ್ಯನಿರ್ಣಯ 


ಅಥಾತ್ರ ರಾಜಾನಮಚಕ್ಷಮಾಣೋ 
ಧನಂಜಯೋ ವಾಸುದೇವಪ್ರಣುನ್ನಃ । 
ಅಭ್ಯಾಯಯೌ ಪಾರ್ಷತಃ ಸ್ತಾಂ ತು ಸೇನಾಂ 
ಕರ್ಣಾಹತಾಂ ವೀಕ್ಷ್ಯ ಕುರೂನಪೀಡಯತ್‌ HSS! 


ರಣರಂಗದಲ್ಲಿ ಯುಧಿಷ್ಠಿರನನ್ನು ಕಾಣದೆ ಅರ್ಜುನ ಶ್ರೀಕೃಷ್ಣನಿಂದ ಪ್ರೇರಿತ 
ನಾಗಿ ಶಿಬಿರದ ಕಡೆಗೆ ಹೊರಟ. ಧೃಷ್ಟದ್ಯುಮ್ನ ತನ್ನ ಸೇನೆಯನ್ನು ಕರ್ಣನು ನಾಶ 
ಮಾಡುವುದನ್ನು ಕಂಡು ಕೌರವರನ್ನು ಪೀಡಿಸಿದ. 


ನ್ಯವಾರಯತ್‌ ಸಮಾಯಾಂತಂ ಕಪಿಪ್ರವರಕೇತನಮ್‌ | 

ದ್ರೌಣಿರ್ದುಃಶಾಸನಶ್ಚೈವ ಧೃಷ್ಟದ್ಯುಮ್ನಮವಾರಯತ್‌ 11೮೯॥॥ 

ಅಶ್ವತ್ಥಾಮ ತನಗೆ ಎದುರಾಗಿ ಬರುತ್ತಿದ್ದ ಅರ್ಜುನನನ್ನು ತಡೆದ. ದುಃಶಾಸನ 
ಧೃಷ್ಟದ್ಯುಮ್ನನನ್ನು ತಡದ. 

ಉಭಾವತಿರಥೌ ತೌ ತು ಶಸ್ತ್ರಾಸ್ತ್ರ ಆರಭ್ಯವರ್ಷತಾಮ್‌ | 

ದುಃಶಾಸನ: ಪಾರ್ಷತಶ್ಚ ಕುರ್ವಂತೌ ಬಾಣಜಂ ತಮಃ [el 

ದುಃಶಾಸನ ಧೃಷ್ಠದ್ಯುಮರಿಬ್ಬರೂ ಅತಿರಥರು. ಅವರು ಪರಸ್ಪರ ಶಸ್ತ್ರಾಸ್ತ್ರಗಳ 
ಮಳೆಗರೆದುಕೊಂಡರು. ಬಾಣಗಳಿಂದ ಕತ್ತಲನ್ನು ಉಂಟುಮಾಡಿದರು. 

ತತ್ರ ದುಃಶಾಸನೇನಾಜೌ ಸ್ತಂಭಿತೋ ದ್ರುಪದಾತ್ಮಜಃ | 

ಯತಮಾನೋಅಪಿ ನಿರ್ಯತ್ನಃ ಕೃತೋ ಯುದ್ಧೇ ನಿರಾಯುಧಃ ॥೯೧॥॥ 

ಆ ಯುದ್ಧದಲ್ಲಿ ಪೃದ್ಯುಮ್ನ ದುಃಶಾಸನನಿಂದ ಸಂಭೀಭೂತನಾಗಿ ಮಾಡ 
ಲ್ಪಟ್ಟ ಯತ್ನ ಮಾಡಿದರೂ ಯತ್ನವಿಲ್ಲದವನಾಗಿ ನಿರಾಯುಧನಾಗಿ ಮಾಡಲ್ಪಟ್ಟ 


$, 
hos 


ಕರ್ಣಪರ್ವ 121 


ಐವತ್ತೆಂಟನೆಯ ಅಧ್ಯಾಯ 


ಕರ್ಣ-ಶಿಖಂಡಿ, ದುಃಶಾಸನ-ಧೃಷ್ಟದ್ಯುಮ್ನ, ನಕುಲ-ವೃಷಸೇನ, 
ಸಹದೇವ-ಉಲೂಕ, ಶಕುನಿ-ಸಾತ್ಯಕಿ, ಭೀಮ-ದುರ್ಯೋಧನ, 
ಕೃತವರ್ಮ-ಉತ್ತಮೌಜರ ಯುದ್ಧಗಳು. ಭೀಮನಿಂದ ಗಜಸೈನ್ಯದ ವಿನಾಶ. 


ಧೃತರಾಷ್ಟ್ರ 
ನಿವೃತ್ತೇ ಭೀಮಸೇನೇ ಚ ಪಾಂಡವೇ ಚ ಯುಧಿಷ್ಠಿರೇ | 
ವಧ್ಯಮಾನೇ ಬಲೇ ಚಾಪಿ ಮಾಮಕೇ ಪಾಂಡುಸ್ಫಂಜಯೈ:ಃ Tell 
ದ್ರವಮಾಣೇ ಬಲೌಫೇ ಚ ನಿರಾನಂದೇ ಮುಹುರ್ಮುಹುಃ । 
ಕಿಮಕುರ್ವಂತ ಕುರವಸ್ತನ್ಮಮಾಚಕ್ಷ್ಯ ಸಂಜಯ 11೨1 


ಧೃತರಾಷ್ಟ್ರ ನುಡಿದ ಭೀಮಸೇನ ಯುಧಿಷ್ಠಿರರು ಯುದ್ಧಕ್ಕೆ ಹಿಂದಿರುಗಿ 
ಬಂದಾಗ, ನನ್ನ ಸೈನ್ಯ ಸೃಂಜಯರಿಂದ ಹತವಾಗುವಾಗ, ನಿರುತ್ನಾಹಗೊಂಡು ಪುನಃ 
ಪುನಃ ಪಲಾಯನ ಮಾಡುವಾಗ ಕುರುಗಳೇನು ಮಾಡಿದರು? ಅದನ್ನು ನನಗೆ 
ಹೇಳು. 
ಸಂಜಯಃ 
ದೃಷ್ಟ್ವಾ ಭೀಮಂ ಮಹಾಬಾಹುಂ ಸೂತಪುತ್ರಃ ಪ್ರತಾಪವಾನ್‌ । 
ಕ್ರೋಧರಕ್ಷೇಕ್ಷಣೋ ರಾಜನ್‌ ಭೀಮಸೇನಮುಪಾದ್ರವತ್‌ 11೩1! 


ಸಂಜಯ ನುಡಿದ ರಾಜನೆ, ಪ್ರತಾಪಶಾಲಿಯಾದ ಕರ್ಣನು ಮಹಾಬಾಹು 
ವಾದ ಭೀಮನನ್ನು ನೋಡಿ ಕ್ರೋಧದಿಂದ ಕಣ್ಣು ಕೆಂಪು ಮಾಡಿಕೊಂಡು 
ಭೀಮಸೇನನ ಕಡೆಗೆ ಧಾವಿಸಿದ. 

ತಾವಕಂ ಚ ಬಲಂ ದೃಷ್ಟ್ವಾ ಭೀಮಸೇನಾತ್‌ ಪರಾಜ್ಕುಖಮ್‌ I 

ಯತ್ನೇನ ಮಹತಾ ರಾಜನ್‌ ಪರ್ಯವಸ್ಥಾಪಯದ್‌ ಬಲೀ 11೪॥ 


ರಾಜನೆ, ಭೀಮಸೇನನ ದೆಸೆಯಿಂದ ಪಲಾಯನ ಮಾಡುತ್ತಿದ್ದ ನಿನ್ನ ಸೈನ್ಯವನ್ನು 
ಬಲಿಷ್ಠನಾದ ಕರ್ಣನು ಮಹಾಪ್ರಯತ್ನದಿಂದ ತಡೆದು ನಿಲ್ಲಿಸಿದ. 


122 ಮಹಾಭಾರತ 


ವ್ಯವಸ್ಥಾಪ್ಯ ಮಹಾಬಾಹುಸ್ತವ ಪುತ್ರಸ್ಯ ವಾಹಿನೀಮ್‌ । 
ಪ್ರತ್ಯುದ್ಯಯೌ ತದಾ ಕರ್ಣಃ ಪಾಂಡವಾನ್‌ ಯುದ್ಧದುರ್ಮದಾನ್‌ ॥೫॥ 


ಮಹಾಬಾಹು ಕರ್ಣನು ನಿನ್ನ ಮಗನ ಸೈನ್ಯವನ್ನು ಸರಿಯಾಗಿ ನಿಲ್ಲಿಸಿ 
ಯುದ್ಧದಲ್ಲಿ ಮದಿಸಿರುವ ಪಾಂಡವರ ಕಡೆಗೆ ಮುನ್ನುಗ್ಗಿ ಹೋದ. 


ಪ್ರತ್ಯುದ್ಯಯುಸ್ತು ರಾಧೇಯಂ ಪಾಂಡವಾನಾಂ ಮಹಾರಥಾಃ । 
ಧುನ್ಹಾನಾಃ ಕಾರ್ಮುಕಾಣ್ಯಾಜೌ ವಿಕ್ಷಿಪಂತಶ್ಚ ಸಾಯಕಾನ್‌ 11೬11 


ಪಾಂಡವರ ಮಹಾರಥರೂ ರಣದಲ್ಲಿ ಬಿಲ್ಲುಗಳನ್ನು ತೂಗಾಡಿಸುತ್ತ 
ಬಾಣಗಳನ್ನೆಸೆಯುತ್ತ ಕರ್ಣನ ಮುಂದೆ ನುಗ್ಗಿ ಬಂದರು. 


ಭೀಮಸೇನಃ ಶಿನೇರ್ನಪ್ತಾ ಶಿಖಂಡೀ ಜನಮೇಜಯಃ | 
ಧೃಷ್ಟದ್ಯುಮ್ನಶ್ಚ ಬಲವಾನ್‌ ಸರ್ವೇ ಚಾಪಿ ಪ್ರಭದ್ರಕಾಃ 11೭1 


ಜಿಘಾಂಸಂತೋ ನರವ್ಯಾಘ್ರಾಃ ಸಮಂತಾತ್‌ ತವ ವಾಹಿನೀಮ್‌ । 
ಅಭ್ಯದ್ರವಂತ ಸಂಕ್ರುದ್ಧಾಃ ಸಮರೇ ಜಿತಕಾಶಿನಃ HS 


ಭೀಮಸೇನ ಸಾತ್ಯಕಿ ಶಿಖಂಡಿ ಜನಮೇಜಯ ಬಲಿಷ್ಠನಾದ ಧೃಷ್ಟದ್ಯುಮ್ನ ಮತ್ತು 
ಎಲ್ಲ ಪ್ರಭದಕರು ರಣದಲ್ಲಿ ಜಯಶಾಲಿಗಳಾಗಿ ಮೆರೆಯುವವರು 
ಪುರುಷೋತಮರು ಬಹಳ ಕ್ರುದ್ಧರಾಗಿ ಎಲ್ಲ ಕಡೆ ನಿನ್ನ ಸೈನ್ಯವನ್ನು ವಧಿಸಲು 
ಬಯಸಿ ನುಗ್ಗಿ ಬಂದರು. 


ತಥೈವ ತಾವಕಾ ರಾಜನ್‌ ಪಾಂಡವಾನಾಮನೀಕಿನೀಮ್‌ । 
ಅಭ್ಯದ್ರವಂತ ತ್ತರಿತಾ ಜಿಘಾಂಸಂತೋ ಮಹಾರಥಾಃ 11೯॥ 


ಹಾಗೇ, ರಾಜನೆ, ನಿನ್ನ ಕಡೆಯ ಮಹಾರಥರೂ ವೇಗವಾಗಿ ಪಾಂಡವರ 
ಸೈನ್ಯವನ್ನು ಕೊಲ್ಲಲು ಬಯಸಿ ಮುನ್ನುಗ್ಗಿ ಹೋದರು. 

ರಥನಾಗಾಶ್ಚಕಲಿಲಂ ಪತ್ತಿಧ್ವಜಸಮಾಕುಲಮ್‌ । 

ಬಭೂವ ಪುರುಷವ್ಯಾಘ್ರ ಸೈನ್ಯಮದ್ಭುತದರ್ಶನಮ್‌ eel] 


ಪುರುಷತ್ರೇಷ್ಠನೆ, ಸೈನ್ಯವು ರಥ ಗಜ ಅಶ್ವ ಪದಾತಿ ಧ್ವಜಗಳಿಂದ ತುಂಬಿದ್ದು 
ನೋಡಲು ಅದ್ಭುತವಾಯಿತು. 


ಕರ್ಣಪರ್ವ 123 


ಶಿಖಂಡೀ ಚ ಯಯೌ ಕರ್ಣಂ ಧೃಷ್ಟದ್ಯುಮ್ನಃ ಸುತಂ ತವ । 
ದುಃಶಾಸನಂ ಮಹಾರಾಜ ಮಹತ್ಯಾ ಸೇನಯಾ ವೃತಮ್‌ 11೧೧! 


ಮಹಾರಾಜ, ಶಿಖಂಡಿಯು ದೊಡ್ಡ ಸೈನ್ಯದಿಂದ ಯುಕನಾದ ಕರ್ಣನನ್ನು 
ಇದಿರಿಸಿದ. ಧೃಷ್ಟದ್ಯುಮ್ನನು ನಿನ್ನ ಮಗನಾದ ದುಃಶಾಸನನನ್ನು ಇದಿರಿಸಿದ. 


ನಕುಲೋ ವೃಷಸೇನಂ ಚ ಚಿತ್ರಸೇನಂ ಯುಧಿಷ್ಠಿರಃ | 

ಉಲೂಕಂ ಸಮರೇ ರಾಜನ್‌ ಸಹದೇವಃ ಸಮಭ್ಯಯಾತ್‌ 11೧೨1 

ರಾಜನೆ, ರಣದಲ್ಲಿ ನಕುಲನು ವೃಷಸೇನನನ್ನು ಯುಧಿಷ್ಠಿರನು ಚಿತ್ರಸೇನನನ್ನು 
ಸಹದೇವನು ಉಲೂಕನನ್ನು ಇದಿರಿಸಿದ. 


ಸಾತ್ಯಕಿಃ ಶಕುನಿಂ ಚಾಪಿ ಭೀಮಸೇನಶ್ಚ ಕೌರವಾನ್‌ । 
ಅರ್ಜುನಂ ಚ ರಣೇ ಯತ್ತಂ ದ್ರೋಣಪುತ್ರೋ ಮಹಾರಥಃ ॥1೧೩॥ 


ಮಹಾರಥನಾದ ಸಾತ್ಯಕಿಯು ಶಕುನಿಯನ್ನು ಭೀಮಸೇನನು ಕೌರವರನ್ನು 
ಅಶ್ವತ್ಥಾಮನು ರಣದಲ್ಲಿ ಯತ್ನಮಾಡುವ ಅರ್ಜುನನನ್ನು ಇದಿರಿಸಿದ. 


ಯುಧಾಮನ್ಯುಂ ಮಹೇಷ್ಟಾಸಂ ಗೌತಮೋಭ್ಯಪತದ್‌ ರಣೇ । 

ಕೃತವರ್ಮಾ ಚ ಬಲವಾನುತ್ತಮೌಜಸಮಾದ್ರವತ್‌ 11೧೪॥ 

ಕೃಪನು ರಣದಲ್ಲಿ ಮಹಾಬಿಲ್ಲಾರನಾದ ಯುಧಾಮನ್ಯುವನ್ನು ಇದಿರಿಸಿದ. 
ಬಲಿಷ್ಠನಾದ ಕೃತವರ್ಮನು ಉತ್ತಮೌಜನನ್ನು ಇದಿರಿಸಿದ. 

ಭೀಮಸೇನಃ ಕುರೂನ್‌ ಸರ್ವಾನ್‌ ಪುತ್ರಾಂಶ್ಚ ತವ ಮಾರಿಷ । 

ಸಹಾನೀಕಾನ್‌ ಮಹಾಬಾಹುರೇಕ ಏವಾಭ್ಯವಾರಯತ್‌ 11೧೫1 

ರಾಜನೆ, ಕುರುಗಳನ್ನೂ ನಿನ್ನ ಎಲ್ಲ ಪುತ್ರರನ್ನೂ ಅವರ ಸೈನ್ಯಗಳೊಂದಿಗೆ 
ಮಹಾಬಾಹು ಭೀಮಸೇನನೊಬ್ಬನೆ ಆಕ್ರಮಿಸಿ ನಡೆದ. 


ಶಿಖಂಡೀ ಚ ತತಃ ಕರ್ಣಂ ವಿಚರಂತಮಭೀತವತ್‌ । 
ಭೀಷ್ಮಹಂತಾ ಮಹಾರಾಜ ವಾರಯಾಮಾಸ ಪತ್ರಿಭಿಃ 11೧೬11 


124 ಮಹಾಭಾರತ 


ಮಹಾರಾಜ, ನಿರ್ಭೀತಿಯಿಂದ ಸಂಚರಿಸುವ ಕರ್ಣನನ್ನು ಭೀಷ್ಠಮರಣಕ್ಕೆ 
ಕಾರಣನಾದ ಶಿಖಂಡಿಯು ಬಾಣಗಳಿಂದ ತಡೆದ. 

ಪ್ರತಿರುದ್ಧಸ್ತತಃ ಕರ್ಣೋ ರೋಷಾತ್‌ ಪ್ರಸ್ತುರಿತಾಧರ: । 

ಶಿಖಂಡಿನಂ ತ್ರಿಭಿರ್ಬಾಣೈರ್ಭ್ಯುವೋರ್ಮಧ್ಯೇ ವ್ಯತಾಡಯತ್‌ ॥೧೭॥ 


ಕರ್ಣನು ಶಿಖಂಡಿಯಿಂದ ತಡೆಯಲ್ಪಟ್ಟಾಗ ರೋಷದಿಂದ ತುಟಿ ಅದುರಿಸುತ್ತ 
ಶಿಖಂಡಿಯನ್ನು ಮೂರು ಬಾಣಗಳಿಂದ ಹುಬ್ಬುಗಳ ನಡುವೆ ಹೊಡೆದ. 


ಧಾರಯಂಸ್ತು ಸ ತಾನ್‌ ಬಾಣಾನ್‌ ಶಿಖಂಡೀ ಬಹ್ಹಶೋಭತ 

ರಾಜತಃ ಪರ್ವತೋ ಯದ್ದತ್ತಿಭಿಃ ಶೃಂಗೈಃ ಸಮುಚ್ಛಿ ತೈಃ 11೧೮॥ 

ಆ ಬಾಣಗಳನ್ನು ಧರಿಸಿ ಶಿಖಂಡಿಯು ಉನ್ನತವಾದ ಮೂರು ಶಿಖರಗಳಿಂದ 
ಶೋಭಿಸುವ ಬೆಳ್ಳಿಯ ಬೆಟ್ಟದಂತೆ ಶೋಭಿಸಿದ. 

ಸೋತತಿವಿದ್ದೋ ಮಹೇಷ್ಠಾಸಃ ಸೂತಪುತ್ರೇಣ ಸಂಯುಗೇ | 

ಕರ್ಣಂ ವಿವ್ಯಾಧ ಸಮರೇ ನವತ್ಯಾ ನಿಶಿತೈಃ ಶರೈಃ eal 


ಮಹಾಬಿಲ್ಲಾರ ಶಿಖಂಡಿಯು ಕರ್ಣನಿಂದ ರಣದಲ್ಲಿ ತಾಡಿತನಾಗಿ ತೀಕ್ಷ್ಣವಾದ 
ತೊಂಬತ್ತು ಬಾಣಗಳಿಂದ ರಣದಲ್ಲಿ ಕರ್ಣನನ್ನು ಹೊಡೆದ. 


ತಸ್ಯ ಕರ್ಣೋ ಹಯಾನ್‌ ಹತ್ವಾ ಸಾರಥಿಂ ಚ ತ್ರಿಭಿಃ ಶರೈಃ । 
ಉನ್ನಮಾಥ ಧ್ವಜಂ ಚಾಸ್ಯ ಕ್ಷುರಪ್ರೇಣ ಮಹಾರಥಃ 11೨೦॥॥ 


ಮಹಾರಥನಾದ ಕರ್ಣನು ಶಿಖಂಡಿಯ ಕುದುರೆಗಳನ್ನೂ ಸಾರಥಿಯನ್ನೂ 
ಮೂರು ಬಾಣಗಳಿಂದ ಸಂಹರಿಸಿ ಒಂದು ಬಾಣದಿಂದ ಅವನ ಧ್ವಜವನ್ನು ಕಡಿದ. 

ಹತಾಶ್ಚಾತ್ರು ತತೋ ಯಾನಾದವಪ್ಪುತ್ಯ ಮಹಾರಥಃ । 

ಶಕ್ತಿಂ ಚಿಕ್ಷೇಪ ಕರ್ಣಾಯ ಸಂಕ್ರುದ್ಧಃ ಶತ್ರುತಾಪನಃ 11೨೧11 


ಕುದುರೆಗಳು ಹತವಾದಾಗ ಶತ್ರುತಾಪಕನಾದ ಮಹಾರಥನಾದ ಶಿಖಂಡಿಯು 
ಬಲುಕ್ರುದ್ಧನಾಗಿ ರಥದಿಂದ ಕೆಳಗೆ ಹಾರಿ ಕರ್ಣನ ಮೇಲೆ ಶಕ್ತಿಯನ್ನು ಎಸೆದ. 


ಕರ್ಣಪರ್ವ 125 


ತಾಂ ಛಿತ್ತ್ವಾ ಸಮರೇ ಕರ್ಣಸ್ಪಿಭಿರ್ಭಾರತ ಸಾಯಕ್ಕೆಃ । 

ಶಿಖಂಡಿನಮಥಾವಿಧ್ಯನ್ನವಭಿರ್ನಿಶಿತೈ: ಶರೈಃ 112೨1 

ರಾಜನೆ, ಕರ್ಣನು ರಣದಲ್ಲಿ ಆ ಶಕ್ತಿಯನ್ನು ಮೂರು ಬಾಣಗಳಿಂದ ಕತರಿಸಿ, 
ತೀಕ್ಷ್ಮ ವಾದ ಒಂಬತ್ತು ಬಾಣಗಳಿಂದ ಶಿಖಂಡಿಯನ್ನು ಹೊಡೆದ. 


ಕರ್ಣಚಾಪಚ್ಯುತಾನ್‌ ಬಾಣಾನ್‌ ವರ್ಜಯಂಸ್ತು ನರೋತ್ತಮಃ । 
ಅಪಯಾತಸ್ತತಸ್ತೂರ್ಣಂ ಶಿಖಂಡೀ ಜಯತಾಂ ವರಃ 11೨೩ 


ಜಯಶಾಲಿಗಳಲ್ಲಿ ಶ್ರೇಷ್ಠನಾದ ಪುರುಷೋತಮನಾದ ಶಿಖಂಡಿ ಕರ್ಣನ 
ಬಿಲ್ಲಿನಿಂದ ಹೊರಡುವ ಬಾಣಗಳಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಬೇಗನೆ ಅಲ್ಲಿಂದ 
ದೂರ ಸರಿದ. 

ತತಃ ಕರ್ಣೋ ಮಹಾರಾಜ ಪಾಂಡುಸೈನ್ಯಮಶಾತಯತ್‌ | 

ತೂಲರಾಶಿಂ ಸಮಾಸಾದ್ಯ ಯಥಾ ವಾಯುರ್ಮಹಾಜವಃ EET 


ಮಹಾರಾಜ, ಬಳಿಕ ಕರ್ಣನು, ಮಹಾವೇಗದಿಂದ ಬೀಸುವ ಗಾಳಿ ತನಗೆ ಸಿಕ್ಕಿದ 
ಹತಿಯ ರಾಶಿಯನ್ನು ಹಾರಿಸುವಂತೆ, ಪಾಂಡವಸ್ಥೆನ್ಯವನ್ನು ಹೊಡೆದು ಓಡಿಸಿದ. 

ಧೃಷ್ಟದ್ಯುಮ್ನೋ ಮಹಾರಾಜ ತವ ಪುತ್ರೇಣ ಪೀಡಿತಃ | 

ದುಃಶಾಸನಂ ತ್ರಿಭಿರ್ಬಾಣೈರಭ್ಯವಿಧ್ಯತ್‌ ಸ್ತನಾಂತರೇ 11೨೫ 

ಮಹಾರಾಜ, ಧೃಷ್ಟದ್ಯುಮ್ನನು ನಿನ್ನ ಮಗ ದುಃಶಾಸನನಿಂದ ಪೀಡಿತನಾಗಿ 
ಅವನನ್ನು ಮೂರು ಬಾಣಗಳಿಂದ ಸನಗಳ ನಡುವೆ ಹೊಡೆದ. 

ತಸ್ಯ ದುಃಶಾಸನೋ ಬಾಹುಂ ಸವ್ಯಂ ವಿವ್ಯಾಧ ಮಾರಿಷ ॥ 

ಶಿತೇನ ರುಗ್ಗಪುಂಖೇನ ಭಲ್ಲೇನ ನತಪರ್ವಣಾ 11೨೬॥।॥ 

ರಾಜನೆ, ದುಃಶಾಸನನು ಡೊಂಕುಗಿಣ್ಣಿನ ಬಂಗಾರದ ಪುಕ್ಕವುಳ್ಳ ತೀಕ್ಷ್ಣವಾದ 
ಭಲ್ಲೆಯಿಂದ ಧೃಷ್ಟದ್ಯುಮ್ನನ ಎಡ ತೋಳಿಗೆ ಹೊಡೆದ. 

ಧೃಷ್ಟದ್ಯುಮ್ನಸ್ತು ನಿರ್ವಿದ್ದಃ ಶರಂ ಘೋರಮಮರ್ಷಣಃ । 

ದುಃಶಾಸನಾಯ ಸಂಕ್ರುದ್ಧಃ ಪ್ರೇಷಯಾಮಾಸ ಭಾರತ 1೨೭! 


126 ಮಹಾಭಾರತ 


ರಾಜನೆ, ಸಹನೆ ಇಲ್ಲದ ಧೃಷ್ಟದ್ಯುಮ್ನ ಚೆನ್ನಾಗಿ ಹೊಡೆಸಿಕೊಂಡು ಬಹಳ 
ಕುಪಿತನಾಗಿ ದುಃಶಾಸನನ ಮೇಲೆ ಭಯಂಕರ ಬಾಣವನ್ನು ಎಸೆದ. 


ಆಪತಂತಂ ಮಹಾವೇಗಂ ಧೃಷ್ಟದ್ಯುಮ್ನಸಮೀರಿತಮ್‌ । 
ಶರೈಶ್ಚಿಚ್ಛೇದ ಪುತ್ರಸ್ತೇ ತ್ರಿಭಿರೇವ ವಿಶಾಂಪತೇ 11೨೮॥ 


ರಾಜನೆ, ಧೃಷ್ಟದ್ಯುಮ್ನನು ಎಸೆದ ಬಾಣವು ಮಹಾವೇಗದಿಂದ ತನ್ನ ಮೇಲೆ 
ಬೀಳುತ್ತಿದ್ದಂತೆ ನಿನ್ನ ಮಗನು ಮೂರು ಬಾಣಗಳಿಂದ ಕತರಿಸಿದ. 

ಅಥಾಪರೈಃ ಸಪ್ತದಶೈರ್ಭಲ್ಲೈ: ಕನಕಭೂಷಣೈಃ | 

ಧೃಷ್ಟದ್ಯುಮ್ನಂ ಸಮಾಸಾದ್ಯ ಬಾಹ್ಹೋರುರಸಿ ಚಾರ್ದಯತ್‌ 11೨೯ 

ಬಳಿಕ ಬಂಗಾರದಿಂದ ಅಲಂಕೃತವಾದ ಬೇರೆ ಹದಿನೇಳು ಭಲ್ಲೆಗಳಿಂದ 
ದುಃಶಾಸನನು ಧೃಷ್ಟಮ್ಯಮ್ಮನನ್ನು ಆಕ್ರಮಿಸಿ ಎರಡು ತೋಳುಗಳಲ್ಲಿಯೂ 
ಎದೆಯಲ್ಲಿಯೂ ಪ್ರಹರಿಸಿದ. 

ತತಃ ಸ ಪಾರ್ಷತಃ ಕ್ರುದ್ಧೋ ಧನುಶ್ಚಿಚ್ಛೇದ ಮಾರಿಷ । 

ಕ್ಷುರಪ್ರೇಣ ಸುತೀಕ್ಷೆ ೇನ ತತ ಉಚ್ಚುಕ್ರುಶುರ್ಜನಾಃ HAO 

ಅದರಿಂದ ರಾಜನೆ, ಕ್ರುದ್ಧನಾದ ಧೃಷ್ಟದ್ಯುಮ್ನನು ಬಲು ತೀಕ್ಷ್ಣವಾದ ಬಾಣ 
ದಿಂದ ದುಚಾಸನನ ಧನುಸನ್ನು ಕಡಿದ. ಆಗ ಜನರು ಗಟ್ಟಿಯಾಗಿ ಕೂಗಿದರು. 

ಅಥಾನ್ಯದ್ದನುರಾದಾಯ ಪುತ್ರಸ್ತೇ ಭರತರ್ಷಭ । 

ಧೃಷ್ಟದ್ಯುಮ್ನಂ ಶರವ್ರಾತೈಃ ಸಮಂತಾತ್‌ ಪರ್ಯವಾರಯತ್‌ ॥೩೧॥ 

ರಾಜನೆ, ನಿನ್ನ ಮಗನು ಬೇರೆ ಧನುಸ್ಸನ್ನು ಎತ್ತಿಕೊಂಡು ಬಾಣಸಮೂಹ 
ಗಳಿಂದ ಧೃಷ್ಟದ್ಯುಮ್ನನನ್ನು ಎಲ್ಲ ಕಡೆಗಳಿಂದಲೂ ಆಚ್ಛಾದಿಸಿದ. 

ತವ ಪುತ್ರಸ್ಯ ತೇ ದೃಷ್ಟ್ವಾ ವಿಕ್ರಮಂ ತಂ ಮಹಾತ್ಮನಃ । 

ಎಸ್ಮಯಂತ ರಣೇ ಯೋಧಾಃ ಸಿದ್ದಾಶ್ನಾಪುರಸಾಂ ಗಣಾಃ 112೨11 


ಮಹಾತ್ಮನಾದ ನಿನ್ನ ಮಗನ ಆ ಪರಾಕ್ರಮವನ್ನು ರಣದಲ್ಲಿ ಕಂಡು 
ಯೋಧರೂ ಸಿದ್ದರೂ ಅಪ್ಸರೆಯರ ಸಮೂಹಗಳೂ ಅಚ್ಚರಿಗೊಂಡರು. 


ಕರ್ಣಪರ್ವ 127 


ತತಃ ಪ್ರವವೃತೇ ಯುದ್ಧಂ ತಾವಕಾನಾಂ ಪರೈಃ ಸಹ । 
ಘೋರೇ ಪ್ರಾಣಭೃತಾಂ ಕಾಲೇ ಘೋರರೂಪಂ ಪರಂತಪ 11೩೩ 
ರಾಜನೆ, ಬಳಿಕ ನಿನ್ನವರಿಗೆ ಪರರೊಡನೆ, ಜೀವಿಗಳ ಘೋರ ವಿನಾಶಕಾಲದ 
ಘೋರರೂಪದ ಯುದ್ಧ ನಡೆಯಿತು. 
ನಕುಲಂ ವೃಷಸೇನಸ್ತು ವಿದ್ಧ್ವಾ ಪಂಚಭಿರಾಯಸ್ಯೆ: । 
ಪಿತುಃ ಸಮೀಪೇ ತಿಷ್ಠಂತಂ ತ್ರಿಭಿರ್ಭೂಯೋಪಪ್ಯವಿಧ್ಯತ 11೩೪11 
ವೃಷಸೇನನು ತಂದೆಯಾದ ಕರ್ಣನ ಸಮೀಪದಲ್ಲಿ ನಿಂತ ನಕುಲನನ್ನು ಐದು 
ಕಬ್ಬಿಣದ ಬಾಣಗಳಿಂದ ಹೊಡೆದು ಮತ್ತೂ ಮೂರು ಬಾಣಗಳಿಂದ ಹೊಡೆದ. 
ನಕುಲಸ್ತು ತತಃ ಕ್ರುದ್ಧೋ ವೃಷಸೇನಂ ಸ್ಮಯನ್ನಿವ । 
ನಾರಾಚೇನ ಸುತೀಕ್ಷೆ ನ ವಿವ್ಯಾಧ ಹೃದಯೇ ದೃಢಮ್‌ 11೩೫1! 
ನಕುಲನು ಅದಕ್ಕೆ ಕುಪಿತನಾಗಿ ನಗುತ್ತ ವೃಷಸೇನನನ್ನು ಎದೆಯಲ್ಲಿ ತೀಕ್ಷ್ಣವಾದ 
ಬಾಣದಿಂದ ದೃಢವಾಗಿ ಪ್ರಹರಿಸಿದ. 
ಸೋತತಿವಿದ್ದೋ ಬಲವತಾ ಶತ್ರುಣಾ ಶತ್ರುಕರ್ಶನಃ । 
ಶತ್ರುಂ ವಿವ್ಯಾಧ ವಿಂಶತ್ಯಾ ಸ ಚ ತಂ ಪಂಚಭಿಃ ಶರೈಃ 11೩೬॥।! 
ಶತ್ರುನಾಶಕನಾದ ವೃಷಸೇನನು ಬಲಿಷ್ಠನಾದ ಶತ್ರುವಿನಿಂದ ಅತಿಯಾಗಿ 
ತಾಡಿತನಾಗಿ ಶತ್ರುವನ್ನು ಇಪ್ಪತ್ತು ಬಾಣಗಳಿಂದ ಹೊಡೆದ. ಅವನೂ ಐದು 
ಬಾಣಗಳಿಂದ ವೃಷಸೇನನನ್ನು ಹೊಡೆದ. 
ತತಃ ಶರಸಹಸ್ರೇಣ ತಾವುಭೌ ಪುರುಷರ್ಷಭೌ । 
ಅನ್ಯೋನ್ಯಮಾಚ್ಚಾದಯತಾಮಥಾಭಜ್ಯತ ಭಾರತೀ 11೩೭1 
ಆ ಪುರುಷಶ್ರೇಷ್ಠರಿಬ್ಬರು ಸಾವಿರಾರು ಬಾಣಗಳಿಂದ ಪರಸ್ಪರ ಆಚ್ಛಾದನ 
ಮಾಡಿದರು. ಆಗ ಕೌರವಸೈನ್ಯವು ವೃಷಸೇನನನ್ನು ಕಾಣದಿದ್ದರಿಂದ ಭಗ್ಗವಾಯಿತು. 
ಪಲಾಯನ ಮಾಡಿತು. 
ದೃಷ್ಟ್ವಾ ತು ಪ್ರದ್ರುತಾಂ ಸೇನಾಂ ಧಾರ್ತರಾಷ್ಟ್ರಸ್ಯ ಸೂತಜಃ 1 
ನಿವಾರಯಾಮಾಸ ಬಲಾದನುಸೃತ್ಯ ವಿಶಾಂಪತೇ 11೩೮! 


128 ಮಹಾಭಾರತ 
ರಾಜನೆ, ಕೌರವಸೈನ್ಯವು ಪಲಾಯನ ಮಾಡುವುದನ್ನು ಕಂಡು ಕರ್ಣನು 
ಅದರ ಹಿಂದೆ ಹೋಗಿ ಬಲಾತ್ಕಾರದಿಂದ ಅದನ್ನು ತಡೆದು ನಿಲ್ಲಿಸಿದ. 


ನಿವೃತ್ತೇ ತು ತತಃ ಕರ್ಣೇ ನಕುಲಃ ಕೌರವಾನ್‌ ಯಯೌ 11೩೯1 
ಹೀಗೆ ಕರ್ಣನು ಪಾಂಡವಸ್ಥೆನ್ಯದಿಂದ ಆಚೆಗೆ ಹೊರಟುಹೋದಾಗ ನಕುಲನು 
ಕೌರವಸೈೆನ್ಯದ ಕಡೆಗೆ ನುಗ್ಗಿದ. 

ಕರ್ಣಪುತ್ರಸ್ತು ಸಮರೇ ಹಿತ್ವಾ ನಕುಲಮೇವ ತು । 

ಜುಗೋಪ ಚಕ್ರಂ ತ್ತರಿತಂ ರಾಧೇಯಸ್ಯೆವ ಮಾರಿಷ 11೪೦॥॥ 


ಕರ್ಣಪುತ್ರ ವೃಷಸೇನನು ರಣದಲ್ಲಿ ನಕುಲನನ್ನು ಬಿಟ್ಟು ಬೇಗನೆ ಕರ್ಣನ 
ರಥಚಕ್ರದ ರಕ್ಷಣೆಯಲ್ಲಿಯೆ ತೊಡಗಿದ. 


ಉಲೂಕಸ್ತು ರಣೇ ಕ್ರುದ್ಧಃ ಸಹದೇವೇನ ವಾರಿತಃ | 


ತಸ್ಯಾಶ್ಚಾಂಶ್ಚತುರೋ ಹತ್ವಾ ಸಹದೇವಃ ಪ್ರತಾಪವಾನ್‌ 11೪೧॥ 
ಸಾರಥಿಂ ಪ್ರೇಷಯಾಮಾಸ ಯಮಸ್ಯ ಸದನಂ ಪ್ರತಿ IYI 


ಉಲೂಕನು ರಣದಲ್ಲಿ ಕ್ರುದ್ಧನಾಗಿ ಸಹದೇವನನ್ನು ಇದಿರಿಸಿ ಅವನಿಂದ 
ತಡೆಯಲ್ಲಟ್ಟ ಪ್ರತಾಪಶಾಲಿಯಾದ ಸಹದೇವನು ಉಲೂಕನ ನಾಲ್ಕು 
ಕುದುರೆಗಳನ್ನು ಕೊಂದು ಸಾರಥಿಯನ್ನೂ ಯಮಸದನಕ್ಕೆ ಅಟ್ಟಿದ. 


ಉಲೂಕಸ್ತು ತತೋ ಯಾನಾದವಪ್ಪುತ್ಯ ವಿಶಾಂಪತೇ । 
ತ್ರಿಗರ್ತಾನಾಂ ಬಲಂ ಪೂರ್ಣಂ ಜಗಾಮ ಪಿತೃನಂದನಃ IVA 


ರಾಜನೆ, ತಂದೆಗೆ ಆನಂದನೀಡುವ ಉಲೂಕನು ಆಗ ರಥದಿಂದ ಕೆಳಗೆ ಹಾರಿ 
ತ್ರಿಗರ್ತರ ತುಂಬಿದ ಸೈನ್ಯದೊಳಗೆ ಸೇರಿಕೊಂಡ. 


ಸಾತ್ಯಕಿಃ ಶಕುನಿಂ ಎದ್ದಾ ಟ್ಟ ವಿಂಶತ್ಯಾ ನಿಶಿತೈಃ ಶರೈಃ I 
ಧ್ವಜಂ ಚಿಚ್ಛೇದ ಭಲ್ಲೇನ ಸೌಬಲಸ್ಯ ಹಸನ್ನಿವ VOU 


ಸಾತ್ಯಕಿಯು ಶಕುನಿಯನ್ನು ತೀಕ್ಷ್ಮ; ವಾದ ಇಪತ್ತು ಬಾಣಗಳಿಂದ ಹೊಡೆದು 
ನಗುತ್ತ ಅವನ ಧ್ವಜವನ್ನು ಭಲ್ಲೆಯಿಂದ ಕಡಿದ. 


ಕರ್ಣಪರ್ವ 129 


ಸೌಬಲಸ್ತಸ್ಯ ಸಮರೇ ಕ್ರುದ್ಧೋ ರಾಜನ್‌ ಪ್ರತಾಪವಾನ್‌ । 

ವಿದಾರ್ಯ ಕವಚಂ ಭೂಯೋ ಧ್ವಜಂ ಚಿಚ್ಛೇದ ಕಾಂಚನಮ್‌ ॥1೪೫॥ 

ರಾಜನೆ, ಪ್ರತಾಪಶಾಲಿಯಾದ ಶಕುನಿ ರಣದಲ್ಲಿ ಕ್ರುದ್ಧನಾಗಿ ಸಾತ್ಯಕಿಯ 
ಕವಚವನ್ನು ಸೀಳಿ ಪುನಃ ಅವನ ಬಂಗಾರದ ಧ್ವಜವನ್ನೂ ಕತ್ರರಿಸಿದ. 

ಅಥೈನಂ ನಿಶಿತೈರ್ಬಾಣೈಃ ಸಾತ್ಯಕಿಃ ಪ್ರತ್ಯವಿಧ್ಯತ । 

ಸಾರಥಿಂ ಚ ಮಹಾರಾಜ ತ್ರಿಭಿರೇವ ಸಮಾರ್ದಯತ್‌ WPL 

ಅಥಾಸ್ಯ ವಾಹಾಂಸ್ತ್ರರಿತಃ ಶರೈರ್ನಿನ್ಯೇ ಯಮಕ್ಷಯಮ್‌ Yel 

ಮಹಾರಾಜ, ಸಾತ್ಯಕಿಯೂ ಹರಿತವಾದ ಬಾಣಗಳಿಂದ ಶಕುನಿಯನ್ನು 
ಪ್ರತಿಯಾಗಿ ಹೊಡೆದ. ಸಾರಥಿಯನ್ನೂ ಮೂರುಬಾಣಗಳಿಂದ ಗಾಯಗೊಳಿಸಿದ. 
ಬೇಗನೆ ಅವನ ಕುದುರೆಗಳನ್ನು ಸಂಹರಿಸಿದ. 

ತತೋತವಪುತ್ಯ ಸಹಸಾ ಶಕುನಿರ್ಭರತರ್ಷಭ । 

ಆರುರೋಹ ರಥಂ ತೂರ್ಣಮುಲೂಕಸ್ಯ ಮಹಾರಥಃ 11೪೮॥॥ 

ರಾಜನೆ, ಆಗ ಮಹಾರಥನಾದ ಶಕುನಿ ರಥದಿಂದ ಕೆಳಗೆ ಹಾರಿ ಬೇಗನೆ 
ಉಲೂಕನ ರಥವನ್ನು ಏರಿದ. 

ಅಪೋವಾಹಾಥ ಶೀಘ್ರಂ ಸ ಶೈನೇಯಾದ್‌ ಯುದ್ಧಶಾಲಿನಃ ॥೪೯॥ 

ಯುದ್ಧದಲ್ಲಿ ಶೋಭಿಸುವ ಸಾತ್ಯಕಿಯ ಇದಿರಿನಿಂದ ಉಲೂಕನು ಆಚೆಗೆ 
ಹೊರಟುಹೋದ. 

ಸಾತ್ಯಕಿಸ್ತು ರಣೇ ರಾಜನ್‌ ತಾವಕಾನಾಮನೀಕಿನೀಮ್‌ । 

ಅಭಿದುದ್ರಾವ ವೇಗೇನ ತತೋಶನೀಕಮಭಿದ್ಯತ 11೫೦॥| 

ರಾಜನೆ, ಸಾತ್ಯಕಿಯು ನಿನ್ನವರ ಸೈನ್ಯವನ್ನು ವೇಗದಿಂದ ನುಗ್ಗಿದ. ಆಗ ಸೈನ್ಯವು 
ಭಗ್ಗವಾಗಿ ಪಲಾಯನ ಮಾಡಿತು. 


ಶೈನೇಯಶರನುನ್ನಂ ತು ತತಃ ಸೈನ್ಯಂ ವಿಶಾಂಪತೇ । 
ಭೇಜೇ ದಶ ದಿಶಸ್ತೂರ್ಣಂ ನ್ಯಪತಚ್ಚ ಗತಾಸುವತ್‌ 11೫೧॥1 


130 ಮಹಾಭಾರತ 


ರಾಜನೆ, ಸಾತ್ಯಕಿಯ ಬಾಣಗಳಿಂದ ಪೀಡಿತವಾದ ನಿನ್ನ ಸೈನ್ಯವು ಬೇಗನೆ ಹತ್ತು 
ದಿಕ್ಕುಗಳಿಗೆ ಹೋಯಿತು. ನಿರ್ಜೀವವಾದಂತೆ ನೆಲದ ಮೇಲೆ ಬಿದ್ದಿತು. 


ಭೀಮಸೇನಂ ತವ ಸುತೋ ವಾರಯಾಮಾಸ ಸಂಯುಗೇ । 
ತಂ ತು ಭೀಮೋ ಮುಹೂರ್ತೇನ ವ್ಯಶ್ತ್ಸಸೂತರಥಧ್ದಜಮ್‌ 11೫೨॥! 


ಚಕ್ರೇ ಲೋಕೇಶರಂ ತತ್ರ ತೇನಾತುಷ್ಠಂತ ಚಾರಣಾಃ 11೫೩11 
ವ ಶಿ 


ಭೀಮಸೇನನನ್ನು ನಿನ್ನ ಮಗ ದುರ್ಯೋಧನನು ರಣದಲ್ಲಿ ತಡೆದ. ಆದರೆ 
ಮುಹೂರ್ತಮಾತ್ರದಲ್ಲಿ ಭೀಮನು ಲೋಕೇಶ್ವರನಾದ ಅವನನ್ನು ಅಶ್ವ ಸೂತ ಛತ್ರ 
ಧ್ವಜ ರಹಿತನನ್ನಾಗಿ ಮಾಡಿದ. ಅದರಿಂದ ಚಾರಣರು ನೋಡಿ ಸಂತೋಷ ಪಟ್ಟರು. 


ತತೋತಪಾಯಾನ್ಸೃಪಸ್ತತ್ರ ಭೀಮಸೇನಸ್ಯ ಗೋಚರಾತ್‌ । 
ಕುರುಸೈನ್ಯಂ ತತಃ ಸರ್ವಂ ಭೀಮಸೇನಮುಪಾದ್ರವತ್‌ 11೫೪॥ 


ತತ್ರ ರಾವೋ ಮಹಾನಾಸೀದ್‌ ಭೀಮಮೇಕಂ ಜಿಘಾಂಸತಾಮ್‌ ॥೫೫॥ 


ದುರ್ಯೋಧನನು ಆಗ ಭೀಮಸೇನನ ಸಮ್ಮುಖದಿಂದ ಪಲಾಯನ ಮಾಡಿದ. 
ಬಳಿಕ ಕೌರವಸೈನ್ಯವಿಡೀ ಭೀಮಸೇನನನ್ನು ಆಕ್ರಮಿಸಿತು. ಏಕಾಕಿಯಾದ 
ಭೀಮನನ್ನು ಕೊಲ್ಲಲು ಬಯಸಿದ ಯೋಧರು ದೊಡ್ಡ ಗರ್ಜನೆ ಮಾಡಿದರು. 


ಯುಧಾಮನ್ಯುಃ ಕೃಪಂ ಎದ್ದ ಧನುರಸ್ಯಾಶು ಚಿಚ್ಛಿದೇ 
ಅಥಾನ್ಯದ್ದನುರಾದಾಯ ಕೃಪಃ ಶಸ್ತ್ರಭ್ಛತಾಂ ವರಃ 11೫೬।॥ 


ಯುಧಾಮನ್ಯೋರ್ಧ್ವಜಂ ಸೂತಂ ಛತ್ರಂ ಚಾಪಾತಯತ್‌ ಕ್ಷಿತೌ । 
ತತೋತಪಾಯಾದ್‌ ರಥೇನೈವ ಯುಧಾಮನ್ಯುರ್ಮಹಾರಥಃ 11೫೭11 


ಯುಧಾಮನ್ಯುವು ಕೃಪನನ್ನು ಬಾಣದಿಂದ ಹೊಡೆದು ಬೇಗನೆ ಅವನ ಬಿಲ್ಲನ್ನೂ 
ಕಡಿದ. ಶಸ್ತ್ರಧಾರಿಗಳಲ್ಲಿ ಶ್ರೇಷ್ಠನಾದ ಕೃಪನು ಬೇರೆ ಬಿಲ್ಲನ್ನೆ ತಿಕೊಂಡು 
ಯುಧಾಮನ್ಯುವಿನ ಧ್ವಜ ಸಾರಥಿ ಛತ್ರಗಳನ್ನು ನೆಲದಲ್ಲಿ ಕೆಡವಿದ. ಆಗ 
ಮಹಾರಥನಾದ ಯುಧಾಮನ್ಯು ರಥದಿಂದಲೆ ಪಲಾಯನಗೈದ. 


ಉತ್ತಮೌಜಾಸ್ತು ಹಾರ್ದಿಕ್ಕಂ ಶರೈರ್ಭೀಮಪರಾಕ್ರಮಮ್‌ । 
ಛಾದಯಾಮಾಸ ಸಹಸಾ ಮೇಘೋ ವೃಷ್ಟೆ ಹವ ಪರ್ವತಮ್‌ ॥೫೮॥ 


ಕರ್ಣಪರ್ವ 131 


ಉತ್ತಮೌಜನು ಭಯಂಕರ ಪರಾಕ್ರಮಿಯಾದ ಕೃತವರ್ಮನನ್ನು ಮೋಡವು 
ಮಳೆಯಿಂದ ಬೆಟ್ಟವನ್ನು ಮುಚ್ಚುವಂತೆ, ಬೇಗನೆ ಬಾಣಗಳಿಂದ ಮುಚ್ಚಿದ. 


ತದ್ಯುದ್ದಂ ಸುಮಹಚ್ಚಾಸೀದ್‌ ಘೋರರೂಪಂ ಪರಂತಪ ಟ 

ಯಾದೃಶಂ ನ ಮಯಾ ಯುದ್ಧಂ ದೃಷ್ಟಪೂರ್ವಂ ವಿಶಾಂಪತೇ ॥1೫೯॥ 

ರಾಜನೆ, ಅವರ ಆ ಯುದ್ಧವು ದೊಡ್ಡದಾಗಿತ್ತು ಭಯಂಕರಸ್ವರೂಪದ್ದಾಗಿತ್ಕು 
ಅಂಥ ಯುದ್ಧವನ್ನು ನಾನು ಹಿಂದೆ ಕಂಡೇ ಇರಲಿಲ್ಲ 


ಕೃತವರ್ಮಾ ತತೋ ರಾಜನ್ನುತ್ತಮೌಜಸಮಾಹವೇ | 
ಹೃದಿ ವಿವ್ಯಾಧ ಸತದಾ ರಥೋಷಪಸ್ತ ಉಪಾವಿಶತ್‌ IO 


ರಾಜನೆ, ಕೃತವರ್ಮನು ರಣದಲ್ಲಿ ಉತ್ತಮೌಜನನ್ನು ಎದೆಯಲ್ಲಿ ಹೊಡೆದ. 
ಆಗ ಆತನು ರಥದ ಹಿಂಬಾಗದಲ್ಲಿ ಕುಳಿತುಕೊಂಡ. 


ಸಾರಥಿಸ್ತಮಪೋವಾಹ ರಥೇನ ರಥಿನಾಂ ವರಮ್‌ । 
ತತಸ್ತು ಸತ್ತತೋ ರಾಜನ್‌ ಪಾಂಡುಸೈನ್ಯಮುಪಾದ್ರವತ್‌ 11೬೧॥ 
ರಥಿಕರಲ್ಲಿ ಶ್ರೇಷ್ಠನಾದ ಉತಮೌಜನನ್ನು ಸಾರಥಿಯು ರಥದಿಂದ ದೂರಕ್ಕೆ 
ಒಯ್ದ ಬಳಿಕ, ರಾಜನೆ, ಕೃತವರ್ಮನು ಪಾಂಡವಸ್ಥೆನ್ಯವನ್ನು ಆಕ್ರಮಿಸಿದ. 
ಃಶಾಸನಃ ಸೌಬಲಶ್ಚ ಗಜಾನೀಕೇನ ಪಾಂಡವಮ್‌ । 
ಮಹತಾ ಪರಿವಾರ್ಯಿವ ಕ್ಷುರಪ್ರೈರಭ್ಯತಾಡಯತ್‌ IRS 


ದುಃಶಾಸನ ಮತ್ತು ಶಕುನಿಗಳು ದೊಡ್ಡ ಗಜಸೈನ್ಯದಿಂದೊಡಗೂಡಿ 
ಭೀಮನನ್ನು ಬಾಣಗಳಿಂದ ಹೊಡೆದರು. 


ತತೋ ಭೀಮಃ ಶರಶತೈರ್ದುರ್ಯೋಧನಮಮರ್ಷಣಮ್‌ । 
ವಿಮುಖೀಕೃತ್ಯ ತರಸಾ ಗಜಾನೀಕಮುಪಾದ್ರವತ್‌ IAI 


ನೂರಾರು ಬಾಣಗಳಿಂದ ಅಸಹನೆವುಳ್ಳ ದುರ್ಯೋಧನನನ್ನು ಪಲಾಯನ 
ಗೈಯುವಂತೆ ಮಾಡಿದ್ದ ಭೀಮನು, ಬಳಿಕ ವೇಗದಿಂದ ಗಜಸ್ಥೆನ್ಯವನ್ನೇ ಆಕ್ರಮಿಸಿದ. 


ತಮಾಪತನ್ನಂ ಸಂಪ್ರೇಕ್ಷ್ಯ ಗಜಾನೀಕಂ ವೃಕೋದರಃ 11೬೪॥ 


132 ಮಹಾಭಾರತ 


ಗಜೈರ್ಗಜಾನಭ್ಯಹನದ್‌ ವಜ್ರೇಣೇಂದ್ರ ಇವಾಸುರಾನ್‌ । 
ಶಲಭಾನಿವ ನಾಗಾಂಸ್ತಾನ್‌ ಅರ್ದಯಾಮಾಸ ಪಾಂಡವಃ 11೬೫1 


ತನ್ನ ಮೇಲೆ ಎರಗುತ್ತಿರುವ ಗಜಸೈನ್ಯವನ್ನು ನೋಡಿದಮಾತ್ರಕ್ಕೆ ವಜ್ರಾಯುಧ 
ದಿಂದ ಇಂದ್ರನು ಅಸುರರನ್ನು ಸಂಹರಿಸುವಂತೆ ಗಜಗಳಿಂದಲೆ ಗಜಗಳನ್ನು 
ಭೀಮನು ಸಂಹರಿಸಿದ. ತನ್ನ ಬಲದ ಮುಂದೆ ಮಿಡತೆಗಳಂತಿದ್ದ ಆನೆಗಳನ್ನು ಹೀಗೆ 
ಭೀಮನು ಸಂಹರಿಸಿದ. 


ತತೋರಂತರಿಕ್ಚಂ ಬಾಣೌಫೈ: ಶಲಭೈರಿವ ಪಾದಪಂ ।ಟ 
ಛಾದಯಾಮಾಸ ಸಮರೇ ಗಜಾನ್ನಿಘ್ನನ್‌ ವೃಕೋದರಃ 11೬೬1 


ಮಿಡತೆಗಳು ಮರವನ್ನು ಮುಚ್ಚುವಂತೆ ಆಕಾಶವನ್ನು ಮುಚ್ಚುವ 
ಬಾಣಸಮೂಹಗಳಿಂದಲೂ ಆನೆಗಳನ್ನು ಭೀಮನು ಸಂಹರಿಸಿದ. 


ತತಃ ಕುಂಜರಯೂಥಾನಿ ಸಮೇತಾನಿ ಸಹಸ್ರಶಃ । 
ವ್ಯಧಮತ್‌ ತರಸಾ ಭೀಮೋ ಮೇಘಸಂಘಾನಿವಾನಿಲಃ NT 


ಸಾವಿರಾರು ಸಂಖ್ಯೆಯಲ್ಲಿ ಒಂದುಗೂಡಿದ ಗಜಸಮೂಹಗಳನ್ನು ಭೀಮ 
ವೇಗದಿಂದ ಬಿರುಗಾಳಿಯು ಮೋಡಸಮೂಹಗಳನ್ನು ನಾಶಮಾಡುವಂತೆ, 
ನಾಶಪಡಿಸಿದ. 


ಸುವರ್ಣಜಾಲಾಪಿಹಿತಾ ಮಣಿಜಾಲೈಶ್ಚ ಕುಂಜರಾಃ । 
ರೇಜುರಭ್ಯಧಿಕಂ ಸಂಖೇ ವಿದ್ಯುತ್ತಂತ ಇವಾಂಬುದಾಃ 1೬೮! 


ಸುವರ್ಣಹಾರ, ಮಣಿಹಾರಗಳಿಂದ ಅಲಂಕೃತವಾದ ಆನೆಗಳು ಮಿಂಚು 
ಗಳಿಂದ ಯುಕವಾದ ಮೋಡಗಳಂತೆ ರಣರಂಗದಲ್ಲಿ ಬಹಳವಾಗಿ ಕಂಗೊಳಿಸು 
ದವ. 

ತೇ ವಧ್ಯಮಾನಾ ಭೀಮೇನ ಗಜಾ ರಾಜನ್‌ ವಿದುದ್ರುವುಃ । 

ಕೇಚಿದ್‌ ವಿಭಿನ್ನಹೃದಯಾಃ ಕುಂಜರಾ ನ್ಯಪತನ್‌ ಭುವಿ He 


ರಾಜನೆ, ಆ ಗಜಗಳನ್ನು ಭೀಮನು ಹೊಡೆದಾಗ ಅವು ಓಡಿಹೋದುವು. 
ಕೆಲವು ಆನೆಗಳು ಭಯದಿಂದ ಎದೆ ಒಡೆದು ನೆಲದ ಮೇಲೆ ಒರಗಿದುವು. 


ಕರ್ಣಪರ್ವ 133 


ಪತಿತೈರ್ನಿಪತದ್ಧಿಶ್ವ ಗಜೈರ್ಹೇಮವಿಭೂಷಿತ್ಯ: । 
ಅಶೋಭತ ಮಹೀ ತತ್ರ ವಿಶೀರ್ಣೈರಿವ ಪರ್ವತಃ leo 
ಬಂಗಾರದಿಂದ ಅಲಂಕೃತವಾದ ಆನೆಗಳು ಬಿದ್ದಾಗಲೂ ಬೀಳುವಾಗಲೂ 
ರಣಭೂಮಿ ಜರಿದು ಬೀಳುವ ಪರ್ವತ ಶಿಖರಗಳಿಂದ ಭೂಮಿ ಶೋಭಿಸುವಂತೆ 
ಶೋಭಿಸಿತು. 
ದೀಪ್ರಾಭರಣವದ್ಧಿಶ್ವ ಪತಿತೈರ್ಗಜಯೋಧಿಭಿಃ । 
ರರಾಜ ಭೂಮಿಃ ಪತಿತೈಃ ಕ್ಷೀಣಪುಣೈ 4ರಿವಾಮರೈಃ Ol 
ಹೊಳೆಯುವ ಆಭರಣಗಳಿಂದ ಅಲಂಕೃತರಾದ ಗಜಯೋಧರು ಹತರಾಗಿ 
ಬಿದ್ದಾಗ, ಪುಣ್ಯಕ್ಷಯದಿಂದ ಸ್ವರ್ಗವಾಸಿಗಳು ಬಿದ್ದಂತೇ ಭೂಮಿ ಶೋಭಿಸಿತು. 
ತತೋ ಭಿನ್ನಕಟಾ ನಾಗಾ ಭಿನ್ನಕುಮ್ಮಕರಾಸ್ತಥಾ । 
ದುದ್ರುವುಃ ಶತಶಃ ಸಂಖೇ ಭೀಮಸೇನಶರಾಹತಾಃ 12೨ 
ಭೀಮನ ಬಾಣಗಳಿಂದ ಸೀಳಿದ ಕಪೋಲ ಗಂಡಸ್ಥಳ ಸೊಂಡಿಲುಗಳುಳ್ಳ 
ನೂರಾರು ಗಜಗಳು ರಣರಂಗದಲ್ಲಿ ಧಾವಿಸಿದುವು. 
ಕೇಚಿದ್‌ ವಮಂತೋ ರುದಿರಂ ಭಯಾರ್ತಾಃ ಪರ್ವತೋಪಮಾಃ । 
ವ್ಯದ್ರವನ್‌ ಶರವಿದ್ದಾಂಗಾ ಧಾತುಚಿತ್ರಾ ಇವಾಚಲಾಃ 11೭೩1 
೦ 
ಬೆಟ್ಟದ ಗಾತ್ರದ ಆನೆಗಳು ಬಾಣಗಳ ಹೊಡೆತದಿಂದ ಭಯವಿಹ್ವಲವಾಗಿ 
ಓಡಿದುವು. ರಕ್ತ ಕಾರುತ್ತ ಕೆಲವು ಧಾತುಗಳಿಂದ ಚಿತ್ರಿತವಾದ ಬೆಟ್ಟಗಳಂತೆ 
ಕಂಡುಬಂದುವು. 
ಮಹಾಭುಜಗಸಂಕಾಶೌ ಚಂದನಾಗರುರೂಷಿತೌ । 
ಅಪಶ್ಯಂ ಭೀಮಸೇನಸ್ಯ ಧನುರ್ವಿಕ್ಷಿಪತೋ ಭುಜೌ AT 
ಭೀಮನ ಬಾಹುಗಳು ಹೆಬ್ಬಾವುಗಳಂತೆ ನೀಳವಾಗಿದ್ದು ಚಂದನ ಅಗರುಗಳಿಂದ 
ಲೇಪಿತವಾಗಿದ್ದು ಅವು ಧನುಸನ್ನು ಸೆಳೆಯುತಿದ್ದುದನ್ನು ನಾನು ಕಂಡಿದ್ದೇನೆ. 
ತಸ್ಯ ಜ್ಯಾತಲನಿರ್ಫೋಷಂ ಶ್ರುತ್ವಾಶನಿಸಮಸ್ಟನಮ್‌ । 
ವಿಮುಂಚಂತಃ ಶಕೃನ್ನೂತ್ರಂ ಗಜಾಃ ಪ್ರಾದುದ್ರುವುರ್ಭಶಮ್‌ ॥೭೫॥ 


134 ಮಹಾಭಾರತ 


ಗುಡುಗಿನಂತಿರುವ ಭೀಮನ ಧನುಷ್ಟಂಕಾರವನ್ನು ಕೇಳಿಯೇ ಗಜಗಳು ಬಹಳ 
ವಾಗಿ ಮಲ-ಮೂತ್ರಗಳನ್ನು ಸುರಿಸುತ್ತ ಓಡಿಹೋದುವು. 


ಭೀಮಸೇನಸ್ಯ ತತ್ಕರ್ಮ ರಾಜನ್ನೇಕಸ್ಯ ನಿರ್ಬಭೌ । 
ನಿಘ್ನತಃ ಸರ್ವಭೂತಾನಿ ರುದ್ರಸ್ಯೇವ ಚ ನಿರ್ಬಭೌ 11೭೬ 


ರಾಜನೆ, ಭೀಮಸೇನನು ಒಬ್ಬನೇ ಮಾಡಬಲ್ಲ ಆ ಯುದ್ಧ ಅವನಿಗೇ 
ಒಪ್ಪವಂತಿತ್ತು ಆ ಕರ್ಮ ಸರ್ವಪ್ರಾಣಿಗಳನ್ನು ಸಂಹರಿಸುವ ರುದ್ರನ ಲಯಕರ್ಮ 
ದಂತೇ ಶೋಭಿಸಿತು. 
ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ 
ವೈಯಾಸಿಕ್ಯಾಂ ಕರ್ಣಪರ್ವಣಿ ಅಷ್ಟಪಂಚಾಶೋ5ಧ್ಯಾಯಃ 11೫೮1! 


ಕ್ಕಿ 
ಳ್ಳಿ 


ಐವತ್ತೊಂಬತ್ತನೆಯ ಅಧ್ಯಾಯ 
ಸಹದೇವ ದುರ್ಯೋಧನರ ಯುದ್ಧ 
ಪುನಃ ಯುಧಿಷ್ಠಿರನನ್ನು ಸೆರೆಹಿಡಿವ ಯತ್ನ ವಿಫಲವಾಯಿತು 
ಸಂಜಯಃ 
ತತಃ ಶ್ಹೇತಾಶ್ವಸಂಯುಕ್ತೇ ನಾರಾಯಣಸಮಾಹಿತೇ 1 
ತಿಷ್ಕನ್‌ ರಥವರೇ ಶ್ರೀಮಾನರ್ಜುನಃ ಸಮಪದ್ಯತ Holl 


ಸಂಜಯನು ನುಡಿದ ಬಿಳಿಕುದುರೆಗಳನ್ನು ಹೂಡಿರುವ, ಶ್ರೀಕೃಷ್ಣನು 
ನಡೆಸುತ್ತಿರುವ, ಶ್ರೇಷ್ಠರಥದಲ್ಲಿ ನಿಂತು ಶ್ರೀಮಾನ್‌ ಅರ್ಜುನ ರಣಭೂಮಿಗೆ 
ಆಗಮಿಸಿದ. 


ತದ್ದಲಂ ನೃಪತಿಶ್ರೇಷ್ಠ ತಾವಕಂ ವಿಜಯೋ ರಣೇ । 
ವ್ಯಕ್ಷೋಭಯದುದೀರ್ಣಾಶ್ನಂ ಮಹೋದಧಿಮಿವಾನಿಲಃ 11೨॥| 


ರಾಜನೆ, ಮಹಾಸಾಗರವನ್ನು ಚಂಡಮಾರುತ ಕ್ಟೋಭೆಗೊಳಿಸುವಂತೆ ದೊಡ್ಡ 
ಅಶ್ವಸೈನ್ಯಯುಕವಾದ ನಿನ್ನ ಕುರುಸೈನ್ಯವನ್ನು ಅರ್ಜುನನು ರಣದಲ್ಲಿ ಕ್ಟೋಭೆ 
ಗೊಳಿಸಿದ. 


ಕರ್ಣಪರ್ವ 135 
ದುರ್ಯೋಧನಸ್ತವ ಸುತಃ ಪ್ರಮಥನ್‌ ವೈರಿವಾಹಿನೀಮ್‌ । 
ಅಭ್ಯಯಾತ್‌ ಸಹಸಾ ಕ್ರುದ್ಧಃ ಸೈನ್ಯಾರ್ಧೇನಾಪಿ ಸಂವೃತಃ Hall 
ನಿನ್ನ ಮಗ ದುರ್ಯೋಧನ ಅರ್ಥಸೆನ್ಯಯುಕ್ತನಾಗಿದ್ದರೂ ಕ್ರುದ್ಧನಾಗಿ 

ವೇಗದಿಂದ ಶತ್ರುಸೈನ್ಯವನ್ನು ಮರ್ದಿಸುತ್ತ ಆಕ್ರಮಿಸಿದ. 


ಪರ್ಯವಾರಯದಾಯಾಂತಂ ಯುಧಿಷ್ಠಿರಮಮರ್ಷಣಃ I 
ಕ್ಷುರಪ್ರಾಣಾಂ ತ್ರಿಸಪ್ತತ್ಯಾ ತತೋತವಿಧ್ಯತ ಪಾಂಡವಮ್‌ 11೪ 


ಸಹನೆ ಇಲ್ಲದ ದುರ್ಯೋಧನನು ತನ್ನ ಕಡೆಗೆ ಬರುತಿದ್ದ ಯುಧಿಷ್ಠಿರನನ್ನು 
ಸುತಲೂ ಆಕ್ರಮಿಸಿದ. ಎಪ್ಪತಮೂರು ಬಾಣಗಳಿಂದ ಅವನನ್ನು ಹೊಡೆದ. 


ಅಕ್ರುಧ್ಯತ ಭೃಶಂ ತತ್ರ ಕುಂತೀಪುತ್ರೋ ಯುಧಿಷ್ಠಿರಃ । 

ಸ ಭಲಾಂಸ್ಟ್ರಿಂಶತಸ್ತೂರ್ಣಂ ತವ ಪುತ್ರೇ ನ್ಯವೇಶಯತ್‌ 11೫1 

ಕುಂತೀಪುತ್ರ ಯುಧಿಷ್ಠಿರನು ಬಲುಕುಪಿತನಾದ. ಮೂವತ್ತು ಭಲ್ಲೆಗಳನ್ನು ನಿನ್ನ 
ಮಗನ ಮೇಲೆ ಎಸೆದ. 

ತತೋsಧಾವಂತ ಕೌರವ್ಯಾ ಜಿಫೃಕ್ಷಂತೋ ಯುಧಿಷ್ಠಿರಮ್‌ | 


ದುಷ್ಠಭಾವಾನ್‌ ಪರಾನ್‌ ಜ್ಞಾತ್ವಾ ಸಮವೇತಾ ಮಹಾರಥಾಃ 11೬1! 
ಆಜಗ್ಗುಸ್ತಂ ಪರೀಪ್ಪಂತಃ ಕುಂತೀಪುತ್ರಂ ಯುಧಿಷ್ಠಿರಮ್‌ । 

ನಕುಲಃ ಸಹದೇವಶ್ಚ ಧೃಷ್ಟದ್ಯುಮ್ನಶ್ಚ ಪಾರ್ಷತಃ 11೭ 
ಅಕ್ಷೋಹಿಣ್ಯಾ ಪರಿವೃತಾಸ್ತೇಭ್ಯಧಾವನ್‌ ಯುಧಿಷ್ಠಿರಮ್‌ 11೮ 


ಆಗ ಕೌರವಸ್ಥೆನಿಕರು ಯುಧಿಷ್ಠಿರನನ್ನು ಸೆರೆಹಿಡಿಯಲೆಂದು ಧಾವಿಸಿ ಬಂದರು. 
ಶತ್ರುಗಳ ಈ ದುರುದ್ದೇಶವನ್ನು ತಿಳಿದು ಪಾಂಡವರ ಮಹಾರಥರು ಕುಂತೀಪುತ್ರ 
ಯುಧಿಷ್ಠಿರನನ್ನು ರಕ್ಷಿಸಲು ಬಯಸುತ್ತ ಎಲ್ಲರೂ ಒಂದಾಗಿ ಸೇರಿಬಂದರು. 
ನಕುಲ-ಸಹದೇವ ಧೃಷ್ಟದ್ಯುಮ್ನರು ಒಂದು ಅಕ್ಟೋಹಿಣಿ ಸೈನ್ಯಸಮೇತರಾಗಿ 
ಯುಧಿಷ್ಠಿರನ ಬಳಿಗೆ ಧಾವಿಸಿ ಬಂದರು. 

ಭೀಮಸೇನಶ್ಚ ಸಮರೇ ಮೃದ್ದಂಸ್ತವ ಮಹಾರಥಾನ್‌ । 

ಅಭ್ಯಧಾವದಭಿಪ್ರೇಪ್ಪೂ ರಾಜಾನಂ ಶತ್ರುಭಿರ್ವ್ವತಮ್‌ Mal 


136 ಮಹಾಭಾರತ 


ಭೀಮಸೇನನೂ ರಣದಲ್ಲಿ ನಿನಕಡೆಯ ಮಹಾರಥರನ್ನು ಮರ್ದಿಸುತ್ತ ರಾಜಾ 
ಯುಧಿಷ್ಠಿರನು ಶತ್ರುಗಳಿಂದ ಸುತ್ತುವರಿಯಲ್ಪಟ್ಟನೆಂದು ತಿಳಿದು, ಅವನನ್ನು ರಕ್ಷಿಸಲು 
ಧಾವಿಸಿಬಂದ. 


ತಾಂಸ್ತು ಸರ್ವಾನ್‌ ಮಹೇಷ್ವಾಸಾನ್‌ ಕರ್ಣೋ ವೈಕರ್ತನೋ ನೃಪ । 
ಶರವರ್ಷೇಣ ಮಹತಾ ಪ್ರತ್ಯವಾರಯದಾಗತಾನ್‌ Hoo 


ರಾಜನೆ, ಬಂದ ಎಲ್ಲ ಮಹಾರಥರನ್ನು ಕರ್ಣನು ದೊಡ್ಡ ಬಾಣಗಳ 
ಮಳೆಯಿಂದ ತಡೆದ. 


ಶರೌಘಾನ್‌ ವಿಸೃಜಂತಸ್ತೇ ಪ್ರೇರಯಂತಶ್ಚ ತೋಮರಾನ್‌ । 
ನ ಶೇಕುರ್ಯತ್ನವಂತೋತಪಿ ರಾಧೇಯಂ ಪ್ರತಿವೀಕ್ಷತುಮ್‌  ॥೧೧॥॥ 


ಆ ಮಹಾರಥರು ಬಾಣಸಮೂಹಗಳನ್ನು ಎಸೆದರೂ ತೋಮರಗಳನ್ನು 
ಎಸೆದರೂ ಎಷ್ಟು ಪ್ರಯತ್ನಮಾಡಿದರೂ ಕರ್ಣನನ್ನು ಪ್ರತಿಯಾಗಿ ದಿಟ್ಟಿಸಿನೋಡಲು 
ಶಕರಾಗಲಿಲ್ಲ 


ತಾಂಶ್ಚ ಸರ್ವಾನ್‌ ಮಹೇಷ್ಟಾಸಾನ್‌ ಸರ್ವಶಸ್ವಾಸ್ತಪಾರಗ: । 
ಮಹತಾ ಶರವರ್ಷೇಣ ರಾಧೇಯಃ ಪ್ರತ್ಯವಾರಯತ್‌ Tet) 


ಸರ್ವಶಸ್ತ್ರ-ಅಸ್ವಗಳಲ್ಲಿ ಪಾರಂಗತನಾದ ಕರ್ಣನು ಆ ಎಲ್ಲ ಮಹಾ ಬಿಲ್ಲಾಳು 
ಗಳನ್ನು ದೊಡ್ಡ ಬಾಣವೃಷ್ಟಿಯಿಂದ ತಡೆದು ನಿಲ್ಲಿಸಿದ. 

ದುರ್ಯೋಧನಂ ತು ವಿಂಶತ್ಯಾ ನಾರಾಚಾನಾಂ ಕೃತೀ ಬಲೀ । 

ಅವಿಧ್ಯತ್ತೂರ್ಣಮಭ್ಯೇತ್ಯ ಸಹದೇವೋ ಮಹಾರಥಃ 11೧೩11 

ಯತ್ನಶೀಲ ಬಲಿಷ್ಠ ಮಹಾರಥನಾದ ಸಹದೇವನು ದುರ್ಯೋಧನನನ್ನು 
ಬೇಗನೆ ಆಕ್ರಮಿಸಿ, ಇಪ್ಪತ್ತು ಬಾಣಗಳಿಂದ ಹೊಡೆದ. 


ಸೋತತಿವಿದ್ದೋ ಬಲವತಾ ರಾಜಾ ಬಲಸಮನ್ನಿತಃ | 
ಪ್ರಭಿನ್ನ ಇವ ಮಾತಂಗೋ ರುಧಿರೇಣ ಪರಿಪ್ಫುತಃ eT 


ಸೃನ್ಯಸಹಿತನಾದ ರಾಜಾದುರ್ಯೋಧನನು ಬಲಿಷ್ಠನಾದ ಸಹದೇವನಿಂದ 
ಬಹಳ ಹೊಡೆಸಿಕೊಂಡು ಬಹಳ ಸೀಳಿಹೋದ ಆನೆಯಂತೆ ರಕದಿಂದ ತೊಯ್ದ 


ಕರ್ಣಪರ್ವ 137 


ದೃಷ್ಟ್ವಾ ಸುತಂ ತವ ಶರೈರ್ಗಾಢವಿದ್ದಂ ಸುತೇಜನೈಃ । 

ಅಭ್ಯಧಾವದ್‌ ಭೃಶಂ ಕ್ರುದ್ಧೋ ರಾಧೇಯೋ ರಥಿನಾಂ ವರಃ ॥ಂ೫॥ 

ನಿನ್ನ ಮಗನು ತೀಕ್ಷ್ಣವಾದ ಬಾಣಗಳಿಂದ ಗಾಢವಾಗಿ ಹೊಡೆಸಿಕೊಂಡಿದ್ದನ್ನು 
ನೋಡಿ ರಧಿಕರಲ್ಲಿ ಶ್ರೇಷ್ಠನಾದ ಕರ್ಣನು ಬಲುಕುಪಿತನಾಗಿ ಧಾವಿಸಿಬಂದ. 


ದುರ್ಯೋಧನಂ ತಥಾ ದೃಷ್ಟಾ § ಶೀಘ್ರಮಸ್ತಮುದೀರ್ಯ ಸಃ । 

ತೇನ ಯೌಧಿಷ್ಠಿರಂ ಸೈನ್ಯಮವಧೀತ್‌ ಪಾರ್ಷತಂ ತಥಾ HOI 

ದುರ್ಯೋಧನನನ್ನು ಆ ಅವಸ್ಥೆಯಲ್ಲಿ ಕಂಡು ಕರ್ಣನು ಬೇಗನೆ ಅಸ್ಪವನ್ನು 
ಪ್ರಯೋಗಿಸಿ ಅದರಿಂದ ಯುಧಿಷ್ಠಿರನ ಸೈನ್ಯವನ್ನೂ ಧೃಷ್ಟದ್ಕುಮ್ನನನ್ನೂ ಹೊಡೆದ. 

ತತೋ ಯೌಧಿಷ್ಠಿರಂ ಸೈನ್ಯಂ ವಧ್ಯಮಾನಂ ಮಹಾತ್ಮನಾ | 

ಸಹಸಾ ಪ್ರಾದ್ರವದ್‌ ರಾಜನ್‌ ಸೂತಪುತ್ರಭಯಾರ್ದಿತಮ್‌ 11೧೭1 


ರಾಜನೆ, ಮಹಾತ್ಮ ಕರ್ಣನಿಂದ ಹೊಡೆಸಿಕೊಂಡ ಯುಧಿಷ್ಠಿರಸೇನೆ ಕರ್ಣನ 
ಭಯದಿಂದ ವ್ಯಾಕುಲಗೊಂಡು ವೇಗವಾಗಿ ಓಡಲು ತೊಡಗಿತು. 


ವಿವಿಧಾ ವಿಶಿಖಾಸ್ತತ್ರ ಸಂಪತಂತಃ ಪರಸ್ಪರಮ್‌ | 

ಪುಂಖೈಃ ಪುಂಖಾನ್‌ ಸಮಾಜಘ್ನುಃ ಸೂತಪುತ್ರಧನುಶ್ಚ್ಯತಾಃ ॥೧೮॥ 

ಕರ್ಣನ ಧನುಸಿನಿಂದ ಹೊರಟ ನಾನಾ ಬಗೆಯ ಬಾಣಗಳು ಪರಸ್ಫರ 
ಪುಂಖಾನುಪುಂಖವಾಗಿ ಸಾಲಾಗಿ ಹಾರುತ್ತ ಪುಕ್ಕಗಳನ್ನು ಪುಕ್ಕಗಳಿಂದ ಕೂಡಿ 
ಕೊಂಡವು. 

ಅಂತರಿಕ್ಷೇ ಶರೌಘಾಣಾಂ ಪತತಾಂ ಚ ಪರಸ್ಪರಮ್‌ | 

ಸಂಘರ್ಷೇಣ ಮಹಾರಾಜ ಪಾವಕಃ ಸಮಜಾಯತ 11೧೯1 

ಮಹಾರಾಜ, ಅಂತರಿಕ್ಷದಲ್ಲಿ ಹಾರುವ ಬಾಣಸಮೂಹಗಳಿಗೆ ಪರಸ್ಪರ 
ಸಂಘರ್ಷ ಉಂಟಾದ್ದರಿಂದ ಬೆಂಕಿ ಎದ್ದಿತು. 


ತತೋ ದಶ ದಿಶಃ ಶೀಘ್ರೈಃ ಶಲಭೈರಿವ ಯಾಯಿಭಿಃ । 
ಅಭ್ಯಹಂಸ್ತರಸಾ ಕರ್ಣಃ ಶರೈಃ ಪರಶರೀರಗೈ: Io 


138 ಮಹಾಭಾರತ 


ದಶ ದಿಕ್ಕುಗಳಿಗೆ ಮಿಡತೆಗಳಂತೆ ವೇಗವಾಗಿ ಹೋಗುವ, ಶತ್ರುಶರೀರಗಳಲ್ಲಿ 
ಚುಚ್ಚಿಕೊಳ್ಳುವ ಬಾಣಗಳಿಂದ ಕರ್ಣನು ವೇಗದಿಂದ ಹೊಡೆದ. 


ರಕ್ತಚಂದನಸಂದಿಗ್ಧೌ ಮಣಿಹೇಮವಿಭೂಷಿತೌ । 
ಬಾಹೂ ವ್ಯತ್ಯಕ್ಷಿಪತ್‌ ಕರ್ಣ: ಪರಮಾಸ್ತ್ರಂ ವಿದರ್ಶಯನ್‌ ell 


ಕೆಂಪುಗಂಧ ಪೂಸಿದ, ರತ್ನಬಂಗಾರಗಳಿಂದ ಅಲಂಕೃತವಾದ ಬಾಹುಗಳನ್ನು 
ಕರ್ಣನು ಉತ್ತಮ ಅಸ್ಪಪ್ರದರ್ಶನದ ಈ ಕಾಲದಲ್ಲಿ ಓಲಾಡಿಸಿದ. 


ತತಃ ಸರ್ವಾ ದಿಶೋ ರಾಜನ್‌ ಸಾಯಕೈರ್ವಿಪ್ರಮೋಹಯನ್‌ | 
ಅಪೀಡಯದ್‌ ಭೃಶಂ ಕರ್ಣೋ ಧರ್ಮಪುತ್ರಂ ಯುಧಿಷ್ಠಿರಮ್‌ 11೨೨1 


ರಾಜನೆ, ಕರ್ಣನು ಎಲ್ಲ ದಿಕ್ಕುಗಳನ್ನು ಬಾಣಗಳಿಂದ ಭ್ರಾಂತಿಗೊಳಿಸುತ್ತ 
ಧರ್ಮಪುತ್ರ ಯುಧಿಷ್ಠಿರನನ್ನು ಬಹುವಾಗಿ ಪೀಡಿಸಿದ. 


ತತಃ ಕ್ರುದ್ಧೋ ಮಹಾರಾಜ ಧರ್ಮಪುತ್ರೋ ಯುಧಿಷ್ಠಿರಃ I 
ನಿಶಿತೈರಿಷುಭಿಃ ಕರ್ಣಂ ಪಂಚಾಶದ್ಧಿಃ ಸಮಾರ್ಪಯತ್‌ 11೨೩11 


ಮಹಾರಾಜ, ಆಗ ಕ್ರುದ್ಧನಾದ ಧರ್ಮಪುತ್ರ ಯುಧಿಷ್ಠಿರನು ತೀಕ್ಷ್ಮ; ವಾದ 
ಐವತ್ತು ಬಾಣಗಳಿಂದ ಕರ್ಣನನ್ನು ಹೊಡೆದ. 


ಬಾಣಾಂಧಕಾರಮಭವತ್‌ ತದ್ಯುದ್ದಂ ಘೋರದರ್ಶನಮ್‌ । 
ಹಾಹಾಕಾರೋ ಮಹಾನಾಸೀತ್‌ ತಾವಕಾನಾಂ ವಿಶಾಂಪತೇ 11೨೪॥( 


ವಧ್ಯಮಾನೇ ತದಾ ಸೈನ್ಯೇ ಧರ್ಮಪುತ್ರೇಣ ಮಾರಿಷ 11೨೫1 

ರಾಜನೆ, ನೋಡಲು ಘೋರವಾದ ಆ ಯುದ್ಧವು ಬಾಣಗಳಿಂದ ಅಂಧಕಾರ 
ಉಂಟುಮಾಡಿತು. ನಿನ್ನ ಸೈನ್ಯವನ್ನು ಧರ್ಮಪುತ್ರನು ವಧಿಸುವಾಗ ನಿನ್ನ ಕಡೆಯಲ್ಲಿ 
ಮಹಾ ಹಾಹಾಕಾರ ಎದ್ದಿತು. 

ಸಾಯಕೈರ್ವಿವಿಧೈಸ್ತೀಕ್ಸ್ಟೈಃ ಕಂಕಪತ್ರೈಃ ಶಿಲಾಶಿತೈಃ । 

ಭಲ್ಲೈರನೇಕೈರ್ವಿವಿಧೈಃ ಶಕ್ಕೃಷ್ಟಿಮುಸಲೈರಪಿ 11೨೬1 


ಕರ್ಣಪರ್ವ 139 


ಸಾಣೆ ಹಿಡಿದು ಹರಿತಗೊಳಿಸಿದ ಹದ್ದಿನ ರೆಕ್ಕೆಯುಳ್ಳ ನಾನಾ ಬಗೆಯ 
ಬಾಣಗಳಿಂದ, ಅನೇಕ ವಿಧದ ಅನೇಕ ಭಲ್ಲೆಗಳಿಂದ, ಶಕ-ಯಷ್ಟಿ ಮುಸಲಗಳಿಂದ 
ಧರ್ಮಪುತ್ರನು ನಿನ್ನ ಸೈನ್ಯವನ್ನು ವಧಿಸಿದ. 

ಯತ್ರ ಯತ್ರ ಸ ಧರ್ಮಾತ್ಮಾ ದೃಷ್ಟ್ವಾ ದೃಷ್ಟಿಂ ವ್ಯಸರ್ಜಯತ್‌ । 


ಜವ 


ತತ್ರ ತತ್ರ ವ್ಯಶೀರ್ಯಂತ ತಾವಕಾ ಭರತರ್ಷಭ 1೨೭/1 


ಧರ್ಮಾತ್ಮನಾದ ಯುಧಿಷ್ಠಿರನು ಎಲ್ಲೆಲ್ಲಿ ನೋಡಿ ದಿಟ್ಟಿಸಿದನೋ ಅಲ್ಲಲ್ಲಿ ನಿನ್ನ 
ಕಡೆಯವರು ಬಲಗುಂದಿದರು. ನಾಶ ಹೊಂದಿದರು. 


ಕರ್ಣೋತಪಿ ಭೃಶಸಂಕ್ರುದ್ಧೋ ಧರ್ಮರಾಜಂ ಯುಧಿಷ್ಠಿರಮ್‌ । 


ನಾರಾಚೈರರ್ಧಚಂದೈಶ್ಚ ವತ್ತದಂತೈಶ್ಚ ಸಂಯುಗೇ 11೨೮1! 
ಚ ಇ ಚ 

ಅಮರ್ಷೀ ಕ್ರೋಧನಶ್ಚೈವ ರೋಷಪ್ರಸ್ಫುರಿತಾಧರಃ । 
ಸಾಯಕೈರಪ್ರಮೇಯಾತ್ಮಾ ಯುಧಿಷ್ಠಿರಮುಪಾದ್ರವತ್‌ Cal 


ಅಪ್ರಮೇಯಾತ್ಮನಾದ ಕರ್ಣನೂ ಕೂಡ ಬಲುಕ್ರುದ್ದನಾಗಿ ಅಸಹನೆಯಿಂದ 
ರೋಷದಿಂದ ತುಟಿ ಅದುರಿಸುತ್ತ ಧರ್ಮರಾಜಯುಧಿಷ್ಠಿರನನ್ನು ನಾರಾಚ 
ಅರ್ಧಚಂದ್ರ ವತ್ರದಂತ ಸಾಯಕಗಳಿಂದ ಪೀಡಿಸಿದ. 

ಯುಧಿಷ್ಠಿರಶ್ಚಾಪಿ ಸ ತಂ ಸರ್ಣಪುಂಖ್ಯೆಃ ಶಿತೈಃ ಶರೈಃ । 

ಪ್ರಹಸನ್ನಿವ ತಂ ಕರ್ಣಃ ಕಂಕಪತ್ರೈ: ಶಿಲಾಶಿತೈಃ aol 

ಉರಸ್ಯವಿಧ್ಯದ್‌ ರಾಜಾನಂ ತ್ರಿಭಿರ್ಭಲ್ಲೆ ಶ್ವ ಪಾಂಡವಮ್‌ 11೩೧॥॥ 

ಯುಧಿಷ್ಠಿರನೂ ಕೂಡ ಬಂಗಾರದ ಪುಕ್ಕವುಳ್ಳ ತೀಕ್ಷವಾದ ಬಾಣಗಳಿಂದ 
ಕರ್ಣನನ್ನು ಪೀಡಿಸಿದ. ಕರ್ಣನು ನಗುತ್ತ ರಾಜಾ ಯುಧಿಷ್ಠಿರನನ್ನು ಹದ್ದಿನ 
ರೆಕ್ಕೆಯುಳ್ಳ ಸಾಣೆ ಹಿಡಿದು ಹರಿತಗೊಂಡ ಬಾಣಗಳಿಂದ ಎದೆಯಲ್ಲಿ ಹೊಡೆದ. 
ಮೂರು ಭಲ್ಲೆಗಳಿಂದಲೂ ಹೊಡೆದ. 


ಸ ಪೀಡಿತೋ ಭೃಶಂ ತೇನ ಧರ್ಮರಾಜೋ ಯುಧಿಷ್ಠಿರಃ I 
ಉಪವಿಶ್ಯ ರಥೋಪಸ್ವೇ ಸೂತಂ ಯಾಹೀತ್ಯಚೋದಯತ್‌ 112೨11 


140 ಮಹಾಭಾರತ 


ಯುಧಿಷ್ಠಿರನು ಅದರಿಂದ ಬಹಳ ಪೀಡಿತನಾಗಿ ರಥದ ಒಳಭಾಗದಲ್ಲಿ ಕುಳಿತು 
ಸೂತನಿಗೆ "ಶಿಬಿರದ ಕಡೆಗೆ ಹೋಗು'' ಎಂದ. 


ಪ್ರಾಕ್ರೋಶಂತ ತತಃ ಸರ್ವೇ ಧಾರ್ತರಾಷ್ಟ್ರಾಃ ಸರಾಜಕಾಃ | 
ಗೃಹೀಧ್ವಮಿತಿ ರಾಜಾನಮಭ್ಯಧಾವಂತ ಸರ್ವಶಃ 11೩೩1! 


ಎಲ್ಲ ಕೌರವರೂ ರಾಜರೂ "ಯುಧಿಷ್ಠಿರನನ್ನು ಸೆರೆ ಹಿಡಿಯಿರಿ' ಎಂದು 
ಕೂಗುತ್ತ ಎಲ್ಲೆಡೆಯಿಂದ ಧಾವಿಸಿಬಂದರು. 


ತತಃ ಶರಶತೈ ರಾಜನ್ನೈಕೈಕಾನಾಂ ಪ್ರಹಾರಿಣಾಮ್‌ । 

ಪಾಂಚಾಲಸಹಿತಾ ರಾಜನ್‌ ಧಾರ್ತರಾಷ್ಟಾನ್‌ ನ್ಯವಾರಯನ್‌ 11೩೪॥ 

ಆಗ, ರಾಜನೆ, ಧೃಷ್ಟದ್ಯುಮ್ನ ಸಹಿತರಾದ ರಾಜರು ಪ್ರತಿಯೊಬ್ಬ ಯೋಧರಿಗೆ 
ನೂರು ನೂರು ಬಾಣಗಳನ್ನು ಎಸೆಯುತ್ತ ಕೌರವರನ್ನು ತಡೆದರು. 


ತಸ್ಮಿನ್‌ ಸುತುಮುಲೇ ಯುದ್ಧೇ ವರ್ತಮಾನೇ ಜನಕ್ಷಯೇ । 
ದುರ್ಯೋಧನಶ್ಚ ಭೀಮಶ್ಚ ಸಮೇಯಾತಾಂ ಮಹಾಬಲೌ 11೩೫1 


ಆ ತುಮುಲ ಯುದ್ಧವು ಜನಕ್ಷಯಕಾರಿಯಾಗಿ ನಡೆಯುತ್ತಿದ್ದಂತೆ ಮಹಾಬಲಿ 
ಗಳಾದ ದುರ್ಯೋಧನ ಮತ್ತು ಭೀಮಸೇನರು ಪರಸ್ಪರ ಆಕ್ರಮಣ ಮಾಡಿದರು. 


ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ಕರ್ಣಪರ್ವಣಿ ಏಕೋನಷಷ್ಟಿತಮೋ5 ಧ್ಯಾಯಃ ॥1೫೯॥ 


ಕ್ಕಿ 
ಳೀ 


ಮಹಾಭಾರತತಾತ್ತರ್ಯನಿರ್ಣಯ 


ಹತಂ ತಮೀಕ್ಷೆ 5೮ವ ವಿಕರ್ತನಾತ್ಮಜಃ 
ಕ್ರೋಧಾನಿತೋ ಭೀಮಸೇನಂ ವಿಹಾಯ ಟ 
ಯಯೌ ಪ್ರಮೃದ್ಯೈವ ಚಮೂಂ ಯುಧಿಷ್ಠಿರಂ 
ರಥೇ5ಪರೇ ಸ್ವಶ್ಚಯುತೇ ವ್ಯವಸ್ಥಿತಮ್‌ WSO 


ಸುಷೇಣ ಹತನಾದುದನ್ನು ಕಂಡು ಕರ್ಣ ಕುಪಿತನಾಗಿ ಭೀಮನನ್ನು ಬಿಟ್ಟು 


ಕರ್ಣಪರ್ವ 141 


ಸೈನ್ಯವನ್ನು ಮರ್ದಿಸಿ ಒಳ್ಳೆಯ ಕುದುರೆಗಳಿಂದ ಯುಕವಾದ ಇನ್ನೊಂದು ರಥದಲ್ಲಿ 
ಕುಳಿತಿದ್ದ ಯುಧಿಷ್ಠಿರನನ್ನು ಇದಿರಿಸಿದ. 


ನ್ಯವಾರಯೇತಾಂ ಶಿನಿಪೌತ್ರಪಾರ್ಷತೌ 
ಕೃಷ್ಣಾಸುತಾಃ ಸೋಮಕಸಂಘಯುಕ್ತಾಃ । 
ಸ ತಾನ್‌ ಸಮಸ್ತಾನ್‌ ವಿರಥಾನ್‌ ವಿಧಾಯ 
ಯುಧಿಷ್ಠಿರಂ ಪ್ರಾಪ ಯುತಂ ಯಮಾಭ್ಯಾಮ್‌ HSS 


ಆಗ ಕರ್ಣನನ್ನು ಸಾತ್ಯಕಿ ಧೃಷ್ಟದ್ಯುಮರು ತಡೆದರು. ಪಾಂಚಾಲಸೇನೆಯಿಂದ 
ಯುಕರಾದ ದ್ರೌಪದೀಪುತ್ರರೂ ತಡೆದರು. ಕರ್ಣ ಅವರೆಲ್ಲರನ್ನೂ ವಿರಥರನ್ನಾಗಿ 
ಮಾಡಿ ನಕುಲ-ಸಹದೇವರಿಂದ ಕೂಡಿದ ಯುಧಿಷ್ಠಿರನನ್ನೆ ಆಕ್ರಮಿಸಿದ. 


ನಿಹತ್ಯ ಸೋಶ್ಚಾನ್‌ ಯುಧಿ ಧರ್ಮಸೂನೋ- 

ರ್ನಿರಾಯುಧೌ ತೌ ಚ ಯಮೌ ಚಕಾರ | 
ತಾನೇಕಯಾನೋಪಗತಾನ್‌ ಪುನಶ್ಚ 

ಮಮರ್ದ್ಜ ಬಾಣೈಶ್ಚ ವಚೋಭಿರುಗೈ ICAI 


ಕರ್ಣ ಯುದ್ಧದಲ್ಲಿ ಯುಧಿಷ್ಠಿರನ ಕುದುರೆಗಳನ್ನು ಕೊಂದು, ನಕುಲ- 
ಸಹದೇವರನ್ನೂ ನಿರಾಯುಧರನ್ನಾಗಿ ಮಾಡಿದ. ಒಂದೇ ರಥವನ್ನೇರಿ ನಿಂತ ಆ 
ಮೂವರನ್ನೂ ಕ್ರೂರವಾದ ಬಾಣಗಳಿಂದಲೂ ಮಾತುಗಳಿಂದಲೂ ಪೀಡಿಸಿದ. 


ತದೈವ ಮೋಕ್ಷಾಯ ನೃಪಸ್ಯ ಭೀಮೋ 
ದುರ್ಯೋಧನಂ ವಿರಥಂ ಸಂವಿಧಾಯ ।ಟ 
ವಿವ್ಯಾಧ ಮರ್ಮಸ್ಪತಿತೀಕ್ಷ ಸಾಯಕ್ಕೆ - 
ಛಂ «A2 
ಸ್ತಂ ದರ್ಶಯಾಮಾಸ ರವೇಃ ಸುತಾಯ 11೮೪॥॥ 


ಶಲ್ಯಸ್ತದಾ ಧರ್ಮಸುತಂ ವಿಹಾಯ 
ಕರ್ಣೋ ಯಯೌ ತತ್ರ ಯುಧಿಷ್ಠಿರೋತಪಿ I 
ಗತ್ವಾ ಶನೈಃ ಶಿಬಿರಂ ತತ್ರ ಶಿಶ್ಯೇ 
ಕರ್ಣೋ ಯದಾ ರಾಜಗೃಧ್ದೀ ಜಗಾಮ 11೮೫1! 


142 ಮಹಾಭಾರತ 

ಆಗಲೆ ಯುಧಿಷ್ಠಿರನ ಬಿಡುಗಡೆಗಾಗಿ ಭೀಮ, ದುರ್ಯೋಧನನನ್ನು 
ವಿರಥನನ್ನಾಗಿ ಮಾಡಿ ಅತ್ಯಂತ ತೀಕ್ಷ್ಣವಾದ ಬಾಣಗಳಿಂದ ಮರ್ಮಗಳಲ್ಲಿ 
ಹೊಡೆದ. ಶಲ್ಯ ಅವನನ್ನು ಕರ್ಣನಿಗೆ ತೋರಿಸಿದ. ಆಗ ಕರ್ಣ ಯುಧಿಷ್ಠಿರನನ್ನು 
ಬಿಟ್ಟು ಹೊರಟುಹೋದ. ಅವನು ದುರ್ಯೋಧನನ ರಕ್ಷಣೆ ಮಾಡಲು ಬಯಸಿ 
ಅತ್ತ ಹೋದಾಗ ಯುಧಿಷ್ಠಿರ ಮೆಲ್ಲನೆ ಶಿಬಿರಕ್ಕೆ ಹೋಗಿ ಅಲ್ಲಿ ಮಲಗಿದ. 


$, 
ಳ್ಳಿ 


ಅರವತ್ತನೆಯ ಅಧ್ಯಾಯ 


ತನ್ನ ಶಿಬಿರಕ್ಕೆ ಹೊರಟಿದ್ದ ಯುಧಿಷ್ಠಿರನನ್ನು ಕರ್ಣ ಪೀಡಿಸಿದ. ಅದಕ್ಕೆ ಭೀಮ 
ದುರ್ಯೋಧನನನ್ನು ಪೀಡಿಸಿದ್ದರಿಂದ ಕರ್ಣ ಯುಧಿಷ್ಠಿರನನ್ನು ಬಿಟ್ಟ. 
ಯುಧಿಷ್ಠಿರ ತನ್ನ ಶಿಬಿರಕ್ಕೆ ಹೋಗಿ ಮಲಗಿದ. 


ಸಂಜಯಃ 
ಕಣೋರ್ಶಥ ಶರಜಾಲೇನ ಕೇಕಯಾನಾಂ ಮಹಾರಥಾನ್‌ । 
ವ್ಯಧಮತ್‌ ಪರಮೇಷ್ಟ್ವಾಸಾನಗ್ರತಃ ಪರ್ಯವಸ್ಥಿತಾನ್‌ Holl 


ಸಂಜಯನು ಧೃತರಾಷ್ಟ್ರನಿಗೆ ನುಡಿದ-- ಕರ್ಣನು ತನ್ನ ಮುಂದೆ ಬಂದು ನಿಂತ 


ಕೇಕಯರ ಮಹಾಬಿಲ್ಗಾರರಾದ ಮಹಾರಥರನ್ನು ಬಾಣಸಮೂಹದಿಂದ 
ಸಂಹರಿಸಿದ. 


ತೇಷಾಂ ಪ್ರಯತಮಾನಾನಾಂ ರಾಧೇಯಸ್ಯ ನಿವಾರಣೇ । 
ರಥಾನ್‌ ಪಂಚಶತಾನ್‌ ಕರ್ಣಃ ಪ್ರಾಹಿಣೋದ್‌ ಯಮಸಾದನಮ್‌ ।೨। 


ಅವರು ಕರ್ಣನನ್ನು ತಡೆಯುವಾಗ ಅವನು ಅವರಲ್ಲಿ ಐದುನೂರು 
ರಥಿಕರನ್ನು ಯಮಲೋಕಕ್ಕೆ ಕಳಿಸಿದ. 


ಅವಿಷಹ್ಯಂ ತತೋ ದೃಷ್ಟಾ ನ ರಾಧೇಯಂ ಯುಧಿ ಯೋಧಿನಃ ।॥ 
ಭೀಮಸೇನಮುಪಾಗಚ್ಛನ್‌ ಕರ್ಣಬಾಣಪ್ರಪೀಡಿತಾಃ 11೩11 


ಕರ್ಣನನ್ನು ರಣದಲ್ಲಿ ಇದಿರಿಸಲಾಗದವನೆಂದು ತಿಳಿದು ಕರ್ಣಬಾಣಗಳಿಂದ 
ಪೀಡಿತರಾದ ಕೇಕಯಯೋಧರು ಭೀಮಸೇನನ ಬಳಿಗೆ ಬಂದರು. 


ಕರ್ಣಪರ್ವ 143 


ರಥಾನೀಕಂ ವಿದಾರ್ಯೈವ ಶರಜಾಲೈರನೇಕಧಾ । 
ಕರ್ಣಸ್ತ್ವೇಕೋ ರಥೇನೈವ ಪುನರಾಯಾದ್‌ ಯುಧಿಷ್ಠಿರಮ್‌ 11೪1 


ಹೀಗೆ ರಥಸೈನ್ಯವನ್ನು ಬಾಣಸಮೂಹಗಳಿಂದ ನಾನಾವಿಧವಾಗಿ ಪೀಡಿಸಿದ 
ಕರ್ಣನು ಒಬ್ಬನೇ ರಥದಿಂದ ಪುನಃ ಯುಧಿಷ್ಠಿರನನ್ನು ಆಕ್ರಮಿಸಿದ. 


ಸೇನಾನಿವೇಶಮಾರ್ಚ್ಛಂತಂ ಮಾರ್ಗಣೈಃ ಕ್ಷತವಿಕ್ಷತಮ್‌ । 
ಯಮಯೋರ್ಮಧ್ಯಗಂ ವೀರಂ ಶನೈರ್ಯಾನ್ರಂ ವಿಚೇತಸಮ್‌ ॥೫॥ 


ಸಮಾಸಾದ್ಯ ತು ರಾಜಾನಂ ದುರ್ಯೋಧನಹಿತೇಪಯಾ I 
ಸೂತಪುತ್ರಸ್ತಿಭಿಸ್ತೀಕ್ಷ್ಮೆ ಅರ್ವಿವ್ಯಾಧ ಪರಮೇಷುಭಿಃ 1೬11 


ಸೇನಾಶಿಬಿರಕ್ಕೆ ಹೊರಟಿದ್ದ ಯುಧಿಷ್ಠಿರ ಬಾಣಗಳಿಂದ ಕ್ಷತವಿಕ್ಷತನಾಗಿದ್ದ 
ನಕುಲ-ಸಹದೇವರ ನಡುವೆ ವ್ಯಗ್ರಚಿತನಾಗಿ ನಿಧಾನವಾಗಿ ಶಿಬಿರದ ಕಡೆಗೆ 
ಹೋಗುತ್ತಿದ್ದ ಆ ವೀರ ಯುಧಿಷ್ಠಿರನನ್ನು ದುರ್ಯೋಧನನ ಹಿತದ ಬಯಕೆಯಿಂದ 
ತೀಕ್ಷ್ಣವಾದ ಮೂರು ದೊಡ್ಡ ಬಾಣಗಳಿಂದ ಹೊಡೆದ. 


ತಥೈವ ರಾಜಾ ರಾಧೇಯಂ ಪ್ರತ್ಯವಿಧ್ಯತ್‌ಸ್ತನಾಂತರೇ । 

ಶರೈಸ್ತಿಭಿಶ್ಚ ಯಂತಾರಂ ಚತುರ್ಭಿಶ್ಚತುರೋ ಹಯಾನ್‌ 11೭11 

ಹಾಗೇ ಯುಧಿಷ್ಠಿರನೂ ಪ್ರತಿಯಾಗಿ ಕರ್ಣನನ್ನು ಮೂರುಬಾಣಗಳಿಂದ 
ಎದೆಯಲ್ಲಿ ಪ್ರಹರಿಸಿದ. ಮೂರು ಬಾಣಗಳಿಂದ ಸಾರಥಿಯನ್ನೂ ನಾಲ್ಕು 
ಬಾಣಗಳಿಂದ ನಾಲ್ಕು ಅಶ್ವಗಳನ್ನೂ ಹೊಡೆದ. 

ಚಕ್ರರಕ್ಷೌ ತು ಪಾರ್ಥಸ್ಯ ಮಾದ್ರೀಪುತ್ರೌ ಪರಂತಪೌ । 

ತಾವಪ್ಯಧಾವತಾಂ ಕರ್ಣಂ ರಾಜಾನಂ ಮಾ ವಧೀರಿತಿ 11೮11 

ಯುಧಿಷ್ಠಿರನಿಗೆ ಚಕ್ರರಕ್ಷಕರಾದ ಶತ್ರುತಾಪಕರಾದ ನಕುಲ-ಸಹದೇವರು 
“ರಾಜನನ್ನು ಕೊಲ್ಲಬೇಡ'' ಎನ್ನುತ್ತ ಕರ್ಣನ ಕಡೆಗೆ ಧಾವಿಸಿದರು. 


ಆವಾಂ ರಣೇ ವಿನಿರ್ಜಿತ್ಯ ಪಾತಯಾದ್ಯ ಮಹಾಭುಜ 1 
ತಂ ಧರ್ಮಶಾಸವಿದ್‌ ವೀರ ಬ್ರಹ್ನ್ಮಣ್ಯಸ್ತ ಮನುತ್ತಮಃ 11೯ 
ವ Re) ಆಶೆ೨ವ ಇ 


144 ಮಹಾಭಾರತ 


"ನಮ್ಮಿಬ್ಬರನ್ನು ರಣದಲ್ಲಿ ಈಗ ಪರಾಭವಗೊಳಿಸಿ ಕೊಲ್ಲು ಮಹಾಬಾಹುವೆ, 
ವೀರನೆ, ನೀನು ಧರ್ಮಶಾಸ್ತವನ್ನು ತಿಳಿದವನು. ವೇದದಲ್ಲಿ ಶ್ರದ್ಧೆ ಉಳ್ಳವನು. 
ಅತ್ಯುತ್ತಮನು. 

ಯುದ್ಧವಿಮುಖನಾಗಿ ವಿಶ್ರಾಂತಿಗಾಗಿ ಹಿಂತಿರುಗುತ್ತಿರುವ ಯೋಧನನ್ನು, 
ತತ್ರಾಪಿ ಪಟ್ಟಾಭಿಷಿಕ್ತನಾದ ರಾಜನನ್ನು ಕೊಲ್ಲುವುದು ಬ್ರಹ್ಮಹತ್ಯೆಗಿಂತಲೂ 
ಹೆಚ್ಚಿನ ಪಾಪ ಎಂದು ಧರ್ಮಶಾಸ್ತವಿದೆ. 

ತ್ವಂ ದಾನಶೂರೋ ವಿಕ್ರಾಂತಸ್ತಂ ಧನುರ್ವೇದವಿದ್‌ವರಃ । 

ಮಾವಧೀರ್ಧರ್ಮರಾಜಾನಮಿತಿ ಚಾಕುಲತಾಂ ಗತೌ Hoo 


“ನೀನು ದಾನಶೂರ, ಪರಾಕ್ರಮಿ, ಧನುರ್ವೇದಜ್ಞರಲ್ಲಿ ಶ್ರೇಷ್ಠ 
ಧರ್ಮರಾಜನನ್ನು ವಧಿಸಬೇಡ'' ಎಂದು ಕಳವಳಗೊಂಡು ಹೇಳಿದರು. 


ತೌ ಪೃಥಕ್‌ಶರವರ್ಷಾಭ್ಯಾಂ ರಾಧೇಯಮಭ್ಯವರ್ಷತಾಮ್‌ | 
ನಕುಲಃ ಸಹದೇವಶ್ಚ ಪರಮಂ ಯತ್ನಮಾಸ್ಥಿತೌ ele] 


ನಕುಲ-ಸಹದೇವರು ಬೇರೆಬೇರೆಯಾಗಿ ಬಹಳ ಯತ್ನಮಾಡುತ್ತ ಬಾಣವೃಷ್ಟಿ 
ಗಳಿಂದ ಕರ್ಣನನ್ನು ಆಚ್ಛಾದಿಸಿದರು. 

ತಥೈವ ತೌ ಪ್ರತ್ಯವಿಧ್ಯತ್‌ ಸೂತಪುತ್ರಃ ಪ್ರತಾಪವಾನ್‌ । 

ಭಲ್ಲಾಭ್ಯಾಂ ಶಿತಧಾರಾಭ್ಯಾಂ ಮಹಾತ್ಮಾನಾವರಿಂದಮೌ 11೧೨॥॥ 


ಹಾಗೇ ಪ್ರತಾಪಶಾಲಿಯಾದ ಕರ್ಣನೂ ಕೂಡ ಶತ್ರುನಾಶಕರಾದ ನಕುಲ- 
ಸಹದೇವರನ್ನು ತೀಕ್ಷ್ಣ ಅಲುಗುಗಳುಳ್ಳ ಭಲ್ಲೆಗಳಿಂದ ಪ್ರತಿಯಾಗಿ ಇರಿದ. 


ದಂತವರ್ಣಾಂಸ್ತು ರಾಧೇಯೋ ನಿಜಘಾನ ಮನೋಜವಾನ್‌ । 
ಯುಧಿಷ್ಠಿರಸ್ಯ ಸಂಗ್ರಾಮೇ ಕಾಲವಾಲಾನ್‌ ಹಯೋತ್ತಮಾನ್‌ ॥೧೩॥ 


ಹಲ್ಲಿನಂತೆ ಬಿಳಿಯಾದ ಕಪ್ಪು ಬಾಲವುಳ್ಳ ಮನೋವೇಗದ ಉತ್ತಮವಾದ 
ಯುಧಿಷ್ಠಿರನ ಅಶ್ವಗಳನ್ನು ರಣದಲ್ಲಿ ಕರ್ಣ ಸಂಹರಿಸಿದ. 


ತತೋsಪರೇಣ ಭಲ್ಲೇನ ಶಿರಸ್ಟ್ರಾ ಣಮಪಾತಯತ್‌ ।ಟ 
ಕೌಂತೇಯಸ್ಯ ಮಹೇಷ್ವಾಸಃ ಪ್ರಹಸನ್ನಿವ ಸೂತಜಃ 11೧೪1 


ಕರ್ಣಪರ್ವ | 145 


ಬಳಿಕ ಇನ್ನೊಂದು ಭಲ್ಲೆಯಿಂದ ಮಹಾಬಿಲ್ಲಾರ ಕರ್ಣ ನಗುತ್ತ ಯುಧಿಷ್ಠಿರನ 
ಶಿರಸಾಣವನು ಕೆಡವಿದ. 

ಈ ಇ 

ತಥೈವ ನಕುಲಸ್ಕಾಪಿ ಹಯಾನ್‌ ಹತ್ವಾ ಪ್ರತಾಪವಾನ್‌ । 

ಈಷಾಂ ಧನುಶ್ಚ ಚಿಚ್ಛೇದ ಮಾದ್ರೀಪುತ್ರಸ್ಯ ಧೀಮತಃ 11೧೫1! 

ಹಾಗೆಯೇ ಪ್ರತಾಪಶಾಲಿ ಕರ್ಣನು ಧೀಮಂತನಾದ ನಕುಲನ ಅಶ್ವಗಳನ್ನು 
ಸಂಹರಿಸಿ ಈಷಾದಂಡವನ್ನು ಧನುಸ್ಸನ್ನೂ ಕತರಿಸಿದ. 

ತೌ ಹತಾಶ್ಟೌ ಹತರಥೌ ಪಾಂಡವೌ ಭೃಶವಿಕ್ಷತೌ । 

ಭ್ರಾತರಾವಾರುರುಹತುಃ ಸಹದೇವರಥಂ ತದಾ Te xT 

ಯುಧಿಷ್ಠಿರ-ನಕುಲರಿಬ್ಬರೂ ಸೋದರರು ಹೀಗೆ ಅಶ್ವ, ರಥಗಳನ್ನು 
ಕಳೆದುಕೊಂಡು ಬಹಳ ಗಾಯಗೊಂಡು ಸಹದೇವನ ರಥವನ್ನು ಏರಿದರು. 

ತೌ ದೃಷ್ಟ್ವಾ ಮಾತುಲಸ್ತತ್ರ ವಿರಥೌ ಪರವೀರಹಾ । 

ಅಭ್ಯಭಾಷತ ರಾಧೇಯಂ ಮದ್ರರಾಜೋತನುಕಮ್ಹ್ಮಯಾ ೧೭1 

ರಥರಹಿತರಾದ ಅವರನ್ನು ಶತ್ರುವೀರ ನಾಶಕನಾದ ಸೋದರಮಾವ ಶಲ್ಯನು 
ನೋಡಿ ಅನುಕಂಪೆಯಿಂದ ಕರ್ಣನಿಗೆ ಹೇಳಿದ. 

ಯೋದ್ಧವ್ಯಮದ್ಯ ಪಾರ್ಥೇನ ಫಲ್ಲುನೇನ ತ್ಹಯಾ ಸಹ । 

ಕಿಮರ್ಥಂ ಧರ್ಮರಾಜೇನ ಯುಧ್ಯಸೇ ಭೃಶರೋಷಿತಃ 11೧೮1॥! 


ಈಗ ನಿನ್ನೊಂದಿಗೆ ಯುದ್ಧ ಮಾಡಬೇಕಾಗಿರುವುದು ಅರ್ಜುನ. ಬಲು 
ರೋಷದಿಂದ ಧರ್ಮರಾಜನೊಂದಿಗೆ ನೀನು ಏಕೆ ಯುದ್ಧ ಮಾಡುತ್ತಿರುವೆ? ' 


ಕ್ಷೀಣಶಸ್ತಾಸ್ತಕವಚಃ ಕ್ಷೀಣಬಾಣೋ ವಿಬಾಣಧಿಃ । 
ಶ್ರಾಂತಸಾರಥಿವಾಹಶ್ಚ ಚ್ಛನ್ನೋ5ಸ್ತ್ರೈರರಿಭಿಸ್ತಥಾ Teal 
ಪಾರ್ಥಮಾಸಾದ್ಯ ರಾಧೇಯ ಉಪಹಾಸ್ಕೋ ಭವಿಷ್ಯಸಿ Je] 
ಧರ್ಮರಾಜನು ಈಗ ಶಸ್ತ್ರ ಅಸ್ತ್ರ ಕವಚ ಬಾಣ ಬತಳಿಕೆಗಳೆಲ್ಲವನ್ನು ಕಳೆದು 
ಕೊಂಡು, ಆಯಾಸಗೊಂಡ ಸಾರಥಿ ಅಶ್ವಗಳುಳ್ಳವನಾಗಿ, ಶತ್ರುಗಳೆಸೆದ ಅಸ್ಪಗಳಿಂದ 


146 ಮಹಾಭಾರತ 


ಆಚ್ಛಾದಿತನಾಗಿದ್ದಾನೆ. ಕರ್ಣ! ನೀನು ಈ ಅವಸ್ಥೆಯಲ್ಲಿರುವ ಯುಧಿಷ್ಠಿರನನ್ನು 
ವಧಿಸಿದರೆ ನೀನೆ ಉಪಹಾಸಕ್ಕೊಳಗಾಗುವೆ. 


ಏವಮುಕ್ತೋಪಿ ಕರ್ಣಸ್ತು ಮದ್ರರಾಜೇನ ಸಂಯುಗೇ । 
ತಥೈವ ಕರ್ಣಃ ಸಂರಬ್ಲೋ ಯುಧಿಷ್ಠಿರಮತಾಡಯತ್‌ 11೨೧ 


ಶಲ್ಯನು ಹೀಗೆ. ಹೇಳಿದರೂ ಕೂಡ ಕರ್ಣನು ಮತ್ತೂ ಕುಪಿತನಾಗಿ 
ಯುಧಿಷ್ಠಿರನನ್ನು ಹೊಡೆದ. 


ಶರೈಸ್ತೀಕ್ಷೈಃ ಪರಾವಿಧ್ಯ ಮಾದ್ರೀಪುತ್ರೌ ಚ ಪಾಂಡವೌ । 
ಪ್ರಹಸ್ಯ ಸಮರೇ ಕರ್ಣಶ್ಚಕಾರ ವಿಮುಖೌ ಶರೈಃ 11೨೨!॥ 


ತೀಕ್ಷ್ಣವಾದ ಬಾಣಗಳಿಂದ ನಕುಲ-ಸಹದೇವರನ್ನೂ ಹೊಡೆದು ಕರ್ಣನು 
ರಣದಲ್ಲಿ ಅಟ್ಟಹಾಸ ಮಾಡಿ ಬಾಣಗಳಿಂದ ಇಬ್ಬರನ್ನೂ ಯುದ್ಧವಿಮುಖರನ್ನಾಗಿ 
ಮಾಡಿದ. 


ತತಃ ಶಲ್ಯಃ ಪ್ರಹಸ್ಯೇದಂ ಕರ್ಣಂ ಪುನರುವಾಚ ಹ । 
ರಥಸ್ಪಮತಿಸಂರಬ್ದಂ ಯುಧಿಷ್ಠಿರವಧೇ ಧೃತಮ್‌ 112೩1 


ಅತಿ ಕುಪಿತನಾಗಿ ಯುಧಿಷ್ಠಿರನ ವಧೆಗೆ ಮೊಂಡುತನ ಮಾಡುತ್ತ ರಥದಲ್ಲಿ 
ನಿಂತಿದ್ದ ಕರ್ಣನಿಗೆ ಶಲ್ಯ ಗಹಗಹಿಸಿ ನಗುತ್ತ ಪುನಃ ನುಡಿದ. 


ಯದರ್ಥಂ ಧಾರ್ತರಾಷ್ಟೇಣ ಸತತಂ ಮಾನಿತೋ ಭವಾನ್‌ ಟ 
ತಂ ಪಾರ್ಥಂ ಜಹಿ ರಾಧೇಯ ಕಿಂ ತೇ ಹತ್ವಾ ಯುಧಿಷ್ಠಿರಮ್‌ 11೨೪॥ 


ಅರ್ಜುನ ವಧಕ್ಕಾಗಿಯೇ ದುರ್ಯೋಧನನು ಸದಾ ನಿನ್ನನ್ನು ಸಮ್ಮಾನಿಸುತಾನೆ 
ಎಂದಮೇಲೆ ಆ ಅರ್ಜುನನನ್ನೇ, ಕರ್ಣ, ನೀನು ವಧಿಸು, ಯುಧಿಷ್ಠಿರನನ್ನು ವಧಿಸಿ 
ನೀನಗೇನು ಲಾಭವಿದೆ? 


ಶಂಖಯೋರ್ಧ್ಮಾಯತೋಃ ಶಬ್ದಃ ಸುಮಹಾನೇಷ ಕೃಷ್ಣಯೋಃ | 
ಶ್ರೂಯತೇ ಚಾಪಘೋಷೋತಯಂ ಪ್ರಾವೃಷೀವಾಮ್ದುದಸ್ಯ ಹ॥॥೨೫॥ 


ಕೃಷ್ಣಾರ್ಜುನರು ಶಂಖ ಊದುವುದರ ಮಹಾಶಬ್ದವಿದೊ ಕೇಳಿ ಬರುತಿದೆ. 
ಮಳೆಗಾಲದ ಮೋಡಗಳ ಧ್ವನಿಯಂಥ ಧನುಃಶಬ್ದವೂ ಕೇಳಿಬರುತಿದೆ. 


ಕರ್ಣಪರ್ವ 147 
ಅಸೌ ನಿಘ್ನನ್‌ ರಥೋದಾರಾನರ್ಜುನಃ ಶರವೃಷ್ಟಿಭಿಃ I 
ಸರ್ವಾಂ ಗ್ರಸತಿ ನಃ ಸೇನಾಂ ಕರ್ಣ ಪಶ್ಯೈನಮಾಹವೇ 11೨೬। 


ಬಾಣವೃಷ್ಟಿಗಳಿಂದ ಶ್ರೇಷ್ಠರಥಿಕರನ್ನು ಸಂಹರಿಸುತ್ತ ಅರ್ಜುನನು ರಣದಲ್ಲಿ 
ನಮ್ಮ ಎಲ್ಲ ಸೈನ್ಯವನ್ನೂ ಆಹುತಿ ತೆಗೆದುಕೊಳ್ಳುತಾನೆ. ಕರ್ಣ, ಆತನನ್ನು ನೋಡು! 


ಪೃಷ್ಠರಕ್ಷಿ ಚ ಶೂರಸ್ಯ ಯುಧಾಮನ್ಯೂತ್ತಮೌಜಸೆ । 


ಉತ್ತರಂ ಚಾಸ್ಯ ವೈ ಶೂರಶ್ಚಕ್ರಂ ರಕ್ಷತಿ ಸಾತ್ಯಕಿಃ 11೨೭ 
ಧೃಷ್ಟದ್ಯುಮ್ನಸ್ತಥಾ ಚಾಸ್ಯ ಚಕ್ರಂ ರಕ್ಷತಿ ದಕ್ಷಿಣಮ್‌ 11೨೮॥॥ 


ಶೂರ ಅರ್ಜುನನಿಗೆ ಯುಧಾಮನ್ಯು ಉತಮೌಜರು ಹಿಂಭಾಗದಲ್ಲಿ ರಕ್ಷಕರು. 
ಎಡದಲ್ಲಿ ಶೂರನಾದ ಸಾತ್ಯಕಿ ಚಕ್ರರಕ್ಷಕ. ಬಲದಲ್ಲಿ ಧೃಷ್ಟದ್ಯುಮ್ನನು ಚಕ್ರರಕ್ಷಕ. 


ಭೀಮಸೇನಶ್ಚ ವೈ ರಾಜ್ಞಾ ಧಾರ್ತರಾಷ್ಟ್ರೇಣ ಯುಧ್ಯತೇ I 

ಯಥಾ ನ ಹನ್ಯಾತ್ತಂ ಭೀಮಃ ಸರ್ವೇಷಾಂ ನೋಠದ್ಯ ಪಶ್ಯತಾಮ್‌ । 

ತಥಾ ರಾಧೇಯ ಕ್ರಿಯತಾಂ ರಾಜಾ ಮುಚ್ಯೇತ ನೋ ಯಥಾ ॥1೨೯॥ 

ಭೀಮಸೇನನು ರಾಜಾ ದುರ್ಯೋಧನನೊಂದಿಗೆ ಯುದ್ಧ ಮಾಡುತ್ತಿದ್ದಾನೆ. 
ನಾವೆಲ್ಲ ನೋಡುತ್ತಿರುವಂತೆ ಭೀಮನು ಅವನನ್ನು ಕೊಲ್ಲಬಾರದು, ಕರ್ಣ, ನಮ್ಮ 
ದುರ್ಯೋಧನನನ್ನು ಭೀಮ ಬಿಟ್ಟುಬಿಡುವಂತೆ ಮಾಡು. 

ಪಶ್ಯೈನಂ ಭೀಮಸೇನೇನ ಗ್ರಸ್ತಮಾಹವಶೋಭಿನಾ । 

ಯದಿ ತ್ವಾಸಾದ್ಯ ಮುಚ್ಯೇತ ವಿಸ್ಮಯಃ ಸುಮಹಾನ್‌ ಭವೇತ್‌ ॥೩೦॥ 

ದುರ್ಯೋಧನನು ಈಗ ಯುದ್ದದಲ್ಲಿ ಶೋಭಿಸುವ ಭೀಮನ ಕೈಯಲ್ಲಿ 
ಸಿಕ್ಕಿಕೊಂಡಿರುವುದನ್ನು ನೋಡು. ಅವನು ಭೀಮನನ್ನು ನಿಗ್ರಹಿಸಿ ಬಿಡುಗಡೆ 
ಹೊಂದಿದರೆ ಅದೊಂದು ದೊಡ್ಡ ಅಚ್ಚರಿಯೇ ಆದೀತು. 


ಪರಿತ್ರಾಹ್ಯೇನಮಭ್ಯೇತ್ಯ ಸಂಶಯಂ ಪರಮಂ ಗತಮ್‌ | 
ಕಿಂ ನು ಮಾದ್ರೀಸುತೌ ಹತ್ವಾ ರಾಜಾನಂ ವಾ ಯುಧಿಷ್ಠಿರಮ್‌ ॥೩೦॥ 


ಸಾವು-ಬದುಕಿನ ದೊಡ್ಡ ಸಂಶಯಕ್ಕೆ ಈಡಾಗಿರುವ ದುರ್ಯೋಧನನನ್ನು 


148 ಮಹಾಭಾರತ 


ಮೊದಲಿಗೆ ಕಾಪಾಡಿಕೊಳ್ಳು. ಭೀಮನನ್ನು ಆಕ್ರಮಿಸು. ನಕುಲ-ಸಹದೇವರನ್ನು 
ಯುಧಿಷ್ಠಿರನನ್ನು ಕೊಂದು ನಿನಗೆ ಏನು ಫಲ? 


ಇತಿ ಶಲ್ಯವಚಃ ಶ್ರುತ್ವಾ ರಾಧೇಯಃ ಪೃಥಿವೀಪತೇ । 
ದೃಷ್ಟ್ವಾ ದುರ್ಯೋಧನಂ ಚೈವ ಭೀಮಗ್ರಸ್ತಂ ಮಹಾಹವೇ ॥ಃ೩೨॥ 


ರಾಜಗೃದ್ಧೀ ಭೃಶಂ ಚೈವ ಶಲ್ಯವಾಕ್ಕಪ್ರಚೋದಿತಃ । 


ಅಜಾತಶತ್ರುಮುತ್ಸೃಜ್ಯ ಮಾದ್ರೀಪುತ್ರೌ ಚ ಪಾಂಡವೌ 11೩೩11 
ತವ ಪುತ್ರಂ ಪರಿತ್ರಾತುಮಭ್ಯಧಾವತ ವೀರ್ಯವಾನ್‌ | 
ಮದ್ರರಾಜಪ್ರಣುದಿತೈರಶ್ವೈರಾಕಾಶಗೈರಿವ 11೩೪॥॥ 


ರಾಜನೆ, ಹೀಗೆ ಶಲ್ಯ ಹೇಳಿದ್ದನ್ನು ಕೇಳಿ, ದುರ್ಯೋಧನನು ರಣದಲ್ಲಿ ಭೀಮನ 
ವಶಕ್ಕೆ ಸಿಲುಕಿರುವುದನ್ನೂ ನೋಡಿ, ರಾಜನ ಸ್ನೇಹಾಕಾಂಕ್ಷಿಯಾದ ವೀರ್ಯಶಾಲಿ 
ಕರ್ಣನು ಶಲ್ಯನ ಮಾತಿನಿಂದ ಬಹಳ ಪ್ರಚೋದಿತನಾಗಿ, ಯುಧಿಷ್ಠಿರನನ್ನೂ ಬಿಟ್ಟು 
ನಕುಲ-ಸಹದೇವರನ್ನೂ ಬಿಟ್ಟು ನಿನ್ನ ಮಗನನ್ನು ರಕ್ಷಿಸುವುದಕ್ಕಾಗಿ ಶಲ್ಯನ 
ಸಾರಥ್ಯದಲ್ಲಿ ಆಕಾಶದಲ್ಲೇ ಹಾರುವಂತಿದ್ದ ಕುದುರೆಗಳಿಂದ ಧಾವಿಸಿದ. 


ಗತೇ ಕರ್ಣೇ ತು ಕೌಂತೇಯಃ ಪಾಂಡುಪುತ್ರೋ ಯುಧಿಷ್ಠಿರಃ । 
ಅಪಾಯಾಜ್ಯವನೈರಶ್ತೆ ೈಃ ಸಹದೇವಸ್ಯ ಮಾರಿಷ 11೩೫ಟ 


ಕರ್ಣನು ಅತಹೋದಾಗ ಯುಧಿಷ್ಠಿರನು ಸಹದೇವನ ವೇಗವಾದ 
ಕುದುರೆಗಳಿಂದ ದೂರಕ್ಕೆ ಹೊರಟುಹೋದ. 


ತಾಭ್ಯಾಂ ಸ ಸಹಿತಸ್ಪೂರ್ಣಂ ವ್ರೀಡನ್ನಿವ ನರೇಶ್ವರಃ । 
ಪ್ರಾಪ್ಯ ಸೇನಾನಿವೇಶಂ ಚ ಮಾರ್ಗಣ್ಯಃ ಕ್ಷತವಿಕ್ಷತಃ WAL 


ಅವತೀರ್ಣೋ ರಥಾತ್‌ ತೂರ್ಣಮಾವಿಶಚ್ಛಯನಂ ಶುಭಮ್‌ ।ಟ 
ಅಪೇತಶಲ್ಯಃ ಸುಭೃಶಂ ಹೃಚ್ಛಲ್ಯಾಭಿನಿಪೀಡಿತಃ 11೩೭1 


ನಕುಲ-ಸಹದೇವರೊಂದಿಗೆ ರಾಜಾ ಯುಧಿಷ್ಠಿರ ನಾಚಿದವನಂತೆ ಬೇಗನೆ 
ಸೇನಾಶಿಬಿರಕ್ಕೆ ಹೋಗಿ, ಬಾಣಗಳಿಂದ ಬಲುಗಾಯಗೊಂಡಿದ್ದರಿಂದ ಬೇಗನೆ 
ರಥದಿಂದ ಇಳಿದು ಸುಖಕರವಾದ ಶಯ್ಕೆಯಲ್ಲಿ ಒರಗಿದ. ಮೈಯ ಶಲ್ಯವನ್ನು 
ತೆಗೆದರೂ ಮನಸಿನ ಶಲ್ಯದಿಂದ ಬಲು ಪೀಡಿತನೇ ಆದ. 


ಕರ್ಣಪರ್ವ 149 


ಸೋತಬ್ರವೀದ್‌ ಭ್ರಾತರೌ ರಾಜಾ ಮಾದ್ರೀಪುತ್ರೌ ಮಹಾರಥೌ । 


ಅನೀಕಂ ಭೀಮಸೇನಸ್ಯ ಪಾಂಡವಾವಾಶು ಗಚ್ಛತಾಮ್‌ 11೩೮1! 
ಜೀಮೂತ ಇವ ನರ್ದಂಸ್ತು ಯುಧ್ಯತೇ ಸ ವೃಕೋದರಃ 11೩೯1 


ಭೀಮಸೇನನ ಸೈನ್ಯವನ್ನು ಬೇಗನೆ ಹೋಗಿ ಸೇರಿಕೊಳ್ಳಿರಿ, ಮೇಘದಂತೆ 
ಗರ್ಜಿಸುತ್ತ ಅವನು ಇನ್ನೂ ಯುದ್ಧ ಮಾಡುತ್ತಿದ್ದಾನೆ ಎಂದು ರಾಜಾ 
ಯುಧಿಷ್ಠಿರ ನಕುಲ-ಸಹದೇವರಿಗೆ ಹೇಳಿದ. 


ತತೋಶನ್ಯಂ ರಥಮಾಸ್ಥಾಯ ನಕುಲೋ ರಥಪುಂಗವಃ । 


ಸಹದೇವಶ್ಚ ತೇಜಸ್ವೀ ಭ್ರಾತರೌ ಶತ್ರುಕರ್ಶನೌ 11೪೦॥॥ 
ತುರಗೈರಗ್ರರಂಹೋಭಿರ್ಯಾತ್ಹಾ ಭೀಮಸ್ಯ ಶುಷ್ಠಿಣೌ । 
ಅನೀಕಂ ಸಹಿತೌ ತತ್ರ ಭ್ರಾತರೌ ಪರ್ಯವಸ್ಥಿತೌ 11೪೧॥॥ 


ರಥಿಕರಲ್ಲಿ ಶ್ರೇಷ್ಠನಾದ ನಕುಲನೂ ಪರಾಕ್ರಮಿಯಾದ ಸಹದೇವನೂ ಇಬ್ಬರು 
ಸೋದರರು ಶತ್ರುನಾಶಕರು ಬಲಿಷ್ಠರು ಬೇರೆ ರಥಗಳನ್ನೇರಿ ಬಲುವೇಗದ 
ಕುದುರೆಗಳಿಂದ ಭೀಮನ ಸೈನ್ಯಕ್ಕೆ ಹೋಗಿ ಸೇರಿಕೊಂಡು, ಇಬ್ಬರು ಸೋದರರೂ 
ಜೊತೆಯಾಗಿ ನಿಂತರು. 


ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ಕರ್ಣಪರ್ವಣಿ ಷಷ್ಟಿತಮೋಧ್ಯಾಯಃ 11೬೦॥॥ 
ಕೈ 


ಳ್ಳಿ 


ಮಹಾಭಾರತತಾತ್ತರ್ಯನಿರ್ಣಯ 


ಅಥಾತ್ರ ರಾಜಾನಮಚಕ್ಷಮಾಣೋ 
ಧನಂಜಯೋ ವಾಸುದೇವಪ್ರಣುನ್ನಃ । 
ಅಭ್ಯಾಯಯೌ ಪಾರ್ಷತಃ ಸ್ವಾಂ ತು ಸೇನಾಂ 
ಕರ್ಣಾಹತಾಂ ವೀಕ್ಷ 2 ಕುರೂನಪೀಡಯತ್‌ 11೮೮1 


ರಣರಂಗದಲ್ಲಿ ಯುಧಿಷ್ಠಿರನನ್ನು ಕಾಣದೆ ಅರ್ಜುನ ಶ್ರೀಕೃಷ್ಣನಿಂದ ಪ್ರೇರಿತ 
ನಾಗಿ ಶಿಬಿರದ ಕಡೆಗೆ ಹೊರಟ. ಧೃಷ್ಟದ್ಯುಮ್ನ ತನ್ನ ಸೇನೆಯನ್ನು ಕರ್ಣ ನಾಶ 
ಮಾಡುವುದನ್ನು ಕಂಡು ಕೌರವರನ್ನು ಪೀಡಿಸಿದ. 


150 ಮಹಾಭಾರತ 


ನ್ಯವಾರಯತ್‌ ಸಮಾಯಾತಂ ಕಪಿಪ್ರವರಕೇತನಮ್‌ । 
ದ್ರೌಣಿರ್ದುಚಾಸನಶ್ಚೈವ ಧೃಷ್ಟದ್ಯುಮ್ನಮವಾರಯತ್‌ Te 


ಅಶ್ವತ್ನಾಮ ತನಗೆ ಎದುರಾಗಿ ಬರುತಿದ್ದ ಅರ್ಜುನನನ್ನು ತಡೆದ. ದುಃಶಾಸನ 
ಧಷ್ಟದ್ಯುಮ್ಮನ್ನ್ನು ತಡೆದ. 


ಉಭಾವತಿರಥೌ ತೌ ತು ಶಸ್ಟಾಸ್ಟ್ರೈ ೪ರಭ್ಯವರ್ಷತಾಮ್‌ । 
ದುಃಶಾಸನ: ಪಾರ್ಷತಶ್ಚ ಕುರ್ವಂತೌ ಬಾಣಜಂ ತಮಃ 11೯೦ 1 


ದುಃಶಾಸನ ಧೃಷ್ಟದ್ಯುಮ್ನರಿಬ್ಬರೂ ಅತಿರಥರು. ಅವರು ಪರಸ್ಪರ ಶಸ್ತಾಶ್ಷಗಳ 
ಮಳೆಗರೆದುಕೊಂಡರು. ಬಾಣಗಳಿಂದ ಕತಲನ್ನು ಉಂಟುಮಾಡಿದರು. 


ತತ್ರ ದುಃಶಾಸನೇನಾಜೌ ಸ್ತಂಭಿತೋ ದ್ರುಪದಾತ್ಮಜಃ । 
ಯತಮಾನೋತಪಿ ನಿರ್ಯತ್ನಃ ಕೃತೋ ಯುದ್ಧೇ ನಿರಾಯುಧ: 1॥£೧॥ 


ಆ ಯುದ್ಧದಲ್ಲಿ ಧೃಷ್ಟದ್ಯುಮ್ನ ದುಃಶಾಸನನಿಂದ ಸಂಭೀಭೂತನಾಗಿ ಮಾಡ 
ಲ್ಪಟ್ಟ ಯತ್ನ ಮಾಡಿದರೂ ಯತ್ನವಿಲ್ಲದವನಾಗಿ ನಿರಾಯುಧನಾಗಿ ಮಾಡಲ್ಪಟ್ಟ 


ತದಾಭವದ್‌ ಯುದ್ಧಮತೀವ ದಾರುಣಂ 
ದ್ರೌಣೇಸ್ತನೂಜೇನ ತು ವಜ್ರಪಾಣೇಃ । 
ತತ್ರಾಪಿ ಬದ್ಧಃ ಶರಪಂಜರೇಣ 
ಪಾರ್ಥೋತಪನುತ್ತಾಂಪಿ ಚ ಗಾಂಡಿವಜ್ಯಾ I ೯೨ ॥ 


ಆಗ ಅಶ್ವತ್ಥಾಮ ಅರ್ಜುನರಿಗೆ ಅತ್ಯಂತ ದಾರುಣವಾದ ಯುದ್ಧನಡೆಯಿತು. ಆ 
ಯುದ್ಧದಲ್ಲಿಯೂ ಅರ್ಜುನ ಶರಪಂಜರದಲ್ಲಿ ಬದ್ಧನಾದ ಮತ್ತು ಗಾಂಡೀವದ 
ಹೆದೆಯೂ ಕಡಿಯಲ್ಪಟ್ಟಿತು. 


ಪಾರ್ಥೋಂಥ ಕೃಷ್ಣೆ ಯಢಿತಬಾಹುವೀರ್ಯೋ 
ನಿಹತ್ಯ ಸೂತಂ ಗುರುಪುತ್ರಕಸ್ಯ । 
ಛಿತ್ವಾ ಚ ರಶ್ಮೀಂಸ್ತುರಗಾನಮುಷ್ಯ 
ವಿದ್ರಾವಯಾಮಾಸ ಶರೈಃ ಸುದೂರಮ್‌ Il ೯೩ 1 


ಬಳಿಕ ಅರ್ಜುನನ ಬಾಹುಪರಾಕ್ರಮವನ್ನು ಶ್ರೀಕೃಷ್ಣ ಹೆಚ್ಚಿಸಿದ. ಅರ್ಜುನ 


ಕರ್ಣಪರ್ವ 151 


ಅಶ್ವತ್ಥಾಮನ ಸಾರಥಿಯನ್ನು ಕೊಂದು, ಅವನ ಕುದುರೆಗಳ ಹಗ್ಗಗಳನ್ನೂ ಕತರಿಸ 
ಕುದುರೆಗಳನ್ನು ಬಾಣಗಳಿಂದ ಬಲು ದೂರಕ್ಕೆ ಓಡಿಸಿದ. 


ಅತೀತ್ಯ ಪುತ್ರಂ ತು ಗುರೋಃ ಸಮಾಗತೇ 
ಪಾರ್ಥೇ ಕರ್ಣೋ ದ್ರಾವಯಾಮಾಸ ಸೇನಾಮ್‌ । 
ಪಾಂಡೋಃ ಸುತಾನಾಂ ಶರವರ್ಷಧಾರೋ 
ದುರ್ಯೋಧನಶ್ಚಾನು ಯಯೌ ತಮೇವ 11 ೯೪ 1 


ಅಶ್ವತ್ಥಾಮನನ್ನು ದಾಟಿ ಅರ್ಜುನ ಬಂದಾಗ ಅತ್ತ ಕರ್ಣ ಬಾಣಗಳ ಮಳೆ 
ಸುರಿಸುತ್ತ ಪಾಂಡವಸೇನೆಯನ್ನು ಓಡಿಸಿದ. ದುರ್ಯೋಧನ ಅವನನ್ನೇ 
ಹಿಂಬಾಲಿಸಿದ. 
ಕರ್ಣಮಾಯಾಂತಮಾಲೋಕ್ಕ ದ್ರಾವಯಂತಂ ನಿಜಾಂ ಚಮೂಮ್‌ । 
ಧನುರನ್ಯತ್‌ ಸಮಾದಾಯ ಧೃಷ್ಟದ್ಯುಮ್ನೋ ನ್ಯವಾರಯತ್‌ 1 ೯೫॥ 
ಕರ್ಣ ತನ್ನ ಸೈನ್ಯವನ್ನು ಓಡಿಸುತ್ತ ತನ್ನ ಕಡೆಗೇ ಬರುತ್ತಿದ್ದುದನ್ನು ಕಂಡು 
ಧೃಷ್ಟದ್ಯುಮ್ನ ಇನ್ನೊಂದು ಬಿಲ್ಲೆ ತಿಕೊಂಡು ಅವನನ್ನು ತಡೆದ. 
ತಯೋರಾಸೀನ್ನಹದ್‌ ಯುದ್ಧಂ ಚಿರಂ ಸಮಮವಿಶ್ರಮಮ್‌ ।ಟ 
ತದೈವ ಸಾತ್ಯಕಿರ್ವೀರೋ ದುರ್ಯೋಧನಮವಾರಯತ್‌ I ೯೬ I 
ಅವರಿಬ್ಬರಿಗೆ ದೀರ್ಪಕಾಲ ವಿಶ್ರಾಂತಿ ಇಲ್ಲದ ದೊಡ್ಡ ಯುದ್ಧ ನಡೆಯಿತು. 
ಅದು ಸಮವೇ ಆಗಿತ್ತು ಆಗಲೆ ವೀರ ಸಾತ್ಯಕಿ ದುರ್ಯೋಧನನನ್ನು ತಡೆದ. 
ನಿವಾರಿತಃ ಸಾತ್ಯಕಿನಾ ರಣೇ ದುರ್ಯೋಧನೋ ನೃಪಃ । 
ನಿಹತ್ಯ ಸಾತ್ಯಕೇರಶ್ನಾನ್‌ ದ್ರೌಪದೇಶ್ವಾಪಮಚ್ಛಿನತ್‌ 11 ೯೭ ॥ 
ಸಾತ್ಯಕಿ ತಡೆದಾಗ ರಾಜಾ ದುರ್ಯೋಧನ ಯುದ್ಧದಲ್ಲಿ ಸಾತ್ಯಕಿಯ 
ಕುದುರೆಗಳನ್ನು ಕೊಂದು ಧೃಷ್ಟದ್ಯುಮ್ನನ ಧನುಸನ್ನು ಕಡಿದ. 
ತದಂತರೈವಕರ್ಣೋಂರಪಿ ಪಾರ್ಷತಾಶ್ಚಾನಪಾತಯತ್‌ I 
ತಯೋರ್ವಿರಥಯೋರೇವ ಭಗ್ನಂ ತತ್‌ ಪಾಂಡವಂ ಬಲಮ್‌ 1೯೮॥ 


152 ಮಹಾಭಾರತ 


ಈ ನಡುವೆ ಕರ್ಣನೂ ಧೃಷ್ಟದ್ಯುಮ್ನನ ಕುದುರೆಗಳನ್ನು ಕೊಂದ. ಸಾತ್ಯಕಿ 
ಧೃಷ್ಟದ್ಯುಮ್ನರು ವಿರಥರಾದೊಡನೆ ಪಾಂಡವಸ್ಥೆನ್ಯ ಸೋತಿತು. 


ಬಲಂ ಸ್ಪಕ್ಕೀಯಂ ಬಹುಧಾ ವಿಭಿನ್ನಂ 
ಸಮೀಕ್ಷ್ಯ ಭೀಮೋ ಮೃಗರಾಜಕೇತುಃ | 
ಕೃತ್ವಾ ಧರಾಕಮಕಮುಗ್ರನಾದಂ 
ರಣೇsಭ್ಯಯಾತ್‌ ಕೌರವರಾಜಸೈನ್ಯಮ್‌ 11 ೯೯ ॥ 


ತನ್ನ ಸೇನೆ ಬಹಳ ಸೋತಾಗ ಅದನ್ನು ಕಂಡ ಸಿಂಹದ್ವಜನಾದ ಭೀಮ 
ಭೂಮಿಯನ್ನು ನಡುಗಿಸುವಂಥ ಭಯಂಕರ ಸಿಂಹನಾದ ಮಾಡಿ ಯುದ್ಧದಲ್ಲಿ 
ಕೌರವರಾಜನ ಸೈನ್ಯವನ್ನು ಆಕ್ರಮಿಸಿದ. 
ನಾದೇನ ಬಾಣೈಶ್ಚ ವೃಕೋದರೇಣ 
ಭಗ್ನಂ ತದಾ ಕೌರವಸೈನ್ಯಮಾಶು I 


ದಿಶೋ ವಿದುದ್ರಾವ ಸುಯೋಧನೋಪಿ 
ಕೃತೋ ರಣೇ ತೇನ ವಿವಾಹನಾಯುಧಃ 11 ೧೦೦ ॥ 


ಸಿಂಹನಾದದಿಂದಲೂ ಬಾಣಗಳಿಂದಲೂ ಭೀಮ ಕೌರವಸೈನ್ಯವನ್ನು ಬೇಗನೆ 
ಪರಾಜಯಗೊಳಿಸಿದಾಗ ಅದು ಎಲ್ಲ ದಿಕ್ಕಿಗೆ ಪಲಾಯನ ಮಾಡಿತು. ದುರ್ಯೋ 
ಧನನೂ ಭೀಮನಿಂದ ಯುದ್ಧದಲ್ಲಿ ರಥ ಆಯುಧರಹಿತನಾಗಿ ಮಾಡಲ್ಪಟ್ಟ 


ದೃಷ್ಟೈವ ತತ್‌ ಪಾಂಡವಾನಾಂ ಚ ಸೇನಾ 
ಸಮಾವೃತ್ತಾ ಕ್ಷಿಪ್ರಮವಾರ್ಯವೇಗಾ । 
ತಯಾ ಪುನಃ ಕೌರವಾಣಾಂ ಬಲಂ ತದ್‌ 
ಭಗ್ನಂ ದೂರಾದ್‌ ದೂರತರಂ ಪ್ರದುದ್ರುವೇ IW ೧೦೧ ೧ 


ಅದನ್ನು ನೋಡಿದೊಡನೆ ಶತ್ರುಗಳಿಗೆ ತಡೆಯಲಾಗದ ವೇಗವುಳ್ಳ 
ಪಾಂಡವಸೇನೆ ಬೇಗನೆ ಹಿಂತಿರುಗಿ ಬಂದಿತು. ಅದರಿಂದಲೂ ಪುನಃ ಕೌರವಸ್ಥೈನ್ಶ 
ಸೋತು ದೂರದಿಂದ ದೂರಕ್ಕೇ ಓಡಿತು. 


ಹನ್ಯಮಾನಂ ದಿಶೋ ಯಾತಂ ಪಾಂಚಾಲೈರ್ಭೀಮಸಂಶ್ರಯಾತ್‌ । 
ದುರ್ಯೋಧನಬಲಂ ದೃಷ್ಟಾ ತ ಜಜ್ಞಾಲಾಧಿರಥಿಃ ಕ್ರುಧಾ 1 ೧೦೨ ॥ 


ಕರ್ಣಪರ್ವ 153 


ದುರ್ಯೋಧನನ ಸೈನ್ಯ ಭೀಮನ ಆಸರೆಯಲ್ಲಿದ್ದ ಪಾಂಚಾಲಸೈೆನಿಕರಿಂದ 
ಹೊಡೆಸಿಕೊಂಡು ದಿಕ್ಕುಗಳಿಗೆ ಓಡುತ್ತಿದ್ದುದನ್ನು ಕಂಡು ಕರ್ಣ ಕೋಪದಿಂದ 
ಉರಿಯತೊಡಗಿದ. 


ಸೋರಮೋಘಂ ರಾಮದೈವತ್ಯಮಸ್ತ್ರಂ ಭಾರ್ಗವಸಂಜ್ಞಿತಮ್‌ । 
ಸರ್ವಾಸ್ತನಾಶಕಂ ದಿವ್ಯಮಪ್ರತಿದ್ದಂದ್ದಮಾದದೇ 11 ೧೦೩ 1 


ಕರ್ಣ ಪರಶುರಾಮದೇವತಾಕವಾದ ಭಾರ್ಗವ ಎಂಬ ಹೆಸರಿನ ಅಮೋಘ 
ದಿವ್ಯಾಸ್ಪವನ್ನು ಎತ್ತಿಕೊಂಡ. ಅದು ಎಲ್ಲ ಅಸ್ಪಗಳನ್ನೂ ನಾಶಮಾಡಬಲ್ಲ ಪ್ರತ್ಯಸ್ತ್ರ 
ರಹಿತವಾದ ಅಸ್ತ್ರ 


ತಚ್ಚ ಭೀಮಪುರೋಗೇಷು ಸೈನ್ಯೇಷ್ಟಮುಚದುಲ್ಬಣಮ್‌ I 

ತದಸ್ತಂ ವರ್ಜಯಾಮಾಸ ಭೀಮಂ ರಾಮಪ್ರಸಾದತಃ HW ೧೦೪ ॥ 

ಕ್ರೂರವಾದ ಆ ಅಸ್ಪವನ್ನು ಕರ್ಣ ಭೀಮನ ನಾಯಕತ್ವದಲ್ಲಿದ್ದ ಸೈನ್ಯಗಳ 
ಮೇಲೆ ಪ್ರಯೋಗಿಸಿದ. ಆದರೆ ಆ ಅಸ್ತ್ರ ಪರಶುರಾಮನ ಅನುಗ್ರಹದಿಂದ 
ಭೀಮನನ್ನು ಬಿಟ್ಟಿತು. 

ಅನ್ಯೇ ತು ದುದ್ರುವುಃ ಕೇಚಿಚ್ಛಿಷ್ಟಾಃ ಪ್ರಾಪುರ್ಯಮಕ್ಷಯಮ್‌ । 


ನ ಹಸ್ತಂ ದ್ರವಮಾಣಾಂಸ್ತದಂತಿ ತೇನ ಸಪಾರ್ಷತಾಃ 11೧೦೫॥ 
ರ > © 


ಪಾಂಚಾಲಾ ದ್ರೌಪದೇಯಾಶ್ಚ ಶೈನೇಯಾದ್ಯಾಶ್ಚ ಸರ್ವಶಃ 1 
ಪಲಾಯನೇನೋರ್ವರಿತಾ ಅರ್ಜುನೋಪ್ಯಸ್ತಮುದ್ಯತಮ್‌ HOC I 


ವೀಕ | ಪ್ರತ್ನಸಹೀನಂ ತದಪ್ರಾಪೈ ೪ವ ರವೇಃ ಸುತಮ್‌ । 


ಎರೆ ೫% 
ವಾಸುದೇವಮಿದಂ ಪ್ರಾಹ ವರ್ಜಯಿತ್ವೈವ ಸೂತಜಮ್‌ ॥!೧೦೭॥ 
ಅನ್ಯತ್ರ ಯಾಮಿ ನೈವಾಸ್ಕಾದಸ್ವ್ರಾಜ್ಜೀವನಮನ್ಯಥಾ ।ಟ 
ಇತ್ಯೂಚಿವಾಂಸಂ ಪಾರ್ಥಂ ತಂ ಕೃಷ್ಣೋತಪ್ರಾಪ್ಕೈವ ಸೂತಜಮ್‌ 
11೧೦೮॥ 


ಇತರರು ಪಲಾಯನ ಮಾಡಿದರು. ಉಳಿದವರು ಕೆಲವರು ಯಮಲೋಕ 
ವನ್ನು ಸೇರಿದರು. ಪಲಾಯನ ಮಾಡುವವರನ್ನು ಆ ಅಸ್ತ್ರ ಕೊಲ್ಲುವುದಿಲ್ಲ 


154 ಮಹಾಭಾರತ 


ಅದರಿಂದ ಧೃಷ್ಟದ್ಯುಮ್ನ ಸಮೇತರಾದ ಪಾಂಚಾಲರೂ ದ್ರೌಪದೀ ಪುತ್ರರೂ ಸಾತ್ಯಕಿ 
ಮುಂತಾದವರೂ ಎಲ್ಲರೂ ಪಲಾಯನ ಮಾಡಿದ್ದರಿಂದ ಉಳಿದರು. ಅರ್ಜುನ ಆಗ 
ಬೇರೆಯವರೊಡನೆ ಯುದ್ಧ ಮಾಡುತ್ತ ಪ್ರತ್ಯ ಸ್ವವಿಲ್ಲದ ಆ ಅಸ್ತ್ರ ಹೊರಟುದನ್ನು 
ಕಂಡು ಕರ್ಣನ ಇದಿರಿಗೆ ಹೋಗದೆ ಕೃಷ್ಣಗೆ ಹಳ ಗ ಕರ್ಣನನ್ನು ಬಿಟ್ಟೇ ಹ 
ಬೇರೆ ದಾರಿಯಿಂದ ಹೋಗುವೆನು. ಹಾಗೆ ಮಾಡದಿದ್ದರೆ ಈ ಅಸಬಿಂದ ನನಗೆ 
ಉಳಿವಿಲ್ಲ' ಅರ್ಜುನ ಹೀಗೆ ಹೇಳಿದಾಗ ಸರ್ವಕರ್ತನಾದ ಕೃಷ್ಣ ಅವನನ್ನು ಕರ್ಣನ 
ಬಳಿಗೆ ಒಯ್ಯದೆಯೆ ಬೇರೆ ಮಾರ್ಗದಿಂದಲೆ ಭೀಮನ ಬಳಿಗೆ ಒಯ್ದ ಅಲ್ಲಿ 
ಅರ್ಜುನ ಭೀಮನಿಗೆ ಹೇಳಿದ, "ಯುಧಿಷ್ಠಿರನನ್ನು ಕಾಣಲು ಹೋಗು. ಅವನ 
ಸಮಾಚಾರವನ್ನು ತಿಳಿದುಕೊಳ್ಳು. ನನ್ನನ್ನು ಅಳಿದುಳಿದ ಸಂಶಪಕರು ಯುದ್ಧಕ್ಕೆ 
ಕರೆಯುತಿದ್ದಾರೆ. ರ ನಾನು ಅವರೊಡನೆ ಯುದ್ದಕ್ಕೆ ಹೋಗುವೆನು. 


CARAT 
ಳ್ಳಿ ಳ್ಳಿ ಳ್ಳ 


ಅರವತ್ತೊಂದನೆಯ ಅಧ್ಯಾಯ 


ಅರ್ಜುನ ಅಶ್ವತ್ಥಾಮನನ್ನು ಓಡಿಸಿದ. ಆದರೆ, ಕರ್ಣ ಭಾರ್ಗವಾಸ್ತವನ್ನು 
ಪ್ರಯೋಗಿಸಿದ್ದರಿಂದ, ಅವನ ಬಳಿಗೆ ಹೋಗಲಿಲ್ಲ. 


ಸಂಜಯಃ 
ದ್ರೌಣಿಸ್ತು ರಥವಂಶೇನ ಮಹತಾ ಪರಿವಾರಿತಃ । 
ಆಪತತ್ತಹಸಾ ರಾಜನ್‌ ಯತ್ರ ಪಾರ್ಥೋ ವ್ಯವಸ್ಥಿತಃ WO 


ಸಂಜಯನು ಧೃತರಾಷ್ಟನಿಗೆ ನುಡಿದ ರಾಜನೆ, ಅಶ್ವತ್ಥಾಮನು ದೊಡ್ಡರಥ 
ಸೈನ್ಯ ಸಮೂಹದಿಂದೊಡಗೂಡಿ ವೇಗದಿಂದ ಅರ್ಜುನನಿದ್ದಲ್ಲಿಗೆ ನುಗ್ಗಿಬಂದ. 


ತಮಾಪತಂತಂ ಸಹಸಾ ಶೂರಃ ಶೌರಿಸಹಾಯವಾನ್‌ | 
ದಧಾರ ಸಹಸಾ ಪಾರ್ಥೋ ವೇಲೇವ ಮಕರಾಲಯಮ್‌ Wl 


ವೇಗದಿಂದ ಬರುತಿದ್ದ ಅಶ್ವತ್ಥಾಮನನ್ನು, ತೀರವು ಸಮುದ್ರವನ್ನು ತಡೆದು 
ನಿಲ್ಲಿಸುವಂತೆ, ಕೃಷ್ಣನ ಸಹಾಯಯುಕನಾದ ಶೂರ ಅರ್ಜುನ ಬಲವಾಗಿ ತಡೆದು 
ನಿಲ್ಲಿಸಿಕೊಂಡ. 


ಕರ್ಣಪರ್ವ 155 
ತತಃ ಕ್ರುದ್ಧೋ ಮಹಾರಾಜ ದ್ರೋಣಪುತ್ರಃ ಪ್ರತಾಪವಾನ್‌ । 
ಅರ್ಜುನಂ ವಾಸುದೇವಂ ಚ ಚ್ಛಾದಯಾಮಾಸ ಸಾಯಕೈಃ Hall 
ಮಹಾರಾಜ, ಆಗ ಪ್ರತಾಪಶಾಲಿಯಾದ ಅಶ್ವತ್ಥಾಮನು ಕ್ರುದ್ಧನಾಗಿ ಅರ್ಜುನ 

ನನ್ನೂ ಕೃಷ್ಣನನ್ನೂ ಬಾಣಗಳಿಂದ ಮುಚ್ಚಿದ. 
ಅವಚ್ಚನ್ನೌ ತತಃ ಕೃಷ್ಣೌ ದೃಷ್ಟ್ವಾ ತತ್ರ ಮಹಾರಥಾಃ । 
ವಿಸ್ಮಯಂ ಪರಮಂ ಗತ್ವಾ ಪೈಕ್ಷಂತ ಕುರವಸ್ತದಾ 11೪ 


ಕೃಷ್ಣಾರ್ಜುನರು ಬಾಣಗಳಲ್ಲಿ ಮುಚ್ಚಿಹೋದುದನ್ನು ಕಂಡು ಕೌರವರು 
ಮಹಾರಥರು ಪರಮ ವಿಸ್ಮಯ ಹೊಂದಿ ವೀಕ್ಷಿಸಿದರು. 

ಅರ್ಜುನಸ್ತು ತತೋ ದಿವ್ಯಮಸ್ತ್ರಂ ಚಕ್ರೇ ಹಸನ್ನಿವ । 

ತದಸ್ತಂ ಬ್ರಾಹ್ಮಣೋ ಯುದ್ದೇ ವಾರಯಾಮಾಸ ಭಾರತ 11೫11 

ಆ ಶ್ರ ಧಿ j 

ಅರ್ಜುನನು ನಗುತ್ತ ದಿವ್ಯ ಅಸ್ಪವನ್ನು ಪ್ರಯೋಗಿಸಿದ. ರಾಜನೆ, ಆ ಅಸ್ಪವನ್ನು 
ಅಶ್ವತ್ಥಾಮನು ರಣದಲ್ಲಿ ತಡೆದ. 

ಯದ್ಯದ್ಧಿ ವ್ಯಾಕ್ಷಿಪದ್‌ ಯುದ್ಧೇ ಪಾಂಡವೋತಸ್ತಂ ಜಿಘಾಂಸಯಾ । 

ತತ್ತದಸ್ವಂ ಮಹೇಷ್ವಾಸೋ ದ್ರೋಣಪುತ್ರೋ ವ್ಯಶಾತಯತ್‌ Wel 

ಅರ್ಜುನನು ಏನೇನು ಅಸ್ವವನ್ನು ಅಶ್ವತ್ಥಾಮನಿಗೆ ಹೊಡೆಯಲು ಎಸೆದನೋ 
ಅದೆಲ್ಲವನ್ನೂ ಮಹಾಬಿಲ್ಲಾಳು ಅಶ್ವತ್ಥಾಮ ನಾಶಪಡಿಸಿದ. 

ಅಸ್ತ್ರಯುದ್ಧೇ ತತೋ ರಾಜನ್‌ ವರ್ತಮಾನೇ ಭಯಾವಹೇ । 

ಅಪಶ್ಯಾಮ ರಥೇ ದ್ರೌಣಿಂ ವ್ಯಾತ್ತಾನನಮಿವಾಂತಕಮ್‌ 11೭1 


ರಾಜನೆ, ಭಯಂಕರ ಅಸ್ತ್ರಯುದ್ಧ ನಡೆಯುವಾಗ ರಥದಲ್ಲಿ ಅಶ್ವತ್ಥಾಮನು 
ಬಾಯಿ ತೆರೆದ ಅಂತಕನಂತೆ ನಿಂತಿದ್ದನ್ನು ನಾವು ಕಂಡೆವು. 


ಸ ದಿಶೋ ವಿದಿಶಶ್ಚೈವ ಛಾದಯಿತ್ವಾ ವಿಜಿಹ್ಠಗೈಃ I 
ವಾಸುದೇವಂ ತ್ರಿಭಿರ್ಬಾಣೈರವಿಧ್ಯದ್‌ ದಕ್ಷಿಣೇ ಭುಜೇ 11೮॥ 


156 ಮಹಾಭಾರತ 


ಅಶ್ವತ್ಥಾಮನು ದಿಕ್ಕು ದಿಕ್ಕುಗಳನ್ನು ಬಾಣಗಳಿಂದ ಮುಚ್ಚಿ ಕೃಷ್ಣನ ಬಲಭುಜಕ್ಕೆ 
ಮೂರು ಬಾಣಗಳಿಂದ ಹೊಡೆದ. 


ತತೋರರ್ಜುನೋ ಹಯಾನ್‌ ಹತ್ವಾ ಸರ್ವಾಂಸ್ತಸ್ಯ ಮಹಾತ್ಮನಃ | 
ಚಕಾರ ಸಮರೇ ಭೂಮಿಂ ಶೋಣಿತೌಘತರಂಗಿಣೀಮ್‌ [al 


ಆಗ ಅರ್ಜುನ ಮಹಾತ್ಮನಾದ ಅಶ್ವತ್ಥಾಮನ ಎಲ್ಲ ಅಶ್ವ ಸೈನಿಕರನ್ನು ಸಂಹರಿಸಿ 
ರಣದಲ್ಲಿ ನೆಲವೆಲ್ಲ ರಕಪ್ರವಾಹ ತರಂಗಗಳಿಂದ ಯುಕವಾಗುವಂತೆ ಮಾಡಿದ. 


ನಿಹತಾ ರಥಿನಃ ಪೇತುಃ ಪಾರ್ಥಚಾಪಚ್ಯುತೈಃ ಶರೈಃ । 

ಹಯಾಶ್ಚ ಪರ್ಯಧಾವಂತ ಮುಕ್ತಯೋಕ್ತಾಸ್ತತಸ್ತತಃ 11೧೦॥॥ 

ಅರ್ಜುನನ ಧನುಸಿನಿಂದ ಹೊರಟ ಬಾಣಗಳಿಂದ ಹತರಾದ ರಥಿಕರು 
ಬಿದ್ದರು. ಕುದುರೆಗಳು ಲಗಾಮಿಲ್ಲದೆ ಅಲ್ಲಲ್ಲಿ ಸುತ್ತಲೂ ಧಾವಿಸಿದುವು. 

ತದ್‌ ದೃಷ್ಟ್ವಾ ಕರ್ಮ ಪಾರ್ಥಸ್ಯ ದ್ರೌಣಿರಾಹವಶೋಭಿನಃ । 

ಅವಾಕಿರದ್‌ ರಣೇ ಕೃಷ್ಣೌ ಸಮಂತಾನ್ನಿಶಿತೈಃ ಶರೈಃ 11೧೧॥ 

ಣ a 

ಯುದ್ಧದಲ್ಲಿ ಶೋಭಿಸುವ ಅರ್ಜುನನ ಈ ಸಾಹಸವನ್ನು ಕಂಡು ಅಶ್ವತ್ಥಾಮನು 
ರಣದಲ್ಲಿ ಕೃಷ್ಣಾರ್ಜುನರನ್ನು ಹರಿತವಾದ ಬಾಣಗಳಿಂದ ಎಲ್ಲೆಡೆ ಮುಚ್ಚಿದ. 

ಗಾಂಡೀವಧನ್ಹಾ ಪ್ರಸಭಂ ಶರವರ್ಷೈರುದಾರಧೀಃ | 

ಸಂಛಾದ್ಯ ಸಮರೇ ದ್ರೌಣಿಂ ಚಿಚ್ಛೇದಾಸ್ಯ ಚ ಕಾರ್ಮುಕಂ 11೧೨! 

ಗಾಂಡೀವಧನುಸನ್ನು ಧರಿಸಿದ ಉತ್ತಮ ಬುದ್ಧಿಶಾಲಿಯಾದ ಅರ್ಜುನನು 
ಅಶ್ವತ್ಥಾಮನನ್ನು ಬಾಣಗಳ ಮಳೆಗಳಿಂದ ಆಚ್ಛಾದಿಸಿ ಅವನ ಬಿಲ್ಲನ್ನೂ ಕತರಿಸಿದ. 

ಸ ಚ್ಛಿನ್ನಧನ್ಹಾ ಪರಿಘಂ ವಜ್ರಸರ್ಶಸಮಂ ಯುಧಿ ಟ 

ಆದಾಯ ಚಿಕ್ಷೇಪ ತದಾ ದ್ರೋಣಪುತ್ರಃ ಕಿರೀಟಿನೇ HOA 


ಬಿಲ್ಲು ಕಡಿದು ಹೋದಾಗ ಅಶ್ವತ್ಥಾಮನು ರಣದಲ್ಲಿ ವಜ್ರಾಯುಧದಂಥ 
ಸರ್ಶವುಳ್ಳ ಪರಿಘಾಯುಧವನ್ನು ಎತ್ತಿಕೊಂಡು ಅರ್ಜುನನ ಮೇಲೆ ಎಸೆದ. 


ಆ 


ಕರ್ಣಪರ್ವ 157 


ತಮಾಪತಂತಂ ಪರಿಘಂ ಕಾರ್ತಸ್ವರವಿಭೂಷಿತಮ್‌ । 
ಪಾರ್ಥಶ್ಚಿಚ್ಛೇದ ಸಹಸಾ ತತ ಉಚ್ಚುಕ್ರುಶುರ್ಜನಾಃ Ted 


ತನ್ನ ಮೇಲೆ ಬಂಗಾರದಿಂದ ಅಲಂಕೃತವಾದ ಪರಿಘ ಬೀಳುತಿದ್ದಂತೇ ಒಡನೆ 
ಅದನ್ನು ಅರ್ಜುನನು ಕತರಿಸಿದ. 


ಸೋತನೇಕಧಾಪತದ್‌ ಭೂಮೌ ರಣೇ ಪಾರ್ಥಸ್ಯ ಸಾಯಕೈ: । 
ವಿಶೀರ್ಣಃ ಪರ್ವತೋ ರಾಜನ್‌ ಯಥಾ ವಜ್ರೇಣ ತಾಡಿತಃ ॥!೧೫॥ 


ರಾಜನೆ, ಪರಿಘವು ರಣದಲ್ಲಿ ಪಾರ್ಥನ ಬಾಣಗಳಿಂದ ಅನೇಕ ಚೂರಾಗಿ 
ನಾಶವಾಗಿ, ವಜ್ರದ ಆಘಾತದಿಂದ ನಾಶವಾಗಿ ಬೀಳುವ ಪರ್ವತದಂತೆ, ನೆಲದಲ್ಲಿ 
ಬಿದಿತು. 


ಗಾ 
ತತೋರ್ಜುನೋ ರಣೇ ದ್ರೌಣಿಂ ವಿವ್ಯಾಧ ದಶಭಿಃ ಶರೈಃ । 
ಸಾರಥಿಂ ಚಾಸ್ಯ ಭಲ್ಲೇನ ರಥನೀಡಾದಪಾಹರತ್‌ HOI 


ಬಳಿಕ ಅರ್ಜುನನು ರಣದಲ್ಲಿ ಅಶ ಶ್ವತ್ಯಾಮನನ್ನು ಹತ್ತುಬಾಣಗಳಿಂದ ಹೊಡೆದ. 
ಮತ್ತು ಭಲ್ಲೆಯಿಂದ ಅವನ ಸಾರಥಿಯನ್ನು ಮ್‌ ಆಸ ಸನದಿಂದ ಕೆಡವಿದ. 


ಸ ಸಂಗೃಹ್ಯ ಸ್ವಯಂ ವಾಹಾನ್‌ ಕೃಷ್ಣೌ ಪ್ರಾಚ್ಛಾದಯಚ್ಛರೈಃ | 
ತತಾ ್ರಾದ್ಧುತಮಪಶ್ಶಾಮ ದ್ರೌ ಹರಾಜು ಪರಾಕ್ರನ ಮಮ್‌” 11೧೭1! 


ಅಶ್ವತ್ಥಾಮನು ತಾನೆ ಕುದುರೆಗಳ ಲಗಾಮು ಹಿಡಿದು ಕೃಷ್ಣ ಅರ್ಜುನರನ್ನು 
ಬಾಣಗಳಿಂದ ಮುಚ್ಚಿದ. ಆಗ ಅಶ್ವತ್ಥಾಮನ ಅದ್ಭುತವಾದ ವೇಗದ ಪರಾಕ್ರಮ 
ವನ್ನು ನಾವು ಕಂಡೆವು. 

ಅಯಚ್ಛತ್ತುರಗಾನ್‌ ಯಚ್ಚ ಫಲ್ಗುನಂ ಚಾಪ್ಯ ಯೋಧಯತ್‌ । 

ತದಸ್ಯ ಸಮರೇ ರಾಜನ್‌ ಸರ್ವೇ. ಹೋ: ಅಪೂಜಯನ್‌ ॥೧೮॥ 

ಏಕಕಾಲದಲ್ಲಿ ರಣದಲ್ಲಿ ಕುದುರೆಗಳನ್ನೂ ನಿಯಂತ್ರಿಸಿದ, ಅರ್ಜುನನನ್ನೂ 
ಬಾಣಗಳಿಂದ ಹೊಡೆದ, ಅಶ್ವತ್ನಾಮ. ಇದು ಅದ್ಭುತವಾಗಿತ್ತು ರಾಜನೆ, ಇದನ್ನು 
ಎಲ್ಲ ಯೋಧರೂ ಪ್ರಶಂಸೆ ಮಾಡಿದರು. | 


158 ಮಹಾಭಾರತ 


ಯದಾ ತ್ನಗ್ರಸ್ಯತ ರಣೇ ದ್ರೋಣಪುತ್ರೇಣ ಫಲ್ಗುನಃ | 

ತತೋ ರಶ್ಮೀನ್‌ ರಥಾಶ್ಚಾನಾಂ ಕ್ಷುರಪ್ಪಶ್ಚಿಚ್ಛಿದೇ ಜಯಃ Neal 

ಯಾವಾಗ ಅಶ್ವತ್ಥಾಮನು ರಣದಲ್ಲಿ ಫಲ್ಗುನನನ್ನು ಆಕ್ರಮಿಸಿದರೋ ಆಗ 
ಫಲ್ಗುನನು ಅವನ ರಥದ ಕುದುರೆಗಳ ಲಗಾಮುಗಳನ್ನು ಬಾಣಗಳಿಂದ ಕಡಿದ. 

ಪ್ರಾದ್ರವಂಸ್ತುರಗಾಸ್ತೇ ತು ಶರವೇಗಪ್ರಪೀಡಿತಾಃ । 

ತತೋಭೂನ್ನಿನದೋ ಭೂಯಸ್ತವ ಸೈನ್ಯಸ್ಯ ಭಾರತ 11೨೦॥॥ 

ರಾಜನೆ, ಆಗ ಬಾಣದ ವೇಗದಿಂದ ಪೀಡಿತವಾದ ಅಶ್ವತ್ಥಾಮನ ಕುದುರೆಗಳು 
ಓಡಿಹೋದುವು. ಆಗ ನಿನ್ನ ಸೈನ್ಯದಲ್ಲಿ ದೊಡ್ಡ ಸದ್ದುಗದ್ದಲ ಉಂಟಾಯಿತು. 

ಪಾಂಡವಾಸ್ತು ಜಯಂ ಲಬ್ಬ್ಯಾ ತವ ಸೈನ್ಯಮುಪಾದ್ರವನ್‌ । 

ಸಮನ್ನಾನ್ನಿಶಿತಾನ್‌ ಬಾಣಾನ್‌ ವಿಮುಂಚಂತೋ ಜಯೈಷಿಣಃ ॥೨೦॥ 


ಜಯಾಕಾಂಕ್ಟಿಗಳಾದ ಪಾಂಡವರು ಜಯವನ್ನು ಪಡೆದು ನಿನ್ನ ಸೈನ್ಯವನ್ನು ಎಲ್ಲೆಡೆ 
ತೀಕ್ಷವಾದ ಬಾಣಗಳನ್ನು ಎಸೆದು ಹೊಡೆದೋಡಿಸಿದರು. 


ಪಾಂಡವೈಸ್ತು ಮಹಾರಾಜ ಧಾರ್ತರಾಷ್ಟೀ ಮಹಾಚಮೂಃ | 
ಪುನಃ ಪುನರಥೋ ವೀರೈರಭಂಜಿ ಜಿತಕಾಶಿಭಿಃ 11೨೨11 


ಮಹಾರಾಜ, ಕೌರವರ ದೊಡ್ಡಸೈನ್ಯವು ಜಯದಿಂದ ಶೋಭಿಸುವ ವೀರ 
ಪಾಂಡವರಿಂದ ಪುನಃಪುನಃ ಭಗ್ಗವಾಯಿತು. 


ಪಶ್ಯತಾಂ ತೇ ಮಹಾರಾಜ ಪುತ್ರಾಣಾಂ ಚಿತ್ರಯೋಧಿನಾಮ್‌ । 
ಶಕುನೇಃ ಸೌಬಲೇಯಸ್ಕ ಕರ್ಣಸ್ಯ ಚ ವಿಶಾಂಪತೇ 11೨೩1 


ವಾರ್ಯಮಾಣಾ ಮಹಾಸೇನಾ ಪುತ್ರೈಸ್ತವ ಜನೇಶ್ಚರ । 
ನಾವತಿಷ್ಠತ ಸಂಗ್ರಾಮೇ ತಾಡ್ಯಮಾನಾ ಸಮಂತತಃ 11೨೪॥॥ 


ಮಹಾರಾಜ, ಸುಂದರವಾಗಿ ಯುದ್ಧಮಾಡುವವರು ನಿನ್ನ ಪುತ್ರರು. ಆದರೂ 
ಶಕುನಿ-ಕರ್ಣರು ನೋಡುತಿದ್ದಂತೇ, ನಿನ್ನ ಪುತ್ರರು ತಡೆಯುತ್ತಿದ್ದರೂ, ಎಲ್ಲೆಡೆ 
ಹೊಡೆತ ಬೀಳುತಿದ್ದುದರಿಂದ, ನಿನ್ನ ಸೈನ್ಯ ಸ್ಥಿರವಾಗಿ ರಣದಲ್ಲಿ ನಿಂತುಕೊಳ್ಳಲಿಲ್ಲ 


ಕರ್ಣಪರ್ವ 159 


ತತೋ ಯೋಧೈರ್ಮಹಾರಾಜ ಪಲಾಯದ್ದಿಸ್ತತಸ್ತತಃ । 
ಅಭವದ್‌ ವ್ಯಾಕುಲಂ ಭೀತೈಃ ಪುತ್ರಾಣಾಂ ತೇ ಮಹದ್‌ 
ಬಲಮ್‌ ।1೨೫॥ 


ಮಹಾರಾಜ, ಭೀತರಾದ ನಿನ್ನ ಯೋಧರು ದಿಕ್ಕಾಪಾಲಾಗಿ ಓಡುತ್ತಿದ್ದುದರಿಂದ 
ನಿನ್ನ ಮಕ್ಕಳ ದೊಡ್ಡಸೈನ್ಯ ವ್ಯಾಕುಲಗೊಂಡಿತು. 

ತಿಷ್ಠ ತಿಷ್ಕೇತಿ ಸತತಂ ಸೂತಪುತ್ರಸ್ಯ ಜಲ್ಬತಃ | 

ನಾವತಿಷ್ಠತ ಸಾ ಸೇನಾ ವಧ್ಯಮಾನಾ ಮಹಾತ್ಮಭಿಃ 11೨೬11 

ಕರ್ಣನು ಸತತವಾಗಿ ನಿಲ್ಲು ನಿಲ್ಲೆಂದು ಹೇಳುತ್ತಿದ್ದರೂ ಮಹಾತ್ಮರಾದ 
ಪಾಂಡವರಿಂದ ಹೊಡೆಸಿಕೊಳ್ಳುತಿದ್ದುದರಿಂದ ಸೈನ್ಯ ನಿಲ್ಲಲಿಲ್ಲ 

ಅಥೋತ್‌ಕ್ರುಷ್ಟಂ ಮಹಾರಾಜ ಪಾಂಡವೈರ್ಜಿತಕಾಶಿಭಿಃ । 

ಧಾರ್ತರಾಷ್ಟ್ರಬಲಂ ದೃಷ್ಟ್ವಾ ದ್ರವಮಾಣಂ ಸಮಂತತಃ 11೨೭1 


ಮಹಾರಾಜ, ಜಯದಿಂದ ಶೋಭಿಸುವ ಪಾಂಡವರು ಎಲ್ಲಕೆಡೆಗೆ ಪಲಾಯನ 
ಮಾಡುತ್ತಿದ್ದ ಕೌರವಸ್ಥೆನ್ಯವನ್ನು ಕಂಡು ಗಟ್ಟಿಯಾಗಿ ಗರ್ಜಿಸಿದರು. 

ತತೋ ದುರ್ಯೋಧನಃ ಕರ್ಣಮಬ್ರವೀತ್‌ ಪ್ರಣಯಾದಿವ । 

ಪಶ್ಯ ಕರ್ಣ ಯಥಾ ಸೇನಾ ಪಾಂಡವೈರರ್ದಿತಾ ಭೃಶಮ್‌ 11೨೮॥॥ 

ತ್ಹಯಿ ತಿಷ್ಠತಿ ಸಂತ್ರಾಸಾತ್‌ ಪಲಾಯನಪರಾಯಣಾ । 

ಏತಜ್ಜ್ಯಾತ್ವಾ ಮಹಾಬಾಹೋ ಕುರು ಪ್ರಾಪ್ತಮರಿಂದವು 11೨೯ 


ಆಗ ದುರ್ಯೋಧನನು ಕರ್ಣನಿಗೆ ಪ್ರೀತಿಯಿಂದ ನುಡಿದ, "ನೋಡು, ಕರ್ಣ, 
ಪಾಂಡವರಿಂದ ಬಹಳ ಪೀಡಿತವಾದ ನಮ್ಮ ಸೈನ್ಯ ನೀನಿರುವಾಗಲೆ ಭಯದಿಂದ 
ಪಲಾಯನ ಮಾಡುತಿದೆ. ಇದನ್ನು ಅರಿತು ತಕ್ಕ ಉಪಾಯವೇನಾದರೂ ಮಾಡು.' 


ಸಹಸ್ರಾಣಿ ಚ ಯೋಧಾನಾಂ ತ್ವಾಮೇವ ಪುರುಷರ್ಷಭ । 
ಕ್ರೋಶಂತಿ ಸಮರೇ ವೀರ ದ್ರಾವ್ಯಮಾಣಾನಿ ಪಾಂಡವೈಃ 11೩೦1 


"ವೀರ ಕರ್ಣನೆ, ಸಾವಿರಗಟ್ಟಲೆ ಯೋಧರು ಪಾಂಡವರಿಂದ ಅಟ್ಟಿಸಿಕೊಂಡು 
ರಣದಲ್ಲಿ ನಿನ್ನನ್ನೇ ಸಹಾಯಕ್ಕಾಗಿ ಕೂಗುತಿದ್ದಾರೆ.' 


160 ಮಹಾಭಾರತ 


ಏತಚು ತ್ವಾ ತು ರಾಧೇಯೋ ದುರ್ಯೋಧನವಚೋ ಮಹಾನ್‌ । 
ಮದ್ರರಾಜಮಿದಂ ವಾಕ್ಯಮಬ್ರವೀತ್‌ ಸೂತನಂದನಃ । 1೩೧॥ 


ದುರ್ಯೋಧನನ ಈ ಮಾತನ್ನು ಕೇಳಿ ಮಹಾತ್ಮ ಕರ್ಣನು ಶಲ್ಕನಿಗೆ ಹೀಗೆ 
ಹೇಳಿದ. 


ಪಶ್ಯ ಮೇ ಭುಜಯೋರ್ವೀರ್ಯಮಸ್ಟಾಣಾಂ ಚ ಜನೇಶರ I 

ಅದ್ಯ ಹನ್ನಿ ರಣೇ ಸರ್ವಾನ್‌ ಪಾಂಚಾಲಾನ್‌ ಪಾಂಡುಬಿಃ ಸಹ ॥1೩೨॥ 
ವಾಹಯಾಶ್ಚಾನರವ್ಯಾಘ್ರ ಭದ್ರಾಯೈವ ನ ಸಂಶಯಃ 11೩೩11 
"ರಾಜನೆ, ನನ್ನ ಬಾಹುಬಲ ಅಸ್ತ್ರ ಬಲಗಳನ್ನು ನೋಡು, ಈಗ ರಣದಲ್ಲಿನಾನು 


ಎಲ್ಲ ಪಾಂಚಾಲರನ್ನೂ ಪಾಂಡವರೊಂದಿಗೆ ಸಂಹರಿಸುತ್ತೇನೆ. ಅಶ್ವಗಳನ್ನು ನಡೆಸು. 
ಶುಭವಾಗುತದೆ, ಸಂಶಯ ಬೇಡ.' 


ಏವಮುಕ್ತಾ ಮಹಾರಾಜ ಸೂತಪುತ್ರಃ ಪ್ರತಾಪವಾನ್‌ । 

ಪ್ರಗೃಹ್ಯ ವಿಜಯಂ ವೀರೋ ಧನುಃಶ್ರೇಷ್ಠಂ ಪುರಾತನಮ್‌ 11೩೪! 
ಸಜ್ಯಂ ಕೃತ್ವಾ ಮಹಾರಾಜ ಸಮ್ಮ ಜ್ಯ ಚ ಪುನಃ ಪುನಃ 11೩೫1 
ಸನ್ನಿವಾರ್ಯ ಚ ಯೋಧಾನ್‌ ಸಾನ್‌ ಸತ್ಯೇನ ಶಪಥೇನ ಚ ॥ 
ಪ್ರಾಯೋಜಯದಮೇಯಾತ್ಮಾ ಭಾರ್ಗವಾಸ್ತ್ರಂ ಮಹಾಬಲಃ  ॥೩೬॥ 


ಮಹಾರಾಜ, ಪ್ರತಾಪಶಾಲಿ ಅಮೇಯಾತ್ಮ ಮಹಾಬಲಿ ಕರ್ಣನು ವಿಜಯವೆಂಬ 
ಪುರಾತನವಾದ ಉತಮ ಧನುಸ್ಸನ್ನು ಎತ್ತಿಕೊಂಡು, ಹೆದೆಏರಿಸಿ, ಪುನಃ ಪುನಃ 
ಸವರಿ, ತನ್ನ ಯೋಧರನ್ನು ಓಡಿಹೋಗದಂತೆ ತಡೆದು, ಸತ್ಯದ ಮೇಲಾಣೆ ಇಟ್ಟು 
ಭಾರ್ಗವಾಸ್ಸವನ್ನು ಪ್ರಯೋಗಿಸಿದ. 


ತತೋ ರಾಜನ್‌ ಸಹಸ್ರಾಣಿ ಪ್ರಯುತಾನ್ಯರ್ಬುದಾನಿ ಚ । 
ಕೋಟಿಶಶ್ಚ ಶರಾಸ್ತೀಕ್ಷಾಃ ನಿರಗಚ್ಛನ್‌ ಮಹಾಮೃಧೇ 11೩೭! 


ಆಗ ರಾಜನೆ, ಸಾವಿರಸಾವಿರ ಲಕ್ಷಲಕ್ಷ ಕೋಟಿ ಕೋಟಿ ಸಂಖ್ಯೆಯಲ್ಲಿ 
ಬಲುತೀಕ್ಷ್ಮವಾದ ಬಾಣಗಳು ಮಹಾರಣದಲ್ಲಿ ಧನುಸಿನಿಂದ ಹೊರಗೆ ಹೊರಟವು. 


ಕರ್ಣಪರ್ವ 161 


ಜಲಿತೈಸ್ತೈರ್ಮಹಾಘೋರೈಃ ಕಂಕಬರ್ಹಿಣವಾಜಿತೈಃ । 
ಸಂಛನ್ನಾ ಪಾಂಡವೀ ಸೇನಾ ನ ಪ್ರಾಜ್ಞಾಯತ ಕಿಂಚನ 11೩೮1 


ಹದ್ದಿನ ರೆಕ್ಕೆಗಳ ಪಕ್ಕವುಳ್ಳ ಮಹಾಘೋರವಾಗಿ ಉರಿವ ಆ ಬಾಣಗಳಿಂದ 
ಪಾಂಡವಸ್ಥೆನ್ಶ ಮುಚ್ಚಿಹೋಯಿತು, ಏನೂ ಕಾಣಿಸುತಿರಲಿಲ್ಲ 


ಭಾರ್ಗವಂ ಭಾರ್ಗವಶ್ರೇಷ್ಠಾದವಾಪ್ತಮತಿ ತೇಜಸಂ ॥ 
ಯೇನ ಪ್ರಯುಜ್ಯಮಾನೇನ ಸ ದೇವಾಸುರ ಮಾನವಂ 11೩೯1 


ಸಪಾತಾಲಾರ್ಣವಜಲಂ ಸಂಪ್ರಾಪ್ತಂ ಪ್ರಲಯೋತ್ರಮಂ । 
ಸಶೈಲಕಾನನವನಂ ತ್ರೈಲೋಕ್ಯಮಶಿವಂ ಬಭೌ 11೪೦॥| 


ಭೃಗುಕುಲತಿಲಕನಾದ ಪರಶುರಾಮ ಉಪದೇಶಿಸಿದ ಭಾರ್ಗವಾಸ್ಪವು ಅತಿ 
ತೇಜಸ್ವಿ. ದೇವ ಅಸುರ ಮಾನವಸಹಿತವಾದ ಪಾತಾಲ ಸಮುದ್ರಜಲ ಪರ್ವತ 
ಅರಣ್ಯಸಮೇತವಾದ ಮೂರ್ಲೋಕಕ್ಕೂ ಕ್ಷೇಮವಿಲ್ಲದಂತೆ ಮಾಡುತ್ತ ಜ್ವಲಿಸಿತು. 
ಪ್ರಲಯ ಮಾಡಲು ತೊಡಗಿತು. 


ಹಾಹಾಕಾರೋ ಮಹಾನಾಸೀತ್‌ ಪಾಂಚಾಲಾನಾಂ ವಿಶಾಂಪತೇ । 
ಪೀಡಿತಾನಾಂ ಬಲವತಾ ಭಾರ್ಗವಾಸ್ತ್ರೇಣ ಸಂಯುಗೇ 11೪೧॥ 


ಮಹಾರಾಜ, ಪ್ರಬಲವಾದ ಭಾರ್ಗವಾಸ್ತದಿಂದ ರಣದಲ್ಲಿ ಪೀಡಿತರಾದ 
ಪಾಂಚಾಲರಲ್ಲಿ ದೊಡ್ಡ ಹಾಹಾಕಾರ ಉಂಟಾಯಿತು. 

ನಿಪತದ್ಭಿರ್ಗಜೈ ರಾಜನ್ನರೈಶ್ಚಾಪಿ ಸಹಸ್ರಶಃ । 

ರಥೈಶ್ಚಾಪಿ ನರವ್ಯಾಫ್ರ ಹಯೈಶ್ಚಾಪಿ ಸಮಂತತಃ 11೪೨ 

ಪ್ರಾಕಮತ ಮಹೀ ರಾಜನ್ನಿಹತೈಸೈಸ್ತತಸ್ತತಃ | 

ವ್ಯಾಕುಲಂ ಸರ್ವಮಭವತ್‌ ಪಾಂಡವಾನಾಂ ಮಹದ್ದಲಮ್‌ YAU 

ರಾಜನೆ, ಸಾವಿರಾರು ಸಂಖ್ಯೆಯಲ್ಲಿ ಎಲ್ಲೆಡೆ ಹತವಾಗಿ ಬಿದ್ದ ಗಜ ಪದಾತಿ ರಥ 
ಅಶ್ವಗಳಿಂದ ಭೂಮಿ ನಡುಗಿತು. ಪಾಂಡವರ ಮಹಾಸ್ಯೆನ್ಯವೆಲ್ಲವೂ ವ್ಯಾಕುಲ 
ಗೊಂಡಿತು. 


162 ಮಹಾಭಾರತ 


ಕರ್ಣಸ್ತೆ ನಕೋ ಯುಧಾಂ ಶ್ರೇಷ್ಠೋ ವಿಧೂಮ ಇವ ಪಾವಕಃ ॥ 
ದಹನ್‌ ಶತ್ರೂನ್ನರವ್ಯಾಘ್ರ ಶುಶುಭೇ ಸ ಪರಂತಪಃ 11೪೪॥ 


ರಾಜನೆ, ಯೋಧರಲ್ಲಿ ಶ್ರೇಷ್ಠನಾದ ಶತ್ರುನಾಶಕನಾದ ಕರ್ಣನೊಬ್ಬನೆ 
ಹೊಗೆಯಿಲ್ಲದ ಬೆಂಕಿಯಂತೆ ಶತ್ರುಗಳನ್ನು ಸುಡುತ್ತ ಶೋಭಿಸಿದ. 


ತೇ ವಧ್ಯಮಾನಾಃ ಕರ್ಣೇನ ಪಾಂಚಾಲಾಶ್ಟೇದಿಭಿಃ ಸಹ । 

ತತ್ರ ತತ್ರ ವ್ಯಮುಷ್ಯನ್ತ ವನದಾಹೇ ಯಥಾ ದಿಪಾಃ 11೪೫1 

ಚುಕ್ರುಶುಸ್ತೇ ನರವ್ಯಾಘ್ರ ಯಥಾಪ್ರಾಣಂ ನರೋತ್ತಮಾಃ 11೪೬॥ 

ಕಾಳ್ಗಿಚ್ಚಿನಲ್ಲಿ ಆನೆಗಳಂತೆ ನರೋತ್ತಮರಾದ ಪಾಂಚಾಲ ಚೇದಿಯೋಧರು 
ಕರ್ಣನಿಂದ ಹೊಡೆಸಿಕೊಳ್ಳುತ್ತ ಅಲ್ಲಲ್ಲಿ ಮೈಮರೆತು ಅಲ್ಲಲ್ಲಿ ಬಿದ್ದರು. ಶಕ್ತಿ ಇದ್ದಷ್ಟು 
ಕೂಗಿಕೊಂಡರು. 

ತೇಷಾಂ ತು ಕ್ರೋಶತಾಂ ದೀನಂ ಭೀತಾನಾಂ ರಣಮೂರ್ಧನಿ । 

ಧಾವತಾಂ ಚ ದಿಶೋ ರಾಜನ್‌ ವಿತ್ರಸ್ತಾನಾಂ ಸಮಂತತಃ Vall 

ಆರ್ತನಾದೋ ಮಹಾನಾಸೀತ್‌ ಪ್ರೇತಾನಾಮಿವ ಸಂಪ್ಲವೇ 11೪೮॥ 

ರಣಾಗ್ರದಲ್ಲಿ ಭಯದಿಂದ ನಡುಗಿ ಎಲ್ಲ ದಿಕ್ಕುಗಳಿಗೆ ಓಡುವ, ದೈನ್ಯದಿಂದ 
ಕೂಗುವ ಸೈನಿಕರ ದೊಡ್ಡ ಆರ್ತನಾದವು ಪ್ರಳಯದಲ್ಲಿ ಸಾಯುವ ಪ್ರಾಣಿಗಳ 
ಕೂಗಿನಂತೇ ಇತ್ತು 

ವಧ್ಯಮಾನಾಂಸ್ತು ತಾನ್‌ ದೃಷ್ಟ್ಯಾ ಸೂತಪುತ್ರೇಣ ಮಾರಿಷ । 

ವಿತ್ರೇಸುಃ ಸರ್ವಭೂತಾನಿ ತಿರ್ಯಗ್ಯೋನಿಗತಾನ್ಯಪಿ YEH 

ರಾಜನೆ, ಕರ್ಣನು ಅವರನ್ನು ವಧಿಸುತಿರುವುದನ್ನು ಕಂಡು ಪ್ರಾಣಿವರ್ಗಕ್ಕೆ 
ಸೇರಿದ ಎಲ್ಲ ಜೀವಿಗಳೂ ಕೂಡ ನಡುಗಿದುವು. 

ತೇ ವಧ್ಯಮಾನಾಃ ಸಮರೇ ಸೂತಪುತ್ರೇಣ ಸೃಂಜಯಾಃ । 

ಅರ್ಜುನಂ ವಾಸುದೇವಂ ಚ ವ್ಯಾಕ್ರೋಶಂತ ಮುಹುರ್ಮುಹುಃ ॥೫೦॥॥ 

ಪ್ರೇತರಾಜಪುರೇ ಯದ್ವತ್‌ ಪ್ರೇತರಾಜಂ ವಿಚೇತಸಃ ISON 


ರಣದಲ್ಲಿ ಕರ್ಣನಿಂದ ಹತರಾಗುತಿದ್ದ ಸೃಂಜಯರು ವ್ಯಗ್ರಚಿತರಾಗಿ, 


ಕರ್ಣಪರ್ವ 163 


ಯಮರಾಜಪಟ್ಟಣದಲ್ಲಿ ಯಮನನ್ನು ಕೂಗುವಂತೆ, ಅರ್ಜುನನನ್ನೂ ಕೃಷ್ಣನನ್ನೂ 
ಕೂಗಿದರು. 
ಶ್ರುತ್ವಾ ತು ನಿನದಂ ತೇಷಾಂ ವಧ್ಯತಾಂ ಕರ್ಣಸಾಯಕೈ: 11೫೨1 


ಅಥಾಬ್ರವೀದ್‌ ವಾಸುದೇವಂ ಕುಂತೀಪುತ್ರೋ ಧನಂಜಯಃ । 
ಭಾರ್ಗವಾಸ್ತ್ರಂ ಮಹಾಘೋರಂ ದೃಷ್ಟಾ ಎ ತತೆ ಸಮೀರಿತಮ್‌ ॥೫೩॥ 


ಕರ್ಣನ ಬಾಣಗಳಿಂದ ಹತರಾಗುತಿದ್ದ ಸೃಂಜಯರ ಕೂಗನ್ನು ಕೇಳಿ 
ಅರ್ಜುನನು, ಕರ್ಣನು ಪ್ರಯೋಗಿಸಿದ ಮಹಾ ಘೋರವಾದ ಭಾರ್ಗವಾಸ್ಸವನ್ನು 
ನೋಡಿ ಕೃಷ್ಣನಿಗೆ ನುಡಿದ. 

ಪಶ್ಯ ಕೃಷ್ಣ ಮಹಾಬಾಹೋ ಭಾರ್ಗವಾಸ್ತಸ್ಯ ವಿಕ್ರಮಮ್‌ । 

ನೈತದಸ್ತ್ರ 9 ಹಿ ಸಮರೇ ಶಕ್ಯಂ ಹಂತುಂ ಕಥಂಚನ 11೫೪11 

ನೋಡು, ಭಾರ್ಗವಾಸ್ತದ ಪರಾಕ್ರಮವನ್ನು ಮಹಾಬಾಹುವಾದ ಕೃಷ್ಣನೆ! ಈ 
ಅಸ್ಪವನ್ನು ರಣದಲ್ಲಿ ನಿಷ್ಕ್ರಿಯಗೊಳಿಸಲು ಯಾವ ರೀತಿಯಿಂದಲೂ ಶಕ್ಕವಿಲ್ವ 

ಸೂತಪುತ್ರಂ ಚ ಸಂರಬ್ಬಂ ಪಶ್ಯ ಕೃಷ್ಣ ಮಹಾರಣೇ । 

ಅಂತಕಪ್ರತಿಮಂ ವೀರಂ ಕುರ್ವಾಣಂ ಕರ್ಮ ದಾರುಣಮ್‌ ॥೫೫॥ 


ಮಹಾರಣದಲ್ಲಿ ಕುಪಿತನಾದ ವೀರ ಕರ್ಣನನ್ನು ನೋಡು, ಕೃಷ್ಣ ಅಂತಕನಂತೆ 
ದಾರುಣವಾದ ಯುದ್ಧಕರ್ಮವನ್ನು ಮಾಡುತ್ತಿದ್ದಾನೆ. 


ಅಭೀಕ್ಷ್ಣಂ ಚೋದಯನ್ನಶ್ಚಾನ್‌ ಪ್ರೇಕ್ಷತೇ ಮಾಂ ಮುಹುರ್ಮುಹುಃ । 
ನ ಚ ಪಶ್ಯಾಮಿ ಸಮರೇ ಕರ್ಣಂ ಪ್ರತಿ ಪಲಾಯಿತುಮ್‌ 11೫೬! 


ಕುದುರೆಗಳನ್ನು ನಡೆಸುತ್ತ ಪುನಃಪುನಃ ನನ್ನನ್ನೆ ನೋಡುತ್ತಿದ್ದಾನೆ. ಕರ್ಣನ ಕಡೆಗೆ 
ಪಲಾಯನ ಮಾಡಲು ನನ್ನನ್ನು ಬಿಟ್ಟು ಇನ್ನೊಬ್ಬ ಶಕನಾದವನನ್ನು ನಾ ಕಾಣೆ. 

ಜೀವನ್‌ ಪ್ರಾಪ್ನೋತಿ ಪುರುಷಃ ಸಂಖೇ ಜಯಪರಾಜಯೌ । 

ಮೃತಸ್ಯ ತು ಹೃಷೀಕೇಶ ವಧ ಏವ ಕುತೋ ಜಯಃ 11೫೭!1 


ಕೃಷ್ಟ ಬದುಕಿ ಉಳಿದಿದ್ದರೆ ರಣದಲ್ಲಿ ಪುರುಷನು ಜಯವನ್ನಾಗಲಿ, ಪರಾಜಯ 
ವನ್ನಾಗಲಿ ಹೊಂದಬಲ್ಲ ಸತರೆ ಸಾವೇ ಲಭಿಸಿದಂತಾಯಿತು, ಜಯದಾಸೆ ಎಲ್ಲಿ) 


164 ಮಹಾಭಾರತ 


ಇಲ್ಲಿ ಲಕ್ಷಾಲಂಕಾರ ಹೇಳುವಂತೆ "ಪಲಾಯನ'ವೆಂದರೆ “ಪರಾ' ಆಚೆಗೆ 
"ಅಯನ' "ಹೋಗುವುದು' ಎಂದಿಷ್ಟೇ ಅರ್ಥ. ಹೆದರಿ ಒಂದು ಪ್ರದೇಶದಿಂದ 
ಬೇರೆ ಪ್ರದೇಶಕ್ಕೆ ಹೋಗುವುದು ಎಂಬ ವಿಶೇಷಾರ್ಥ "ಪಲಾಯನ' ಶಬ್ದಕ್ಕೆ ಸ್ವತಃ 
ಇಲ್ಲ ಈ ವಿಶೇಷಾರ್ಥಕ್ಕಾಗಿ “ಕರ್ಣಾತ್‌ ಪಲಾಯತೇ' "ಕರ್ಣನಿಗೆ ಹೆದರಿ 
ಅವನಿಂದ ಬೇರೆಯೇ ಆದ ಪ್ರದೇಶಕ್ಕೆ ಹೋಗುತ್ತಾನೆ' ಎಂದು ಪಂಚಮೀವಿಭಕ್ತಿ 
ಇರಬೇಕಾಗುತ್ತದೆ. ಪಂಚಮೀ ಅಪಾದಾನಾರ್ಥದಲ್ಲಿರುವುದರಿಂದ ಈ ಅರ್ಥ 
ಪಂಚಮೀಪ್ರಯೋಗದಿಂದಲೆ ಬರುತ್ತದೆ. ಪ್ರಕೃತ "ಕರ್ಣಂ ಪ್ರತಿ 
ಪಲಾಯಿತುಂ' ಎಂದು ದ್ವಿತೀಯಾವಿಭಕ್ತಿಯ ಪಾಠವಿದೆ. ಆಚೆಗೆ ಕರ್ಣನ ಕಡೆಗೆ 
ಹೋಗುವುದೆಂದೇ ಅರ್ಥ. ರಣರಂಗದಲ್ಲಿ ಇಲ್ಲಿಂದಾಚೆಗೆ ಕರ್ಣನ ಕಡೆಗೆ 
ಹೋಗುವ ಸಾಮರ್ಥ್ಯವಿರುವುದು ತನಗೆ, ಒಬ್ಬ ಅರ್ಜುನನಿಗೆ ಮಾತ್ರ. ಆದರೆ 
ಭಾರ್ಗವಾಸ್ತ್ರ ಬ್ರಹ್ಮಾಸ್ಟಕ್ಕಿಂತ ಮಿಗಿಲು. ಅದಕ್ಕೆ ಪ್ರತ್ಯಸ್ತವೇ ಇಲ್ಲ 
ನಾರಾಯಣಾಸ್ತದಂತೇ ಅದು. ಅದಕ್ಕೆ ಹೆದರಿ ಕರ್ಣನಿಂದಾಚೆಗೆ ಪಲಾಯನ 
ಮಾಡಿದರೆ ಮಾತ್ರ ಬದುಕಿ ಉಳಿಯಲು ಸಾಧ್ಯ. ಅರ್ಜುನ ವೀರಕ್ಷತ್ರಿಯ. 
ಪಲಾಯನ ಮಾಡಿ ತನ್ನ ಜೀವ ಉಳಿಸಿಕೊಳ್ಳುವವನಲ್ಲ, ಪಲಾಯನ ಮಾಡದೆ 
ಎದುರಿಗೆ ನಿಂತರೆ ಸಾವು ನಿಶ್ಚಿತ. ಧೃಷ್ಟದ್ಯುಮ್ನ ಮುಂತಾದವರು "ಧಾವತಾಂ ಚ 
ದಿಶೋ ರಾಜನ್‌ ವಿತ್ರಸ್ತಾನಾಂ ಸಮಂತತಃ' (ಶ್ಲೋಕ.47) ಎಂದು ಹೇಳಿದಂತೆ 
ಪಲಾಯನ ಮಾಡಿ ಜೀವಉಳಿಸಿಕೊಂಡರು. ಅವರಿಗೆ ಬೇರೆ ಉಪಾಯವಿರಲಿಲ್ಲ. 
ಅದರಿಂದ ಅರ್ಜುನ ತಾನು ಇಲ್ಲಿಂದಾಚೆಗೆ ಕರ್ಣನ ಕಡೆಗೆ ಹೋಗದೇ ಈಚೆಗೇ 
ಬೇರೆ ದಾರಿಯಿಂದಲೇ ಶಿಬಿರದಲ್ಲಿರುವ ಧರ್ಮರಾಜನನ್ನು ಕಾಣಲು 
ಹೋಗುವೆನು ಎನ್ನುತ್ತಿದ್ದಾನೆ. ನಿರ್ಣಯದಲ್ಲಿ ಹೀಗೇ ಹೇಳಿದ್ದಾರೆ. 


ಏವಮುಕ್ತಸ್ತು ಪಾರ್ಥೇನ ಕೃಷ್ಣೋ ಮತಿಮತಾಂ ವರಮ್‌ । 
ಧನಂಜಯಮುವಾಚೇದಂ ಪ್ರಾಪ್ರಕಾಲಮರಿಂದಮಮ್‌ 11೫೮॥॥ 


ಹೀಗೆ ಪಾರ್ಥ ಹೇಳಿದಾಗ ಕೃಷ್ಣನು ಬುದ್ದಿವಂತರಲ್ಲಿ ಶ್ರೇಷ್ಠನಾದ 
ಶತ್ರುನಾಶಕನಾದ ಅರ್ಜುನನಿಗೆ ಕಾಲೋಚಿತವಾದ ಈ ಮಾತನ್ನು ಹೇಳಿದ. 


ಕರ್ಣೇನ ಹಿ ದೃಢಂ ರಾಜಾ ಕುಂತೀಪುತ್ರಃ ಪರಿಕ್ಷತಃ । 
ತಂ ದೃಷ್ಟಾ ನಿತಶ್ನಾಸ್ಯ ಚ ಪುನಃ ಕರ್ಣಂ ಪಾರ್ಥ ವಧಿಷ್ಯಸಿ 11೫೯॥। 


ಕರ್ಣಪರ್ವ 165 


"ಕರ್ಣನು ರಾಜಾ ಯುಧಿಷ್ಠಿರನಿಗೆ ಬಹಳ ಗಾಯ ಉಂಟು ಮಾಡಿದ್ದಾನೆ. ನೀನು 
ಈಗ ಯುಧಿಷ್ಠಿರನನ್ನು ಸಂತೈಸಿ ಬಳಿಕ ಅರ್ಜುನ, ನೀನು ಕರ್ಣನನ್ನು 
ವಧಿಸು' ಎಂದು. | 


ತತೋ ಜನಾರ್ದನಃ ಪ್ರಾಯಾದ್‌ ದ್ರಷ್ಟುಮಿಚ್ಛನ್ಯುಧಿಷ್ಠಿರಮ್‌ । 
ಶ್ರಮೇಣ ಗ್ರಾಹಯಿಷ್ಯಂಶ್ಚ ಕರ್ಣಂ ಯುದ್ಧೇನ ಮಾರಿಷ 11೬೦ 


ವಿಶ್ರಮಾರ್ಥಂ ಚ ಕೌರವ್ಯ ಪಾಂಡವಸ್ಯ ಮಹಾತ್ಮನಃ 
ಅಪಯಾತೋ ರಣಾದ್‌ ವೀರೋ ರಾಜಾನಂ ದ್ರಷ್ಟುಮೇವ ಚ ॥೬೧॥ 


ಪ್ರತ್ಯನೀಕಮವಸ್ಥಾಪ್ಯ ಭೀಮಂ ಭೀಮಪರಾಕ್ರಮಮ್‌ । 
ಅಲಂ ವಿಷಹಿತುಂ ಹ್ಯೇಷ ಕುರೂಣಾಂ ಸಂಪ್ರಪದ್ಯತಾಮ್‌ 11೬೨ 


ತತೋ ಧನಂಜಯೋ ದ್ರಷ್ಟುಂ ರಾಜಾನಂ ಬಾಣಪೀಡಿತಮ್‌ | 
ರಥೇನ ಪ್ರಯಯೌ ಕ್ಷಿಪ್ರಂ ಸಂಗ್ರಾಮೇ ಕೇಶವಾಜ್ಞಯಾ 11೬೩! 


ಬಳಿಕ ಶ್ರೀಕೃಷ್ಣ ಯುಧಿಷ್ಠಿರನನ್ನು ನೋಡಲು ಹೊರಟನು. ಕರ್ಣನನ್ನು 
ಶ್ರಮಕರವಾದ ಯುದ್ಧದಲ್ಲಿ ಸಿಕ್ಕಿಹಾಕಿಕೊಳ್ಳುವಂತೆ ಮಾಡಲು ಮತ್ತು ಮಹಾತ್ಮ 
ಅರ್ಜುನನಿಗೆ ವಿಶ್ರಾಂತಿ ಸಿಗುವಂತೆ ಮಾಡಲು ಶ್ರೀಕೃಷ್ಣ ಹೀಗೆ ಮಾಡಿದ. 
ಕೌರವಸ್ಥೆನಿಕರು ಆಕ್ರಮಿಸಲು ಬಂದಾಗ ಅವರಿಗೆ ಇದಿರಾಗಿ ಭೀಮಪರಾಕ್ರಮಿ 
ಭೀಮನನ್ನು "ಅವರನ್ನು ಇದಿರಿಸಲು ಈತನೆ ಸಮರ್ಥ' ಎಂಬ ಅಭಿಪ್ರಾಯದಿಂದ 
ನಿಲ್ಲಿಸಿ ರಣರಂಗದಿಂದಾಚೆ ಶಿಬಿರದ ಕಡೆಗೆ, ಬಾಣಗಳಿಂದ ಪೀಡಿತನಾಗಿದ್ದ 
ಯುಧಿಷ್ಠಿರನನ್ನು ಕಾಣಲು, ಅರ್ಜುನನು ಕೃಷ್ಣಾಜ್ಞೆಯಿಂದ ರಥದಿಂದ ಬೇಗನೆ 


ಹೋದನು. 


ಗಚ್ಛನ್ನೇವ ತು ಕೌಂತೇಯೋ ಧರ್ಮರಾಜದಿದೃಕ್ಷಯಾ । 
ಸೈನ್ಯಮಾಲೋಕಯಾಮಾಸ ನಾಪಶ್ಯತ್‌ ತತ್ರ ಚಾಗ್ರಜಮ್‌ 11೬೪॥॥ 


ಧರ್ಮರಾಜನನ್ನು ನೋಡಲೆಂದು ಹೋಗುವಾಗ ಅರ್ಜುನನು ಸೈನ್ಯವನ್ನು 
ನೋಡಿದ. ಅಲ್ಲಿ ಅಣ್ಣ ಕಾಣಿಸಲಿಲ್ಲ. 


166 ಮಹಾಭಾರತ 


ಯುದ್ಧಂ ಕೃತ್ವಾ ತು ಕೌಂತೇಯೋ ದ್ರೋಣಪುತ್ರೇಣ ಭಾರತ । 
ದುಃಹಹಂ ವಜ್ರಿಣಾ ಸಂಖೇ ಪರಾಜಿಗ್ಯೇ ಗುರೋಃ ಸುತಮ್‌ ॥೬೫॥ 
ರಾಜನೆ, ಅರ್ಜುನನು ಅಶ್ವತ್ಥಾಮನೊಡನೆ ಯುದ್ಧ ಮಾಡಿ, ಇಂದ್ರನಿಗೂ 


ಯುದ್ಧದಲ್ಲಿ ಇದಿರಿಸರಾಗದಂಥ ಆ ಅಶ್ವತ್ಥಾಮನನ್ನು ಗುರುಸುತನನ್ನು 
ಪರಾಭವಗೊಳಿಸಿದ. 


ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ಕರ್ಣಪರ್ವಣಿ ಏಕಷಷ್ಟಿತಮೋಧ್ಯಾಯಃ 11೬೧॥ 


ಕ 
ಳೇ 
ಕೆ 
ಳ್ಳಿ 


ಮಹಾಭಾರತತಾತ್ತರ್ಯನಿರ್ಣಯ 


ಅನ್ಯೇನೈವ ಪಥಾ ಭೀಮಂ ಪ್ರಾಪಯಾಮಾಸ ವಿಶಕೃತ್‌ । 
ತತ್ರಾರ್ಜುನೋತವದದ್‌ ಭೀಮಂ ಯಾಹಿ ದ್ರಷ್ಟುಂ ಯುಧಿಷ್ಠಿರಮ್‌ 


11 ೧೦೯ 1 
ಪ್ರವೃತ್ತಿಂ ವಿದ್ಧಿ ಭೂಪಸ್ಯ ಮಾಂ ತು ಸಂಶಪ್ತಕಾ ಯುಧೇ । 
ಆಹ್ನೆಯಂತಿ ಹತೋಚ್ಛೇಷಾಸ್ತಾನಹಂ ಯಾಮಿ ತದ್‌ ಯುಧೇ 
HW ೧೧೦ ॥ 


ಅರ್ಜುನ ಭೀಮನಿಗೆ ಹೇಳಿದ, "ಯುಧಿಷ್ಠಿರನನ್ನು ಕಾಣಲು ಹೋಗು. ಅವನ 
ಸಮಾಚಾರವನ್ನು ತಿಳಿದುಕೊಳ್ಳು. ನನ್ನನ್ನು ಅಳಿದುಳಿದ ಸಂಶಪಕರು ಯುದ್ಧಕ್ಕೆ 
ಕರೆಯುತ್ತಿದ್ದಾರೆ. ಅದರಿಂದ ನಾನು ಅವರೊಡನೆ ಯುದ್ಧಕ್ಕೆ ಹೋಗುವೆನು.' 


ಇತ್ಯೂಚಿವಾಂಸಂ ತಮುವಾಚ ಭೀಮೋ 
ಜಾನನ್‌ ಸ್ವಬಾಹ್ಹೋರ್ಬಲಮಪ್ರಮೇಯಮ್‌ । 
ಸಂಶಪ್ತಕಾನ್‌ ಸೂತಜಂ ಕೌರವಾಂಶ್ಚ 
ಯೋತ್ಸ್ಯೇಹಮೇಕಸ್ತ ಮುಪೈಹಿ ಭೂಪಮ್‌ 11೧೧೧ ॥ 


ಅರ್ಜುನ ಹೀಗೆ ಹೇಳಿದಾಗ ತನ್ನ ಬಾಹುಗಳ ಅಪರಿಮಿತವಾದ ಬಲವನ್ನು 


ಕರ್ಣಪರ್ವ 167 


ತಿಳಿದಿದ್ದ ಭೀಮ ಅವನಿಗೆ ಹೇಳಿದ, "ಸಂಶಪಕರನ್ನೂ ಕರ್ಣನನ್ನೂ ಕೌರವರನ್ನೂ 
ನಾನೊಬ್ಬನೆ ಇದಿರಿಸುವೆನು. ನೀನು ಯುಧಿಷ್ಠಿರನ ಬಳಿಗೆ ಹೋಗು. 


ತ್ಯಕ್ತ್ವಾ ರಣಂ ನಾಹಮಿತೋ ವ್ರಜೇಯಂ 
ನ ಮಾಂ ವದೇತ್‌ ಕಶ್ಚನ ಯುದ್ಧಭೀತಮ್‌ I 
ಇತಿ ಬ್ರುವಾಣಂ ತಮನಂತಶಕ್ತಿಃ 
ಪ್ರೀತಃ ಕೃಷ್ಣಃ ಪ್ರಶಶಂಸಾಧಿಕೇಷ್ಟಮ್‌ 11 ೧೧೨ ॥ 


"ಯುದ್ಧವನ್ನು ಬಿಟ್ಟು ನಾನು ಇಲ್ಲಿಂದ ಹೋಗಲಾರೆ. ಏಕೆಂದರೆ ಯುದ್ಧಕ್ಕೆ 
ಹೆದರಿದೆನೆಂದು ಯಾರೂ ನನ್ನ ಬಗ್ಗೆ ಆಡಿಕೊಳ್ಳಬಾರದು.' ಹೀಗೆ ಭೀಮ 
ಹೇಳಿದಾಗ ಸರ್ವಶಕ್ತನಾದ ಶ್ರೀಕೃಷ್ಣ ಸಂತುಷ್ಟನಾಗಿ ತನಗೆ ಅತ್ಯಂತ ಪ್ರಿಯನಾದ 
ಭೀಮನನ್ನು ಕೊಂಡಾಡಿದ. 


ಯಯೌ ಯುಧಿಷ್ಠಿರಂ ದ್ರಷ್ಟುಂ ಶಿಬಿರಂ ಸಾರ್ಜುನೋ ಹರಿಃ । 
ದೃಷ್ಟ್ವಾ ತೌ ನೃಪತಿಃ ಕರ್ಣಂ ಹತಂ ಮತ್ವಾ ಶಶತಂಸ ಹ ॥ ೧೧೩ ॥ 


ಅರ್ಜುನ ಸಮೇತನಾದ ಶ್ರೀಕೃಷ್ಣ ಯುಧಿಷ್ಠಿರನನ್ನು ಕಾಣಲು ಶಿಬಿರಕ್ಕೆ ಹೋದ. 
ಅವರನ್ನು ಕಂಡು ಯುಧಿಷ್ಠಿರ ಕರ್ಣ ಹತನಾದನೆಂದು ಬಗೆದು ಹೊಗಳಿದ. 


CARAT 
ಸ್‌ ಳ್ಳಿ ಳ್ಳಿ 


ಅರವತ್ತೆರಡನೆಯ ಅಧ್ಯಾಯ 


ಯುಧಿಷ್ಠಿರ ಶಿಬಿರಕ್ಕೆ ಹೋಗಿರುವುದನ್ನು ಅರ್ಜುನ ಭೀಮನಿಂದ ತಿಳಿದು 
ಅವನನ್ನು ಕಾಣಲು ಶಿಬಿರಕ್ಕೆ ಹೋಗುತ್ತಾನೆ. 


ಸಂಜಯಃ 
ದ್ರೌಣಿಂ ಪರಾಜಿತ್ಯ ತತೋತಗ್ರಧನ್ನಾ 
ಕೃತ್ವಾ ಮಹದ್‌ ದುಷ್ಕರಮಾರ್ಯಕರ್ಮ । 
ಆಲೋಕಯಾಮಾಸ ತತಃ ಸ್ಪಸೈನ್ಯಂ 
ಧನಂಜಯಃ ಶತ್ರುಭಿರಪ್ರಧೃಷ್ಯ:ಃ Holl 


168 ಮಹಾಭಾರತ 


ಸಂಜಯ ಧೃತರಾಷ್ಟ್ರನಿಗೆ ನುಡಿದ ಉತ್ತಮ ಧನುಸನ್ನು ಧರಿಸಿ ಶತ್ರುಗಳಿಗೆ 
ಇದಿರಿಸಲಾಗದಿರುವವನಾದ ಅರ್ಜುನನು ಅಶ್ವತ್ನಾಮನೊಂದಿಗೆ ಯುದ್ಧದಲ್ಲಿ 
ಮಹಾ ದುಷ್ಕರವಾದ ಪೂಜಾರ್ಹವಾದ ಅಸ್ಪಪ್ರಯೋಗರೂಪವಾದ ಕರ್ಮಮಾಡಿ 
ಅಶ್ವತ್ಥಾಮನನ್ನು ಪರಾಭವಗೊಳಿಸಿ ತನ್ನ ಸೈನ್ಯವನ್ನು ವೀಕ್ಷಿಸಿದ. 


ಸ ಯುಧ್ಯಮಾನಃ ಪೃತನಾಮುಖಸ್ಮಾನ್‌ 

ಶೂರಾನ್‌ ಶೂರೋ ಹರ್ಷಯನ್‌ ಸವ್ಯಸಾಚೀ । 
ಪೂರ್ವಾಪದಾನೈಃ ಪ್ರಥಿತಃ ಪ್ರಶಂಸನ್‌ 

ಸಿರಾಂಶ್ನಕಾರಾತ್ಮರಥಾನನೀಕೇ 11೨॥! 


ರಣರಂಗದ ಅಗ್ರಭಾಗದಲ್ಲಿ ನಿಲ್ಲುವ ಶೂರರನ್ನು ಹುರಿದುಂಬಿಸುತ್ತ 
ಪ್ರಶಂಸಿಸುತ್ತ ತಾನೂ ಯುದ್ಧ ಮಾಡುತ್ತ ಹಿಂದಿನ ಮಹಾಕಾರ್ಯಗಳಿಂದ 
ಪ್ರಸಿದ್ಧನಾದ ಶೂರನಾದ ಅರ್ಜುನನು ತನ್ನ ರಥಸೈೆನಿಕರನ್ನು ಸೈನ್ಯದಲ್ಲಿ ಸ್ಥಿರವಾಗಿ 
ನಿಲ್ಲಿಸಿದ. 
ಅಪಶ್ಯಮಾನಸ್ತು ಕಿರೀಟಮಾಲೀ 
ಯುಧಿ ಜ್ಯೇಷ್ಠಂ ಭ್ರಾತರಮಾಜಮೀಢಮ್‌ । 
ಉವಾಚ ಭೀಮಂ ತರಸಾಭ್ಯುಪೇತ್ಯ 
ರಾಜ್ಞಃ ಪ್ರವೃತ್ತಿಸ್ತಿ,ಹ ಕೇತಿ ರಾಜನ್‌ 11೩1! 


ಲಔಂಂದ 


ರಾಜನೆ, ರಣದಲ್ಲಿ ಅಣ್ಣ ಯುಧಿಷ್ಠಿರನನ್ನು ಕಾಣದೆ ಬೇಗನೆ ಭೀಮನ ಬಳಿಗೆ 
ಬಂದು ಅರ್ಜುನನು "ರಾಜಾಯುಧಿಷ್ಠಿರನ ಪ್ರವೃತ್ತಿ ರಣರಂಗದಲ್ಲಿ ಏನು?' ಎಂದು 
ಕೇಳಿದ. 


ಭೀಮಃ 


ಅಪಯಾತ ಇತೋ ರಾಜಾ ಧರ್ಮಪುತ್ರೋ ಯುಧಿಷ್ಠಿರಃ । 
ಕರ್ಣಬಾಣಾಭಿತಪ್ಪಾಂಗೋ ಯದಿ ಜೀವೇತ್‌ ಕಥಂಚನ 11೪ 


ಭೀಮ ನುಡಿದ ರಾಜಾಧರ್ಮಪುತ್ರ ಯುಧಿಷ್ಠಿರನು ಕರ್ಣನ ಬಾಣಗಳಿಂದ 


ಕರ್ಣಪರ್ವ 169 


ಮೈಯೆಲ್ಲ ಸುಟ್ಟುಕೊಂಡು ಇಲ್ಲಿಂದ ಹೊರಟು ಹೋಗಿದ್ದಾನೆ. ಅವನು ಈಗ 
ಕಷ್ಟದಿಂದ ಬದುಕಿ ಉಳಿದಿರುವನೆ ಎಂಬುದು ಸಂದಿಗ್ನವಾಗಿದೆ. 


ಅರ್ಜುನಃ 


ತಸ್ಮಾದ್‌ ಭವಾನ್‌ ಶೀಘ್ರಮಿತಃ ಪ್ರಯಾತು 
ರಾಜ್ಞಃ ಪ್ರವೃತ್ತೈ ಶಿ ಕುರುಸತ್ತಮಸ್ಯ | 
ನೂನಂ ಹಿ ವಿದ್ಧೋತತಿಭೃಶಂ ಪೃಷತ್ಥೆ ೈಃ 
ಕರ್ಣೇನ ರಾಜಾ ಶಿಬಿರಂ ಗತೋಂಸೌ 11೫1! 


ಅರ್ಜುನ ನುಡಿದ ಅದರಿಂದ ರಾಜನ ವೃತ್ತಾಂತವನ್ನು ನೋಡಿಕೊಳ್ಳಲು 
ನೀನು ಬೇಗನೆ ಇಲ್ಲಿಂದ ಹೊರಡು. ಕರ್ಣನ ಬಾಣಗಳಿಂದ ಬಹಳ ಹೊಡೆಸಿ 
ಕೊಂಡು ರಾಜಾ ಯುಧಿಷ್ಠಿರನು ಈಗ ಪ್ರಾಯಶಃ ಶಿಬಿರಕ್ಕೇ ಹೋಗಿರುತಾನೆ. 


ಯಃ ಸಂಪ್ರಹಾರೇ ನಿಶಿ ಸಂಪ್ರವೃತ್ತೇ 
ದ್ರೋಣೇನ ವಿದ್ಧೋತತಿಭೃಶಂ ತರಸ್ಥೀ । 
ತಸ್ಥೌ ಚ ತತ್ರಾಪಿ ಜಯಪ್ರತೀಕ್ಷೋ 
ದ್ರೋಣೋತಪಿ ಯಾವನ್ನ ಹತಃ ಕಿಲಾಸೀತ್‌ Wel 


ರಾತ್ರಿ ನಡೆದ ಯುದ್ಧದಲ್ಲಿ ದ್ರೋಣನಿಂದ ಬಹಳ ಹೊಡೆಸಿಕೊಂಡರೂ 
ರಣರಂಗದಿಂದ ಹೋಗದೆ, ಜಯವನ್ನು ನಿರೀಕ್ಷಿಸಿ ರಣರಂಗದಲ್ಲಿಯೇ ದ್ರೋಣನು 
ಹತನಾಗದಿರುವವರೆಗೂ ನಿಂತಿದ್ದ 


ಸ ಸಂಶಯಂ ಗಮಿತಃ ಪಾಂಡವಾಗ್ಯ: 
ಸಂಖೇತದ್ಯ ಕರ್ಣೇನ ಮಹಾನುಭಾವಃ । 
ಜ್ಞಾತುಂ ಪ್ರಯಾಹ್ಯಾಶು ತಮದ್ಯ ಭೀಮ 
ಸ್ಥಾಸ್ಯಾಮ್ಯಹಂ ಶತ್ರುಗಣಾನ್ನಿರುಧ್ಯ 11೭1! 


ಅದರಿಂದ ಇಂದು ಮೊದಲೇ ಆಯಾಸಗೊಂಡಿದ್ದ ಮಹಾನುಭಾವ 
ಯುಧಿಷ್ಠಿರನು ಕರ್ಣನಿಂದ ರಣದಲ್ಲಿ ಹೊಡೆಸಿಕೊಂಡು ಜೀವನ-ಮರಣಗಳ 
ಸಂಶಯಕ್ಕೆ ಈಡಾಗಿದ್ದಾನೆ. ಭೀಮ, ಅವನ ಸ್ಥಿತಿಯನ್ನು ತಿಳಿಯಲು ನೀನು ಬೇಗನೆ 
ಹೋಗು. ಶತ್ರುಸಮೂಹವನ್ನು ತಡೆಯುತ್ತ ನಾನು ಇಲ್ಲಿ ಇರುತ್ತೇನೆ. 


170 ಮಹಾಭಾರತ 


ಭೀಮಃ 


ತಮೇವ ಜಾನೀಹಿ ಮಹಾನುಭಾವ 
ರಾಜ್ಞಃ ಪ್ರವೃತ್ತಿಂ ಭರತರ್ಷಭಸ್ಯ । 
ಅಹಂ ಹಿ ಯದ್ಯರ್ಜುನ ಯಾಮಿ ತತ್ರ 
ವಕ್ಷ್ಯಂತಿ ಮಾಂ ಭೀತ ಇತಿ ಪ್ರವೀರಾಃ HSI 


ಭೀಮ ನುಡಿದ "ಮಹಾನುಭಾವ, ನೀನೇ ರಾಜಾ ಯುಧಿಷ್ಠಿರನ 
ವೃತಾಂತವನ್ನು ತಿಳಿದುಕೊಳ್ಳು. ಅರ್ಜುನ, ನಾನು ಅಲ್ಲಿಗೆ ಹೋದೆನೆಂದರೆ, ವೀರರು 
ನನ್ನನ್ನು ಭೀತನಾದೆನೆಂದು ಹೇಳಬಹುದು.' 


ಭಾರ್ಗವಾಸಕ್ಷೆ ಪ್ರತ್ಯಸ್ತವಿಲ್ಲದರಿಂದ ಧೃಷದ್ಯುಮ್ನ ಮುಂತಾದವರು 
ಅಕಿ ಶೆ ೧೧ಎ ಲಟ ಜಿ ಆಈ 
ಪಲಾಯನ ಮಾಡಿದರು. ಭೀಮ ಪಲಾಯನ ಮಾಡಲಿಲ್ಲ. ಅಸ್ಪಕ್ಕೆ 
ಆಹುತಿಯೂ ಆಗಲಿಲ್ಲ. ಈಗ ಧರ್ಮರಾಜನನ್ನು ಕಾಣಲೆಂದು ಭೀಮ 
ಹೊರಟು ಹೋದರೆ, ಅವನೂ ಧೃಷ್ಟದ್ಯುಮ್ನ ಮುಂತಾದವರಂತೆಯೇ 
ಪಲಾಯನ ಮಾಡಿದನೆಂದೇ ಎಲ್ಲರೂ ತಿಳಿಯುತ್ತಾರೆ. ಅದರಿಂದ "ಅರ್ಜುನನೇ 
ಹೋಗಲಿ' ಎನ್ನುತ್ತಾನೆ, ಭೀಮ. 


ತತೋತಬ್ರವೀದರ್ಜುನೋ ಭೀಮಸೇನಂ 
ಸಂಶಪ್ತಕಾಃ ಪ್ರತ್ಯನೀಕಂ ಸ್ಥಿತಾ ಮೇ । 
ಏತಾನಹತ್ವಾ ನ ಮಯಾ ತು ಶಕ್ಯಂ 
ಇತೋರಪಯಾತುಂ ರಿಪುಸಂಘಗೋಷ್ಠಾತ್‌ al 


ಆಗ ಅರ್ಜುನನು ಭೀಮನಿಗೆ ನುಡಿದ ನನಗೆ ವಿರೋಧವಾಗಿ ಸಂಶಪಕರು 
ನಿಂತಿದ್ದಾರೆ. ಅವರನ್ನು ಕೊಲ್ಲದೆ ಶತ್ರುಸಮೂಹಗೋಷ್ಠಿಯನ್ನು ಬಿಟ್ಟು ಇಲ್ಲಿಂದ 
ಹೋಗುವುದು ನನಗೆ ಶಕ್ಕವಲ್ಲ 


ಅಥಾಬ್ರವೀದರ್ಜುನಂ ಭೀಮಸೇನಃ 
ಸ್ವವೀರ್ಯಮಾತಶ್ರಿತ್ಯ ಕುರುಪ್ರವೀರ । 
ಸಂಶಪ್ತಕಾನ್‌ ಪ್ರತಿಯೋತ್ಸ್ಯಾಮಿ ಸಂಖೇ 
ಸರ್ವಾನಹಂ ಯಾಹಿ ಧನಂಜಯೇತಿ lee] 


ಕರ್ಣಪರ್ವ 171 


ಅರ್ಜುನನಿಗೆ ಭೀಮಸೇನ ನುಡಿದ ಅರ್ಜುನ, ನಾನೇ ನನ್ನ ಬಲವನ್ನು 
ಅವಲಂಬಿಸಿ ಸಂಶಪಕರೆಲ್ಲರನ್ನೂ ರಣದಲ್ಲಿ ಇದಿರಿಸುತ್ತೇನೆ, ಅರ್ಜುನ, ನೀನೆ 
ಹೋಗು. 


ತದ್ದೀಮಸೇನಸ್ಯ ವಚೋ ನಿಶಮ್ಯ 
ಧನಂಜಯೋ ಭ್ರಾತುರಮಿತ್ರಮಧ್ಯೇ 11೧೧1 
ಸಂಶಪ್ರಕಾನೀಕಮಸಹ್ಯಮೇಕಃ 
ಸುದುಷ್ಕರಂ ಧಾರಯಾಮೀತಿ ಪಾರ್ಥಃ 11೧೨11 
ದ್ರಷ್ಟುಂ ಕುರುಶ್ರೇಷ್ಠಮಭಿಪ್ರಯಾಸ್ಯನ್‌ | 
ಪ್ರೋವಾಚ ವೃಷ್ಠಿಪ್ರವರಂ ತದಾನೀಮ್‌ 11೧೩ 
"ಶತ್ರುಗಳ ಮಧ್ಯದಲ್ಲಿ ಅಸಹನೀಯವಾದ ಬಹು ದುಷ್ಠರವಾದ ಸಂಶಪಕ 
ಸೈನ್ಯವನ್ನು ನಾನೊಬ್ಬನೆ ಇದಿರಿಸುತ್ತೇನೆ' ಎಂದು ಹೇಳಿದ ಸೋದರ ಭೀಮಸೇನನ 
ಮಾತನ್ನು ಕೇಳಿ ಅರ್ಜುನನು ಯುಧಿಷ್ಠಿರನ ಬಳಿಗೆ ಹೋಗಬಯಸಿ ಕೃಷ್ಣನಿಗೆ 
ನುಡಿದ. 


ಚೋದಯಾಶ್ನಾನ್‌ ಹೃಷೀಕೇಶ ವಿಗಾಹೈ ತೆಂ ರಥಾರ್ಣವಮ್‌ | 
ಅಜಾತಶತ್ರುಂ ರಾಜಾನಂ ದ್ರಷ್ಟುಮಿಚ್ಛಾಮಿ ಕೇಶವ Ted 


ಹೃಷೀಕೇಶ, ನಾನು ಈ ರಥ ಸೈನ್ಯಸಾಗರವನ್ನು ಚೆನ್ನಾಗಿ ಮಥನಮಾಡಿದ 
ಬಳಿಕ ಈಗ ರಾಜಾ ಯುಧಿಷ್ಠಿರನನ್ನು ಕಾಣಲು ಬಯಸುತಿದ್ದೇನೆ. ಕುದುರೆಗಳನ್ನು 
ನಡೆಸು. 
ತತೋ ಹಯಾನ್‌ ಸರ್ವದಾಶಾರ್ಹಮುಖ್ಯಃ 
ಪ್ರಾಚೋದಯದ್‌ ಭೀಮಮುವಾಚ ಚೇದಮ್‌ ।ಟ 
ನೈತಚ್ಚಿತ್ರಂ ತವ ಕರ್ಮಾದ್ಯ ವೀರ 
ಯಾಸ್ಕಾಮಹೇ ಜಹಿ ಭೀಮಾರಿಸಂಘಾನ್‌ 11೧೫1 
ಸರ್ವ ಯಾದವ ಶ್ರೇಷ್ಠನಾದ ಕೃಷ್ಣನು ಕುದುರೆಗಳನ್ನು ನಡೆಸತೊಡಗಿದ ಮತ್ತು 
ಭೀಮನಿಗೆ ಹೇಳಿದ, "ವೀರನೆ, ಈಗ ನೀನು ಮಾಡುವ ಕಾರ್ಯ ನಿನಗೇನೂ 


172 ಮಹಾಭಾರತ 


ಆಶ್ಚರ್ಯಕರವಲ್ಲ ನಾವು ಹೋಗುವೆವು, ಭೀಮ! ನೀನೇ ಶತ್ರುಸಮೂಹಗಳನ್ನು 
ಸಂಹರಿಸು' ಎಂದು. 


ತತೋ ಯಯೌ ಹೃಷೀಕೇಶೋ ಯತ್ರ ರಾಜಾ ಯುಧಿಷ್ಠಿರಃ । 
ಶೀಘ್ರಾತ್‌ ಶೀಘ್ರತರಂ ರಾಜನ್‌ ವಾಜಿಭಿರ್ಗರುಡೋಪಮೈಃ ॥/೧೬॥ 


ರಾಜನೆ, ವೇಗದಲ್ಲಿ ಗರುಡನಂತಿರುವ ಕುದುರೆಗಳಿಂದ ಶೀಘ್ರಾತಿಶೀಘ್ರವಾಗಿ 
ರಾಜಾ ಯುಧಿಷ್ಠಿರನಿರುವಲ್ಲಿ ಶ್ರೀಕೃಷ್ಣ ಹೋದ. 


ಪ್ರತ್ಯನೀಕೇ ವ್ಯವಸ್ಥಾಪ್ಯ ಭೀಮಸೇನಮರಿಂದಮಮ್‌ । 
ಸಂದಿಶ್ಯ ಚೈವ ರಾಜೇಂದ್ರ ಯುದ್ಧಂ ಪ್ರತಿ ವೃಕೋದರಮ್‌ 11೧೭11 


ಶತ್ರುಗಳಿಗೆ ಇದಿರಾಗಿ ಶತ್ರುನಾಶಕನಾದ ಭೀಮನನ್ನು ನಿಲ್ಲಿಸಿ, ನೀನೇ ಯುದ್ಧ 
ಮಾಡೆಂದು ಹೇಳಿ ಶ್ರೀಕೃಷ್ಣ ರಾಜಾ ಯುಧಿಷ್ಠಿರನಿರುವಲ್ಲಿಗೆ ಹೋದ. 


ತತಸ್ತು ಗತ್ವಾ ಪುರುಷಪ್ರವೀರೌ 
ರಾಜಾನಮಾಸಾದ್ಯ ಶಯಾನಮೇಕಮ್‌ । 
ರಥಾದುಭೌ ಪ್ರತ್ಯವರುಹ್ಯ ತಸ್ಮಾದ್‌ 
ವವಂದತುರ್ಧರ್ಮರಾಜಸ್ಯ ಪಾದೌ Hoc 


ಪುರುಷೋತಮರಾದ ಕೃಷ್ಣಾರ್ಜುನರಿಬ್ಬರು ಶಯ್ಕೆಯ ಮೇಲೆ ಒಬ್ಬನೇ 
ಒರಗಿದ್ದ ರಾಜಾ ಯುಧಿಷ್ಠಿರನ ಬಳಿಗೆ ಹೋಗಿ ರಥದಿಂದ ಇಳಿದು ಅವನ 
ಪಾದಗಳನ್ನು ವಂದಿಸಿದರು. 


ತೌ ದೃಷ್ಟ್ವಾ ಪುರುಷವ್ಯಾಫ್ರೌ ಕ್ಷೇಮಿಣೌ ಪುರುಷರ್ಷಭ । 
ಮುದಾಭ್ಯುಪಗತೌ ಕೃಷ್ಣಾಪಶ್ಚಿನಾವಿವ ವಾಸವಮ್‌ Teal 
ತಾವಭ್ಯನಂದದ್ರಾಜಾ ಹಿ ವಿವಸ್ಥಾನಶ್ಚಿನಾವಿವ । 

ಹತೇ ಮಹಾಸುರೇ ಜಂಭೇ ಶಕ್ರವಿಷ್ಣೂ ಯಥಾ ಗುರುಃ Ile] 


ರಾಜನೆ, ಕ್ಷೇಮವಾಗಿ ಬಂದಿರುವ ಆ ಪುರುಷೋತಮರಾದ ಕೃಷ್ಣಾರ್ಜುನರು, 
ಇಂದ್ರನ ಬಳಿಗೆ ಅಶ್ವಿನೀದೇವತೆಗಳು ಬಂದಂತೆ, ರಾಜನ ಬಳಿಗೆ ಬಂದರು. 
ಅವರನ್ನು ಅಶ್ವಿನೀದೇವತೆಗಳನ್ನು ಸೂರ್ಯನಂತೆ, ಜಂಭಮಹಾಸುರನು 


ಕರ್ಣಪರ್ವ 173 


ಹತನಾದಾಗ ಇಂದ್ರ-ವಿಷ್ಣುಗಳನ್ನು ಬೃಹಸತಿಯಂತೆ, ರಾಜಾ ಯುಧಿಷ್ಠಿರನು 
ಅಭಿನಂದಿಸಿದ. 
ಮನ್ಯಮಾನೋ ಹತಂ ಕರ್ಣಂ ಧರ್ಮರಾಜೋ ಯುಧಿಷ್ಠಿರಃ । 
ಹರ್ಷಗದ್ಗದಯಾ ವಾಚಾ ಪ್ರೀತಃ ಪ್ರಾಹ ಪರಂತಪೌ 11೨೧॥ 
ಕರ್ಣನು ಹತನಾದನೆಂದೇ ನಂಬಿದ ಧರ್ಮರಾಜ ಯುಧಿಷ್ಠಿರನು 
ಹರ್ಷದಿಂದ ಗದದವಾದ ಧ್ವನಿಯಿಂದ ಶತ್ರುತಾಪಕರಾದ ಕೃಷ್ಣಾರ್ಜುನರಿಗೆ 
ಗಿ ೪ಣ 
ನುಡಿದ. 
ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ಕರ್ಣಪರ್ವಣಿ ಧರ್ಮರಾಜದರ್ಶನಂ ನಾಮ ದ್ವಿಷಷ್ಟಿತಮೋನಧ್ಯಾಯಃ 11೬ ೨ಟ| 


ಕ 
ಳ್ಳಿ 


$, 
ಳ್ಕೀ 

$, 
ಳ್ಳಿ 


ಅರವತ್ತಮೂರನೆಯ ಅಧ್ಯಾಯ 


ಅರ್ಜುನ ಕರ್ಣವಧ ಮಾಡಿಯೇ ಬಂದಿರುವನೆಂದು ಬಗೆದು 
ಯುಧಿಷ್ಠಿರ ಅಭಿನಂದಿಸುತ್ತಾನೆ. 


ಸಂಜಯಃ 


ಅಥೋಪಯಾತೌ ಪೃಥುಲೋಜಹಿತಾಕ್ಷಾ 
ಶರಾಚಿತಾಂಗೌ ರುಧಿರಪ್ರದಿಗ್ಧೌ । 
ಸಮೀಕ್ಷ್ಯ ಸೇನಾಗ್ರನರಪ್ರವೀರೌ 
ಯುಧಿಷ್ಠಿರೋ ವಾಕ್ಯಮಿದಂ ಬಭಾಷೇ ell 
ಮಹಾಸತ್ವೌ ತು ತೌ ದೃಷ್ಟ್ಯಾ ಸಹಿತೌ ಕೇಶವಾರ್ಜುನೌ । 
ಹತಮಾಧಿರಥಿಂ ಮೇನೇ ಸಂಖೇ ಗಾಂಢೀವಧನ್ನನಾ IN 


ಸಂಜಯನು ಧೃತರಾಷ್ಟನಿಗೆ ನುಡಿದ ವಿಸ್ತಾರವಾದ ಕೆಂಪುಕಣ್ಣಿನವರು 
ಬಾಣಗಳಿಂದ ಗಾಯಹೊಂದಿದ ಮೈಉಳ್ಳವರು ನೆತರಿಂದ ತೊಯ್ದವರು ಸೈನ್ಯದ 
ಅಗ್ರ ಭಾಗದಲ್ಲಿ ನಿಲ್ಲುವ ಯೋಧರಲ್ಲಿ ಶ್ರೇಷ್ಠರು ಕೃಷ್ಣ ಮತ್ತು ಅರ್ಜುನರು ಬಳಿಗೆ 


174 ಮಹಾಭಾರತ 


ಬಂದಾಗ ನೋಡಿ ಯುಧಿಷ್ಠಿರನು ಈ ಮಾತನ್ನು ನುಡಿದ. ಮಹಾಬಲಿಷರಾದ ಕೃಷ್ಣ 
ಅರ್ಜುನರು ಜೊತೆಯಾಗಿ ಬಂದುದನ್ನು ಕಂಡು ಕರ್ಣನು ರಣದಲ್ಲಿ 
ಅರ್ಜುನನಿಂದ ಹತನಾದನೆಂದೇ ನಂಬಿದ. 


ತಾವಭ್ಯನಂದತ್‌ಕೌಂತೇಯಃ ಸಾಮ್ನಾ ಪರಮವಲ್ಲುನಾ 
ಸ್ಥಿತಪೂರ್ವಮಮಿತ್ರಫ್ನಃ ಪೂಜಯನ್‌ ಭರತರ್ಷಭ 11೩11 


ರಾಜನೆ, ಶತ್ರುಸಂಹಾಕರನಾದ ಯುಧಿಷ್ಠಿರನು ಅವರಿಬ್ಬರನ್ನು ಬಲು 
ಸುಂದರವಾದ ನಯವಾದ ಮಾತಿನಿಂದ ನಗುತ್ತ ಹೊಗಳುತ್ತ ಅಭಿನಂದಿಸಿದ. 


ಯುಧಿಷ್ಠಿರಃ 


ಸ್ವಾಗತಂ ದೇವಕೀಮಾತಃ ಸ್ವಾಗತಂ ತೇ ಧನಂಜಯ । 
ಪ್ರಿಯಂ ಮೇ ದರ್ಶನಂ ಬಾಢಂ ಯುವಯೋರಚ್ಯುತಾರ್ಜುನೌ ॥೪॥ 


ಯುಧಿಷ್ಠಿರನು ನುಡಿದ. ದೇವಕೀಸುತನೆ, ನಿನಗೆ ಸ್ವಾಗತ, ಅರ್ಜುನನೆ, ನಿನಗೆ 
ಸ್ವಾಗತ. ಕೃಷ್ಣಾರ್ಜುನರೆ, ನಿಮ್ಮ ದರ್ಶನ ನನಗೆ ಬಲು ಸಂತೋಷದಾಯಕವಾಗಿದೆ. 


ಅಕ್ಷತಾಭ್ಯಾಮರಿಷ್ಟಾಭ್ಯಾಂ ಹತಃ ಕರ್ಣೋ ಮಹಾರಥಃ । 
ಆಶೀವಿಷಸಮಂ ಯುದ್ಧೇ ಸರ್ವಶಸ್ತ್ರವಿಶಾರದಮ್‌ 11೫11 


ಗಾಯ ಮಾಡಿಕೊಳ್ಳದೆ, ಕೇಡು ತಂದುಕೊಳ್ಳದೆ ನೀವು ಮಹಾರಥನಾದ 
ಕರ್ಣನನ್ನು ಕೊಂದು ಬಂದಿರುವಿರಿ. ಕರ್ಣನೆಂದರೆ ವಿಷಷರ್ಪದಂಥವನು, 
ಯುದ್ಧದಲ್ಲಿ ಸರ್ವಶಸಗಳಲ್ಲಿ ಪಾರಂಗತ. ಅವನನ್ನು ಕೊಂದು ಬಂದಿರಿ. 


ಈ ಣಾ 


ಅಗ್ರಗಂ ಧಾರ್ತರಾಷ್ಟ್ರಾಣಾಂ ಸರ್ವೇಷಾಂ ಶರ್ಮ ವರ್ಮ ಚ । 
ರಕ್ಷಿತಂ ವೃಷಸೇನೇನ ಸುಷೇಣೇನ ಚ ಧನ್ನಿನಾ WE 


ಧೃತರಾಷ್ಟಪುತ್ರರಿಗೆಲ್ಲರಿಗೂ ಇವನು ಮುಂದೆ ಇರುವವನು. ಅವರಿಗೆ 
ಸುಖದಾಯಕನೂ ರಕ್ಷಕನೂ ಆಗಿದ್ದಾನೆ. ವೃಷಸೇನ ಸುಷೇಣರು ಬಿಲ್ಲಾರರು 
ಇವನಿಗೆ ರಕ್ಷಣೆ ನೀಡುವವರು. ಅವನನ್ನು ಕೊಂದು ಬಂದಿರಿ. 


ಕರ್ಣಪರ್ವ 175 


ಅನುಜ್ಞಾತಂ ಮಹಾವೀರ್ಯಂ ರಾಮೇಣಾಸ್ಟೇಷು ದುರ್ಜಯಮ್‌ । 
ರಾಮೇಣ ಜಾಮದಗ್ಗೆ 5ನ ಅನುಜ್ಞಾತಂ ಯಶಸ್ವಿನಾ | 
ತ್ರಾತಾರಂ ಧಾರ್ತರಾಷ್ಟಾಣಾಂ ಗಂತಾರಂ ವಾಹಿನೀಮುಖೇ 11೭1 


ಕೀರ್ತಿಶಾಲಿಯಾದ ಪರಶುರಾಮನಿಂದ ಶಸ್ತಜನೆಂದು ಸಮೃತನಾದವನು. 
ಮಹಾವೀರ್ಯಶಾಲಿ, ಅಸ್ಪಗಳಲ್ಲಿ ಯಾರಿಗೂ ಸೋಲದವನು. ಕೌರವರ ರಕ್ಷಕನು, 
ಸೈನ್ಯದ ಮುಂಭಾಗದಲ್ಲಿ ನಿಲ್ಲುವವನು. ಅವನನ್ನು ಕೊಂದು ಬಂದಿರಿ. 


ಹಂತಾರಮರಿಸೈನ್ಯಾನಾಮಮಿತ್ರಗಣಮರ್ದನಮ್‌ । 
ದುರ್ಯೋಧನಹಿತೇ ಯುಕ್ತಮಸ್ಥದ್ದುಃಖಾಯ ಚೋದ್ಯತಮ್‌ ॥೮॥ 


ಶತ್ರುಸೈನ್ಯನಾಶಕ, ಶತ್ರುಗಳಿಗೆ ನಾಶಕ, ದುರ್ಯೋಧನನ ಹಿತದಲ್ಲಿ ಉದ್ಯುಕ್ತ 
ನಮ್ಮ ಪೀಡೆಗೆ ಉದ್ಯುಕ್ತ ಅವನನ್ನು ಕೊಂದು ಬಂದಿರಿ. 

ಅಪ್ರಧೃಷ್ಯಂ ಮಹಾಯುದ್ಧೇ ದೇವೈರಪಿ ಸವಾಸವೈಃ 

ಅನಲಾನಿಲಯೋಸ್ತುಲ್ಯಂ ತೇಜಸಾ ಚ ಬಲೇನ ಚ Tal 


ಮಹಾಯುದ್ಧದಲ್ಲಿ ಇಂದ್ರಾದಿದೇವತೆಗಳಿಗೂ ಇದಿರಿಸಲಾಗದವನು, 
ಪರಾಕ್ರಮದಲ್ಲಿ ಬಲದಲ್ಲಿ ಅಗ್ಗಿ-ವಾಯುಗಳಿಗೆ ಸಮನು. ಅವನನ್ನು ಕೊಂದು 


ಬಂದಿರಿ. 
ಪಾತಾಲಮಿವ ಗಂಭೀರಂ ಸುಹೃದಾನಂದವರ್ಧನಮ್‌ | 


ಅಂತಕಾಭಮಮಿತ್ರಾಣಾಂ ಕರ್ಣಂ ಹತ್ವಾ ಮಹಾಹವೇ । 
ದಿಷ್ಟ್ಯಾ ಯುವಾಮನುಪ್ರಾಪ್ಟೌ ಜಿತ್ವಾಸುರಮಿವಾಮರೌ wool 


ಪಾತಾಲದಂತೆ ಗಂಭೀರ, ಮಿತ್ರರಿಗೆ ಆನಂದವರ್ಧನ. ಶತ್ರುಗಳಿಗೆ ಯಮ. 
ಅದೃಷ್ಟವಶದಿಂದ ಇಂಥ ಕರ್ಣನನ್ನು ಮಹಾಯುದ್ಧದಲ್ಲಿ ಕೊಂದು ಅಸುರನನ್ನು 
ಕೊಂದು ಬರುವ ದೇವತೆಗಳಂತೆ ನೀವು ಬಂದಿರುವಿರಿ. 


ಘೋರಂ ಯುದ್ಧಮದೀನೇನ ಮಯಾ ಹ್ಯದ್ಯಾಚ್ಛುತಾರ್ಜುನೌ | 
ಕೃತಂ ತೇನಾಂತಕೇನೇವ ಪ್ರಜಾಃ ಸರ್ವಾ ಜಿಘಾಂಸತಾ Hoo 


176 ಮಹಾಭಾರತ 


ಕೃಷ್ಣಾರ್ಜುನರೇ, ನಾನು ಇಂದು ಎಲ್ಲ ಜನರ ಸಂಹಾರ ಮಾಡಲು ಹೊರಟ 
ಯಮನಂತಿದ್ದ ಕರ್ಣನೊಡನೆ. ದೈರ್ಯಗೆಡದೆ ಘೋರ ಯುದ್ಧವನ್ನೇ 
ಮಾಡಿದ್ದೇನೆ. 


ತೇನ ಕೇತುಶ್ಚ ಮೇ ಛಿನ್ನೋ ಹತೌಚ ಪಾರ್ಷಿಸಾರಥೀ | 
ಹತವಾಹಃ ಕೃತಶ್ಚಾಸ್ಥಿ ಯುಯುಧಾನಸ್ಯ ಪಶ್ಯತಃ eu] 


ಧೃಷ್ಟದ್ಯುಮ್ನಸ್ಯ ಯಮಯೋರ್ವೀರಸ್ಯ ಚ ಶಿಖಂಡಿನಃ । 


ಪಶ್ಯತಾಂ ದ್ರೌಪದೇಯಾನಾಂ ಪಾಂಚಾಲಾನಾಂ ಚ ಸರ್ವಶಃ ॥೧೩॥ 
ಆದರೆ, ಯುಯುಧಾನನು ನೋಡುತ್ತಿದ್ದಂತೆಯೆ, ಧೃಷ್ಟದ್ಯುಮ್ನ ನಕುಲ- 
ಸಹದೇವರು, ವೀರಶಿಖಂಡಿ, ದ್ರೌಪದೀಪುತ್ರರು ಪಾಂಚಾಲರು ಎಲ್ಲರೂ 


ನೋಡುತ್ತಿದ್ದಂತೆಯೇ ಕರ್ಣನು ನನ್ನ ಧ್ವಜವನ್ನು ಕತ್ರರಿಸಿದ. ಹಿಂಭಾಗದ ರಕ್ಷಕ್ಷರನ್ನು 
ಸಂಹರಿಸಿದ. ನನ್ನ ಕುದುರೆಗಳನ್ನೂ ಕೊಂದ. 


ಏತಾನ್‌ ಜಿತ್ವಾ ಮಹಾವೀರ್ಯಾನ್‌ ಕರ್ಣಃ ಶತ್ರುಗಣಾನ್‌ ಬಹೂನ್‌ । 
ಜಿತವಾನ್‌ ಮಾಂ ಮಹಾಬಾಹೋ ಯತಮಾನಂ ಮಹಾರಣೇ 1೧೪॥ 


ಮಹಾಬಾಹು ಕೃಷ್ಣ ಈ ಮಹಾವೀರ್ಯಶಾಲಿಗಳಾದ ಬಹು ಶತ್ರುಸಮೂಹ 
ಗಳನ್ನು ಕರ್ಣನು ಗೆದ್ದು ಮಹಾರಣದಲ್ಲಿ ಯತ್ನ ಮಾಡುತ್ತಿದ್ದ ನನ್ನನ್ನೂ 
ಪರಾಭವಗೊಳಿಸಿದ. 

ಅನುಸೃತ್ಯ ಚ ಮಾಂ ಯುದ್ದೇ ಪರುಷಾಣ್ಯುಕ್ತವಾನ್‌ ಬಹು । 

ತತ್ರ ಕರ್ಣೋ ಯುಧಾಂ ಶ್ರೇಷ್ಠಃ ಪರಿಭೂಯ ಧನಂಜಯ ॥೧೫॥ 


ಅರ್ಜುನ, ಯೋಧರಲ್ಲಿ ಶ್ರೇಷ್ಠನಾದ ಕರ್ಣನು ಯುದ್ಧದಲ್ಲಿ ನನ್ನನ್ನು 
ಪರಾಭವಗೊಳಿಸಿ ಹಿಂಬಾಲಿಸಿ ಬಂದು ಬಹಳ ಕಟುನುಡಿಗಳನ್ನು ಆಡಿದ. 


ಭೀಮಸೇನಪ್ರಭಾವಾತ್‌ ತು ಯಜ್ಜೀವಾಮಿ ಧನಂಜಯ । 
ಬಹುನಾತ್ರ ಕಿಮುಕ್ತೇನ ನಾಹಂ ತತ್ತೋಢುಮುತ್ತಹೇ 1॥೧೬॥॥ 


ಅರ್ಜುನ, ಭೀಮಸೇನನ ಪ್ರಭಾವದಿಂದ ನಾನು ಬದುಕಿದ್ದೇನೆ; ಹೆಚ್ಚು 
ಹೇಳುವುದರಿಂದೇನು? ನಾನು ಅದನ್ನು ಸಹಿಸಲಾರೆ. 


ಕರ್ಣಪರ್ವ 177 


ತ್ರಯೋದಶಾಹಂ ವರ್ಷಾಣಿ ಯಸ್ಕಾದ್‌ ಭೀತೋ ಧನಂಜಯ । 
ನ ಸ್ಥ ನಿದ್ರಾಂ ಲಭೇ ರಾತ್ರೌ ನ ಚಾಹನಿ ಸುಖಂ ಕ್ಷಚಿತ್‌ 11೧೭1! 


ಅರ್ಜುನ, ಹದಿಮೂರು ವರ್ಷಗಳ ಕಾಲ ಕರ್ಣನ ಭೀತಿಯಿಂದ ನಾನು 
ಎಂದೂ ರಾತ್ರಿ ನಿದ್ರೆ ಹೊಂದಲಿಲ್ಲ ಹಗಲು ನೆಮ್ಮದಿ ಹೊಂದಲಿಲ್ಲ 


ತಸ್ಯ ದ್ವೇಷೇಣ ಸಂಯುಕ್ತಃ ಪರಿದಹ್ಯೇ ಧನಂಜಯ । 
ಆತ್ಮನೋ ಮರಣಂ ಜಾನನ್‌ ವಾಧ್ರಾನಸ ಇವ ದ್ವಿಪಾತ್‌ ।  1೧೮॥ 


ಅರ್ಜುನ, ಕರ್ಣನ ಮೇಲಿನ ದ್ವೇಷದಿಂದ ಯುಕನಾಗಿ ಕರ್ಣನು ನನಗೆ 
ಮಾಡಿದ ಪರಾಭವವನ್ನೇ ಮರಣವೆಂದು ತಿಳಿದು ನಾನು, ಕಾಡುಕೋಣವು 
ಆನೆಯಿಂದ ಪರಾಭವಗೊಳ್ಳುವಂತೆ ನಾನೂ ಕರ್ಣನಿಂದ ಪರಾಭವ 
ಗೊಂಡೆನೆಂದು ಮನಸಿನೊಳಗೇ ಬೆಂದುಹೋಗುತಿದ್ದೇನೆ. 


ಇಲ್ಲಿ ವಾಧ್ರಾಣಿಸ, ವಾರ್ಧೀಣಸ, ವಾಥ್ರೀಣಸ, ವಾರ್ಧ್ರೀನಸ ಎಂದು 
ಕೋಶಗಳಲ್ಲಿ ಅನೇಕ ಬಗೆ ಶಬ್ದೋಚ್ಚಾರಣ ಕಾಣುತ್ತದೆ. ನೀಲಕಂಠೀಯದಲ್ಲಿ 
"ವಾಧ್ರೀಣಸ' ಎಂಬ ಶಬ್ದವಿಟ್ಟುಕೊಂಡು ನಾಸಿಕೆಯಲ್ಲಿ "ವಾದ್ರೀ'ಸದೃಶವಾದ 
ತೊಗಲಿನ ಬಾರಿನಂಥ ಚರ್ಮ ಉಳ್ಳ ಟಗರಿನ ಒಂದು ವಿಶೇಷ ಜಾತಿ ಎಂದು 
ಅರ್ಥ ಹೇಳಿದ್ದಾರೆ. ಮತ್ತು "ದ್ವಿಪಾತ್‌' "ಆನೆಯಿಂದ' ಎಂಬಲ್ಲಿ "ದ್ವಿಪಃ' ಎಂದು 
ಪಾಠ ವಿಟ್ಟುಕೊಂಡು "ಟಗರು ಮುಖ ಮತ್ತು ಕಿವಿಗಳಿಂದ ನೀರು ಕುಡಿಯುತ್ತದೆ' 
ಎಂದೂ ಅರ್ಥ ಮಾಡಿದ್ದಾರೆ. ಇದಕ್ಕೆ ಪ್ರಮಾಣದ ಆಧಾರವೇನಿಲ್ಲ. ಮತ್ತು 
ಯುಧಿಷ್ಠಿರನು ತಾನು ಯುದ್ಧದಲ್ಲಿ ಟಗರಿನಂತೆ ಪರಾಭವಗೊಂಡೆನೆನ್ನುವುದರಲ್ಲಿ 
ಏನು ಸ್ವಾರಸ್ಯವೂ ಇಲ್ಲ. ಕಪ್ಪುಕೊರಳು ಕೆಂಪುತಲೆ ಬಿಳಿರೆಕ್ಕೆಉಳ್ಳ ಪಕ್ಷಿಯೊಂದು 
"ವಾಧ್ರೀಣಸ' ಎನಿಸುತ್ತದೆ. 'ದ್ವಿಜ' ಎಂದು ಪಾಠದಲ್ಲಿ ಈ ಪಕ್ಷಿಯನ್ನು 
ಶ್ಲೋಕದಲ್ಲಿ ಗ್ರಹಿಸಬಹುದೆಂದೂ ನೀಲಕಂಠೀಯದಲ್ಲಿದೆ. ಈ ಅರ್ಥದಲ್ಲಿಯೂ 
ಸ್ನಾರಸ್ಯವಿಲ್ಲ. ಅಮರಕೋಶವು ವಾಧ್ರೀಣಸಶಬ್ದವನ್ನೇ ಹೇಳಿಲ್ಲ ಹಲಾಯುಧ 
ಕೋಶದಲ್ಲಿ 

"ಮಹಿಷಃ ಸೈರಭ ಉಕ್ರೋ ರಕ್ತಾಕ್ಷಃ ಕಾಸರೋ ಲುಲಾಯಶ್ಚ!। 

ವಾಧ್ರಾನಸಶ್ಚಖಡ್ಗೀ ಗಂಡಕ ಇತಿ ಕಥ್ಯತೇ ಸದ್ಭಿಃ ।' 
ಎಂಬ ವಚನವಿದೆ. ಅದನ್ನು ಉದಾಹರಿಸಿ ಲಕ್ಷಾಲಂಕಾರದಲ್ಲಿವಾಧ್ರಾನಸ ಎಂದರೆ 


178 ಮಹಾಭಾರತ 


ಕಾಡುಕೋಣ ಎಂದೂ "ದ್ವಿಪಾತ್‌' ಆನೆಯಿಂದ ಅದು ಪರಾಭವಗೊಂಡು 
ಪರಿತಪಿಸುತ್ತದೆ ಎಂದೂ ಹೇಳಿದ್ದಾರೆ. ಇಲ್ಲಿ "ಖಡ್ಗೀ ಗಂಡಕ ಇತಿ ಕಥ್ಯತೇ ಸದ್ಭಿಃ' 
ಎಂದರೆ "ಖಡ್ಗಮೃಗವು, ಘೇಂಡಾಮೃಗವು "ಗಂಡಕ' ಎನಿಸುತ್ತದೆ' ಎಂದು 
ಅನ್ವಯವಿಟ್ಟುಕೊಂಡರೆ "ವಾಧ್ರಾನಸಶ್ತ' "ವಾಧ್ರಾನಸವೆಂದೂ ಕೂಡ ಮಹಿಷಃ' 
ಕಾಡುಕೋಣ ಕರೆಸಿಕೊಳ್ಳುತ್ತದೆ' ಎಂದು ಹೇಳಿದಂತಾಗುತ್ತದೆ. ನಿಘಂಟುಕಾರರು 
ಎಲ್ಲರೂ "ವಾಧ್ರಾನಸಶ್ಚ ಖಡ್ಗೀ ಗಂಡಕ ಇತಿ ಕಥ್ಯತೇ ಸದ್ದಿ' ಎಂದು 
ಅನ್ನಯಮಾಡಿ "ವಾಧ್ರಾನಸವೆಂದರೆ ಖಡ್ಗಮೃಗ' ಎನ್ನುತ್ತಾರೆ. ಆದರೆ ಖಡ್ಗಮೃಗ 
ಆನೆಗೆ ಹೆದರುವ ಮೃಗವಲ್ಲ. ಅದರಿಂದ ವಾಧ್ರಾನಸವೆಂದರೆ ಮಹಿಷವೆಂದೇ 
ಹಲಾಯುಧಕೋಶದ ಅಭಿಪ್ರಾಯವಿಟ್ಟುಕೊಳ್ಳುವುದು ಪ್ರಕೃತದಲ್ಲಿ ಹೆಚ್ಚು 
ಯುಕ್ತವಾಗಿ ಕಾಣುತ್ತದೆ. ಲಕ್ಷಾಲಂಕಾರದಲ್ಲಿ ಹಾಗೇ ಹೇಳಿದ್ದಾರೆ. 


ಯಸ್ಕಾಯಮಗಮತ್‌ ಕಾಲಶ್ಚಿಂತಯಾನಸ್ಯ ಮೇ ವಿಭೋ । 
ಕಥಂ ಶಕ್ಯೋ ಮಯಾ ಕರ್ಣೋ ಯುದ್ಧೇ ಕ್ಷಪಯಿತುಂ ಭವೇತ್‌।೧೯॥ 


ಅರ್ಜುನ, ರಣದಲ್ಲಿ ಕರ್ಣನನ್ನು ನಾಶಪಡಿಸಲು ನನ್ನಿಂದ ಹೇಗೆ 
ಸಾಧ್ಯವಾದೀತೆಂದು ಚಿಂತಿಸುತ್ತಿದ್ದಂತೆಯೇ ನನಗೆ ಇಷ್ಟುಕಾಲ ಕಳೆದುಹೋಯಿತು. 


ಜಾಗ್ರತ್‌ಸ್ನ್ಥಪಂಶ್ವ ಕೌಂತೇಯ ಕರ್ಣಮೇವ ಸದಾ ಹ್ಯಹಮ್‌ । 
ಪಶ್ಯಾಮಿ ತತ್ರ ತತ್ರೈವ ಕರ್ಣಭೂತಮಿದಂ ಜಗತ್‌ 11೨೦॥॥ 


ಅರ್ಜುನ, ಎಚ್ಚರದಲ್ಲಿಯೂ ನಿದ್ದೆಯಲ್ಲಿಯೂ ಅಲ್ಲಲ್ಲಿ ಎಲ್ಲಕಡೆ ನಾನು 
ಕರ್ಣನನ್ನೇ ಸದಾ ಕಾಣುತ್ತಿದ್ದೆ ನನಗೆ ಜಗತ್ತೇ ಕರ್ಣಮಯವಾಗಿತ್ತು 


ಯತ್ರ ಯತ್ರ ಹಿ ಗಚ್ಛಾಮಿ ಕರ್ಣಾದ್‌ ಭೀತೋ ಧನಂಜಯ ।ಟ 
ತತ್ರ ತತ್ರ ಹಿ ಪಶ್ಯಾಮಿ ಕರ್ಣಮೇವಾಗ್ರತಃ ಸ್ಥಿತಮ್‌ 11೨೧॥ 


ಅರ್ಜುನ, ಎಲ್ಲೆಲ್ಲಿ ನಾನು ಹೋಗುವೆನೋ ಅಲ್ಲಿ ಮುಂದೆ ಕರ್ಣನನ್ನು 
ನಿಂತಿರುವಂತೇ ಕಾಣುತಿದ್ದೆ 


ಸೋರಹಂ ತೇನೈವ ವೀರೇಣ ಸಮರೇಷ್ಠಪಲಾಯಿನಾ I 
ಸಹಯಃ ಸರಥಃ ಪಾರ್ಥ ಜಿತ್ವಾ ಜೀವನ್‌ ವಿಸರ್ಜಿತಃ 1೨೨ 


ಕರ್ಣಪರ್ವ 179 


ಅರ್ಜುನ, ರಣಗಳಲ್ಲಿ ಪಲಾಯನ ಮಾಡದ ಆ ವೀರ ಕರ್ಣನಿಂದು ನನ್ನನ್ನು 
ಕುದುರೆಗಳ ರಥಗಳ ಸಹಿತವಾಗಿ ಪರಾಭವಗೊಳಿಸಿ, ಜೀವಸಹಿತ ಬಿಟ್ಟಿದ್ದಾನೆ. 


ಕೋ ನು ಮೇ ಜೀವಿತೇನಾರ್ಥೋ ರಾಜ್ಯೇನಾರ್ಥೋ5ಥ ವಾ ಪುನಃ । 
ಮಮೈವ ಧಿಕೃತಸ್ಕೇಹ ಕರ್ಣೇನಾಹವಶೋಭಿನಾ 11೨೩11 


ರಣದಲ್ಲಿ ಶೋಭಿಸಿದ ಕರ್ಣನಿಂದ ಧಿಕ್ಕಾರಕ್ಕೊಳಗಾದ ನಾನು ಇನ್ನು 
ಬದುಕಿದ್ದೇನು ಫಲ? ಅಥವಾ ರಾಜ್ಯ ಸಂಪಾದಿಸಿ ಏನು ಫಲ? 
ನ ಪ್ರಾಪ್ತಪೂರ್ವಂ ಯದ್‌ಭೀಷ್ಠಾತ್‌ ಕೃಪಾದ್‌ ದ್ರೋಣಾಚ್ಚ 
ಸಂಯುಗೇ ॥ 
ತತ್‌ಪ್ರಾಪ್ತಮದ್ಯ ಮೇ ಯುದ್ಧೇ ಸೂತಪುತ್ರಾನ್ನಹಾರಥಾತ್‌  ॥೨೪॥ 


ರಣದಲ್ಲಿ ಭೀಷ್ಮನಿಂದ ಕೃಪನಿಂದ ದ್ರೋಣನಿಂದಲೂ ನನಗೆ ಆಗದಿದ್ದ 
ಅವಮಾನ ಇಂದು ರಣದಲ್ಲಿ ಮಹಾರಥ ಸೂತಪುತ್ರನಿಂದ ನನಗಾಯಿತು! 


ತತ್ತಾ ತೆ ಪೃಚ್ಛಾಮಿ ಕೌಂತೇಯ ಯಥಾ ನಃ ಕುಶಲಂ ತಥಾ । 
ತನ್ಮಮಾಚಕ್ಷ್ವ ಕಾತೆ ರ್ಣನ ಯಥಾ ಕರ್ಣಸ ಯಾ ಹತಃ 11೨೫1 
[3 AAS ವ 


ಅದರಿಂದ ಅರ್ಜುನ, ನಾನು ಈಗ ನಿನನ್ನು ಕೇಳುತ್ತೇನೆ, ನಮಗೆ ಕ್ಷೇಮ ಹೇಗೆ 
ಉಂಟಾಯಿತು? ನೀನು ಕರ್ಣನನ್ನು ಹೇಗೆ ವಧಿಸಿದೆ? ಅದನ್ನು ಪೂರ್ತಿಯಾಗಿ 
ನನಗೆ ಹೇಳು. 

ಶಕ್ರವೀರ್ಯಸಮೋ ಯುದ್ದೇ ಯಮತುಲ್ಯಪರಾಕ್ರಮಃ । 

ರಾಮತುಲ್ಯಸ್ತಥಾಸ್ತ್ರೇ ಯಃ ಸ ಕಥಂ ವೈ ನಿಷೂದಿತಃ TENT 

ಯುದ್ಧದಲ್ಲಿ ಇಂದ್ರನಿಗೆ ಸಮಾನ ಬಲವುಳ್ಳವನು, ಯಮನಿಗೆ ಸಮಾನ 
ಪರಾಕ್ರಮವುಳ್ಳವನು ಅಸ್ವದಲ್ಲಿ ಪರಶುರಾಮನಿಗೆ ಸಮಾನನಾಗಿರುವ ಕರ್ಣನು 
ನಿನ್ನಿಂದ ಹೇಗೆ ಹತನಾದ? 

ಮಹಾರಥಃ ಸಮಾಖ್ಯಾತಃ ಸರ್ವಯುದ್ಧವಿಶಾರದಃ | 

ಧನುರ್ಧರಾಣಾಂ ಪ್ರವರಃ ಸರ್ವೇಷಾಮೇಕಪೌರುಷಃ 11೨೭! 


180 ಮಹಾಭಾರತ 


ಪೂಜಿತೋ ಧೃತರಾಷ್ಟೇ ೇಣ ಸಪುತ್ರೇಣ ಮಹಾರಥಃ । 
ಸದಾ ತ್ವದರ್ಥಂ ರಾಧೇಯಃ ಸ ಕಥಂ ನಿಹತಸ್ತ್ವಯಾ 11೨೮॥॥ 


ಮಹಾರಥನೆಂದು ಪ್ರಸಿದ್ಧ ಸರ್ವಯುದ್ಧಗಳಲ್ಲಿ ಪಾರಂಗತ, ಧನುರ್ಧಾರಿ 
ಗಳಲ್ಲಿ ಶ್ರೇಷ್ಠ ಎಲ್ಲರಿಗಿಂತ ಶ್ರೇಷ್ಠ ಪೌರುಷವುಳ್ಳವನು. ನಿನ್ನವಧೆಯ ಸಲುವಾಗಿಯೇ 
ಧೃತರಾಷ್ಟನೂ ಅವನ ಮಕ್ಕಳೂ ಸದಾ ಅವನನ್ನು ಆದರಿಸುತ್ತಿದ್ದರು. 
ಮಹಾರಥನಾದ ಅಂಥ ಕರ್ಣ ನಿನ್ನಿಂದ ಹೇಗೆ ಹತನಾದ? 


ಧೃತರಾಷ್ಟೊ € ಹಿ ಯೋಧೇಷು ಸರ್ವೇಷ್ಟೇವ ಸದಾರ್ಜುನ । 
ತವ ಮೃತ್ಯುಂ ರಣೇ ಕರ್ಣಂ ಮನ್ಯತೇ ಪುರುಷರ್ಷಭಮ್‌ 11೨೯1 


ಅರ್ಜುನ, ರಣದಲ್ಲಿ ಎಲ್ಲ ಯೋಧರಲ್ಲಿಯೂ ಪುರುಷಶ್ರೆ "ಷೃನಾದ 
ಕರ್ಣನನ್ನೇ ನಿನಗೆ ಮೃತ್ಯು ಎಂದು ಧೃತರಾಷ್ಟ್ರ ಸದಾ ತಿಳಿದಿದ್ದ 


ಸ ತ್ವಯಾ ಪುರುಷವ್ಯಾಘ್ರ ಕಥಂ ಯುದ್ಧೇ ನಿಷೂದಿತಃ । 
ತನ್ಮಮಾಚಕ್ಷ್ವ ಬೀಭತ್ಲೋ ಯಥಾ ಕರ್ಣೋ ಹತಸ್ತ್ವಯಾ ॥೩೦॥ 


ಪುರುಷಶ್ರೇಷ್ಠ ಅರ್ಜುನನೆ, ಅಂಥ ಕರ್ಣನು ರಣದಲ್ಲಿ ನಿನ್ನಿಂದ ಹೇಗೆ 
ಹತನಾದ? ಹೇಗೆ ಹತನಾದ? ಅದನ್ನು ನನಗೆ ಹೇಳು. 


ಸೋತತ್ತೇಧಮಸ್ಕ ಚ ಶಿರಃ ಪಶ್ಯತಾಂ ಸುಹೃದಾಂ ಹೃತಮ್‌ । 
ತ್ವಯಾ ಪುರುಷಶಾರ್ದೂಲ ಶಾರ್ದೂಲೇನ ಯಥಾ ರುರೋಃ ॥ಃ೩೧॥ 


ಪುರುಪತ್ರೇಷ್ಠನಾದ ಅರ್ಜುನನೆ, ಹುಲಿಯು ಜಿಂಕೆಯ ತಲೆಯನ್ನು 
ತೆಗೆಯುವಂತೆ ನೀನು ಪ್ರಾಯಃ ಕರ್ಣನ ತಲೆಯನ್ನು ಅವನ ಮಿತ್ರರು 
ನೋಡುತ್ತಿದ್ದಂತೆಯೇ ಕತರಿಸಿ ಚೆಂಡಿನಂತೆ ಮೇಲೆ ಹಾರಿಸಿ ಕೆಡವಿರುವೆ. ಹೌದು 
ತಾನೆ? 


ಯಃ ಪರ್ಯುಪಾಸೀತ್‌ ಪ್ರದಿಶೋ ದಿಶಶ್ಚ 
ತ್ಹಾಂ ಸೂತಪುತ್ರಃ ಸಮರೇ ಪರೀಪನ್‌ । 
ದಿತ್ತುಃ ಕರ್ಣಃ ಸಮರೇ ಹಸ್ತಿಪೂಗಂ 
ಸ ಹೀದಾನೀಂ ಕಂಕಪತ್ರೈಃ ಸುತೀಕ್ಷ್ಣೆಃ 112೨1 


ಕರ್ಣಪರ್ವ 181 


ತ್ಹಯಾ ರಣೇ ನಿಹತಃ ಸೂತಪುತ್ರಃ 
ಕಚ್ಚಿಚ್ಚೇತೇ ಭೂಮಿತಳೇ ದುರಾತ್ಮಾ I 
ಕಚಿತಿಯಂ ಮೇ ಪರಮಂ ತಯಾದ 
ಚಆ ವ ಶೆ 
ಕೃತಂ ರಣೇ ಸೂತಪುತ್ರಂ ನಿಹತ್ಯ 11೩೩1! 


ಕರ್ಣನು ರಣದಲ್ಲಿ ನಿನ್ನನ್ನು ಹೊಂದಲು ಬಯಸಿ ದಿಕ್ಕು ವಿದಿಕ್ಕುಗಳಲ್ಲಿ 
ಸುತ್ತಿದ. ಅವನನ್ನು ರಣದಲ್ಲಿ ತೋರಿಸಿದವರಿಗೆ ಆನೆಗಳ ಸಮೂಹವನ್ನೇ ಕೊಡಲು 
ಬಯಸಿದ್ದ ದುರಾತ್ಮನಾದ ಅವನೇ ಈಗ ನಿನ್ನಿಂದ ಬಲುತೀಕ್ಷ್ಣವಾದ, ಹದ್ದಿನ 
ರೆಕ್ಕೆವುಳ್ಳ ಬಾಣಗಳಿಂದ ಹತನಾಗಿ ಭೂತಲದಲ್ಲಿ ಒರಗಿದ್ದಾನೆ ತಾನೆ! ನೀನು ಈಗ 
ರಣದಲ್ಲಿ ಕರ್ಣನನ್ನು ವಧಿಸಿ ನನಗೆ ಅತ್ಯಂತ ಪ್ರಿಯವಾದ ಕಾರ್ಯವನ್ನು 
ಮಾಡಿರುವೆ ತಾನೆ ! 


ಯಃ ಸರ್ವತಃ ಪರ್ಯಪತತ್‌ ತ್ವದರ್ಥೇ 
ಮದಾನ್ಹಿತೋ ಗರ್ವಿತಃ ಸೂತಪುತ್ರ: | 
ಸ ಶೂರಮಾನೀ ಸಮರೇ ಸಮೇತ್ಯ 
ಕಚ್ಚಿತ್ತ ಮಾ ನಿಹತಃ ಪಾಪಬುದ್ಧಿಃ TET 
ಕರ್ಣ ನಿನಗಾಗಿ ಎಲ್ಲಕಡೆ ಸುತಿದ ಮದ-ಗರ್ವಗಳಿಂದ ಕೂಡಿದವನು, 
ತಾನೇ ಶೂರನೆಂದು ತಿಳಿದವನು, ಆ ಪಾಪಬುದ್ದಿಯವನಾದ ಸೂತಪುತ್ರ ಇಂದು 
ರಣದಲ್ಲಿ ನಿನ್ನನ್ನು ಇದಿರಿಸಿ ಹತನಾಗಿದ್ದಾನೆ ತಾನೆ ! 
ರೌಗ್ಗಂ ರಥಂ ಹಸ್ತಿವರೈಶ್ಚ ಯುಕ್ತಂ 
ವರಂ ದಿತ್ತುರ್ಯಃ ಪರೇಭ್ಯಸ್ತ್ಮದರ್ಥೆ । 
ಸದಾ ರಣೇ ಸರ್ಧತೇ ಯಃ ಸ ಪಾಪಃ 
ಕಚ್ಚಿತ್‌ ತ್ಹಯಾ ನಿಹತಃ ಸೂತಪುತ್ರಃ 11೩.೫11 
ಬಂಗಾರದ ಉತಮ ರಥವನ್ನು ಜೊತೆಗೆ ಉತ್ತಮ ಆನೆಗಳನ್ನು ನಿನ್ನ 
ಸಲುವಾಗಿ ಪರರಿಗೆ ಕೊಡಲು ಬಯಸಿದವನು, ಸದಾ ರಣದಲ್ಲಿ ನಿನ್ನೊಡನೆ 
ಸರ್ಧಿಸುತಿದ್ದವನು ಪಾಪಿ ಸೂತಪುತ್ರನು ನಿನ್ನಿಂದ ಹತನಾಗಿದ್ದಾನೆ ತಾನೆ! 


182 ಮಹಾಭಾರತ 


ಯೋಸಸೌ ನಿತ್ಯಂ ಶೌರ್ಯಮದೇನ ಮತ್ತೋ 
ವಿಕತ್ನತೇ ಸಂಸದಿ ಕೌರವಾಣಾಮ್‌ । 
ಪ್ರಿಯೋಠತ್ಯರ್ಥಂ ತಸ್ಯ ಸುಯೋಧನಸ್ಯ 
ಕಚ್ಚಿತ್‌ ಸ ಪಾಪೋ ನಿಹತಸ್ತ್ವಯಾದ್ಯ HAL 


ಸದಾ ಶೌರ್ಯಮದದಿಂದ ಮತನಾಗಿ ಕೌರವರ ಕೂಟದಲ್ಲಿ ಜಂಬ 
ಕೊಚ್ಚಿಕೊಳ್ಳುತ್ತಿದ್ದವನು. ಆ ಸುಯೋಧನನಿಗೆ ಅತ್ಯಂತ ಪ್ರಿಯ, ಪಾಪಿ ಕರ್ಣ ಇಂದು 
ನಿನ್ನಿಂದ ಹತನಾಗಿದ್ದಾನೆ ತಾನೆ ! 


ಕಚ್ಚಿತ್‌ ಸಮಾಗಮ್ಯ ಧನುಃಪ್ರಮುಕ್ತೆ 
ಸ್ತ ತ್ನೇಷಿತೈರ್ಲೋಹಿತಾರ್ಥೈರ್ವಿಹಂಗೈೆ: | 
ಶೇತೇರದ್ಯ ಪಾಪಃ ಸ ವಿಭಿನ್ನಗಾತ್ರಃ 
ಕಚ್ಚಿದ್‌ ಭಗ್ನೋ ಧಾರ್ತರಾಷ್ಟ್ರಸ್ಯ ಬಾಹುಃ 11೩೭11 


ನಿನ್ನನ್ನಿದಿರಿಸಿ, ನಿನ್ನ ಧನುಸಿನಿಂದ ಹೊರಟ, ನೀನು ಎಸೆದ, ರಕಪಿಪಾಸುವಾಗಿ 
ಆಕಾಶದಲ್ಲಿ ಹಾರಿ ಬರುವ ಬಾಣಗಳಿಂದ ಆ ಪಾಪಿ ಮೈಸೀಳಿಸಿಕೊಂಡು ನೆಲದಲ್ಲಿ 
ಒರಗಿದ್ದಾನೆ ತಾನೆ? ದುರ್ಯೋಧನನ ಒಂದು ತೋಳೇ ಕಡಿದು ಬಿದ್ದಂತಾಗಿದೆ 
ತಾನೆ? 


ಯೋಸಸೌ ಸದಾ ಶ್ಲಾಘತೇ ರಾಜಮಧ್ಯೇ 
ದುರ್ಯೋಧನಂ ಹಷರ್ಯನ್‌ ದರ್ಪಪೂರ್ಣ:ಃ । 
ಅಹಂ ಹಂತಾ ಫಲ್ಗುನಸ್ಯೇತಿ ಮೋಹಾತ್‌ 
ಕಚ್ಚಿದ್‌ವಚಸ್ತಸ್ಯ ನ ವೈ ತಥಾ ತತ್‌ Hac 


ರಾಜರ ಮಧ್ಯದಲ್ಲಿ ಕರ್ಣನು ದರ್ಪದಿಂದ ತುಂಬಿ ದುರ್ಯೋಧನನನ್ನು 
ಮೆಚ್ಚಿಸುವುದಕ್ಕಾಗಿ ಮೋಹದಿಂದ ತನ್ನನ್ನು ಹೊಗಳಿಕೊಳ್ಳುತಿದ್ದ "ನಾನು 
ಅರ್ಜುನನನ್ನು ಕೊಲ್ಲುವವನು' ಎಂದು, ಅವನ ಆ ಮಾತು ಹಾಗೆ ಆಗಲಿಲ್ಲ ತಾನೆ? 


ನಾಹಂ ಪಾದೌ ಧಾವಯಿಷ್ಯೇ ಕದಾಚಿದ್‌ 
ಯಾವತ್‌ಸ್ಥಿತಃ ಪಾರ್ಥ ಇತ್ಯಲ್ಪಬುದ್ದೇಃ I 


೦ಎ 


ಕರ್ಣಪರ್ವ 183 


ವ್ರತಂ ತಸ್ಕೈತತರ್ವದಾ ಶಕ್ರಸೂನೋ 
ಕಚ್ಚಿತ್‌ ತಯಾ ನಿಹತಃ ಸೋಪದ್ಯ ಕರ್ಣಃ 11೩೯॥ 


ಅರ್ಜುನ, "ಅರ್ಜುನ ಜೀವಂತನಿರುವಷ್ಟು ಕಾಲ ನಾನು ಇತರರಿಂದ ಕಾಲು 
ತೊಳೆಸಿಕೊಳ್ಳುವುದಿಲ್ಲ ಎಂದು ಅಲ್ಲಬುದ್ದಿಯಾದ ಕರ್ಣನ ಸದಾವ್ರತವಿದ್ದಿತು. 
ಅಂಥ ಕರ್ಣನನ್ನು ನೀನು ಕೊಂದಿರುವೆ ತಾನೆ? 


ಯೋಸಸೌ ಕೃಷ್ಣಾಮಬ್ರವೀದ್‌ ದುಷ್ಟಬುದ್ಧಿ: 
ಕರ್ಣಃ ಸಭಾಯಾಂ ಕುರುವೀರಮಧ್ಯೇ I 
ಕಿಂ ಪಾಂಡವಾಂಸ್ತೃಂ ನ ಜಹಾಸಿ ಕೃಷ್ಣೇ 
ಸುದುರ್ಬಲಾನ್‌ ಪತಿತಾನ್‌ ಹೀನಸತ್ತಾನ್‌ vol 


ಆ ದುಷ್ಟಬುದ್ಧಿ ದ್ರೌಪದಿಗೆ ಸಭೆಯಲ್ಲಿ ಕೌರವವೀರರ ಮಧ್ಯದಲ್ಲಿ ಹೇಳಿದ್ದ 
"ದ್ರೌಪದಿ, ದುರ್ಬಲರಾದ ಪತಿತರಾದ ಹೀನಸತ್ವರಾದ ಪಾಂಡವರನ್ನು ನೀನು ಏಕೆ 


ಬಿಡಲೊಲ್ಲೆ?' ಎಂದು. 
ಯತ್ತತ್ಕರ್ಣಃ ಪ್ರತ್ಯಜಾನಾತ್‌ ತ್ವದರ್ಥೇ 
ನಾಹತ್ವಾಹಂ ಸಹ ಕೃಷ್ಣೇನ ಪಾರ್ಥಮ್‌ ।ಟ 
ಇಹೋಪಯಾತೇತಿ ಸ ಪಾಪಬುದ್ಧಿಃ 
ಕಚ್ಚಿಚ್ಛೇತೇ ಶರಸಮಿನ್ನಗಾತ್ರ: 11೪೧॥॥ 
ಚಲ ಬ್ರೂ 
ಪಾಪಬುದ್ಧಿಯಾದ ಕರ್ಣನು ನಿನ್ನ ಸಲುವಾಗಿ ಪ್ರತಿಜ್ಞೆಮಾಡಿದ್ದ ಕೃಷ್ಣನೊಂದಿಗೆ 
ಅರ್ಜುನನನ್ನು ಕೊಲ್ಲದೆ ನಾನು ಇಲ್ಲಿಗೆ ಹಿಂತಿರುಗಲಾರೆ ಎಂದು. ಅವನು 


ಬಾಣದಿಂದ ಚೂರು ಚೂರಾಗಿ ಒರಗಿದ್ದಾನೆ ತಾನೆ? 
ಕಚ್ಚಿತ್‌ ಸಂಗ್ರಾಮೋ ವಿದಿತೋ ವೈ ತವಾಯಂ 
ಸಮಾಗಮೇ ಸೃಂಜಯಕೌರವಾಣಾಮ್‌ | 


ಯತ್ರಾವಸ್ಥಾಮೀದೃಶೀಂ ಪ್ರಾಪಿತೋ5ಹಂ 
ಕಚ್ಚಿತ್‌ ತ್ವಯಾ ಸೋsದ್ಯ ಹತಃ ಸಮೇತ್ಯ 11೪೨॥॥ 


184 ಮಹಾಭಾರತ 


ಕರ್ಣನು ನನ್ನನ್ನು ಈ ಅವಸ್ಥೆಗೆ ಈಡಾಗುವಂತೆ ಮಾಡಿದ ಸೃಂಜಯ-ಕೌರವ 
ಸಂಘರ್ಷದ ಈ ಸಂಗ್ರಾಮ ನಿನಗೆ ತಿಳಿದಿದೆ ತಾನೆ? ಅವನನ್ನು ಇದಿರಿಸಿ ನೀನೀಗ 
ಕೊಂದಿರುವೆ ತಾನೆ? 


ಕಚ್ಚಿತ್‌ ತಯಾ ತಸ್ಯ ಸುಮಂದಬುದ್ದೇ- 
ರ್ಗಾಂಡೀವಮುಕ್ಳಿರ್ವಿಶಿಖೈರ್ಜಲದ್ದಿ: । 
ವ ಬ 
ಸಕುಂಡಲಂ ಭಾನುಮದುತ್ತಮಾಂಗಂ 
ಕಾಯಾತ್‌ ಪ್ರಕೃತ್ತಂ ಯುಧಿ ಸವ್ಯಸಾಚಿನ್‌ 11೪೩ 


ಅರ್ಜುನ, ಅತಿಮಂದಬುದ್ದಿಯವನಾದ ಅವನ ಕುಂಡಲಯುಕವಾಗಿ 
ಹೊಳೆಯುತಿದ್ದ ತಲೆಯನ್ನು ರಣದಲ್ಲಿ ಅವನ ಶರೀರದಿಂದ, ಗಾಂಡೀವದಿಂದ 
ಹೊರಡುವ ಜ್ವಲಿಸುವ ಬಾಣಗಳಿಂದ ಚೆನ್ನಾಗಿ ಕತರಿಸಿ ತೆಗೆದೆಯಲ್ಲವೆ? 


ಯತ್ತನ್ನಯಾ ಬಾಣಸಮರ್ಪಿತೇನ 
ಧ್ಯಾತೋಪಸಿ ಕರ್ಣಸ್ಯ ವಧಾಯ ವೀರ | 
ತನ್ಮೇ ತ್ವಯಾ ಕಚ್ಚಿದದೋಘಮದ್ಯ 
ಧ್ಯಾತಂ ಕೃತಂ ಕರ್ಣನಿಪಾತನೇನ 11೪೪॥ 


ವೀರ ಅರ್ಜುನ, ಕರ್ಣನ ಬಾಣಗಳಿಂದ ಗಾಯಗೊಂಡಾಗ ಅವನ ವಧೆಯ 
ಸಲುವಾಗಿ ನಾನು ನಿನ್ನನ್ನು ಏನು ನೆನೆಸಿಕೊಂಡೆನೋ ಅದನ್ನು ನೀನೀಗ 
ಕರ್ಣವಧೆಯಿಂದ ಸಫಲಗೊಳಿಸಿಬಿಟ್ಟೆ ತಾನೆ? 


ಯದ್ದರ್ಪಪೂರ್ಣಃ ಸ ಸುಯೋಧನೋಶಸ್ಕಾನ್‌ 

ಅವೇಕ್ಷತೇ ಕರ್ಣಸಮಾಶ್ರಯೇಣ । 
ಕಚ್ಚಿತ್‌ ತ್ಹ್ವಯಾ ಸೋರದ್ಯ ಸಮಾಶ್ರಯೋತಸ್ಯ 

ಭಗ್ಗಃ ಪರಾಕ್ರಮ್ಯ ಸುಯೋಧನಸ್ಯ 11೪೫1 
ಯಾವ ಕರ್ಣನ ಆಶ್ರಯಬಲದಿಂದ ದುರ್ಯೋಧನನು ದರ್ಪಪೂರ್ಣನಾಗಿ 


ನಮ್ಮನ್ನು ನೋಡುತಿದ್ದನೋ ಸುಯೋಧನನ ಆ ಆಶ್ರಯವನ್ನು ನೀನೀಗ 
ಪರಾಕ್ರಮದಿಂದ ಭಗ್ಗಗೊಳಿಸಿರುವೆ ತಾನೆ? 


ಕರ್ಣಪರ್ವ 185 


ಯೋ ನಃ ಪುರಾ ಷಂಢತಿಲಾನವೋಚತ್‌ 
ಸಭಾಮಧ್ಯೇ ಕೌರವಾಣಾಂ ಸಮಕ್ಷಮ್‌ । 
ಸ ದುರ್ಮತಿಃ ಕಚ್ಚಿ ದುಪೇತ್ಯ ಸಂಖೇ 
ತ್ವಯಾ ಹತಃ ಸೂತಪುತ್ರೋತತ್ಯಮರ್ಷೀ HVE 


ಅಂದು ಸಭೆಯ ನಡುವೆ ಕೌರವರ ಸಮಕ್ನದಲ್ಲಿ ನಮ್ಮನ್ನು ಜೊಳ್ಳಾದ ಎಳ್ಳಿನ 
ಕಾಳುಗಳೆಂದು ಯಾವನು ಹಳಿದಿದ್ದನೋ, ಅತ್ಯಂತ ಅಸಹನೆಯ ದುಷ್ಟಬುದ್ಧಿಯ ಆ 
ಕರ್ಣನನ್ನು ಈಗ ರಣದಲ್ಲಿ ಇದಿರಿಸಿ ಕೊಂದಿರುವೆ ತಾನೆ? 


ಯಃ ಸೂತಪುತ್ರಃ ಪ್ರಹಸನ್‌ ದುರಾತ್ಮಾ 
ಪುರಾಬ್ರವೀನ್ನಿರ್ಜಿತಾಂ ಸೌಬಲೇನ । 
ಸ್ಹಯಂ ಪ್ರಗೃಹ್ಮಾನಯ ಯಾಜ್ಞಸೇನೀ- 
ವ ಲ ಕ್ರಿ ಇ 
ಮಪೀಹ ಕಚ್ಚಿತ್‌ ಸ ಹತಸ್ತ್ವಯಾದ್ಯ 11೪೭ 
ದುರಾತ್ಮನಾದ ಸೂತಪುತ್ರ ಅಂದು "ದ್ರೌಪದಿಯನ್ನು ಶಕುನಿ ಜೂಜಿನಲ್ಲಿ 
ಗೆದ್ದಿದ್ದಾನೆ, ದುಃಶಾಸನ, ನೀನೆ ಅವಳನ್ನು ಹಿಡಿದು ಎಳೆದು ತಾ' ಎಂದು ಗಹಗಹಿಸಿ 
ನಗುತ್ತ ಹೇಳಿದ್ದ ಅಂಥ ಕರ್ಣನನ್ನು ನೀನಿಂದು ಕೊಂದೆ ತಾನೆ? 


ಕಚ್ಚಿತ್‌ ಪಾಪಂ ವಚನಂ ದ್ಯೂತಕಾಲೇ 
ಯಚ್ಚಾಪ್ಯಸೌ ಸಮಿತೌ ವಾಸುದೇವೇ ಟ 
ತದೋಕ್ತವಾನ್‌ ಪರುಷಂ ಸೋಅತಿಕಾಮಂ 
ಹಿತಂ ಹತ್ವಾ ಹ್ಯಾಹಿತಂ ವೈ ಕುರೂಣಾಂ 11೪೮1 
""ನಿಮಗೆ ಜೂಜಿನಲ್ಲಿಪಣವಾಗಿಡಲು ಇನ್ನೇನೂ ಸಂಪತ್ತುಉಳಿದಿಲ್ಲ ಕೃಷ್ಣನನ್ನು 
ಪಣವಾಗಿಟ್ಟು ಆಡಿರಿ' ಎಂದು ದುರ್ಯೋಧನನಿಂದ ಕಠೋರವಾದ 
ಪಾಪಕರವಾದ ಮಾತನ್ನು ಜೂಜಿನ ಕಾಲದಲ್ಲಿ ಕೃಷ್ಣನ ವಿಷಯದಲ್ಲಿ ತುಂಬಿದ 
ಸಭೆಯಲ್ಲಿ ಅತಿಸ್ವಚ್ಛಂದವಾಗಿ ನುಡಿಸಿದವನು ಕರ್ಣ. ಅವನನ್ನು ಅರ್ಜುನ, ನೀನು 
ಕೊಂದು ಕುರುಕುಲಕ್ಕೇ ಹಿತವನ್ನು ಉಂಟು ಮಾಡಿದೆ ತಾನೆ? 


ಯಃ ಶಸ್ತ್ರಭ್ಛಚ್ಛೇಷ್ಠತಮಂ ಪೃಥಿವ್ಯಾಂ 
ಈ ಛ್ರ ಅ 
ಪಿತಾಮಹಂ ವ್ಯಾಕ್ಷಿಪದಲ್ಲಚೇತಾಃ | 


ಸಂಖ್ಯಾಯಮಾನೋರರ್ಧರಥಃ ಸ ಕಚ್ಚಿತ್‌ 
ತ್ವಯಾ ಹತೋರದ್ಯಾಧಿರಥಿರ್ದುರಾತ್ಕಾ IVE 


ತಾನು ಅರ್ಧರಥನೆಂದು ಗಣಿಸಲ್ಪಟ್ಟಾಗ ಪೃಥಿವಿಯಲ್ಲಿ ಶಸ್ತ್ರಧಾರಿಗಳಲ್ಲೆಲ್ಲ 
ಅತ್ಯಂತ ಶ್ರೇಷ್ಠನಾದ ಭೀಷ್ಮಪಿತಾಮಹನನ್ನು ಅಲ್ಲಬುದ್ದಿಯ ದುರಾತ್ಮ ಸೂತಪುತ್ರ 
ಬಹಳ ಆಕ್ಷೇಪಿಸಿದ್ದ ಅವನನ್ನು ನೀನೀಗ ಕೊಂದಿರುವೆ ತಾನೆ? 


ಅಮರ್ಷಣಂ ನಿಕೃತಿಸಮೀರಣೇರಿತಂ 
ಹೃದಿ ಶ್ರಿತಂ ಜ್ವಲನಮಿಮಂ ಸದಾ ಮಮ । 
ಹತೋ ಮಯಾ ಸೋಪದ್ಯ ಸಮೇತ್ಯ ಪಾಪಧೀ- 
ರಿತಿ ಬ್ರುವನ್‌ ಪ್ರಶಮಯ ಮೇತದ್ಯಫಲ್ಲುನ 11೫೦॥ 


ಬೆಂಕಿಗೆ ಗಾಳಿ ಹಾಕಿದಂತೆ, ನನ್ನೆದೆಯಲ್ಲಿದ್ದ ಅಸಹನೀಯವಾದ ಕೋಪಾಗ್ನಿ ಈ 
ಪಾಪವಚನದಿಂದ ಸದಾ ಉರಿಯುತ್ತಿತ್ತು ಅದನ್ನು "ನಾನು ಈಗ ಪಾಪಬುದ್ಧಿಯ 
ಕರ್ಣನನ್ನು ಕೊಂದು ಬಂದಿರುವೆನು' ಎಂದು ಹೇಳಿ, ಅರ್ಜುನ, ನನ್ನ ಈ 
ಕೋಪಾಗ್ನಿಯನ್ನು ಈಗ ಆರಿಸು. 


ಬ್ರವೀಹಿ ಮೇ ದುರ್ಲಭಮೇತದದ್ಯ 
ಕಥಂ ತ್ವಯಾ ನಿಹತಃ ಸೂತಪುತ್ರಃ ? 
ಅನುಧ್ಯಾಯೇ ತ್ವಾಂ ಸತತಂ ಪ್ರವೀರ 
ವೃತ್ರೇ ಹತೇ ದೇವಗುರುರ್ಯಥೇಂದ್ರಂ 11೫೧॥ 


ದುರ್ಲಭವಾದ ಈ ಮಾತನ್ನು ಈಗ ನನಗೆ ಹೇಳು. ಹೇಗೆ ನೀನು ಕರ್ಣನನ್ನು 
ಕೊಂದೆ? ವೀರ ಅರ್ಜುನನೆ, ವೃತ್ರವಧಗೈದ ಇಂದ್ರನನ್ನು ದೇವಗುರು ಬೃಹಸ್ಥತಿ 
ಸದಾ ನೆನಪಿಸಿಕೊಳ್ಳುವಂತೆ, ಕರ್ಣವಧ ಮಾಡಿದ ನಿನ್ನನ್ನು ನಾನು ಸದಾ 
ನೆನಪಿಸಿಕೊಳ್ಳುತ್ತೇನೆ. 

ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 

ಕರ್ಣಪರ್ವಣಿ ಧರ್ಮರಾಜಾರ್ಜುನಸಂವಾದೇ ತ್ರಿಷಷ್ಟಿತಮೋಧ್ಯಾಯಃ ॥೬೩/| 


ಳ% 4% 


ಕರ್ಣಪರ್ವ 187 


ಅರವತ್ತನಾಲ್ಲನೆಯ ಅಧ್ಯಾಯ 
"ಕರ್ಣವಧವನ್ನು ಇನ್ನು ಮಾಡಬೇಕಷ್ಟೆ' ಎಂದು ಅರ್ಜುನ ಹೇಳುತ್ತಾನೆ. 
“ಅನುಜ್ಞೆ ಕೊಡು' ಎನ್ನುತ್ತಾನೆ. 
ಸಂಜಯಃ 


ತದ್ಭರ್ಮಶೀಲಸ್ಯ ವಚೋ ನಿಶಮ್ಯ 
ರಾಜ್ಞಃ ಕ್ರುದ್ಧಸ್ಯಾಧಿರಥೌ ಮಹಾತ್ಮಾ । 
ಉವಾಚ ದುರ್ಧರ್ಷಮದೀನಸತ್ತ್ವಂ 
ಯುಧಿಷ್ಠಿರಂ ಜಿಷ್ಣುರನಂತವೀರ್ಯಃ ell 


ಸಂಜಯ ಧೃತರಾಷ್ಟ್ರನಿಗೆ ನುಡಿದ ಕರ್ಣನ ವಿಷಯದಲ್ಲಿ ಕುಪಿತನಾದ 
ಧರ್ಮಶೀಲನಾದ ರಾಜಾ ಯುಧಿಷ್ಠಿರ ನುಡಿದ ಆ ಮಾತನ್ನು ಕೇಳಿ 
ಅನಂತಪರಾಕ್ರಮಿ ಮಹಾತ್ಮ ಅರ್ಜುನನು, ದೈನ್ಯವಿಲ್ಲದ ಬಲಶಾಲಿಯೂ 
ಶತ್ರುಗಳಿಗೆ ಇದಿರಿಸಲಾಗದವನೂ ಆದ ಯುಧಿಷ್ಠಿರನಿಗೆ ಹೇಳಿದ. 


ಅರ್ಜುನ: 


ಸಂಶಪ್ತ್ರಕೈರ್ಯುಧ್ಯಮಾನಸ್ಯ ಮೇರದ್ಯ 
ಸೇನಾಗ್ರಯಾಯೀ ಕುರುಸೈನ್ಯಸ್ಯ ರಾಜನ್‌ । 
ಆಶೀವಿಷಾಭಾನ್‌ ಖಗಮಾನ್‌ ಪ್ರಮುಂಚನ್‌ 
ದ್ರೌಣಿಃ ಪುರಸ್ತಾತ್‌ ಸಹಸಾ ವ್ಯತಿಷ್ಠತ್‌ 11೨11 
ಅರ್ಜುನನು ನುಡಿದ ಇಂದು, ರಾಜನೆ, ಸಂಶಪಕರೊಡನೆ ಯುದ್ಧ 
ಮಾಡುತ್ತಿದ್ದ ನನ್ನ ಮೇಲೆ ಕುರುಸೈನ್ಯದಲ್ಲಿ ಸೇನೆಯ ಮುಂಭಾಗಕ್ಕೆ ಹೋಗುವ 
ಅಶ್ವತ್ಥಾಮನು ವಿಷಸರ್ಪದಂಥ ಬಾಣಗಳನ್ನು ಎಸೆಯುತ್ತವೇಗವಾಗಿ ನನ್ನ ಮುಂದೆ 
ಬಂದು ನಿಂತ. 


ದೃಷ್ಟಾ ಎ ರಥಂ ಮೇಘಸಮಾನನಾದಂ 
ಸಮಸ್ತಸೇನಾ ಚ ರಣೇ ವ್ಯತಿಷ್ಠತ । 


188 ಮಹಾಭಾರತ 


ತೇಷಾಮಹಂ ಪಂಚ ಶತಾನಿ ಹತ್ವಾ 
ತತೋ ದ್ರೌಣಿಮಗಮಂ ಪಾರ್ಥಿವಾಗ್ರ Wall 


ರಾಜನೆ, ಮೋಡದಂತೆ ಗುಡುಗುವ ನನ್ನ ರಥವನ್ನು ನೋಡಿ ಎಲ್ಲ ಕೌರವ 
ಸೈನ್ಯ ರಣದಲ್ಲಿ ಆಕ್ರಮಿಸಿತು. ನಾನು ಅವರಲ್ಲಿ ಐದುನೂರು ರಥಿಕರನ್ನು ಸಂಹರಿಸಿ 
ಬಳಿಕ ಅಶ್ವತ್ಥಾಮನನ್ನು ಇದಿರಿಸಿದೆ. 
ಸ ಮಾಂ ಸಮಾಸಾದ್ಯ ನರೇಂದ್ರ ಯತ್ತಃ 
ಸಮಭ್ಯುಪೇತಃ ಸಮರೇ ದ್ವಿಜೇಂದ್ರಃ | 
ಅಕಾರ್ಷೀಚ್ಚ ರಥಿನಾಮುಜ್ಜಿಹೀರ್ಷಾಂ 
ಮಹಾರಾಜ ವಧ್ಯತಾಂ ಕೌರವಾಣಾಮ್‌ II 


ರಾಜನೆ, ಅಶ್ವತ್ಥಾಮನು ರಣದಲ್ಲಿ ಯತ್ನಪೂರ್ವಕವಾಗಿ ನನ್ನನ್ನು ಇದಿರಿಸಿದ. 
ಹತರಾಗುತ್ತಿದ್ದ ಕೌರವರ ರಥಿಕರ ರಕ್ಷಣೆಯಲ್ಲಿ ಪ್ರಯತ್ನಮಾಡಿದ. 


ತತೋ ರಣೇ ಭಾರತ ದುಷ್ಟತಮ್ಪ ಜಿ 

ಆಚಾರ್ಯಪುತ್ರಃ ಪ್ರವರ: ಕುರೂಣಾಮ್‌ । 
ಮಾಮರ್ದಯಾಮಾಸ ಶಿತೈಃ ಪೃಷತ್ನೆ ೈ್ಪ 

ರ್ಜನಾರ್ದನಂ ಚೈವ ವಿಷಾಗ್ನಿಕಲ್ಪೆ ಲ 11೫1! 


ರಾಜನೆ, ರಣದಲ್ಲಿ ನಡುಗಿಸಲಾಗದವನೂ ಕುರುಸೈನ್ಯದಲ್ಲಿ ಪ್ರಮುಖನೂ 
ಆದ ಅಶ್ವತ್ಥಾಮನು ವಿಷ ಮತ್ತು ಅಗ್ನಿಗಳಂಥ ಹರಿತವಾದ ಬಾಣಗಳಿಂದ ನನ್ನನ್ನು 
ಮತ್ತು ಕೃಷ್ಣನನ್ನು ಪೀಡಿಸಿದ. 
ಅಷ್ಟ್‌ ರಥಾನ್ಯಷ್ಟಗವಾನಿ ಬಾಣಾನ್‌ 
ಮಯಾ ಪ್ರಯುದ್ಧಸ್ಯ ವಹಂತಿ ತಸ್ಯ | 
ತಾಂಸ್ತೇನ ಮುಕ್ತಾನಹಮಸ್ಯ ಬಾಣೈ- 
ರ್ವ್ಯನಾಶಯಂ ವಾಯುರಿವಾಭ್ರಜಾಲಮ್‌ Wel 


ನನ್ನೊಂದಿಗೆ ಯುದ್ಧಮಾಡುತ್ತಿದ್ದಾಗ ಅವನ ಎಂಟುಬಂಡಿ ಬಾಣಗಳನ್ನು ಎಂಟು 
ಎತ್ತುಗಳು ಹೊತ್ತಿದ್ದುವು. ಅವನು ಅವುಗಳನ್ನು ಎಸೆಯುತ್ತಿದ್ದಂತೇ ಗಾಳಿ ಮೋಡ 


ಕರ್ಣಪರ್ವ 189 


ಸಮೂಹಗಳನ್ನು ನಾಶ ಮಾಡುವಂತೆ, ನಾನು ಬಾಣಗಳಿಂದ ಅವುಗಳನ್ನು ನಾಶ 
ಮಾಡಿದೆ. 


ತತೋತಪರಾನ್‌ ಬಾಣಸಂಘಾನನೇಕಾನ್‌ 
ಆಕರ್ಣಪೂರ್ಣಾಯತವಿಪ್ರಮುಕ್ತಾನ್‌ । 
ಸಸರ್ಜ ಶಿಕ್ಷಾಸ್ತ್ರಬಲಪ್ರಯತ್ನೆ- 
ಸ್ತಥಾ ಯಥಾ ಪ್ರಾವೃಷಿ ಕಾಲಮೇಘಃ 11೭1! 
ಶಿಕ್ಷಣ ಅಸ್ಪಬಲ ಪ್ರಯತ್ನಗಳಿಂದ, ಮಳೆಗಾಲದ ಕರಿಮೋಡ ಮಳೆಗರೆಯು 
ವಂತೆ ಅವನು ಕಿವಿಯವರೆಗೆ ಪೂರ್ತಿ ಸೆಳೆದು ಎಸೆದ ಬೇರೆ ಅನೇಕ 
ಬಾಣಸಮೂಹಗಳ ಮಳೆಯನ್ನೆ ಉಂಟುಮಾಡಿದ. 


ನೈವಾದದಾನಂ ನ ಚ ಸಂದಧಾನಂ 
ಜಾನೀಮಹೇ ಕತರೇಣಾಸ್ಯತೀತಿ I 
ವಾಮೇನ ವಾ ಯದಿ ವಾ ದಕ್ಷಿಣೇನ 
ಸ ದ್ರೋಣಪುತ್ರಃ ಸಮರೇ ಪರ್ಯವರ್ತತ್‌ 11೮! 


ಅಶ್ವತ್ಥಾಮನು ಬಾಣಗಳನ್ನು ಯಾವಾಗ ಎತಿಕೊಳ್ಳುತಾನೆ, ಯಾವಾಗ ಬಿಲ್ಲಿನಲ್ಲಿ 
ಹೂಡುತಾನೆ, ಎಡಗೈಯಿಂದಲೊ ಅಥವಾ ಬಲಗೈಯಿಂದಲೊ, ಯಾವ ಕೈಯಿಂದ 
ಎಸೆಯುತಾನೆ ಒಂದೂ ನಮಗೆ ತಿಳಿಯದಾಯಿತು. ಹೀಗೆ ರಣದಲ್ಲಿ ಕೈಗಳನ್ನು 
ಬದಲಿಸುತ್ತಿದ್ದ 
ತಸ್ಯಾತತಂ ಮಂಡಲಮೇವ ಸಜ್ಯಂ 
ಪ್ರದೃಶ್ಯತೇ ಕಾರ್ಮುಕಂ ದ್ರೋಣಸೂನೋಃ al 
ಹೆದೆಯೇರಿಸಿದ ಅಶ್ವತ್ಥಾಮನ ಬಿಲ್ಲು ಸದಾ ಮಂಡಲಾಕಾರವಾಗಿಯೆ ಕಾಣಿಸಿ 
ಕೊಂಡಿತು. 
ಅವಿಧ್ಯನ್‌ ಮಾಂ ಪಂಚಭಿರ್ದ್ರೋಣಪುತ್ರಃ 
ಶಿತೈಃ ಶರೈಃ ಪಂಚಭಿರ್ವಾಸುದೇವಮ್‌ ।ಟ 


ಅಹಂ ತು ತಂ ತ್ರಿಂಶತಾ ವಜ್ರಕಲ್ಪೆ,ಃ 
ಸಮಾರ್ದಯಂ ನಿಮಿಷಸ್ಯಾಂತರೇಣ 11೧೦॥॥ 


190 ಮಹಾಭಾರತ 


ಅಶ್ವತ್ಥಾಮನು ನನ್ನನ್ನು ಐದು ಬಾಣಗಳಿಂದಲೂ ಕೃಷ್ಣನನ್ನು ಹರಿತವಾದ ಐದು 
ಬಾಣ ಗಳಿಂದಲೂ ಹೊಡೆದಾಗ ನಾನು ನಿಮಿಷಮಾತ್ರದಲ್ಲಿ ಪ್ರತಿಯಾಗಿ ಅವನನ್ನು 
ವಜ್ರ ಸದೃಶವಾದ ಮೂವತ್ತು ಬಾಣಗಳಿಂದ ಹೊಡೆದ. 


ಕ್ಷಣಾಸ್ಥಾವಿತ್‌ಸಮರೂಪೋ ಬಭೂವ 
ಸಮಾರ್ದಿತೋ ಮದ್ವಿಸೃಷ್ಟೆ ಛಃ ಪೃಷತ್ಕೈಃ eel] 
ಅಶ್ವತ್ಥಾಮ ಆಗ ನಾನೆಸೆದ ಬಾಣಗಳಿಂದ ಬಹಳಪೀಡಿತನಾಗಿ ಒಂದು ಕ್ಷಣಕಾಲ 
ಅಧೀರನಾದಂತೆ ಕಂಡುಬಂದ. 


"ಆಸ್ಚಾ ಅವಿತ್‌' ಧೈರ್ಯದಿಂದ ಸ್ಥಿರವಾಗಿ ನಿಲ್ಲುವುದನ್ನು ಮರೆತವನು, 
ಅಧೀರನಾದವನು. "ಆಸ್ಥಾವಿತ್‌ ಸಮರೂಪ' ಅಧೀರನಂತೆ ಆದವನು 
ಅಶ್ವತ್ಥಾಮ ಎಂದರ್ಥ. -ಲಕ್ಷಾಲಂಕಾರ. 

ಸ ವಿಕ್ಷರನ್‌ ರುಧಿರಂ ಸರ್ವಗಾತ್ರೈ 
ರಥಾನೀಕಂ ಸೂತಸೂನೋರ್ವಿವೇಶ । 
ಮಯಾಭಿಭೂತಃ ಸೈನಿಕಾನಾಂ ಪ್ರಬರ್ಹಾನ್‌ 
ಅಸಾವಪಶ್ಯದ್‌ ರುಧಿರೇಣ ಪ್ರದಿಗ್ಲಾನ್‌ Tek) 


ಅಶ್ವತ್ಥಾಮನು ನನ್ನಿಂದ ಪರಾಜಿತನಾಗಿ, ತನ್ನ ಸೈನಿಕರಲ್ಲಿ ಪ್ರಮುಖರು ಎಲ್ಲರೂ 
ನೆತ್ತರಿನಲ್ಲಿ ತೊಯ್ದಿರುವುದನ್ನೂ ಕಂಡ. ಅದರಿಂದ ಮೈಯೆಲ್ಲ ರಕ್ತವನ್ನು ಸುರಿಸುತ್ತ 
ಕರ್ಣನ ರಥಸೈನ್ಯವನ್ನು ಸೇರಿಕೊಂಡ. 


ತತೋಶಭಿಭೂತಂ ಯುಧಿ ವೀಕ್ಷ ಸೈನ್ಯಂ 
ವಿಧ್ವಸ್ವ್ದಯೋಧಂ ದ್ರುತವಾಜಿನಾಗಮ್‌ । 
ಪಂಚಾಶತಾ ರಥಮುಖ್ಯೆ ಆ ಸಮೇತಃ 


ಕರ್ಣಸ್ತ್ಯರನ್‌ ಮಾಮುಪಾಯಾತ್‌ ಪ್ರಮಾಥೀ 11೧೩। 


ರಣದಲ್ಲಿ ಪದಾತಿಗಳು ನಾಶವಾದರು, ಅಶ್ವ-ಗಜಸೈನ್ಯಗಳು ಪಲಾಯನ 
ಮಾಡಿದುವು. ಹೀಗೆ ಸೈನ್ಯವು ನನ್ನಿಂದ ಪರಾಜಯ ಹೊಂದಿದ್ದನ್ನು ನೋಡಿ 
ಕರ್ಣನು ಐದುನೂರು ಶ್ರೇಷ್ಠರಧಿಕರೊಂದಿಗೆ ಶತ್ರುಗಳನ್ನು ಮಧಿಸುತ್ತ ನನ್ನ ಬಳಿಗೆ 
ವೇಗವಾಗಿ ಬಂದ. 


ಕರ್ಣಪರ್ವ 191 


ತಾನ್‌ ಸೂದಯಿತ್ವಾಹಮಪಾಸ್ಯ ಕರ್ಣಂ 
ದ್ರಷ್ಟುಂ ಭವಂತಂ ತ್ವರಯಾಭಿಯಾತಃ । 
ಸರ್ವೇ ಪಾಂಚಾಲಾ ಹ್ಯುದ್ಧಿಜಂತೇ ಸ್ಥ ಕರ್ಣಾದ್‌ 
ಗಂಧಾದ್ಧಾವಃ ಕೇಸರಿಣೋ ಯಥೈವ 11೧೪॥ 


ಆ ಐದುನೂರು ರಥಿಕರನ್ನು ನಾನು ನಾಶಮಾಡಿ ಕರ್ಣನನ್ನು ದೂರಮಾಡಿ 
ತ್ವರೆಯಿಂದ ನಿನ್ನನ್ನು ಕಾಣಲೆಂದು ಬಂದೆ. ಅತ್ತ ಎಲ್ಲ ಪಾಂಚಾಲರೂ, ಸಿಂಹದ 
ವಾಸನೆಗೆ ಗೋವುಗಳು ಭಯಪಡುವಂತೆ, ಕರ್ಣನಿಗೆ ಭಯಪಟ್ಟರು. 


ಮಹಾರುಷಸ್ಯೇವ ಮುಖಂ ಪ್ರಪನ್ನಾಃ 
ಪ್ರಭದ್ರಕಾಃ ಕರ್ಣಮಭಿದ್ರವಂತಿ । 
ಮೃತ್ಯೋರಾಸ್ಯಂ ವ್ಯಾತ್ತಮಿವಾನ್ನಪದ್ಯನ್‌ 
ಪ್ರಭದ್ರಕಾಃ ಕರ್ಣಮಾಸಾದ್ಯ ರಾಜನ್‌ 11೧೫1 
ತಿಮಿಂಗಿಲದ ಬಾಯೊಳಗೆ ಪ್ರವೇಶಿಸಿದಂತೆ ಪ್ರಭದ್ರಕರು ಕರ್ಣನ ಇದಿರಿಗೆ 
ನುಗ್ಗುತ್ತಿದ್ದಾರೆ. ಮೃತ್ಯುವಿನ ತೆರೆದ ಬಾಯೊಳಗೆ ಹೊಕ್ಕಂತೆ ಅವರು ಕರ್ಣನನ್ನಿದಿರಿಸಿ 
ಸಂಕಟಪಡುವುದು ನಿಶ್ಚಿತ. 
ರಥಾಂಸ್ತು ತಾನ್‌ ಸಪ್ತಶತಾನ್ನಿಮಗ್ನಾಂ- 
ಸ್ತದಾ ಕರ್ಣಃ ಪ್ರಾಹಿಣೋನ್‌ ಮೃತ್ಯುಸದ್ಮ । 
ಏವಂ ಪ್ರಸಕ್ರೋತನ್ಯದವಾಪ್ಯ ಸೈನ್ಯಂ 
ನ ಮಾಂ ಪ್ರಾಪ್ತಃ ಸಂಯುಗೇ ಸೂತಪುತ್ರಃ HOI 
ಈಗಾಗಲೆ ಯುದ್ಧದಲ್ಲಿ ಮಗ್ಗರಾಗಿದ್ದ ಏಳುನೂರು ಸುಭದ್ರಕ ರಥಿಕರನ್ನು 
ಕರ್ಣನು ಯಮಲೋಕಕ್ಕೆ ಕಳಿಸಿದ್ದಾನೆ. ಹೀಗೆ ಯುದ್ಧದಲ್ಲಿ ನಿರತನಾದ ಕರ್ಣ 
ಪುನಃ ಬೇರೆ ಸೈನ್ಯವನ್ನು ತಂದು ನನ್ನ ಇದಿರು ರಣದಲ್ಲಿ ನಿಲ್ಲಲಿಲ್ಲ 


ಶ್ರುತ್ವಾ ತು ತ್ವಾಂ ತೇನ ದೃಷ್ಟಂ ಸಮೇತ- 
ಮಶ್ಚತ್ಥಾಮ್ನಾ ಪೂರ್ವತರಂ ಕ್ಷತಂ ಚ । 
ಮನ್ಯೇ ಕಾಲಮಪಯಾನಸ್ಯ ರಾಜನ್‌ 
ಕ್ರೂರಾತ್‌ ಕರ್ಣಾತ್‌ ತೇsಹಮಚಿಂತ್ಯಕರ್ಮನ್‌ Teal 


192 ಮಹಾಭಾರತ 


ಕರ್ಣನು ನಿನ್ನನ್ನು ಕಂಡು ಆಕ್ರಮಿಸಿದ್ದನ್ನು ಅದಕ್ಕೂ ಮೊದಲು ಅಶ್ವತ್ಥಾಮನು 
ನಿನ್ನನ್ನು ಆಕ್ರಮಿಸಿ ಮೈಗಾಯಗೊಳಿಸಿದ್ದನ್ನು ನಾನು ಕೇಳಿ, ಅಚಿಂತ್ಯಕರ್ಮ ಮಾಡುವ 
ರಾಜನೆ, ನಿನಗೆ ಆಯಾಸವಾಗಿದ್ದರಿಂದ, ಕ್ರೂರನಾದ ಕರ್ಣನೊಡನೆ ಯುದ್ಧವನ್ನು 
ಬಿಟ್ಟು ಈಚೆಗೆ ಬರಲು ಯೋಗ್ಯಕಾಲವಿದು ಎಂದು ಭಾವಿಸುತ್ತೇನೆ. 


ನ ಮೇ ಕರ್ಣಸ್ಯಾಸ್ತ್ರಮಿದಂ ಪುರಸ್ತಾದ್‌ 
ಯುದ್ಧೇ ದೃಷ್ಟಂ ಪಾಂಡವ ಚಿತ್ರರೂಪಮ್‌ । 
ನ ಹ್ಯನ್ಯಯೋದ್ಧಾ ವಿದ್ಯತೇ ಸೃಂಜಯಾನಾಂ 
ಮಹಾರಥಂ ಯೋತದ್ಯ ಸಹೇತ ಕರ್ಣಮ್‌ Hoc 


ಕರ್ಣನಲ್ಲಿ ಆಶ್ಚರ್ಯಕರವಾದ ಈ ಭಾರ್ಗವಾಸ್ತ್ರ ಇದ್ದುದನ್ನು ನಾನು ಹಿಂದೆ 
ರಣದಲ್ಲಿ ಕಣ್ಣಾರೆ ಕಂಡಿಲ್ಪ ಮತ್ತು ಕರ್ಣನನ್ನು ಇದಿರಿಸಬಲ್ಲವನು ನನ್ನನ್ನು ಬಿಟ್ಟರೆ 
ಸೃಂಜಯರಲ್ಲಿಇನ್ನೊಬ್ಬನಿಲ್ಲ 


ಶೈನೇಯೋ ಮೇ ಸಾತೃ್ಯಕಿಶ್ಚಕ್ರರಕ್ಷ 

ಧೃಷ್ಟದ್ಯುಮ್ನಶ್ಚಾಪಿ ತಥೈವ ರಾಜನ್‌ । 
ಯುಧಾಮನ್ಯುಶ್ಟೋತ್ತಮೌಜಾಶ್ಚ ಶೂರೌ 

ಪೃಷ್ಠತೋ ಮಾಂ ರಕ್ಷತಾಂ ರಾಜಪುತ್ರೌ Teal 


ರಾಜನೆ, ಸಾತ್ಯಕಿ ಮತ್ತು ಧೃಷ್ಟದ್ಯುಮ್ನರು ನನಗೆ ಚಕ್ರರಕ್ಕಕ್ಷರಾಗಿರಲಿ. ಶೂರ 
ರಾಜಪುತ್ರರು  ಯುಧಾಮನ್ಯು ಉತಮೌಜರು ಹಿಂಭಾಗದಲ್ಲಿ ನನಗೆ 
ರಕ್ಡಕರಾಗಿರಲಿ. 


ರಥಪ್ರವೀರೇಣ ಮಹಾನುಭಾವ 
ದ್ವಿಷತ್‌ಸೈನ್ಯೇ ವರ್ತತಾ ದುಸ್ತರೇಣ Te] 
ಸಮೇತ್ಯಾಹಂ ಸೂತಪುತ್ರೇಣ ಸಂಖೇ 
ವೃತ್ರೇಣ ವಜ್ರೀವ ನರೇಂದ್ರಮುಖ್ಯ । 
ಯೋತ್ಸ್ಯೇ ಭೃಶಂ ಭಾರತ ಸೂತಪುತ್ರಮ್‌ . | 
ಅಸ್ಮಿನ್‌ ಸಂಗ್ರಾಮೇ ಯದಿ ವೈ ದೃಶ್ಯತೇ5ದ್ಯ 11೨೧॥॥ 


ಕರ್ಣಪರ್ವ 193 


ರಾಜನೆ, ಆಗ ಶತ್ರುಸೈನ್ಯದಲ್ಲಿರುವ ರಥಿಕಶ್ರೇಷ್ಠನಾದ ದುರ್ಜಯನಾದ 
ಕರ್ಣನು ಈ ಯುದ್ಧದಲ್ಲಿ ಇಂದು ನನಗೆ ಕಾಣಿಸಿದ್ದೇ ಆದರೆ, ವೃತ್ರಾಸುರನೊಡನೆ 
ಇಂದ್ರನಂತೆ ನಾನು ಕರ್ಣನನ್ನು ಇದಿರಿಸಿ ಅವನೊಡನೆ ಚೆನ್ನಾಗಿ ಯುದ್ಧ 
ಮಾಡುವೆನು. 


ಆಯಾಹಿ ಪಶ್ಯಾದ್ಯ ಯುಯುತ್ತಮಾನಂ 
ಮಾಂ ಸೂತಪುತ್ರಂ ಚ ವೃತೌ ಜಯಾಯ । 
ಷಟ್‌ಸಾಹಸ್ರಾ ಭಾರತ ರಾಜಪುತ್ರಾಃ 
ಸ್ವರ್ಗಾಯ ಲೋಕಾಯ ರಥಾ ನಿಮಗ್ನಾಃ 12೨1 


ರಾಜನೆ, ನೀನು ಬಾ, ನೋಡು, ನಾನೂ ಕರ್ಣನೂ ಯುದ್ಧ ಮಾಡುವೆವು, 
ಇಬ್ಬರೂ ಎರಡು ಪಕ್ಷಗಳಿಂದ ಜಯಕ್ಕಾಗಿ ಸರ್ಧಿಸಲು ಆರಿಸಿ ಬಂದಿದ್ದೇವೆ. 
ಜೊತೆಗೆ ಆರು ಸಾವಿರ ರಾಜಕುಮಾರರು ಸ್ವರ್ಗಲೋಪಕಪ್ರಾಪ್ತಿಯ ಸಲುವಾಗಿ 
ಯುದ್ಧದಲ್ಲಿ ನಿಮಗ್ನರಾಗಿದ್ದಾರೆ. 
ಕರ್ಣಂ ನ ಚೇದದ್ಯ ನಿಹನ್ಶಿ ರಾಜನ್‌ 
ಸಬಾಂಧವಂ ಯುಧ್ಯಮಾನಂ ಪ್ರಸಹ್ಯ | 
ಪ್ರತಿಶ್ರುತ್ಯಾಕುರ್ವತಾಂ ವೈ ಗತಿರ್ಯಾ 
ಕಷ್ಟಾಂ ಗಚ್ಛೇಯಂ ತಾಮಹಂ ರಾಜಸಿಂಹ । 1೨೩1 


ರಾಜನೆ, ನಾನಿಂದು ಯುದ್ಧಮಾಡುವ ಕರ್ಣನನ್ನು ಬಂಧುಸಮೇತವಾಗಿ 
ಬಲಾತ್ಕಾರದಿಂದ ಸಂಹರಿಸದೇ ಹೋದರೆ ಪ್ರತಿಜ್ಞೆ ಮಾಡಿ, ಅದನ್ನು 
ನಡೆಸದಿರುವವನಿಗೆ ಯಾವ ದುರ್ಗತಿ ಬರುವುದೋ ಅದನ್ನು ನಾನು 


ಹೊಂದುತ್ತೇನೆ. 


ಆಮಂತ್ರಯೇ ತ್ವಾಂ ಬ್ರೂಹಿ ಜಯಂ ರಣೇ ಮೇ 
ಪುರಾ ಭೀಮಂ ಧಾರ್ತರಾಷ್ಟ್ರಾ ಗ್ರಸಂತೇ । 
ಸೌತಿಂ ಹನಿಷ್ಯಾಮಿ ನರೇಂದ್ರಸಿಂಹ 
ಸೈನ್ಯಂ ತಥಾ ಶತ್ರುಗಣಾಂಶ್ಚ ಸರ್ವಾನ್‌ 11೨೪॥॥ 


194 ಮಹಾಭಾರತ 

ರಾಜನೆ, ಯುದ್ಧಕ್ಕೆ ಹೋಗಲು ನಿನ್ನ ಅನುಮತಿಯನ್ನು ಬೇಡುತ್ತೇನೆ. ರಣದಲ್ಲಿ 
ಜಯವಾಗಲೆಂದು ಆಶೀರ್ವದಿಸು. ಧೃತರಾಷ್ಟ್ರನ ಮಕ್ಕಳು ಭೀಮನನ್ನು ಆಕ್ರಮಿಸ 
ಲಿದ್ದಾರೆ. ಅದಕ್ಕೆ ಮೊದಲೇ ನಾನು ಕರ್ಣನನ್ನು ಕೊಲ್ಲುತ್ತೇನೆ. ಅವನ ಸೈನ್ಯವನ್ನೂ 
ಎಲ್ಲ ಶತ್ರುಸಮೂಹಗಳನ್ನೂ ಸಂಹರಿಸುತ್ತೇನೆ. 


ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 
ಕರ್ಣಪರ್ವಣಿ ಧರ್ಮರಾಜಾರ್ಜುನಸಂವಾದೇ ಚತುಷ್ಟಷ್ಟಿತಮೋ5ಧ್ಯಾಯಃ ॥೬೪॥ 


$9, 
ಳ್ಳಿ 


ಮಹಾಭಾರತತಾತ್ತರ್ಯನಿರ್ಣಯ 


ಅಭಿವಾದ್ಯ ಹನಿಷ್ಯಾಮೀತ್ಯುಕ್ತಃ ಪಾರ್ಥೇನ ಸಕ್ರುಧಾ । 
ಭೃಶಂ ವಿನಿಂದ್ಯ ಬೀಭತ್ಸುಮಾಹ ಕೃಷ್ಣಾಯ ಗಾಂಡಿವಮ್‌ । 
ದೇಹಿ ಪುತ್ರಂ ಸ ರಾಧಾಯಾ ಹನಿಷ್ಯತಿ ನ ಸಂಶಯಃ 11೧೧೪॥॥ 


ಅರ್ಜುನ ಸಮೇತನಾದ ಶ್ರೀಕೃಷ್ಣ ಯುಧಿಷ್ಠಿರನನ್ನು ಕಾಣಲು ಶಿಬಿರಕ್ಕೆ ಹೋದ. 
ಅವರನ್ನು ಕಂಡು ಯುಧಿಷ್ಠಿರ ಕರ್ಣ ಹತನಾದನೆಂದು ಬಗೆದು ಹೊಗಳಿದ. 
ಅರ್ಜುನ ಅಭಿವಾದನ ಮಾಡಿ ಇನ್ನು ಮೇಲೆ ಕೊಲ್ಲುವೆನೆಂದಾಗ ಯುಧಿಷ್ಠಿರ 
ಕೋಪದಿಂದ ಚೆನ್ನಾಗಿ ನಿಂದಿಸಿ ನುಡಿದ- "ಗಾಂಡೀವವನ್ನು ಕೃಷ್ಣನಿಗೆ ಕೊಡು. 
ಅವನು ಕರ್ಣನನ್ನು ಇನ್ನು ಮೇಲೆ ಕೊಲ್ಲುತಾನೆ, ಇದರಲ್ಲಿ ಸಂಶಯವಿಲ್ಲ 


ಅಥವಾ ಭೀಮ ಏವೈನಂ ನಿವೃತ್ತೇ ತ್ವಯಿ ಪಾತಯೇತ್‌ । 

ತ್ನಂ ತು ಕುಂತ್ಯಾ ವೃಥಾ ಸೂತಃ ಕ್ಲೀಬೋ ಮಿಥ್ಯಾಪ್ರತಿಶ್ರವಃ ॥೧೧೫॥ 

ಅಥವಾ ನೀನು ಯುದ್ಧ ಮಾಡುವುದನ್ನು ಕೈಬಿಟ್ಟಾಗ ಭೀಮನೆ ಕರ್ಣನನ್ನು 
ಕೊಲ್ಲುತಾನೆ. ನೀನು ಕುಂತಿಯಿಂದ ವ್ಯರ್ಥವಾಗಿ ಜನಿಸಿರುವಿ. ನೀನು ಷಂಢ. ನಿನ್ನ 
ಪ್ರತಿಜ್ಞೆಸುಳ್ಳು.' 


CARA 
hoe ಇ ಳೀ 


ಕರ್ಣಪರ್ವ 195 


ಅರವತ್ತೈದನೆಯ ಅಧ್ಯಾಯ 
"ನಿನಗೆ ಕರ್ಣನೆಂದರೆ ಭಯ! ನಿನಗೇಕೆ ಗಾಂಡೀವ?' ಎನ್ನುತ್ತಾನೆ ಯುಧಿಷ್ಠಿರ. 
ಸಂಜಯಃ 


ಶ್ರುತ್ವಾ ಕರ್ಣಂ ಕಲ್ಯಮುದಾರವೀರ್ಯಂ 
ಕ್ರುದ್ಧಃ ಪಾರ್ಥಃ ಫಲ್ಗುನಸ್ಯಾಮಿತೌಜಾಃ [ 
ಧನಂಜಯಂ ವಾಕ್ಯಮುವಾಚ ಚೇದಂ 
ಯುಧಿಷ್ಠಿರಃ ಕರ್ಣಶರಾಭಿತಪ್ಪಃ mol 


ಸಂಜಯ ಧೃತರಾಷ್ಟನಿಗೆ ನುಡಿದ ಮಹಾಬಲಿಷ್ಯನಾದ ಕರ್ಣ 
ಕ್ಷೇಮದಿಂದಿರುವುದನ್ನು ಕೇಳಿ ಕರ್ಣನ ಬಾಣಗಳಿಂದ ವೇದನೆ ಅನುಭವಿಸುತ್ತಿದ್ದ 
ಅಮಿತ ಪರಾಕ್ರಮಿ ಯುಧಿಷ್ಠಿರನು ಅರ್ಜುನನ ಮೇಲೆ ಕೋಪಿಸಿಕೊಂಡು ಅವನಿಗೆ 
ಈ ಮಾತನ್ನು ಹೇಳಿದ. ` 
ವಿಪ್ರದ್ರುತಾ ತಾತ ಚಮೂಸ್ತೃದೀಯಾ 
ತಿರಸ್ಕತಾ ಚಾದ್ಯ ಯಥಾ ನ ಸಾಧು । 
ತೃಕ್ತ್ವಾರಣೇ ಯದಪಾಯಾಃ ಸ ಭೀಮಂ 
ಯನ್ನಾಶಕಃ ಸೂತಪುತ್ರಂ ನಿಹಂತುಮ್‌ 11೨1! 
ಅರ್ಜುನ, ನಿನ್ನ ಸೈನ್ಯ ಪಲಾಯನ ಮಾಡುತಿತೆಂದು ನೀನೇ ಹೇಳಿರುವೆ. 
ಅದನ್ನು ನೀನು ಅಲಕ್ಷ್ಯಮಾಡಿದೆ. ಅದು ಸರಿಯಲ್ಲ ಮತ್ತು ರಣದಲ್ಲಿ 
ಭೀಮನೊಬ್ಬನನ್ನೇ ಬಿಟ್ಟು ನೀನು ಹೊರಟು ಬಂದಿರುವೆ, ಅದೂ ಸರಿಯಲ್ಲ 
ಇದಕ್ಕೆ ಕಾರಣ ನೀನು ಕರ್ಣನನ್ನು ಕೊಲ್ಲಲು ಶಕನಾಗಲಿಲ್ಲ ತಾನೆ? 
ಭೀತೋ ಭೀಮಂ ತ್ಯಜ್ಯ ಚಾಯಾಸ್ತಥಾ ತಂ 
ಯನ್ನಾಶಕಃ ಕರ್ಣಮಥೋ ನಿಹನ್ತುಮ್‌ 11೩11 
ಕರ್ಣನನ್ನು ಕೊಲ್ಲಲು ನೀನು ಶಕ್ತನಾಗಲಿಲ್ಲವಾದ್ದರಿಂದ ಅವನಿಗೆ ಭಯಪಟ್ಟು 
ಭೀಮನನೊಬ್ಬನನ್ನು ಬಿಟ್ಟು ಹೊರಟು ಬಂದಿರುವೆ. 


196 ಮಹಾಭಾರತ 


ಸ್ನೇಹಸ್ತ್ವಯಾ ಪಾರ್ಥ ಕೃತಃ ಪೃಥಾಯಾ 
ಗರ್ಭಂ ಸಮಾವಿಶ್ಯ ಯಥಾ ನ ಸಾಧು HUH 


ಪಾರ್ಥ, ನೀನು ಪೃಥೆಯ ಗರ್ಭವನ್ನು ಪ್ರವೇಶಿಸಿ ಸೋದರರಲ್ಲಿ ಸ್ನೇಹವನ್ನು 
ಮಾಡಿರುವೆ; ಆದರೆ ರಣದಲ್ಲಿ ಭೀಮನೊಬ್ಬನನ್ನೇ ಬಿಟ್ಟು ಅಲ್ಲಿಂದ ಹೊರಟು 
ಬಂದೆ. ಕರ್ಣನನ್ನು ವಧಿಸಲು ಶಕ್ತನಾಗಲಿಲ್ಲ ಇದು ಸರಿಯಲ್ಲ 
ಯತ್ತದ್ವಾಕ್ಯಂದ್ದೆ ಶೈ ತವನೇ ತ್ವಯೋಕ್ತಂ 
ಹಂತಾ ಕರ್ಣಮೇಕರಥೇನ ಸತ್ಯಮ್‌ । 
ತ್ಯಕ್ತ್ವಾ ತಂ ವೈ ಕಥಮದ್ಯಾಪಯಾತಃ 
ಕರ್ಣಾದ್‌ ಭೀತೋ ಭೀಮಸೇನಂ ವಿಹಾಯ 11೫11 


ದ್ವೈತವನದಲ್ಲಿ ನೀನು ಹೇಳಿದೆ, "ಒಂದೇ ರಥದಿಂದ ಕರ್ಣನನ್ನು ಕೊಲ್ಲುವೆ, 
ಇದು ಸತ್ಯ' ಎಂದು. ಈಗ ಕರ್ಣನನ್ನು ಕೊಲ್ಲದೆ ಬಿಟ್ಟು ಹೇಗೆ ಹೊರಟುಬಂದೆ? 
ಕರ್ಣನಿಗೆ ಹೆದರಿ ಭೀಮಸೇನನನ್ನು ಬಿಟ್ಟು ಹೇಗೆ ಬಂದೆ? 


ಇದಂ ಯದಿ ದ್ವೆತವನೇ ಹ್ಯವಕ್ಷ್ಯಃ 
ಕರ್ಣಂ ಯೋದುಂ ನ ಪ್ರಶಕ್ಕ್ಯೇ ನೃಪೇತಿ । 
೦ ಎಶ ಲ 
ವಯಂ ತದಾ ಪ್ರಾಪ್ತಕಾಲಾನಿ ಸರ್ವೇ 
ವೃತ್ತಾನ್ಯುಪೈಷ್ಯಾಮ ತದೈವ ಪಾರ್ಥ 11೬ 


"ಪಾರ್ಥನೆ, ಕರ್ಣನೊಡನೆ ಯುದ್ಧಮಾಡಲು ನಾನು ಶಕನಲ್ಲ' ಎಂದು ದ್ವೈತ 
ವನದಲ್ಲಿಯೇ ನೀನು ಹೇಳಿದ್ದರೆ ಆಗಲೇ ನಾವೆಲ್ಲರೂ ಸೇರಿ ಕಾಲೋಚಿತವಾದ 
ಕರ್ತವ್ಯವನ್ನು ಕೈಗೊಳ್ಳುತ್ತಿದ್ದ. 

ಧಿಗಸ್ತು ಮಜ್ಜೀವಿತಮದ್ಯ ಕೃಷ್ಣ 

ಯೋಕಹಂ ವಶಂ ಸೂತಪುತ್ರಸ್ಯ ಯಾತಃ 
ಮಧ್ಯೇ ಕುರೂಣಾಂ ಸಸುಯೋಧನಾನಾಂ 
ಯೇ.ಚಾಪ್ಯನ್ಯೇ ಯೋದ್ಧ್ಭುಕಾಮಾಃ ಸಮೇತಾಃ ॥ 11೭11 


ಕೃಷ್ಣ ನನ್ನ ಬದುಕಿಗೇ ಧಿಕ್ಕಾರವಿರಲಿ. ದುರ್ಯೋಧನ ಮುಂತಾದ 


ಕರ್ಣಪರ್ವ 197 


ಕುರುಯೋಧರ ನಡುವೆ, ಯುದ್ಧೇಚ್ಛೆಯಿಂದ ಸೇರಿದ ಬೇರೆ ಯೋಧರ ನಡುವೆ 
ನಾನು ಸೂತಪುತ್ರನ ವಶನಾದೆ. 


ಏಕಸ್ತು ಮೇ ಭೀಮಸೇನೋ5ದ್ಯ ನಾಥೋ 
ಯೇನಾಭಿಪನ್ನೋ[ ಸ್ಥಿ ರಣೇ ಮಹಾಭಯೇ ॥ 
ವಿಮೋಚ್ಯ ಮಾಂ ಚಾಪಿ ರುಷಾನ್ನಿತಸ್ತತಃ 
ಶರೇಣ ತೀಕ್ಷ್ಣೇ €ನ ಬಿಭೇದ ಕರ್ಣಮ್‌ 11೮1 
ಭೀಮಸೇನನೊಬ್ಬನೆ ನನಗೆ ಆಗ ರಕ್ಷಕನಾಗಿ ಬಂದ. ಮಹಾಭಯಂಕರವಾದ 
ರಣದಲ್ಲಿ ಅವನು ನನ್ನ ರಕ್ಷಣೆಗೆ ಬಂದ. ನನ್ನನ್ನು ಬಿಡಿಸಿಕೊಂಡು ಕೋಪದಿಂದ 
ತೀಕ್ಷ್ಯಬಾಣದಿಂದ ಕರ್ಣನನ್ನು ಸೀಳಿದ. 
ಮಯಿ ಪ್ರತಿಶ್ರುತ್ಯ ವಧಂ ಹಿ ತಸ್ಯ 
ನವೈ ಕೃತಂ ತಚ್ಚ ತಥೈವ ವೀರ । 
ಆನೀಯ ನಃ ಶತ್ರುಮಧ್ಯಂ ಚ ಕಸ್ಮಾತ್‌ 
ಸಮುತ್‌ಕ್ಷಿಪ್ಯ ಸ್ಥಂಡಿಲೇ ಪ್ರತ್ಯಪಿಂಷ್ಯಾಃ I 
ನನ್ನ ಮುಂದೆ ಕರ್ಣನನ್ನು ವಧಿಸುವುದಾಗಿ ನೀನು ಪ್ರತಿಜ್ಞೆಮಾಡಿ, ಅದನ್ನು 
ಹಾಗೆ ನಡೆಸಲಿಲ್ಲ ನಮ್ಮನ್ನು ಶತ್ರುಗಳ ಮಧ್ಯದಲ್ಲಿ ತಂದುಹಾಕಿ ಎತ್ತಿ ನೆಲದಲ್ಲಿ ಏಕೆ 
ಪುಡಿ ಮಾಡಿದೆ? 
ಅನ್ಚಾಶಿಷ್ಠ ಯದ್‌ ವಯಮರ್ಜುನ ತ್ವಯಿ 
ಯಿಯಾಸವೋ ಬಹು ಕಲ್ಯಾಣಮಿಷ್ಟಮ್‌ । 
ತನ್ನಃ ಸರ್ವಂ ವಿಫಲಂ ರಾಜಪುತ್ರ 
ಫಲಾರ್ಥಿನಾಂ ನಿಚುಲ ಇವಾತಿಪುಷ್ಟಃ [ele] 
ಅರ್ಜುನ! ಇಷ್ಟವಾದ ಬಹು ಶ್ರೇಯಸನ್ನು ಪಡೆಯಲು ಬಯಸಿ ನಾವು ನಿನ್ನಲ್ಲಿ 
ಏನು ಆಸೆ ಇರಿಸಿಕೊಂಡಿದ್ದೆವು, ಅದೆಲ್ಲ ನಮಗೆ ನಿಷ್ಠಲವಾಯಿತು, ನೀರುಹಲಸಿನ 
ಗಿಡ ಅತಿಯಾಗಿ ಹೂ ಬಿಟ್ಟರೂ ಫಲ ನೀಡುವುದಿಲ್ಲ ಹಾಗೆ. 


ಪ್ರಚ್ಛಾದಿತಂ ಬಡಿಶಮಿವಾಮಿಷೇಣ 
ಸಂಛಾದಿತಂ ಗರಲಮಿವಾಶನೇನ । 
ಅನರ್ಥಕಂ ಮೇ ದರ್ಶಿತವಾನಸಿ ತ್ತಂ 
ರಾಜ್ಯಾರ್ಥಿನೋ ರಾಜ್ಯರೂಪಂ ವಿನಾಶಮ್‌ [eel 


ಗಾಳವನ್ನು ಮಾಂಸದಿಂದ ಮುಚ್ಚುವಂತೆ, ವಿಷವನ್ನು ಅನ್ನದಿಂದ ಮುಚ್ಚುವಂತೆ 
ರಾಜ್ಯಾರ್ಥಿಗಳಾದ ನಮಗೆ ಅನರ್ಥಕರವಾದ ವಿನಾಶವನ್ನೇ ರಾಜ್ಯಪ್ರಾಪಿರೂಪ 
ದಿಂದ ತೋರಿಸಿ ವಂಚಿಸುತಿರುವೆ. 


ತ್ರಯೋದಶೇಮಾ ಹಿ ಸಮಾಃ ಸದಾ ವಯಂ 
ತ್ವಾಮನ್ವಜೀವಿಷ್ಠ ಧನಂಜಯಾಶಯಾ । 
ಕಾಲೇ ವರ್ಷಂ ದೇವಮಿವೋಪ್ತಬೀಜಂ 
ತನ್ನಃ ಸರ್ವಾನ್ನರಕೇ ತ್ವಂ ನ್ಯಮಜ್ಜಯಃ 1೧೨1 


ಈ ಹದಿಮೂರು ವರ್ಷಗಳ ಕಾಲ ಸದಾ ನಾವು ನಿನ್ನನ್ನೇ ಆಸೆಯಿಂದ ಆಶ್ರಯಿಸಿ 
ಬದುಕಿದೆವು. ನೆಟ್ಟಬೀಜ ಮೊಳೆಯಲು ಸಕಾಲಿಕವಾದ ಮಳೆಯಲ್ಲಿ ಆಸೆ ಇಡುವಂತೆ. 
ಆದರೆ ನೀನು ನಮ್ಮೆಲ್ಲರನ್ನೂ ನರಕದಲ್ಲಿ ಮುಳುಗಿಸಿಬಿಟ್ಟೆ 


ಯತ್ತತ್‌ ಪೃಥಾಂ ವಾಗುವಾಚಾನ್ತರಿಕ್ಷೇ 
ಸಪ್ತಾಹಜಾತೇ ತ್ವಯಿ ಮಂದಬುದ್ದೌ । 
ಜಾತಃ ಪುತ್ರೋ ವಾಸವವಿಕ್ರಮೋ5ಯಂ 
ಸರ್ವಾನ್‌ ಶೂರಾನ್‌ ಶಾತ್ರವಾನ್‌ ಜೇಷ್ಯತೀತಿ 11೧೩। 


ಮಂದಬುದ್ಧಿಯಾದ ನೀನು ಹುಟ್ಟಿ ಏಳುದಿವಸವಾದಾಗ ಪೃಥೆಗೆ ಆಕಾಶದಲ್ಲಿ 
ಮಾತು ಹೇಳಿತು- "ಹುಟ್ಟಿದ ಈ ಪುತ್ರನು ಇಂದ್ರನಂತೆ ಪರಾಕ್ರಮಿ. ಶೂರರಾದ 
ಎಲ್ಲ ಶತ್ರುಗಳನ್ನು ಜಯಿಸುತ್ತಾನೆ' ಎಂದು. 


ಅಯಂ ಜೇತಾ ಖಾಂಡವೇ ದೇವಸಂಘಾನ್‌ 
ಸರ್ವಾಣಿ ಭೂತಾನ್ಯಪಿ ಚೋತ್ತಮೌಜಾಃ ॥ 
ಅಯಂ ಜೇತಾ ಮದ್ರಕಲಿಂಗಕೇಕಯಾನ್‌ 
ಅಯಂ ಕುರೂನ್‌ ಹಂತಿ ಚ ರಾಜಮಧ್ಯೇ 11೧೪1! 


ಕರ್ಣಪರ್ವ 199 


"ಮಹಾಶಕಿಶಾಲಿಯಾದ ಈತ ದೇವಸಮೂಹಗಳನ್ನೂ ಎಲ್ಲ ಪ್ರಾಣಿಗಳನ್ನೂ 
ಖಾಂಡವ ದಹನಕಾಲದಲ್ಲಿ ಗೆಲ್ಲುತ್ತಾನೆ. ಮದ್ರ ಕಲಿಂಗ ಕೇಕಯರನ್ನೂ ಗೆಲ್ಲುತಾನೆ. 
ರಾಜರ ಮಧ್ಯದಲ್ಲಿ ಕೌರವಸ್ಥೆನಿಕರನ್ನು ಕೊಲ್ಲುತಾನೆ' ಎಂದು. 


ಅಸ್ನಾತ್ತರೋ ನ ಭವಿತಾ ಧನುರ್ಧರೋ 
ನ ವೈ ಭೂತಃ ಕಶ್ಚನ ಜಾತು ಜೇತಾ । 
ಇಚ್ಛನ್ನಯಂ ಸರ್ವಭೂತಾನಿ ಕುರ್ಯಾದ್‌ 
ವಶೇ ವಶೀ ಸರ್ವಸಮಾಪ್ಪವಿದ್ಯಃ 11೧೫ 


ಇವನಿಗಿಂತ ಮೇಲಾದ ಧನುರ್ಧರನೊಬ್ಬನು ಮುಂದೆ ಹುಟ್ಟುವುದಿಲ್ಲ ಹಿಂದೆ 
ಹುಟ್ಟಿಲ್ಲ ಯಾರೂ ಎಂದೂ ಇವನನ್ನು ಗೆಲ್ಲುವುದಿಲ್ಲ ಇವನು ಎಲ್ಲ ವಿದ್ಯೆಗಳನ್ನೂ 
ಹೊಂದಿ, ಜಿತೇಂದ್ರಿಯನಾಗಿ, ಮನಸು ಮಾಡಿದರೆ ಸಕಲ ಪ್ರಾಣಿಗಳನ್ನು ವಶಕ್ಕೆ 
ತಂದುಕೊಳ್ಳಬಲ್ಲ 


ಕಾಂತ್ಯಾ ಶಶಾಂಕಸ್ಯ ಜವೇನ ವಾಯೋಃ 


ಸ್ಥೈರ್ಯೇಣ ಮೇರೋಃ ಕ್ಷಮಯಾ ಪೃಥಿವ್ಯಾ: । 
ಸೂರ್ಯಸ್ಯ ಭಾಸಾ ಧನದಸ್ಯ ಲಕ್ಷ್ಮಾ 

ಶೌರ್ಯೇಣ ಶಕ್ರಸ್ಯ ಬಲೇನ ವಿಷ್ಣೋಃ Te XT 
ತುಲ್ಯೋ ಮಹಾತ್ಮಾ ತವ ಕುಂತಿ ಪುತ್ರೋ 

ಜಾತೋ ದಿತೇರ್ವಿಷ್ಣುರಿವಾರಿಹಂತಾ | 
ಸ್ವೇಷಾಂ ಜಯಾಯ ದ್ವಿಷತಾಂ ವಧಾಯ 

ಖ್ಯಾತೋತಮಿತೌಜಾಃ ಕುಲತಂತುಕರ್ತಾ ೧೭1 


ಕಾಂತಿಯಿಂದ ಚಂದ್ರನಿಗೆ, ವೇಗದಿಂದ ವಾಯುವಿಗೆ, ಸ್ಥೈರ್ಯದಿಂದ 
ಮೇರುವಿಗೆ, ಕ್ಷಮೆಯಿಂದ ಪೃಥಿವಿಗೆ, ಪ್ರಭೆಯಿಂದ ಸೂರ್ಯನಿಗೆ, ಐಶ್ವರ್ಯದಿಂದ 
ಕುಬೇರನಿಗೆ, ಶೌರ್ಯದಿಂದ ಇಂದ್ರನಿಗೆ, ಬಲದಿಂದ ವಿಷ್ಣುವಿಗೆ, ತುಲ್ಕನಾಗುವ 
ಮಹಾತ್ಮನು ನಿನ್ನ ಈ ಪುತ್ರ. ಕುಂತಿ, ಅದಿತಿಗೆ ವಿಷ್ಣುವಿನಂತೆ ನಿನಗೆ ಈತ ಮಗನಾಗಿ 
ಜನಿಸಿದ್ದಾನೆ. ಶತ್ರುನಾಶಕ, ಅಮಿತ ಪರಾಕ್ರಮಿ, ವಂಶೋದ್ಧಾರಕನಾದ ಪುತ್ರನನ್ನು 


200 ಮಹಾಭಾರತ 


ಪಡೆಯುತಾನೆ. ತನ್ನವರಿಗೆ ಸರ್ವತ್ರವಿಜಯವನ್ನು ಶತ್ರುಗಳಿಗೆ ವಧವನ್ನು ಉಂಟು 
ಮಾಡಲೆಂದೇ ಜನಿಸಿದ ಈತ. ಹಾಗೇ ವಿಜಯನೆಂದೇ ಪ್ರಸಿದ್ಧನಾಗುತಾನೆ. 


ಇತ್ಯಂತರಿಕ್ಷೇ ಶತಶೃಂಗಮೂರ್ಧ್ನಿ 
ತಪಸ್ವಿನಾಂ ಶೃಣ್ವತಾಂ ವಾಗುವಾಚ ।ಟ 
ಏವಂವಿಧಂ ತ್ವಾಂ ತಚ್ಚ ನಾಭೂತ್‌ ತವಾದ್ಯ 
ದೇವಾ ಹಿ ನೂನಮನೃತಂ ವದಂತಿ 1೧೮॥ 


ಶತಶೃಂಗ ಬೆಟ್ಟದ ಮೇಲೆ ಅಂತರಿಕ್ಷದಲ್ಲಿ ತಪಸ್ವಿಗಳು ಕೇಳುತ್ತಿದ್ದಂತೆಯೇ 
ಅಶರೀರವಾಣಿ ಹೇಳಿತು "ನೀನು ಹೀಗೇ ಆಗುವಿ' ಎಂದು. ಆದರೆ ಅದು ನಿನ್ನ 
ವಿಷಯದಲ್ಲಿ ನಿಜವಾಗಲಿಲ್ಲ ದೇವತೆಗಳು ಕೂಡ ನಿಶ್ಚಯವಾಗಿಯೂ ಸುಳ್ಳು 
ಹೇಳುತಾರೆ. 


ತಥಾಪರೇಷಾಮೃಷಿಸತ್ತಮಾನಾಂ 
ಶ್ರುತ್ವಾ ಗಿರಂ ಪೂಜಯತಾಂ ಸದೈವ । 
ನ ಸನ್ನತಿಂ ಪ್ರೈಮಿ ಸುಯೋಧನಸ್ಯ 
ನ ತ್ವಾ ಜಾನಾಮ್ಯಾಧಿರಥೇರ್ಭಯಾರ್ತಮ್‌ 11೧೯॥ 


ಸದಾ ನಿನ್ನನ್ನು ಹೊಗಳುವ ಶ್ರೇಷ್ಠ ಯಷಿಗಳೂ ಕೂಡ ಅಶರೀರವಾಣಿಯಂತೇ 
ಹೇಳುತ್ತಿದ್ದುದನ್ನು ಕೇಳಿ ನಾನು ಸುಯೋಧನನಿಗೆ ಶರಣಾಗಲಿಲ್ಲ ನೀನು ಕರ್ಣನ 
ಭಯದಿಂದ ಆರ್ತನಾಗುವಿ ಎಂದೂ ತಿಳಿಯಲಿಲ್ಲ 


ತ್ವಷ್ಟಾ ಕೃತಂ ವಾಹಮಕೂಜನಾಕ್ಷಂ 
ಶುಭಂ ಸಮಾಸ್ಥಾಯ ಕಪಿದ್ದಜಂ ತ್ವಮ್‌ I 
ಖಡಂ ಗಹೀತಾ ಹೇಮಚಿತಂ ಸಮಿದಂ 
n ಲ ವ ದ್‌ ೦ 


ಧನುಶ್ಚೇದಂ ಗಾಂಡಿವಂ ತಾಲಮಾತ್ರಮ್‌ 11೨೦॥ 
ಹ ಕೇಶವೇನೋಹ್ಯಮಾನಃ ಕಥಂನು 
ಕರ್ಣಾದ್‌ ಭೀತೋ ವ್ಯಪಯಾತೋಸಿ ಪಾರ್ಥ 11೨೧॥1 


ಪಾರ್ಥ, ನಿನ್ನ ರಥವು ವಿಶ್ವಕರ್ಮ ನಿರ್ಮಿತ. ಅದರ ಅಕ್ಷ ಶಬ್ದ ಉಂಟು 


ಕರ್ಣಪರ್ವ 201 


ಮಾಡದುದು. ಕಪಿಯು ಧ್ವಜವಾಗಿ ಕುಳಿತಿರುತಾನೆ. ಅಂಥ ರಥವನ್ನೇರಿ ಬಂಗಾರ 
ದಿಂದ ಅಲಂಕೃತವಾದ ಹೊಳೆಯುವ ಖಡ್ಗವನ್ನೂ ನಾಲ್ಕು ಮೊಳದ ಈ ಗಾಂಡಿವ 
ಧನುಸ್ನನ್ನೂ ಹಿಡಿದು ಕೃಷ್ಣನ ಸಾರಥ್ಯದಲ್ಲಿ ರಣರಂಗಕ್ಕೆ ಹೋಗುವ ನೀನು, 
ಕರ್ಣನಿಗೆ ಭಯಪಟ್ಟು ಹೇಗೆ ಅಲ್ಲಿಂದ ಪಲಾಯನ ಮಾಡಿ ಬಂದೆ? 


ಧನುಶ್ಚೈತತ್‌ ಕೇಶವಾಯ ಪ್ರದಾಯ 
ಯಂತಾರಭವಿಷ್ಯಸ್ತ್ವಂ ರಣೇ ಚೇದ್‌ ದುರಾತ್ಮನ್‌ । 


ತತೋತಹನಿಷ್ಯತ್ತೇಶವಃ ಕರ್ಣಮುಗ್ರಂ 
ಮರುತತಿರ್ವ್ವತ್ರಮಿವಾತ್ರವಜ್ರಃ 2೨ 
ಎಲ perdi 


ದುರಾತ್ಮನೆ, ನೀನು ಈ ಧನುಸ್ಸನ್ನು ಕೃಷ್ಣನಿಗೆ ಕೊಟ್ಟು ಅವನಿಗೆ ನೀನು 
ಸಾರಥಿಯಾಗಿದ್ದರೆ, ವಜ್ರಾಯುಧವನ್ನು ಹಿಡಿದ ಇಂದ್ರನು ವೃತ್ರಾಸುರನನ್ನು 
ಕೊಂದಂತೆ ಕೃಷ್ಣನೆ ಉಗ್ರನಾದ ಕರ್ಣನನ್ನು ಕೊಲ್ಲುತ್ತಿದ್ದ 
ರಾಧೇಯಮೇವಂ ಯದಿ ಚಾಪೃಶಕ್ತ- 
ಶ್ಚರಂತಮುಗ್ರಂ ಪ್ರತಿ ಯೋಧನಾಯ । 
ಪ್ರಯಚ್ಛಾಸ್ಕೈ ಗಾಂಡಿವಮೇತದದ್ಯ 
ತ್ನತ್ತೋ ಯೋಶಸ್ತ್ರೈರಭ್ಯಧಿಕೋ ನರೇಷು 11೨೩।॥ 
ಅಥವಾ ರಣದಲ್ಲಿ ಸಂಚರಿಸುವ ಕರ್ಣನನ್ನು ಇದಿರಿಸಲು ನಿನ್ನಿಂದ ಶಕ್ಕವಾಗ 
ದಿದ್ದರೆ, ಅಸ್ಪಗಳಲ್ಲಿ ನಿನಗಿಂತ ಶ್ರೇಷ್ಠನಾದ ಯೋಧನಿಗಾದರೂ ಈ ಗಾಂಡೀವವನ್ನು 
ಕೊಡು. 
ಇಲ್ಲಿ ಯಾರು ಅರ್ಜುನನಿಗಿಂತಲೂ ಅಸ್ಪಗಳಲ್ಲಿ ಶ್ರೇಷ್ಠ? ಭೀಮನೆ. 
"ಏಕಸ್ತು ಮೇ ಭೀಮಸೇನೋಠದ್ಯ ನಾಥಃ (ಶ್ಲೋ.8) 
ತಸ್ಮಾನ್ಸೈವಂ ಪುತ್ರದಾರೈರ್ವಿಹೀನಾನ್‌ 
ಸುಖಾದ್‌ ಭ್ರಷ್ಟಾನ್‌ ರಾಜ್ಯನಾಶಾಚ್ಚ ಭೂಯಃ । 
ದ್ರಷ್ಟಾ ಲೋಕಃ ಪತಿತಾನಪ್ಯಗಾಧೇ 
ಪಾಪೈರ್ಜುಪ್ಪೇ ನರಕೇ ಪಾಂಡವೇಯ 11೨೪॥ 


202 ಮಹಾಭಾರತ 


ಹೀಗೆ ಮಾಡಿದರೆ, ಪುತ್ರ-ಪತ್ನೀಹೀನರಾಗಿ ಸುಖದಿಂದ ಭ್ರಷ್ಟದಾಗಿ ರಾಜ್ಯನಾಶ 
ದಿಂದ, ಪಾಪಿಗಳಿರುವ ಅಗಾಧವಾದ ನರಕದಲ್ಲಿ ನಾವು ಬೀಳುವುದನ್ನು ಲೋಕ 
ನೋಡದಂತಾದೀತು. 


ಮಾಸೇತಪತಿಷ್ಯಃ ಪಂಚಮೇ ತ್ವಂ ಪ್ರಕೃಚ್ಛೇ 
ಬ ಲು 
ನ ವಾ ಗರ್ಭೋತಪ್ಯಭವಿಷ್ಯಃ ಪೃಥಾಯಾಃ । 
ತತ್ತೇ ಶ್ರಮೋ ರಾಜಪುತ್ರಾಭವಿಷ್ಯ- 
ನ್ನ ಸಂಗ್ರಾಮಾದಪಯಾತುಂ ದುರಾತ್ಮನ್‌ 11೨೫ 


ದುರಾತ್ಮನೇ, ಕುಂತಿಯ ಗರ್ಭದಿಂದ ಐದನೇ ತಿಂಗಳಲ್ಲಿಯಾದರೂ ನೀನು 
ಗರ್ಭಪಾತ ಹೊಂದಬಹುದಿತ್ತು ಗರ್ಭದಲ್ಲಿ ಇಲ್ಲದೆಯೂ ಇರಬಹುದಿತ್ತು ಆಗ 
ರಣರಂಗದಿಂದ ಪಲಾಯನ ಮಾಡುವ ಶ್ರಮ ನಿನಗೆ ಇರುತಿರಲಿಲ್ಲ 


(ಗರ್ಭಿಣಿಯರಲ್ಲಿ ಗರ್ಭಪಾತ ಹೆಚ್ಚಾಗಿ ಐದನೇ ತಿಂಗಳಲ್ಲಿ ಸಂಭವಿಸುತ್ತದೆ) 


ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ಕರ್ಣಪರ್ವಣಿ ಧರ್ಮರಾಜಾರ್ಜುನಸಂವಾದೇ ಪಂಚಷಷ್ಟಿತಮೋ5ಧ್ಯಾಯಃ LHI 


ಕ್ಕೆ 
hoe 


ಮಹಾಭಾರತತಾತ್ತರ್ಯನಿರ್ಣಯ 


ಅಹಂ ಹಿ ಸೂತಪುತ್ರೇಣ ಕ್ಲಿಷ್ಟೋ ಮಾರುತಿತೇಜಸಾ । 
ಜೀವಾಮೀತ್ಯಗ್ರ ಜೇನೋಕ್ತ ಉದ್ದಬರ್ಹಾಸಿಮುತ್ತಮಮ್‌ 11೧೧೬1 


ವಾಸುದೇವಸ್ತಮಾಹೇದಂ ಕಿಮೇತದಿತಿ ಸರ್ವವಿತ್‌ 11೧೧೭ಟ॥ 


"ನಾನು ಕರ್ಣನಿಂದ ಹಿಂಸೆಪಟ್ಟು ಭೀಮನ ಪರಾಕ್ರಮದಿಂದಾಗಿ ಬದುಕಿ 
ಉಳಿದಿದ್ದೇನೆ.' ಯುಧಿಷ್ಠಿರ ಹೀಗೆ ಹೇಳಿದಾಗ ಅರ್ಜುನ ಅವನ ಮೇಲೆ 
ಉತ್ತಮವಾದ ಖಡ್ಗವನ್ನೆತ್ರಿದ. ಸರ್ವಜ್ಞವಾದ ಶ್ರೀಕೃಷ್ಣ ಅವನನ್ನು ಕೇಳಿದ, "ಇದೇನು 
ಮಾಡುತಿರುವೆ? ಏಕೆ?' 


ತಮಾಹ ಗಾಂಡಿವಂ ದಾತುಂ ಯೋ ವದೇತ್‌ ತದ್ದಧೋ ಮಯಾ ॥ 
ಪ್ರತಿಜ್ಞಾತಸ್ತತೋ ಹನ್ಮಿ ನೃಪಮಿತ್ಯಾಹ ತಂ ಹರಿಃ 11೧೧೮1 


ಕರ್ಣಪರ್ವ 203 


ಅರ್ಜುನ ಕೃಷ್ಣನಿಗೆ ಹೇಳಿದ- "ಗಾಂಡೀವವನ್ನು ಇನ್ನೊಬ್ಬರಿಗೆ ಕೊಡಲು 
ಯಾವನು ಹೇಳುವನೊ ಅವನ ವಧೆ ಮಾಡುವುದಾಗಿ ನಾನು ಪ್ರತಿಜ್ಞೆ 
ಮಾಡಿರುವೆನು' ಎಂದು. 

ಸತ್ಯಸ್ಯ ವಚನಂ ಶ್ರೇಯಃ ಸತ್ಯಜ್ಞಾನಂ ತು ದುಷ್ಕರಮ್‌ I 

ಯತ್‌ ಸತಾಂ ಹಿತಮತ್ಯಂತಂ ತತ್‌ ಸತ್ಯಮಿತಿ ನಿಶ್ಚಯಃ 11೧೧೯॥। 


ಧರ್ಮಸ್ಯ ಚರಣಂ ಶ್ರೇಯೋ ಧರ್ಮಜ್ಞಾನಂ ತು ದುಷ್ಕರಮ್‌ । 
ಃ ಸತಾಂ ಧಾರಕೋ ನಿತ್ಯಂ ಸ ಧರ್ಮ ಇತಿ ನಿಶ್ಚಯಃ 11೧೨೦॥ 
ಶ್ರೀಕೃಷ್ಣನುಡಿದ, "ಸತ್ಯವನ್ನು ನುಡಿಯುವುದು ಶ್ರೇಯಸ್ಕರವೆ. ಆದರೆ ಸತ್ಯವನ್ನು 
ತಿಳಿಯುವುದು ದುಷ್ಠರ. ಸಜ್ಜನರಿಗೆ ಅತ್ಯಂತ ಹಿತಕರವಾದುದೆ ಸತ್ಯವೆನ್ನುವುದು 
ಶಾಸ್ತ್ರಗಳ ನಿಶ್ಚಯ. ಧರ್ಮದ ಆಚರಣೆ ಶ್ರೇಯಸ್ಕರ. ಆದರೆ ಧರ್ಮವನ್ನು 
ತಿಳಿಯುವುದು ದುಷ್ಠರ. ಸಜ್ಜನರನ್ನು ಸದಾ ಪೋಷಿಸುವುದೇ ಧರ್ಮವೆಂದು 
ಶಾಸ್ತ್ರಗಳ ನಿಶ್ಚಯ. 


ಕೌಶಿಕಾಖ್ಯೋ ಬ್ರಾಹ್ಮಣೋ ಹಿ ಲೀನಂ ಗ್ರಾಮಜನಂ ಕ್ಷಚಿತ್‌ । 
ತಸ್ಥರೇಷ್ಠಭಿಧಾಯ್ಕೆವ ನಿರಯಂ ಪ್ರತ್ಯಪದ್ಯತ | 11೧೨೧11 


ಕೌಶಿಕನೆಂಬ ಮುನಿ ಸತ್ಯವಾದಿ ಎಂದು ಪ್ರಸಿದ್ಧನಾಗಿದ್ದ ಅವನು ಒಂದೆಡೆ 
ಅಡಗಿ ಕುಳಿತಿದ್ದ ಗ್ರಾಮದ ಜನರನ್ನು ದರೋಡೆಕೋರರಿಗೆ ತಿಳಿಸಿಯೆ ನರಕವನ್ನು 
ಹೊಂದಿದ. 

ಕಶ್ಚಿದ್‌ ವ್ಯಾಧೋ ಮೃಗಂ ಹತ್ವಾ ಮಾತಾಷಿತೃನಿಮಿತ್ತತಃ | 

ಭಕ್ಷಾರ್ಥಮಭ್ಯಗಾತ್‌ ಸ್ವರ್ಗಮಸುರೋಸೌ ಮೃಗೋ ಯತಃ ॥೧೨೨॥ 

ಉಪದ್ರವಾಯ ಲೋಕಸ್ಯ ತಪಶ್ಚರತಿ ದುರ್ಮತಿಃ 


ಬಲಾಕನೆಂಬ ಒಬ್ಬ ಬೇಡ ಮಾತಾಪಿತೃಗಳ ಸಲುವಾಗಿ ಆಹಾರಕ್ಕಾಗಿ ಮೃಗವನ್ನು 
ಕೊಂದು ಸ್ವರ್ಗವನ್ನು ಹೊಂದಿದ. ಏಕೆಂದರೆ ಆ ಮೃಗರೂಪದಿಂದ ಬಂದವನು 
ಒಬ್ಬ ಅಸುರನಾಗಿದ್ದ ಲೋಕನಾಶಕ್ಕಾಗಿಯೆ ದುರ್ಬುದ್ಧಿಯವನಾದ ಆತ ಬ್ರಹ್ಮನ 


ಕುರಿತು ತಪಸ್ಸು ಮಾಡುತಿದ್ದ 


202 ಮಹಾಭಾರತ 


ಹೀಗೆ ಮಾಡಿದರೆ, ಪುತ್ರ-ಪತ್ನೀಹೀನರಾಗಿ ಸುಖದಿಂದ ಭ್ರಷ್ಟರಾಗಿ ರಾಜ್ಯನಾಶ 


ದಿಂದ, ಪಾಪಿಗಳಿರುವ ಅಗಾಧವಾದ ನರಕದಲ್ಲಿ ನಾವು ಬೀಳುವುದನ್ನು ಲೋಕ 
ನೋಡದಂತಾದೀತು. 


ಮಾಸೇತಪತಿಷ್ಯಃ ಪಂಚಮೇ ತ್ತಂ ಪ್ರಕೃಚ್ಛೆ/ e 
ನವಾ ಗರ್ಭೋತಪ್ಯಭವಿಷ್ಯ: ಪೃಥಾಯಾಃ । 
ತತ್ತೇ ಶ್ರಮೋ ರಾಜಪುತ್ರಾಭವಿಷ್ಯ- 


ನ್ನ ಸಂಗ್ರಾಮಾದಪಯಾತುಂ ದುರಾತ್ಮನ್‌ 112೫1 


ದುರಾತ್ಮನೇ, ಕುಂತಿಯ ಗರ್ಭದಿಂದ ಐದನೇ ತಿಂಗಳಲ್ಲಿಯಾದರೂ ನೀನು 
ಗರ್ಭಪಾತ ಹೊಂದಬಹುದಿತ್ತು ಗರ್ಭದಲ್ಲಿ ಇಲ್ಲದೆಯೂ ಇರಬಹುದಿತ್ತು ಆಗ 
ರಣರಂಗದಿಂದ ಪಲಾಯನ ಮಾಡುವ ಶ್ರಮ ನಿನಗೆ ಇರುತಿರಲಿಲ್ಲ 


(ಗರ್ಭಿಣಿಯರಲ್ಲಿ ಗರ್ಭಪಾತ ಹೆಚ್ಚಾಗಿ ಐದನೇ ತಿಂಗಳಲ್ಲಿ ಸಂಭವಿಸುತ್ತದೆ) 


ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ಕರ್ಣಪರ್ವಣಿ ಧರ್ಮರಾಜಾರ್ಜುನಸಂವಾದೇ ಪಂಚಷಷ್ಟಿತಮೋ5ಧ್ಯಾಯಃ 11೬೫॥ 


$, 
hoe 


ಮಹಾಭಾರತತಾತ್ತರ್ಯನಿರ್ಣಯ 


ಅಹಂ ಹಿ ಸೂತಪುತ್ರೇಣ ಕ್ಲಿಷ್ಟೋ ಮಾರುತಿತೇಜಸಾ । 
ಜೀವಾಮೀತ್ಯಗ್ರಜೇನೋಕ್ತ ಉದ್ದಬರ್ಹಾಸಿಮುತ್ತಮಮ್‌ 11೧೧೬॥ 


ವಾಸುದೇವಸ್ತಮಾಹೇದಂ ಕಿಮೇತದಿತಿ ಸರ್ವವಿತ್‌ Teed 


"ನಾನು ಕರ್ಣನಿಂದ ಹಿಂಸೆಪಟ್ಟು ಭೀಮನ ಪರಾಕ್ರಮದಿಂದಾಗಿ ಬದುಕಿ 
ಉಳಿದಿದ್ದೇನೆ.' ಯುಧಿಷ್ಠಿರ ಹೀಗೆ ಹೇಳಿದಾಗ ಅರ್ಜುನ ಅವನ ಮೇಲೆ 
ಉತ್ತಮವಾದ ಖಡ್ಡವನ್ನೆತ್ರಿದ. ಸರ್ವಜ್ಞನಾದ ಶ್ರೀಕೃಷ್ಣ ಅವನನ್ನು ಕೇಳಿದ, "ಇದೇನು 
ಮಾಡುತ್ತಿರುವೆ? ಏಕೆ?' 

ತಮಾಹ ಗಾಂಡಿವಂ ದಾತುಂ ಯೋ ವದೇತ್‌ ತದ್ದಧೋ ಮಯಾ 

ಪ್ರತಿಜ್ಞಾತಸ್ತತೋ ಹನ್ನಿ ನೃಪಮಿತ್ಯಾಹ ತಂ ಹರಿಃ 11೧೧೮1 


ಕರ್ಣಪರ್ವ 203 


ಅರ್ಜುನ ಕೃಷ್ಣನಿಗೆ ಹೇಳಿದ- "ಗಾಂಡೀವವನ್ನು ಇನ್ನೊಬ್ಬರಿಗೆ ಕೊಡಲು 
ಯಾವನು ಹೇಳುವನೊ ಅವನ ವಧೆ ಮಾಡುವುದಾಗಿ ನಾನು ಪ್ರತಿಜ್ಞೆ 
ಮಾಡಿರುವೆನು' ಎಂದು. 
ಸತ್ಯಸ್ಯ ವಚನಂ ಶ್ರೇಯಃ ಸತ್ಯಜ್ಞಾನಂ ತು ದುಷ್ಕರಮ್‌ | 
ಯತ್‌ ಸತಾಂ ಹಿತಮತ್ಯಂತಂ ತತ್‌ ಸತ್ಯಮಿತಿ ನಿಶ್ಚಯಃ 11೧೧೯॥ 
ಧರ್ಮಸ್ಯ ಚರಣಂ ಶ್ರೇಯೋ ಧರ್ಮಜ್ಞಾನಂ ತು ದುಷ್ಕರಮ್‌ । 
ಯಃ ಸತಾಂ ಧಾರಕೋ ನಿತ್ಯಂ ಸಧರ್ಮ ಇತಿ ನಿಶ್ಚಯಃ 11೧೨೦1! 
ಶ್ರೀಕೃಷ್ಣ ನುಡಿದ, "ಸತ್ಯವನ್ನು ನುಡಿಯುವುದು ಶ್ರೇಯಸ್ಥರವೆ. ಆದರೆ ಸತ್ಯವನ್ನು 
ತಿಳಿಯುವುದು ದುಷ್ಠರ. ಸಜ್ಜನರಿಗೆ ಅತ್ಯಂತ ಹಿತಕರವಾದುದೆ ಸತ್ಯವೆನ್ನುವುದು 
ಶಾಸ್ತ್ರಗಳ ನಿಶ್ಚಯ. ಧರ್ಮದ ಆಚರಣೆ ಶ್ರೇಯಸ್ಕರ. ಆದರೆ ಧರ್ಮವನ್ನು 
ತಿಳಿಯುವುದು ದುಷ್ಕರ. ಸಜ್ಜನರನ್ನು ಸದಾ ಪೋಷಿಸುವುದೇ ಧರ್ಮವೆಂದು 
ಶಾಸ್ತ್ರಗಳ ನಿಶ್ಚಯ. | 
ಕೌಶಿಕಾಖ್ಯೋ ಬ್ರಾಹ್ಮಣೋ ಹಿ ಲೀನಂ ಗ್ರಾಮಜನಂ ಕ್ವಚಿತ್‌ । 
ತಸ್ಕರೇಷ್ಜಭಿಧಾಯೈವ ನಿರಯಂ ಪ್ರತ್ಯಪದ್ಯತ 11೧೨೧1 
ಕೌಶಿಕನೆಂಬ ಮುನಿ ಸತ್ಯವಾದಿ ಎಂದು ಪ್ರಸಿದ್ಧನಾಗಿದ್ದ ಅವನು ಒಂದೆಡೆ 
ಅಡಗಿ ಕುಳಿತಿದ್ದ ಗ್ರಾಮದ ಜನರನ್ನು ದರೋಡೆಕೋರರಿಗೆ ತಿಳಿಸಿಯೆ ನರಕವನ್ನು 
ಹೊಂದಿದ. 
ಕಶ್ಚಿದ್‌ ವ್ಯಾಧೋ ಮೃಗಂ ಹತ್ವಾ ಮಾತಾಷಿತೃನಿಮಿತ್ತತಃ I 
ಭಕ್ಷಾರ್ಥಮಭ್ಯಗಾತ್‌ ಸ್ವರ್ಗಮಸುರೋಸೌ ಮೃಗೋ ಯತಃ ॥!೧೨೨॥॥ 
ಉಪದ್ರವಾಯ ಲೋಕಸ್ಯ ತಪಶ್ಚರತಿ ದುರ್ಮತಿಃ 
ಬಲಾಕನೆಂಬ ಒಬ್ಬ ಬೇಡ ಮಾತಾಪಿತೃಗಳ ಸಲುವಾಗಿ ಆಹಾರಕ್ಕಾಗಿ ಮೃಗವನ್ನು 
ಕೊಂದು ಸ್ವರ್ಗವನ್ನು ಹೊಂದಿದ. ಏಕೆಂದರೆ ಆ ಮೃಗರೂಪದಿಂದ ಬಂದವನು 
ಒಬ್ಬ ಅಸುರನಾಗಿದ್ದ ಲೋಕನಾಶಕ್ಕಾಗಿಯೆ ದುರ್ಬುದ್ದಿಯವನಾದ ಆತ ಬ್ರಹ್ಮನ 
ಕುರಿತು ತಪಸ್ಸು ಮಾಡುತ್ತಿದ್ದ 


204 ಮಹಾಭಾರತ 


ತಸ್ಮಾತ್‌ ಸದ್ಧಾರಕೋ ಧರ್ಮ ಇತಿ ಕೃತ್ವಾ ವಿನಿಶ್ಚಯಮ್‌ | 

ಮಾ ನೃಪಂ ಜಹಿ ಸತ್ಯಾಂ ತ್ನಂ ಕುರು ವಾಚಂ ತಿರಸ್ಕುರು | ೧೨೩ ॥। 

ಅದರಿಂದ ಸಜ್ಜನರಿಗೆ ಪೋಷಕವಾದುದೇ ಧರ್ಮ ಎಂದು ನಿಶ್ಚಯ 
ಮಾಡಿಕೊಂಡು ಯುಧಿಷ್ಠಿರನನ್ನು ಕೊಲ್ಲದಿರು. ಆದರೆ ಅವನನ್ನು "ನೀನು' ಎನ್ನುತ್ತ 
ಅವಮಾನಿಸು. ಆ ಮೂಲಕ ಪ್ರತಿಜ್ಞೆಯನ್ನು ಸತ್ಯವನ್ನಾಗಿ ಮಾಡು.' 


ಓಟ ಟ್ಮ್‌ೊಟಆಫ್ಮಹ/ 
ಳ್ಳ ಳ್ಳಿ ಳ್ಳಿ 


ಅರವತ್ತಾರನೆಯ ಅಧ್ಯಾಯ 


ಯುಧಿಷ್ಠಿರನ ವಧೆಗೆ ಕತ್ತಿ ಹಿರಿಯುತ್ತಾನೆ ಅರ್ಜುನ. 
ಹಿರಿಯರನ್ನು ಕೊಲ್ಲಬೇಕೆಂದರೆ ಅದು ಕತ್ತಿಯಿಂದಲ್ಲ, ಮಾತಿನಿಂದ 
ಎನ್ನುತ್ತಾ ಶ್ರೀಕೃಷ್ಣ ಸತ್ಯ ಸುಳ್ಳುಗಳ ವಿವೇಚನೆಯನ್ನು ಉಪದೇಶಿಸುತ್ತಾನೆ. 
ಸಂಜಯಃ 
ಯುಧಿಷ್ಠಿರೇಣೈವಮುಕ್ತಃ ಕೌಂತೇಯಃ ಶ್ಲೇತವಾಹನಃ । 
ಅಸಿಂ ಜಗ್ರಾಹ ಸಂಕ್ರುದ್ಧೋ ಜಿಘಾಂಸುರ್ಭರತರ್ಷಭಮ್‌ HO 
ಸಂಜಯನು ಧೃತರಾಷ್ಟ್ರನಿಗೆ ನುಡಿದ ಯುಧಿಷ್ಠಿರ ಹೀಗೆ ಹೇಳಿದೊಡನೆ 
ಅವನನ್ನು ಕೊಲ್ಲಲು ಬಯಸಿ ಅರ್ಜುನನು ಕ್ರುದ್ಧನಾಗಿ ಖಡವನ್ನೆತಿದ. 
೩ ನಾ ಧಿ nN a 
ತಸ್ಯ ಕೋಪಂ ಸಮುದ್ದೀಕ್ಷ್ಯ ಚಿತ್ತಜ್ಞಃ ಕೇಶವಸ್ತದಾ । 
ಕಂ ಎಣ - 
ಉವಾಚ ಕಿಮಿದಂ ಪಾರ್ಥ ಗೃಹೀತಃ ಖಡ್ಗ ಇತ್ಯುತ ೨1 


ಅವನ ಕೋಪವನ್ನು ನೋಡಿ ಚಿತ್ತಜ್ಜನಾದ ಕೃಷ್ಣ ನುಡಿದ, "ಪಾರ್ಥ, ಇದೇನು 
ಖಡ್ಗವನ್ನೆತಿಕೊಂಡಿರುವೆ?' ಎಂದು. 


ನೇಹ ಪಶ್ಯಾಮಿ ಯೋದ್ಧವ್ಯಂ ತವ ಕಿಂಚಿದ್‌ ಧನಂಜಯ ।ಟ 
ನೇಹಾಗತಾ ಧಾರ್ತರಾಷ್ಟ್ರಾ ಸರ್ವೇ ಭೀಮೇನ ವಾರಿತಾಃ 11೩1 


"ಅರ್ಜುನ, ನಿನಗೆ ಇಲ್ಲಿ ಯುದ್ಧ ಮಾಡಬೇಕಾಗಿರುವ ಕಾರಣವೇನೂ ನನಗೆ 


ಕರ್ಣಪರ್ವ 205 


ಕಾಣುವುದಿಲ್ಲ ಧೃತರಾಷ್ಟ್ರನ ಮಕ್ಕಳು ಇಲ್ಲಿಗೆ ಬಂದಿಲ್ಲ. ಎಲ್ಲರನ್ನೂ ಭೀಮ 
ತಡೆದಿದ್ದಾನೆ. 
ಉಪಾಗತೋಶಸಿ ಕೌಂತೇಯ ರಾಜಾ ದ್ರಷ್ಟವ್ಯ ಇತ್ಯಪಿ । 
ಸ ರಾಜಾ ಭವತಾ ದೃಷ್ಟಃ ಕುಶಲೀ ಚ ಯುಧಿಷ್ಠಿರಃ 11೪॥ 
ಅರ್ಜುನ, ನೀನು ರಾಜನನ್ನು ನೋಡಬೇಕೆಂದು ಬಂದಿರುವಿ. ಅವನನ್ನು ನೀನು 
ನೋಡಿದ್ದಾಯಿತು. ಅವನು ಕ್ಷೇಮವಾಗಿದ್ದಾನೆ. 
ತಂ ದೃಷ್ಟ್ವಾ ನೃಪಶಾರ್ದೂಲಂ ಶಾರ್ದೂಲಸಮವಿಕ್ರಮಮ್‌ । 
ಹರ್ಷಕಾಲೇ ತು ಸಂಪ್ರಾಪ್ತೇ ಕಿಮಿದಂ ಮೋಹಕಾರಿತಮ್‌ 11೫11 
ಹುಲಿಯಂಥ ಪರಾಕ್ರಮವುಳ್ಳ ರಾಜನನ್ನು ನೋಡಿ ಹರ್ಷಪಡುವ ಕಾಲ 
ಪ್ರಾಪವಾಗಿರುವಾಗ ಇದೇನು ಮೋಹದಿಂದ ಏನೋ ಮಾಡುತಿರುವೆ? 


ನ ತಂ ಪಶ್ಯಾಮಿ ಕೌಂತೇಯ ಯಸ್ತೇ ವಧ್ಯೋ ಭವಿಷ್ಯತಿ । 
ಪ್ರಹರ್ತುಮಿಚ್ಛಸೇ ಕಸ್ಮಾತ್‌ ಕಿಂ ವಾ ತೇ ಚಿತ್ತವಿಭ್ರಮಃ Wel 


ಅರ್ಜುನ, ನೀನು ಕೊಲ್ಲಬೇಕಾಗಿರುವ ವ್ಯಕ್ತಿ ಯಾರೂ ನನಗೆ ಕಾಣುತಿಲ್ಲ 
ಯಾವ ಕಾರಣದಿಂದ ಪ್ರಹಾರ ಮಾಡಲು ಬಯಸುವೆ? ಇದೇನು ಮತಿಭ್ರಮೆ 
ನಿನಗೆ ಉಂಟಾಗಿದೆ? 

ಕಸ್ಮಾದ್ಧವಾನ್‌ ಮಹಾಖಡ್ಗಂ ಪರಿಗೃಹ್ನಾತಿ ಸತ್ವರಮ್‌ 11೭1 

ಯಾವ ಕಾರಣದಿಂದ ನೀನು ವೇಗದಿಂದ ಮಹಾಖಡ್ಗವನ್ನು ಎತಿಕೊಳ್ಳುತ್ತ 
ಇರುವೆ? 

ತತ್ತ್ವಾ ಪೃಚ್ಛಾಮಿ ಕೌಂತೇಯ ಕಿಮಿದಂ ತೇ ಚಿಕೀರ್ಷಿತಮ್‌ | 

ಪರಾಮೃಶಸಿ ಯತ್‌ಕ್ರುದ್ಧಃ ಖಡ್ಗಮದ್ಭುತವಿಕ್ರಮ ISI 

ನಾನು ನಿನ್ನನ್ನು ಕೇಳುತ್ತಿದ್ದೇನೆ, ಅರ್ಜುನ, ನೀನೇನು ಮಾಡಲು ಹೊರಟಿರುವೆ? 
ಕೋಪದಿಂದ ಖಡ್ಗವನ್ನು ಏಕೆ ಎತಿಕೊಳ್ಳುತ್ತಿರುವೆ?' 

ಏವಮುಕ್ತಸ್ತು ಕೃಷ್ಣೇನ ಪ್ರೇಕ್ಷಮಾಣೋ ಯುಧಿಷ್ಠಿರಮ್‌ । 

ಅರ್ಜುನಃ ಪ್ರಾಹ ಗೋವಿಂದಂ ಕ್ರುದ್ಧಃ ಸರ್ಪ ಇವ ಶ್ವಸನ್‌ [al 


206 ಮಹಾಭಾರತ 


ಕೃಷ್ಣಮ ಹೀಗೆ ಹೇಳಿದಾಗ ಅರ್ಜುನನು ಯುಧಿಷ್ಠಿರನನ್ನು ನೋಡುತ್ತ 
ಕುಪಿತವಾದ ಸರ್ಪದಂತೆ ಭುಸುಗುಟ್ಟುತ್ತ ಕೃಷ್ಣನಿಗೆ ಹೇಳಿದ. 


ದದ ಗಾಂಡೀವಮನ್ಯಸ್ಮಾ ಇತಿ ಮಾಂ ಯೋ5ಭಿಚೋದಯೇತ್‌ ಟ 
ಛಿಂದ್ಯಾಮಹಂ ಶಿರಸ್ತಸ್ಯ ಇತ್ಯುಪಾಂಶುವ್ರತಂ ಮಮ Coll 


"ಗಾಂಡೀವವನ್ನು ಇನ್ನೊಬ್ಬನಿಗೆ ಕೊಡು' ಎಂದು ನನಗೆ ಯಾವನು 
ಹೇಳುವನೋ ಅವನ ಶಿರಸ್ಸನ್ನು ಕತ್ತರಿಸುವೆನೆಂದು ನನ್ನದೊಂದು ಉಪಾಂಶು 
ವ್ರತವಿದೆ. ಯಾರೊಡನೆಯೂ ಹೇಳದೆ ಗುರುದ್ರೋಣರ ಮುಂದೆ ರಹಸ್ಯವಾಗಿ 
ಮಾಡಿಕೊಂಡಿರುವ ಪ್ರತಿಜ್ಞೆ ಇದೆ. 


ಇದು ರಹಸ್ಯಪ್ರತಿಜ್ಞೆಯಾಗಿದ್ದರಿಂದ ಧರ್ಮರಾಜನಿಗೆ ತಿಳಿದಿರಲಿಲ್ಲ. 
ಅದರಿಂದ ಆತ ಗಾಂಡೀವದ ನಿಂದೆ ಮಾಡಿದ್ದಾನೆ. (ನೋಡಿ:67.5) 


ತದುಕ್ತೋಹಮದೀನಾತ್ಮನ್‌ ರಾಜ್ಞಾಮಿತಪರಾಕ್ರಮ । 
ಸಮಕ್ಷಂ ತವ ಗೋವಿಂದ ನ ತತ್‌ ಕ್ಷಂತುಮಿಹೋತ್ತಹೇ Hoo 


ಮಹಾತ್ಮ, ಅಮಿತ ಪರಾಕ್ರಮ, ಗೋವಿಂದ, ರಾಜನು ಅಂಥ ಮಾತನ್ನು ನನಗೆ 
ನಿನ್ನ ಸಮ್ಮುಖದಲ್ಲಿಯೇ ಹೇಳಿದ್ದಾನೆ. ಅದನ್ನು ನಾನು ಕ್ಷಮಿಸಲಾರೆ. 


ತಸ್ಮಾದೇನಂ ವಧಿಷ್ಯಾಮಿ ರಾಜಾನಂ ಧರ್ಮಭೀರುಕಃ | 

ಪ್ರತಿಜ್ಞಾಂ ಪಾಲಯಿಷ್ಯಾಮಿ ಹತ್ತೇಮಂ ಯದುಸತ್ತಮ Tet) 

ಏತದರ್ಥಂ ಮಯಾ ಖಡ್ಗೋ ಗೃಹೀತೋ ಯದುನಂದನ 11೧೩11 

ಅದರಿಂದ ಯದುಶ್ರೇಷ್ಠನೆ, ಧರ್ಮಭೀರುವಾದ ನಾನು ಪ್ರತಿಜ್ಞೆಯನ್ನು 
ಪಾಲಿಸಲೆಬೇಕಾದ್ದರಿಂದ ರಾಜನನ್ನು ವಧಿಸುತ್ತೇನೆ. ಈತನನ್ನು ಕೊಂದು, ನನ್ನ 
ಪ್ರತಿಜ್ಞೆಯನ್ನು ಪಾಲಿಸುತ್ತೇನೆ, ಅದಕ್ಕಾಗಿ ನಾನು ಖಡ್ಗವನ್ನು ಎತ್ತಿಕೊಂಡಿದ್ದೇನೆ. 

ಸೋತಹಂ ಯುಧಿಷ್ಠಿರಂ ಹತ್ವಾ ಸತ್ಯಸ್ಯಾನೃಣ್ಯತಾಂ ಗತಃ । 

ವಿಶೋಕೋ ವಿಜ್ವರಶ್ಚಾಪಿ ಭವಿಷ್ಯಾಮಿ ಜನಾರ್ದನ 11೧೪॥ 


ಜನಾರ್ದನ, ಯುಧಿಷ್ಠಿರನನ್ನು ಕೊಂದು, ಸತ್ಯದ ಖಯಣಪರಿಹಾರ 
ಮಾಡಿಕೊಂಡು ಶೋಕ-ಭಯವಿಲ್ಲದವನಾಗುತ್ತೇನೆ. 


ಕರ್ಣಪರ್ವ 207 


ಕಿಂ ವಾ ತ್ವಂ ಮನ್ಯಸೇ ಪ್ರಾಪ್ತಮಸ್ಮಿನ್‌ ಕಾಲೇ ಸಮುತ್ನಿತೇ । 

ತ್ರಮಸ್ಯ ಜಗತಸ್ತಾತ ವೇತ್ಥ ಸರ್ವಂ ಗತಾಗತಮ್‌ 11೧೫1 

ತತ್ತಥಾ ಪ್ರಕರಿಷ್ಯಾಮಿ ಯಥಾ ಮಾಂ ವಕ್ಷ ತೇ ಭವಾನ್‌ 11೧೬1! 

ಆದರೆ ಇಂಥ ಸಂದರ್ಭ ಬಂದಾಗ ನಾನೇನು ಮಾಡುವುದು ಯುಕವೆಂದು 
ನಿನ್ನ ಅಭಿಪ್ರಾಯ? ನೀನು ಈ ಜಗತ್ತಿನ ಎಲ್ಲ ಆಗುಹೋಗುಗಳನ್ನು ತಿಳಿದಿರುವೆ. 
ನೀನು ಹೇಗೆ ಹೇಳುವೆಯೋ ಹಾಗೆ ನಾನು ಮಾಡುವೆನು. 

ಸಂಜಯಃ 

ಧಿಗ್‌ ಧಿಗಿತ್ತೇವ ಗೋವಿಂದಃ ಪಾರ್ಥಮುಕ್ತಾ ಬ್ರವೀತ್‌ ಪುನಃ ॥೧೭॥ 

ಸಂಜಯನು ನುಡಿದ- "ಧಿಕ್ಕಾರ! ಧಿಕ್ಕಾರ!' ಎಂದು ಕೃಷ್ಣ ಅರ್ಜುನನಿಗೆ ಹೇಳಿ 
ಪುನಃ ಹೇಳಿದ. 


ಶ್ರೀಭಗವಾನ್‌ 
ಇದಾನೀಂ ಪಾರ್ಥ ಜಾನಾಮಿ ನ ವೃದ್ಧಾಃ ಸೇವಿತಾಸ್ತ್ವಯಾ । 
ಅಕಾಲೇ ಪುರುಷವ್ಯಾಘ್ರ ಸಂರಂಭಕ್ರಿಯಯಾನಯಾ 11೧೮॥ 
ನ ಹಿ ಧರ್ಮವಿಭಾಗದ್ದಃ ಕುರ್ಯಾದೇವಂ ಧನಂಜಯ eal 


ಕೃಷ್ಣ ಹೇಳಿದ ಈಗ ನನಗೆ ತಿಳಿಯಿತು, ಅರ್ಜುನ, ನೀನು ಹಿರಿಯರ ಸೇವೆ 
ಮಾಡಲಿಲ್ಲ ಅಕಾಲದಲ್ಲಿ ನೀನು ಮಾಡುತಿರುವ ಈ ಕೋಪಕಾರ್ಯವನ್ನು 
ನೋಡಿದಾಗ ನನಗಿದು ತಿಳಿಯಿತು. ಧರ್ಮದಲ್ಲಿ ಸಾಮಾನ್ಯ ವಿಶೇಷ ವಿಭಾಗ, 
ಮುಖ್ಯ-ಅಮುಖ್ಯವಿಭಾಗ, ದೇಶ-ಕಾಲಾದಿ ವಿಭಾಗಗಳನ್ನು ಬಲ್ಲವನು ಹೀಗೆ 
ಮಾಡಲಾರ. 


ಅಕಾರ್ಯಾಣಾಂ ಚ ಕಾರ್ಯಾಣಾಂ ಸಂಯೋಗಂ ಯಃ ಕರೋತಿ ವೈ I 
ಕಾರ್ಯಾಣಾಮಕ್ರಿಯಾಣಾಂ ಚ ಸ ಪಾರ್ಥ ಪುರುಷಾಧಮ:ಃ 1॥೨೦॥ 


ಅಣ್ಣನ ವಧೆಯಂಥ ಅಕಾರ್ಯವನ್ನು ಪ್ರತಿಜ್ಞಾಪಾಲನರೂಪ ಕಾರ್ಯ 
ದೊಂದಿಗೆ ಜತೆಗೂಡಿಸುವುದನ್ನೂ ಮತ್ತು ಹಾಗೇ ಕಾರ್ಯವನ್ನು ಅಕಾರ್ಯ 


208 ಮಹಾಭಾರತ 


ದೊಂದಿಗೆ ಜೊತೆಗೂಡಿಸುವುದನ್ನೂ ಯಾವನು ಮಾಡುವನೋ ಅವನು 
ಪುರುಷುಧಮ. 


ಯಥಾ ತ್ನಂ ಪಾಂಡವಾದ್ಯೇಹ ಧರ್ಮಭೀರುರಪಂಡಿತಃ 11೨೧॥ 


ಇದಕ್ಕೆ ಉದಾಹರಣೆ, ಅರ್ಜುನ, ಈಗ ನೀನೆ, ಧರ್ಮಭೀರುವಾಗಿದ್ದು 
ಜ್ಞಾನವಿಲ್ಲದವನು ಅಣ್ಣನ ವಧೆ ಮಾಡಬಾರದೆಂಬ ಜ್ಞಾನವಿಲ್ಲ ಆದರೆ ಪ್ರತಿಜ್ಞಾ 
ಪಾಲನೆ ಮಾಡದಿದ್ದರೆ ಪಾಪವೆಂದು ಧರ್ಮವಿಷಯದಲ್ಲಿ ಭೀರುವಾಗಿರುವೆ. 


ಅನುಸೃತ್ಯ ತು ಯೇ ಧರ್ಮಂ ಕವಯಃ ಸಮುಪಾಸತೇ ॥ 
ಸಮಾಸವಿಸ್ತರವಿದಾಂ ನ ತೇಷಾಂ ವೇತ್ಥ ನಿಶ್ಚಯಮ್‌ 11೨೨1 


ಧರ್ಮವನ್ನು ಅನುಸರಿಸಿ ಯಾವ ಜ್ಞಾನಿಗಳು ಅನುಷ್ಠಾನ ಮಾಡುವರೋ 
ಅವರು ಸಾಮಾನ್ಯ ಧರ್ಮ, ವಿಶೇಷ ಧರ್ಮಗಳೆಂದು ಧರ್ಮದಲ್ಲಿ ವಿಭಾಗ 
ನಿರ್ಣಯ ಮಾಡಿದ್ದಾರೆ. ನೀನು ಈ ನಿರ್ಣಯವನ್ನು ತಿಳಿದಿಲ್ಲ 


ಅನಿಶ್ಚಯಜ್ಞೋ ಹಿ ನರಃ ಕಾರ್ಯಾಕಾರ್ಯವಿನಿಶ್ಚಯೇ | 
ಅವಶೋ ಮುಷ್ಯತೇ ಪಾರ್ಥ ಯಥಾ ತ್ಹಂ ಮೂಢ ಏವ ತು 11೨೩॥ 


ನಿರ್ಣಯವನ್ನು ತಿಳಿಯದ ಮಾನವನು ಕಾರ್ಯ-ಅಕಾರ್ಯಗಳ ನಿಶ್ಚಯ 
ಮಾಡುವಲ್ಲಿ ಪರವಶನಾಗಿ ದಾರಿತಪ್ಪತಾನೆ. ಇದಕ್ಕೆ ಉದಾಹರಣೆ ಮೂಢನಾದ 
ನೀನೆ. 


ನ ಹಿ ಕಾರ್ಯಮಕಾರ್ಯಂ ವಾ ಸುಖಂ ಜ್ಞಾತುಂ ಕಥಂಚನ । 
ಶ್ರುತೇನ ಜ್ಞಾಯತೇ ಸರ್ವಂ ತಚ್ಚ ತ್ತಂ ನಾವಬುಧ್ಯಸೇ 11೨೪॥॥ 


ಧರ್ಮಸಮೃತರೀತಿಯಲ್ಲಿ ಕಾರ್ಯವನ್ನಾಗಲಿ, ಅಕಾರ್ಯವನ್ನಾಗಲಿ 
ತಿಳಿಯುವುದು ಸರ್ವಥಾ ಸುಲಭವಲ್ಲ ಅಧ್ಯಯನದಿಂದಲೆ ಅದೆಲ್ಲವೂ 
ತಿಳಿಯುತದೆ. ಅದು ನಿನಗೆ ತಿಳಿದಿಲ್ಲ 


ಅವಿಜ್ಞಾನಾದ್‌ ಭವಾನ್‌ ಯಚ್ಚ ಧರ್ಮಂ ರಕ್ಷಿತುಮಿಚ್ಛತಿ | 
ಪ್ರಾಣಿನಾಂ ಹಿ ವಧಂ ಪಾರ್ಥ ಧಾರ್ಮಿಕೋ ನಾವಬುಧ್ಯತೇ 12H 


ಕರ್ಣಪರ್ವ 209 


ತಿಳಿಯದೇ ಪ್ರತಿಜ್ಞಾಪಾಲನ ಧರ್ಮವನ್ನು ರಕ್ಷಿಸಲು ನೀನು ಬಯಸುವಿ. 
ಪ್ರಾಣಿಗಳ ವಧವನ್ನು ಅಧರ್ಮವೆಂದು ಧಾರ್ಮಿಕನಾದ ನೀನು ತಿಳಿದಿಲ್ಲ 


ಪ್ರಾಣಿನಾಮವಧಸ್ತಾತ ಸರ್ವಜ್ಯಾಯಾನ್‌ ಮತೋ ಮಮ । 
ಅನೃತಂ ತು ಭವೇದ್‌ ವಾಚ್ಯಂ ನ ಚ ಹಿಂಸ್ಕಾತ್‌ ಕಥಂಚನ ॥೨೬॥ 


ಪ್ರಾಣಿವಧ ಮಾಡದಿರುವುದು ಎಲ್ಲಕ್ಕಿಂತ ದೊಡ್ಡ ಧರ್ಮ ಎನ್ನುವುದು ನನ್ನ 
ಅಭಿಪ್ರಾಯ. ಗುರು-ಹಿರಿಯರ, ಚತ ವಧ ಮಾಡಲೇಬೇಕಾದ ಸವರ 
ಒದಗಿಬಂದಾಗ ಸುಳ್ಳು ಹೇಳಿಯಾದರೂ ಅದನ್ನು ತಪ್ಪಿಸಿಕೊಳ್ಳಬೇಕು. 
ಹೇಗಾದರೂ ಪ್ರಯತ್ನಮಾಡಿ ಹಿಂಸೆ ಮಾಡದಿರಬೇಕು. 


ಸ ಕಥಂ ಭ್ರಾತರಂ ಜೈ ಷಷ್ಠಂ ರಾಜಾನಂ ಧರ್ಮಕೋವಿದಮ್‌ । 

ಹನ್ಯಾದ್‌ ಭವಾನ್‌ ನರಕೆ, ಶ್ರೇಷ್ಠ ಪ್ರಾಕೃತೋಶನ್ಯಃ ಪುಮಾನಿವ ॥೨೭ಟ 

ಹೀಗಿರುವಾಗ ಯುಧಿಷ್ಠಿರ ನಿನಗೆ ಸೋದರ, ಜ್ಯೇಷ್ಠ ರಾಜ ಮತ್ತು 
ಧರ್ಮಜ್ಞನಾಗಿದ್ದಾನೆ. ಇಂಥ ಯುಧಿಷ್ಠಿರನನ್ನು ಅಜ್ಜನಾದ ಬೇರೆ ಮನುಷ್ಯನಂತೆ, 
ನೀನು ಹೇಗೆ ವಧಿಸುವೆ?) 

ಅಯುಧ್ಯ ಮಾನಸ್ಯ ವಧಸ್ತಥಾಶಸ್ತಸ್ನ ಭಾರತ I 


ಪರಾಜ್ಮುಖಸ್ಯ ದ್ರ ವತಃ ಶರಣಂ ವಾಭಿಗಚ್ಛತ: 11೨೮॥! 
ಕೃತಾಂಜಲೇಃ ಪ್ರಪನ್ನಸ್ಯ ಪ್ರಮತ್ತಸ್ಯ ತಥೈವ ಚ । 
ನ ವಧಃ ಪೂಜ್ಯತೇ ಸದಿ ಸ್ವಚ್ಚ Be ಗುರೌ ತವ 1೨೯1 


ಶತ್ರುವೂ ಕೂಡ, ಅವನು ಯುದ್ದ ಮಾಡದಿರುವಾಗ, ಅವನಲ್ಲಿ 
ಶಸ್ತ್ರವಿಲ್ಲದಿರುವಾಗ, ಅವನು ಹೆದರಿ ಪಲಾಯನ ಮಾಡುವಾಗ, ಶರಣು 
ಹೊಂದಿರುವಾಗ, ಕೈಮುಗಿದು ಆಸರೆಯನ್ನು ಬೇಡುತ್ತಿರುವಾಗ, ಕುಡಿದು 
ಅಮಲೇರಿರುವಾಗ ವಧಮಾಡುವುದನ್ನು ಸಜ್ಜನರು ಮೆಚ್ಚುವುದಿಲ್ಲ ಈ ಎಲ್ಲ 
ಕಾರಣಗಳೂ ನಿನ್ನ ಪೂಜ್ಯ ಅಣ್ಣನಲ್ಲಿರುವಾಗ ಅವನನ್ನು ಕೊಲ್ಲುವುದು ತಪ್ಪು 


ತ್ವಯಾ ಚೈವ ವ್ರತಂ ಪಾರ್ಥ ಬಾಲೇನೈವ ಕೃತಂ ಪುರಾ । 
ತಸ್ಮಾದಧರ್ಮಸಂಯುಕ್ತಂ ಮೌಢ್ಯಾತ್‌ ಕರ್ಮ ವ್ಯವಸ್ಯಸಿ 11೩೦11 


210 ಮಹಾಭಾರತ 


ನೀನು ಹಿಂದೆ ಪ್ರತಿಜ್ಞೆ ಮಾಡಿರಬಹುದು, ಆದರೆ ಅದು ನೀನು ಧರ್ಮದ 
ಅಜ್ಞಾನದಿಂದಲೆ ಮಾಡಿದ್ದಾಗಿದೆ. ಅದರಿಂದ ಅಧರ್ಮಯುಕ್ತವಾಗಿ ಅದರ ಪಾಲನ 
ಕರ್ಮವನ್ನು ಮೂಢತನದಿಂದ ಮಾಡಲು ಹೊರಟಿರುವೆ. 


ಸ ಗುರುಂ ಪಾರ್ಥ ಕಸ್ಮಾತ್ರ ಎ ಹನ್ಯಾ ಧರ್ಮಮನುಸ್ಥರನ್‌ I 
ಅಸಂಪ್ರಧಾರ್ಯ ಧರ್ಮಾಣಾಂ ಗತಿಂ ಸೂಕ್ಷ್ಮಾಂ 
ದುರನ್ಹಯಾಮ್‌ ।ಃ೩೧॥ 
ಕೇವಲ ಒಂದು ಧರ್ಮವನ್ನು ಆಲೋಚಿಸಿ, ಎಲ್ಲ ಧರ್ಮಗಳ ಸೂಕ್ಶ್ಮ ವಾದ 
ಅತಿಗಹನವಾದ ಅನುಷ್ಯಾನಕ್ರಮವನ್ನು ನಿರ್ಧಾರ ಮಾಡದೆ, ಹಿರಿಯನಾದ 
ರಾಜನನ್ನು ನೀನು ಹೇಗೆ ವಧಿಸುತ್ತಿರುವೆ? 


ಇದಂ ಧರ್ಮರಹಸ್ಯಂ ಚ ವಕ್ಷ್ಯಾಮಿ ಭರತರ್ಷಭ । 
ಯದ್‌ ಬ್ರೂಯಾತ್‌ ತವ ಭೀಷ್ಮೋ ವಾ ಧರ್ಮಜ್ಞೋ 
ವಾ ಯುಧಿಷ್ಠಿರಃ ॥1೩೨॥1 


ವಿದುರೋ ವಾ ತಥಾ ಕ್ಷತ್ತಾ ಕುಂತೀ ವಾಪಿ ಯಶಸ್ವಿನೀ । 
ತತ್ತೇ ವಕ್ಷ್ಯಾಮಿ ತತ್ತ್ವೇನ ತನ್ನಿಬೋಧ ಧನಂಜಯ 11೩೩11 


ಧರ್ಮದ ಈ ಸೂಕ್ಷ್ಮರಹಸ್ಯವನ್ನು ನಿನಗೆ ಭೀಷ್ಮನಾಗಲಿ, ಧರ್ಮಜ್ಞನಾದ 
ಯುಧಿಷ್ಠಿರನಾಗಲಿ ವಿದುರನಾಗಲಿ ಯಶಸ್ವಿನಿಯಾದ ಕುಂತಿಯಾಗಲಿ ಹೇಳಬಲ್ಲರು. 
ಅದನ್ನು ಈಗ ನಾನು ನಿನಗೆ ಸರಿಯಾಗಿ ಹೇಳುತ್ತೇನೆ, ಕೇಳು, ಅರ್ಜುನ! 


ಸತ್ಯಸ್ಯ ವಚನಂ ಸಾಧು ನ ಸತ್ಯಾದ್‌ ವಿದ್ಯತೇ ಪರಮ್‌ । 

ಸುದುರ್ವಿದಂ ಹಿ ತತ್ವೇನ ತತ್‌ ಸತ್ಯಮಿತಿ ಮೇ ಮತಿಃ 11೩೪॥1 

ಸತ್ಯ ಹೇಳುವುದು ಪುಣ್ಯಕರ. ಸತ್ಯ ಹೇಳುವುದಕ್ಕಿಂತ ಹೆಚ್ಚಿನ ಪುಣ್ಯಕಾರ್ಯ 
ಬೇರೆ ಇಲ್ಲ ಆದರೆ ಸತ್ಯವ್ರತ ಅನುಷ್ಠಾನ ಮಾಡುವವನಿಗೆ ಅದನ್ನು ಸರಿಯಾಗಿ 
ತಿಳಿಯುವುದು ಬಲು ಕಷ್ಟ 

ಭವೇತ್‌ ಸತ್ಯಮವಕ್ತವ್ಯಂ ವಕ್ತವ್ಯಮನೃತಂ ಭವೇತ್‌ ಟ 

ಯತ್ರಾನೃತಂ ಭವೇತ್‌ ಸತ್ಯಂ ಸತ್ಯಂ ಚಾಪ್ಯನೃತಂ ಭವೇತ್‌ 11೩.೫1! 


ಕರ್ಣಪರ್ವ 211 


ಕೆಲವು ಕಡೆ ಸತ್ಯವನ್ನು ಹೇಳದೆಯೇ ಇರಬೇಕು ಮತ್ತು ಸುಳ್ಳನ್ನೇ ಹೇಳಬೇಕು. 
ಎಲ್ಲಿ ಎಂದರೆ, ಎಲ್ಲಿ ಸುಳ್ಳೇ ಸತ್ಯವಾಗುವುದೊ, ಸತ್ಯವೇ ಸುಳ್ಳಾಗುವುದೋ ಅಲ್ವಿ 

ವಿವಾಹಕಾಲೇ ರತಿಸಂಪ್ರಯೋಗೇ 

ಪ್ರಾಣಾತ್ಯಯೇ ಸರ್ವಧನಾಪಹಾರೇ । 
ವಿಪ್ರಸ್ಯ ಚಾರ್ಥೇ ಹ್ಯನೃತಂ ವದೇತ 
ಪಂಚಾನೃತಾನ್ಯಾಹುರಪಾತಕಾನಿ WALI 

ಸುಳ್ಳು ಸತ್ಯವಾಗುವದಕ್ಕೆ ಉದಾಹರಣೆಗಳು-- ಶುಭಕಾರ್ಯಗಳು ನಿಂತು 
ಹೋಗುವ ಸಂದರ್ಭದಲ್ಲಿ ಶತ್ರುಸಂಬಂಧಿಸ್ಟೀಯರೊಡನೆ ರಮಿಸುವ ಕಾಲದಲ್ಲಿ 
ಸತ್ಯ ಹೇಳಿದಾಗ ಪ್ರಾಣಾಪಾಯವಿರುವಲ್ಲಿ ಮತ್ತು ಸರ್ವಸ್ವ ಅಪಹಾರವಾಗುವ 
ಭಯವಿರುವಲ್ಲಿ ಮತ್ತು ವಿಪ್ರನಿಗೆ ಹಿಂಸೆ ಆಗುವಲ್ಲಿ ಹೀಗೆ ಐದುಕಡೆ ಸುಳ್ಳು 
ಹೇಳಿದರೆ ಪಾಪವಿರುವುದಿಲ್ಲ 

ಸರ್ವಸ್ವಸ್ಯಾಪಹಾರೇ ತು ವಕ್ತವ್ಯಮನೃತಂ ಭವೇತ್‌ 11೩೭! 

ಸರ್ವಸ್ವ ಅಪಹಾರವಾಗುವ ಸಂದರ್ಭದಲ್ಲಿ ಸುಳ್ಳು ಹೇಳುವುದು ಆವಶ್ಯಕ. 

ಪ್ರಾಣಾತ್ಯಯೇ ವಿವಾಹೇ ಚ ವಕ್ತವ್ಯಮನೃತಂ ಭವೇತ್‌ । 

ತತ್ರಾನೃತಂ ಭವೇತ್‌ ಸತ್ಯಂ ಸತ್ಯಂ ಚಾಪ್ಯನೃತಂ ಭವೇತ್‌ 11೩೮1! 

ಪ್ರಾಣಾಪಾಯ, ವಿವಾಹಕಾರ್ಯಗಳಲ್ಲಿ ಸುಳ್ಳು ಹೇಳಬೇಕು. ಏಕೆಂದರೆ ಅಲ್ಲಿ 
ಸುಳ್ಳು ಸತ್ಯವಾಗುವುದು. ಸತ್ಯ ಸುಳ್ಳಾಗುವುದು. 

ತಾದೃಶಂ ಮನ್ಯತೇ5ಬಾಲೋ ಯತ್ರ ಸತ್ಯಮನಿಶ್ಚಿತಮ್‌ 11೩೯1! 

ಎಲ್ಲಿ ಸತ್ಯವು ನಿಶ್ಚಿತವಾಗಿರುವುದಿಲ್ಲವೋ ಅಲ್ಲಿಯೂ ಸುಳ್ಳು ಹೇಳಿದರೆ 
ದೋಪವಿರುವುದಿಲ್ಲ ಎಂದು "ಅಬಾಲ'ನು, ಅಂದರೆ ಪ್ರೌಢನು ತಿಳಿಯುತಾನೆ. 

ಸತ್ಯಾನೃತೇ ವಿನಿಶ್ಚಿತ್ಯ ತತೋ ಭವತಿ ಧರ್ಮವಿತ್‌ voll 

ಅದರಿಂದ ಸತ್ಯ, ಸುಳ್ಳುಗಳನ್ನು ನಿಶ್ಚಯಿಸಿ ಪ್ರೌಢನು ಧರ್ಮವನ್ನು 
ತಿಳಿಯುತಾನೆ. 


212 ಮಹಾಭಾರತ 


ಕಿಮಾಶ್ಚರ್ಯಂ ಕೃತಪ್ರಜ್ಞಃ ಪುರುಷೋತಪಿ ಸುದಾರುಣಃ । 
ಸುಮಹತ್‌ಪ್ರಾಪ್ನಯಾತ್‌ ಪುಣ್ಯಂ ಬಲಾಕೋsಂಧವಧಾದಿವ ॥೪9೧॥ 


ಏನು ಆಶ್ಚರ್ಯ! ಧರ್ಮವನ್ನು ಚೆನ್ನಾಗಿ ತಿಳಿದವನು ಮಾತ್ರವಲ್ಲದೆ, 
ಬಲುಕ್ರೂರಿಯಾದ ಪುರುಷನು ಕೂಡ ಕೆಲವೊಮ್ಮೆ ಮಹತ್ತಾದ ಪುಣ್ಯವನ್ನು 
ಸಂಪಾದಿಸಬಹುದು. ಇದಕ್ಕೆ ಉದಾಹರಣೆ ಬಲಾಕ ಎಂಬ ಬೇಡನು ಕಣ್ಣುಕಾಣದ 
ಒಂದು ಮೃಗವನ್ನು ಕೊಂದು ಮಹಾಪುಣ್ಯಕ್ಕೆ ಭಾಗಿಯಾಗಿದ್ದಾನೆ. 


ಪ್ರಭವಾರ್ಥಾಯ ಭೂತಾನಾಂ ಧರ್ಮಪ್ರವಚನಂ ಸ್ಥ ಅತೆಮ್‌ । 
ಯತ್‌ಸ್ಯಾದಹಿಂಸಾಸಂಯುಕ್ತಂ ಸ ಧರ್ಮ ಇತಿ ನಿಶ್ಚಯಃ 11೪೨॥ 


ಸಜ್ಜನರ ಅಭ್ಯುದಯಕ್ಕಾಗಿ ಶಾಸ್ತ್ರದಲ್ಲಿ ಧರ್ಮೋಪದೇಶವಿರುತದೆ. ಯಾವ 
ಕಾರ್ಯದಲ್ಲಿ ಸಜ್ಜನರ ಅಹಿಂಸೆ ತಳುಕು ಹಾಕಿಕೊಂಡಿರುತ್ತದೋ ಅದು 
ಧರ್ಮಕಾರ್ಯವೆನಿಸುತದೆ. 


ಅಹಿಂಸಾರ್ಥಾಯ ಭೂತಾನಾಂ ಧರ್ಮಪ್ರವಚನಂ ಕೃತಂ ॥ 
ಯಶ್ಚಾತ್ರಾಧಾರಸಂಯುಕ್ತಃ ಸ ಧರ್ಮ ಇತಿ ನಿಶ್ಚಿತಃ IVa 


ಸಜ್ಜನರ ಅಹಿಂಸೆಗಾಗಿ ಶಾಸ್ತ್ರದಲ್ಲಿ ಧರ್ಮೋಪದೇಶವಿರುತದೆ. ಹೀಗಾಗಿ 
ಒಂದು ಕಾರ್ಯದಿಂದ ಸಜ್ಜನರಿಗೆ ಆಧಾರವಾಗಬಲ್ಲ ಅಭ್ಯುದಯ ಒಂದು ಕಡೆ, 
ಹಾಗೇ ಸಜ್ಜನರಿಗೆ ಆಧಾರವಾಗಬಲ್ಲ ಅಹಿಂಸೆ ಇನ್ನೊಂದು ಕಡೆ ಇರುವುದಾದಲ್ಲಿ 
ಅದು ಧರ್ಮವೆ ಎಂದು ನಿಶ್ಚಯ. 


ಧರ್ಮರಾಜನ ನಿಂದೆಯ ಮೂಲಕ ಅರ್ಜುನ ತನ್ನ ಪ್ರತಿಜ್ಞಾಪಾಲನೆ 
ಮಾಡಿದರೆ ಅದರಿಂದ ಅರ್ಜುನನಿಗೆ ಅಭ್ಯುದಯ, ಧರ್ಮರಾಜನಿಗೆ ಅಹಿಂಸೆ 
ಇವೆರಡೂ ಸಾಧ್ಯವಾಗುವುವು. 


ಕಿಮಾಶ್ಚರ್ಯಂ ಪುನರ್ಮೂಢೋ ಧರ್ಮಕಾಮೋತಪ್ಯಪಂಡಿತಃ | 
ಸುಮಹತ್‌ಪ್ರಾಪ್ನಯಾತ್‌ ಪಾಪಮಾಪಗಾಸಿವ ಕೌಶಿಕಃ 11೪೪॥ 
ಏನು ಆಶ್ಚರ್ಯ! ಮೂರ್ಹನು ಮಾತ್ರವಲ್ಲದೆ ಧಾರ್ಮಿಕನಾದ ಅಜ್ಜನೂ 


ಕೂಡ ನದಿಗಳ ಸಂಗಮಕ್ಷೇತ್ರದಲ್ಲಿದ್ದ ಕೌಶಿಕನೆಂಬ ವಿಪ್ರನಂತೆ ಮಹಾಪಾಪಕ್ಕೆ 
ಭಾಗಿಯಾಗುವನು. 


ಕರ್ಣಪರ್ವ 213 


ಅರ್ಜುನಃ 


ಆಚಕ್ಷ ಭಗವನ್ನೇತದ್‌ ಯಥಾ ವಿದ್ಯಾಮಹಂ ತಥಾ । 
ಬಲಾಕಾಂಧಾಭಿಸಂಬದ್ಧಂ ನದೀನಾಂ ಕೌಶಿಕಸ್ಯ ಚ 11೪೫1 


ಅರ್ಜುನನು ನುಡಿದ-- ಭಗವಂತನೆ, ಬಲಾಕ-ಅಂಧಮೃಗಗಳ ಮತ್ತು 
ನದೀಸಂಗಮ-ಕೌಶಿಕವಿಪ್ರರ ಸಂಬಂಧವಾಗಿ ಪುಣ್ಯಪಾಪಪ್ರಾಪ್ತಿಯ ವೃತ್ತಾಂತವನ್ನು 
ನಾನು ತಿಳಿಯುವಂತೆ ನನಗೆ ಉಪದೇಶಿಸು. 
ಕೃಷ್ಣ 
ಮೃಗವ್ಯಾಧೋತಭವತ್‌ ಕಶ್ಚಿದ್‌ ಬಲಾಕೋ ನಾಮ ಭಾರತ | 
ಯಾತ್ರಾರ್ಥಂ ಪುತ್ರದಾರಸ್ಯ ಮೃಗಾನ್‌ ಹಂತಿ ನ ಕಾಮತಃ 11೪೬॥! 


ಶ್ರೀ ಕೃಷ್ಣ ನುಡಿದ- ಅರ್ಜುನ, ಬಲಾಕನೆಂಬ ಒಬ್ಬ ಬೇಟೆಗಾರನಿದ್ದ ಅವನು 
ಪುತ್ರ-ಪತ್ನಿಯರ ಬದುಕಿಗಾಗಿ ಮೃಗಗಳನ್ನು ಕೊಲ್ಲುತಿದ್ದ. ಹಿಂಸಾಕಾಮನೆಯಿಂದಲ್ಲ 


ತ್ನಿಯ 


ವೃದ್ಧೌ ಚ ಮಾತಾಪಿತರೌ ಬಿಭರ್ತ್ಯನ್ಯಾಂಶ್ಚ ಸಂಶ್ರಿತಾನ್‌ । 
ಸ್ವಧರ್ಮನಿರತೋ ನಿತ್ಯಂ ಸತ್ಯವಾಗನಸೂಯಕಃ 11೪೭ 


ಅ 


ಅವನು ವೃದ್ಧರಾದ ಮಾತಾಪಿತರನ್ನೂ ತನ್ನನ್ನು ಆಶ್ರಯಿಸಿರುವ ಬೇರೆ ಹೆಂಡತಿ 
ಮಕ್ಕಳನ್ನೂ ನಿತ್ಯ ಸ್ವಧರ್ಮನಿರತನಾಗಿ, ಸತ್ಯವಾದಿಯಾಗಿ ಪರದ್ವೇಷಮಾಡದೇ 
ಸಾಕುತ್ತಿದ್ದ 

ಸ ಕದಾಚಿನ್‌ಮೃಗಂ ಲಿಪ್ಪರ್ನಾನ್ನವಿಂದತ್‌ ಪ್ರಯತ್ನವಾನ್‌ । 

ಅಪಃ ಪಿಬಂತಂ ದದೃಶೇ ಶ್ಲಾಪದಂ ಘ್ರಾ ಣಚಕ್ಷುಷಮ್‌ 11೪೮1! 

ಒಮ್ಮೆ ಅವನು ಒಂದು ಮೃಗವನ್ನು ಸಂಪಾದಿಸಲು ಬಯಸಿ ಯತ್ನಮಾಡಿದರೂ 
ಅದು ಅವನಿಗೆ ಸಿಗಲಿಲ್ಲ ಕೊನೆಗೆ ಮೂಗೇ ಕಣ್ಣಾಗಿ ಉಳ್ಳ ಅಂದರೆ ಕಣ್ಣಿಲ್ಲದ್ದರಿಂದ 
ವಾಸನೆಯಿಂದಲೆ ಎಲ್ಲವನ್ನೂ ತಿಳಿಯುತ್ತಿದ್ದ ಒಂದು ಹಿಂಸ್ರಮ್ಮಗ ತೋಳವು ನೀರು 
ಕುಡಿಯುತ್ತಿದ್ದನ್ನು ಕಂಡ. 

ಅದೃಷ್ಟಪೂರ್ವಮಪಿ ತತ್ತತ್ತ್ನಂ ತೇನ ಹತಂ ತದಾ । 

ಅಂಧೇ ಹತೇ ತತೋ ವ್ಯೋಮ್ನ! ಪುಷ್ಪವರ್ಷಮವಾಪತತ್‌ 11೪೯॥ 


212 ಮಹಾಭಾರತ 


ಕಿಮಾಶ್ಚರ್ಯಂ ಕೃತಪ್ರಜ್ಞಃ ಪುರುಷೋಪಪಿ ಸುದಾರುಣಃ । 
ಸುಮಹತ್‌ಪ್ರಾಪ್ನಯಾತ್‌ ಪುಣ್ಯಂ ಬಲಾಕೋರಂಧವಧಾದಿವ ॥೪೧॥ 


ಏನು ಆಶ್ಚರ್ಯ! ಧರ್ಮವನ್ನು ಚೆನ್ನಾಗಿ ತಿಳಿದವನು ಮಾತ್ರವಲ್ಲದೆ, 
ಬಲುಕ್ರೂರಿಯಾದ ಪುರುಷನು ಕೂಡ ಕೆಲವೊಮ್ಮೆ ಮಹತ್ತಾದ ಪುಣ್ಯವನ್ನು 
ಸಂಪಾದಿಸಬಹುದು. ಇದಕ್ಕೆ ಉದಾಹರಣೆ ಬಲಾಕ ಎಂಬ ಬೇಡನು ಕಣ್ಣುಕಾಣದ 
ಒಂದು ಮೃಗವನ್ನು ಕೊಂದು ಮಹಾಪುಣ್ಯಕ್ಕೆ ಭಾಗಿಯಾಗಿದ್ದಾನೆ. 


ಪ್ರಭವಾರ್ಥಾಯ ಭೂತಾನಾಂ ಧರ್ಮಪ್ರವಚನಂ ಸ್ಮ ಅತೆಮ್‌ । 
ಯತ್‌ಸ್ಯಾದಹಿಂಸಾಸಂಯುಕ್ತಂ ಸ ಧರ್ಮ ಇತಿ ನಿಶ್ಚಯಃ IVS 


ಸಜ್ಜನರ ಅಭ್ಯುದಯಕ್ಕಾಗಿ ಶಾಸ್ತ್ರದಲ್ಲಿ ಧರ್ಮೋಪದೇಶವಿರುತದೆ. ಯಾವ 
ಕಾರ್ಯದಲ್ಲಿ ಸಜ್ಜನರ ಅಹಿಂಸೆ ತಳುಕು ಹಾಹಣೊಂಡಿರುತದೋ ಅದು 
ಧರ್ಮಕಾರ್ಯವೆನಿಸುತದೆ. 


ಅಹಿಂಸಾರ್ಥಾಯ ಭೂತಾನಾಂ ಧರ್ಮಪ್ರವಚನಂ ಕೃತಂ । 
ಯಶ್ಚಾತ್ರಾಧಾರಸಂಯುಕ್ತಃ ಸ ಧರ್ಮ ಇತಿ ನಿಶ್ಚಿತಃ 11೪೩11 


ಸಜ್ಜನರ ಅಹಿಂಸೆಗಾಗಿ ಶಾಸ್ತದಲ್ಲಿ ಧರ್ಮೋಪದೇಶವಿರುತದೆ. ಹೀಗಾಗಿ 
ಒಂದು ಕಾರ್ಯದಿಂದ ಸಜ್ಜನರಿಗೆ ಆಧಾರವಾಗಬಲ್ಲ ಅಭ್ಯುದಯ ಒಂದು ಕಡೆ, 
ಹಾಗೇ ಸಜ್ಜನರಿಗೆ ಆಧಾರವಾಗಬಲ್ಲ ಅಹಿಂಸೆ ಇನ್ನೊಂದು ಕಡೆ ಇರುವುದಾದಲ್ಲಿ 
ಅದು ಧರ್ಮವೆ ಎಂದು ನಿಶ್ಚಯ. 


ಧರ್ಮರಾಜನ ನಿಂದೆಯ ಮೂಲಕ ಅರ್ಜುನ ತನ್ನ ಪ್ರತಿಜ್ಞಾಪಾಲನೆ 
ಮಾಡಿದರೆ ಅದರಿಂದ ಅರ್ಜುನನಿಗೆ ಅಭ್ಯುದಯ, ಧರ್ಮರಾಜನಿಗೆ ಅಹಿಂಸೆ 
ಇವೆರಡೂ ಸಾಧ್ಯವಾಗುವುವು. 


ಕಿಮಾಶ್ಚರ್ಯಂ ಪುನರ್ಮೂಢೋ ಧರ್ಮಕಾಮೋತಷ್ಯಪಂಡಿತಃ I 
ಸುಮಹತ್‌ಪ್ರಾಪ್ನ್ನಯಾತ್‌ ಪಾಪಮಾಪಗಾಸಿವ ಕೌಶಿಕಃ 1[೪೪॥॥ 
ಏನು ಆಶ್ಚರ್ಯ! ಮೂರ್ಪನು ಮಾತ್ರವಲ್ಲದೆ ಧಾರ್ಮಿಕನಾದ ಅಜ್ಜನೂ 


ಕೂಡ ನದಿಗಳ ಸಂಗಮಕ್ಷೇತ್ರದಲ್ಲಿದ್ದ ಕೌಶಿಕನೆಂಬ ವಿಪ್ರನಂತೆ ಮಹಾಪಾಪಕ್ಕೆ 
ಭಾಗಿಯಾಗುವನು. 


ಕರ್ಣಪರ್ವ 213 


ಅರ್ಜುನಃ 


ಆಚಕ್ಷ ಭಗವನ್ನೇತದ್‌ ಯಥಾ ವಿದ್ಯಾಮಹಂ ತಥಾ । 
ಬಲಾಕಾಂಧಾಭಿಸಂಬದ್ಧಂ ನದೀನಾಂ ಕೌಶಿಕಸ್ಯ ಚ 11೪೫ 


ಅರ್ಜುನನು ನುಡಿದ ಭಗವಂತನೆ, ಬಲಾಕ-ಅಂಧಮೃಗಗಳ ಮತ್ತು 
ನದೀಸಂಗಮ-ಕೌಶಿಕವಿಪ್ರರ ಸಂಬಂಧವಾಗಿ ಪುಣ್ಯಪಾಪಪ್ರಾಪ್ತಿಯ ವೃತ್ತಾಂತವನ್ನು 
ನಾನು ತಿಳಿಯುವಂತೆ ನನಗೆ ಉಪದೇಶಿಸು. 


ಕೃಷ್ಣ 

ಣ 

ಮೃಗವ್ಯಾಧೋತಭವತ್‌ ಕಶ್ಚಿದ್‌ ಬಲಾಕೋ ನಾಮ ಭಾರತ । 
ಯಾತ್ರಾರ್ಥಂ ಪುತ್ರದಾರಸ್ಯ ಮೃಗಾನ್‌ ಹಂತಿ ನ ಕಾಮತಃ 11೪೬।॥ 


ಶ್ರೀಕೃಷ್ಣ ನುಡಿದ- ಅರ್ಜುನ, ಬಲಾಕನೆಂಬ ಒಬ್ಬ ಬೇಟೆಗಾರನಿದ್ದ ಅವನು 
-ಪತಿಯರ ಬದುಕಿಗಾಗಿ ಮೃಗಗಳನ್ನು ಕೊಲ್ಲುತಿದ್ದ ಹಿಂಸಾಕಾಮನೆಯಿಂದಲ್ಲ 


9 
ವೃದ್ಧೌ ಚ ಮಾತಾಪಿತರೌ ಬಿಭರ್ತ್ಯನ್ಯಾಂಶ್ಚ ಸಂಶ್ರಿತಾನ್‌ । 
ಸ್ವಧರ್ಮನಿರತೋ ನಿತ್ಯಂ ಸತ್ಯವಾಗನಸೂಯಕಃ 11೪೭1 


ವ 


ಅವನು ವೃದ್ಧರಾದ ಮಾತಾಪಿತರನ್ನೂ ತನ್ನನ್ನು ಆಶ್ರಯಿಸಿರುವ ಬೇರೆ ಹೆಂಡತಿ 
ಮಕ್ಕಳನ್ನೂ ನಿತ್ಯ ಸ್ವಧರ್ಮನಿರತನಾಗಿ, ಸತ್ಯವಾದಿಯಾಗಿ ಪರದ್ವೇಷಮಾಡದೇ 
ಸಾಕುತ್ತಿದ್ದ 

ಸ ಕದಾಚಿನ್‌ಮೃಗಂ ಲಿಪ್ಲರ್ನಾನ್ನವಿಂದತ್‌ ಪ್ರಯತ್ನವಾನ್‌ । 

ಅಪಃ ಪಿಬಂತಂ ದದೃಶೇ ಶ್ಲಾಪದಂ ಘ್ರಾ ಣಚಕ್ಷುಷಮ್‌ WHYS 

ಒಮ್ಮೆ ಅವನು ಒಂದು ಮೃಗವನ್ನು ಸಂಪಾದಿಸಲು ಬಯಸಿ ಯತ್ನಮಾಡಿದರೂ 
ಅದು ಅವನಿಗೆ ಸಿಗಲಿಲ್ಲ ಕೊನೆಗೆ ಮೂಗೇ ಕಣ್ಣಾಗಿ ಉಳ್ಳ ಅಂದರೆ ಕಣ್ಣಿಲ್ಲದ್ದರಿಂದ 
ವಾಸನೆಯಿಂದಲೆ ಎಲ್ಲವನ್ನೂ ತಿಳಿಯುತಿದ್ದ ಒಂದು ಹಿಂಸ್ರಮೃಗ ತೋಳವು ನೀರು 
ಕುಡಿಯುತ್ತಿದ್ದನ್ನು ಕಂಡ. 

ಅದೃಷ್ಟಪೂರ್ವಮಪಿ ತತ್ತತ್ತ್ನಂ ತೇನ ಹತಂ ತದಾ । 

ಅಂಧೇ ಹತೇ ತತೋ ವ್ಯೋಮ್ನಃ ಪುಷ್ಪವರ್ಷಮವಾಪತತ್‌ YE 


214 ಮಹಾಭಾರತ 


ಅಂಥ ಒಂದು ತೋಳವನ್ನು ಅವನು ಹಿಂದೆ ಎಂದೂ ಕಂಡಿರಲಿಲ್ಲ ಆದರೂ 
ಅದನ್ನು ಅವನು ಕೊಂದ. ಅಂಧವಾದ ಮೃಗ ಹೀಗೆ ಹತವಾದಾಗ ಆಕಾಶದಿಂದ 
ಹೂಮಳೆ ಸುರಿಯಿತು. 


ಅಪ್ಪರೋಗೀತವಾದಿತ್ರೈರ್ನಾದಿತಂ ಚ ಮನೋರಮಮ್‌ । 
ವಿಮಾನಮಾಗಮತ್‌ ಸ್ಪರ್ಗಾನ್‌ ಮೃಗವ್ಯಾಧನಿನೀಷಯಾ 1೫೦11 


ಅಪ್ಪರೆಯರ ಗೀತ-ವಾದ್ಯಧ್ವನಿಯಿಂದ ತುಂಬಿದ ಮನೋಹರವಾದ 
ವಿಮಾನವು ಬೇಡನನ್ನು ಒಯ್ಯುವುದಕ್ಕಾಗಿ ಸ್ವರ್ಗದಿಂದ ಇಳಿದು ಬಂದಿತು. 


ತದ್ಧೂತಂ ಸರ್ವಭೂತಾನಾಮಭಾವಾಯ ಕಿಲಾರ್ಜುನ । 
ತಪಸ್ತಪ್ಪಾಾ ವರಂ ಪ್ರಾಪ್ತಂ ಕೃತಮಂಧಂ ಸ್ವಯಂಭುವಾ ell 


ಏಕೆಂದರೆ ಆ ಅಂಧಮೃಗ ತೋಳವು ಎಲ್ಲ ಪ್ರಾಣಿಗಳ ನಾಶಕ್ಕಾಗಿ ತಪಸ್ಸು 
ಮಾಡಿ ಬ್ರಹ್ಮನಿಂದ ವರ ಪಡೆದಿತ್ತು ಬ್ರಹ್ಮ ಅದನ್ನು ಕುರುಡಾಗಿ ಮಾಡಿದ್ದ 


ತದ್ಧತ್ವಾ ಸರ್ವಭೂತಾನಾಮಭಾವಕೃತನಿಶ್ಚ ಯಮ್‌ । 
ತತೋ ಬಲಾಕಃ ಸ್ವರಗಾದೇವಂ ಧರ್ಮಃ ಸುದುರ್ವಿದಃ 11೫೨॥॥ 


ಎಲ್ಲ ಪ್ರಾಣಿಗಳ ನಾಶಮಾಡಲು ನಿಶ್ಚಯ ಮಾಡಿದ ಆ ರಾಕ್ಷಸ ಪ್ರಾಣಿಯನ್ನು 
ಕೊಂದು ಬಲಾಕನು ಸ್ವರ್ಗವನ್ನು ಪಡೆದ. ಏಕೆಂದರೆ ಅದು ಧರ್ಮವಾಯಿತು. 
ಅದು ಹಿಂಸೆಯಾದರೂ ಅದರಿಂದ ಲೋಕಕ್ಕೆ ಅಭ್ಯುದಯರೂಪವಾದ ಆಧಾರದ 
ಸಂಪಾದನೆಯಾಗಿತ್ತು ಹೀಗೆ ಧರ್ಮ ಹೇಗೆ ಆಧಾರ ಸಂಪಾದನೆಯಿಂದ 
ಧರ್ಮವಾಗುತ್ತದೆ ಎಂಬುದು "ಸುದುರ್ವಿದ' ತಿಳಿಯಲು ಬಲುಕಷ್ನವಿದೆ. 


ಕೌಶಿಕೋರಪ್ಯಭವದ್‌ ವಿಪ್ರಸ್ತಪಸ್ಟೀ ನ ಬಹುಶ್ರುತಃ | 

ನದೀನಾಂ ಸಂಗಮೇ ಗ್ರಾಮಾದದೂರೇ ಸ ಕಿಲಾವಸತ್‌ 11೫೩11 

ಕೌಶಿಕವಿಪ್ರನು ತಪಸ್ವಿಯೇ ಆಗಿದ್ದರೂ ಧರ್ಮದ ಬಗ್ಗೆ ಹೆಚ್ಚು ತಿಳಿದಿರಲಿಲ್ಲ 
ಗ್ರಾಮದಿಂದ ಹೆಚ್ಚು ದೂರವಲ್ಲದ ನದೀ ಸಂಗಮ ಪ್ರದೇಶದಲ್ಲಿ ವಾಸಮಾಡಿದ್ದ 


ಸತ್ಯಂ ಮಯಾ ಸದಾ ವಾಚ್ಯಮಿತಿ ತಸ್ಯಾಭವದ್‌ ವ್ರತಮ್‌ । 
ಸತ್ಯವಾದೀತಿ ವಿಖ್ಯಾತಃ ಸ ತದಾಸೀದ್ದನಂಜಯ 11೫೪॥॥ 


ಕರ್ಣಪರ್ವ 215 


“ನಾನು ಸದಾ ಸತ್ಯವನ್ನೇ ಹೇಳಬೇಕು' ಎಂದು ಅವನ ವ್ರತವಿದ್ದಿತು. ಅದರಿಂದ, 
ಅರ್ಜುನ, ಅವನು "ಸತ್ಯವಾದಿ' ಎಂದು ವಿಖ್ಯತನಾಗಿದ್ದ 


ಅಥ ದಸ್ಯುಭಯಾತ್‌ ಕೇಚಿತ್ತದಾ ತದ್ದನಮಾವಿಶನ್‌ । 
ತತ್ರಾಪಿ ದಸ್ಯವಃ ಕ್ರೂರಾ ವ್ಯಮಾರ್ಗಂತ ಪ್ರಯತ್ನತಃ 111೫1! 


ದರೋಡೆಕೋರರ ಭಯದಿಂದ ಕೆಲವರು ಅವನ ತಪೋವನವನ್ನು ಹೊಕ್ಕು 
ಅಡಗಿ ಕುಳಿತರು. ಕ್ರೂರರಾದ ದರೋಡೆಕೋರರು ಅಲ್ಲಿಯೂ ಬಂದು ಅವರನ್ನು 
ಪ್ರಯತ್ನಪೂರ್ವಕವಾಗಿ ಹುಡುಕಿದರು. 

ಅಥ ಕೌಶಿಕಮಭ್ಯೇತ್ಯ ಪ್ರಾಹುಸ್ತಂ ಸತ್ಯವಾದಿನಮ್‌ । 

ಕತರೇಣ ಪಥಾ ಯಾತಾ ಭಗವನ್‌ ಬಹವೋ ಜನಾಃ । 

ಸತ್ಯೇನ ಪೃಷ್ಟಃ ಪ್ರಬ್ರೂಹಿ ಯದಿ ತಾನ್ಹೇತ್ಥ ಶಂಸ ನಃ 11೫೬ 

ಕೊನೆಗೆ ಸತ್ಯವಾದಿಯಾದ ಕೌಶಿಕನ ಇದಿರಿಗೆ ಬಂದು ಕೇಳಿದರು, "ಪೂಜ್ಯನೆ, 
ಬಹುಜನರು ಇಲ್ಲಿಗೆ ಬಂದು ಯಾವ ದಾರಿಯಿಂದ ಹೋದರು?) ನಾವು 
ಕೇಳುತ್ತೇವೆ, ನೀನು ತಿಳಿದಿದ್ದರೆ ಸತ್ಯವಾಗಿ ಹೇಳು.' 

ಸ ಪೃಷ್ಟಃ ಕೌಶಿಕಃ ಸತ್ಯಂ ವಚನಂ ತಾನುವಾಚ ಹ । 

ಬಹುವೃಕ್ಷಲತಾಗುಲ್ಲಮೇತದ್‌ ವನಮುಪಾಶ್ರಿತಾಃ 11೫೭1! 

ಹೀಗೆ ಕೇಳಿದಾಗ ಆ ಕೌಶಿಕನು ಅವರಿಗೆ ಸತ್ಯವನ್ನೇ ನುಡಿದ: "ಬಹುವೃಕ್ಷ ಲತೆ 
ಪೊದೆಗಳುಳ್ಳ ಈ ವನದ ದಾರಿಯನ್ನು ಹಿಡಿದು ಹೋದರು' ಎಂದು. 


ಇತಿ ತಾನ್‌ ಖ್ಯಾಪಯಾಮಾಸ ಸ ತೇಭ್ಯಃ ಪಾರ್ಥ ಕೌಶಿಕಃ । 
ತತಸ್ತೇ ತಾನ್‌ ಸಮಾಸಾದ್ಯ ಕ್ರೂರಾ ಜಘುರಿತಿ ಶ್ರುತಿಃ 11೫೮1 


ಅರ್ಜುನ, ಆ ಕೌಶಿಕನು ಅವರಿಗೆ ಹೀಗೇ ತಿಳಿಸಿದ. ಅದರಿಂದ ಕ್ರೂರರಾದ ಆ 
ದರೋಡೆಕೋರರು ಅವರನ್ನು ಕಂಡು ಹಿಡಿದು ಕೊಂದರು ಎಂದು ಕೇಳಿದ್ದೇವೆ. 


ತೇನಾಧರ್ಮೇಣ ಮಹತಾ ಸುದುರುಕ್ತೇನ ಕೌಶಿಕಃ । 
ಗತಃ ಸ ಕಷ್ಟಂ ನರಕಂ ಸೂಕ್ಷ್ಮಧರ್ಮೇಷ್ಟಕೋವಿದಃ 11೫೯11 


216 ಮಹಾಭಾರತ 


ಬಲು ಕೆಟ್ಟದಾದ ಈ ಸತ್ಯವಚನದ ಪಾಪದಿಂದ ಸೂಕ್ಮಧರ್ಮದ ಸ್ವರೂಪ 
ದಲ್ಲಿ ಹೆಚ್ಚು ತಿಳಿಯದಿದ್ದ ಆ ಕೌಶಿಕನು ದುಖಕರವಾದ ನರಕವನ್ನು ಹೊಂದಿದ. 
ಅಪ್ರಭೂತಶ್ರುತೋ ಮೂಢೋ ಧರ್ಮಾಣಾಮವಿಭಾಗವಿತ್‌ ॥೬೦॥ 


ಆ ಕೌಶಿಕನು ಹೆಚ್ಚಿನ ಉಪದೇಶಗಳನ್ನು ಶ್ರವಣ ಮಾಡಿಲ್ಲದ್ದರಿಂದ ಧರ್ಮಗಳ 
ಸೂಕ್ಷ್ಮವಿಭಾಗಗಳನ್ನು ತಿಳಿಯದ ಮೂಢನಾಗಿದ್ದ 


ಲ ಜವ ವ 


ತತ್ರ ತಲ್ಲಕ್ಷಣಾದೇಶಃ ಕಶ್ಚಿದೇವ ಭವಿಷ್ಯತಿ 11೬೧॥ 


ವೃದ್ಧಾನಪ್ಪಷ್ಟ್ವಾ ಸಂದೇಹಂ ಅಂಧಃ ಶ್ವಭ್ರಮಿವರ್ಚ್ಛತಿ । 


ಜ್ಞಾನಿಗಳಲ್ಲಿ ಸಂದೇಹವನ್ನು ಕೇಳದಿದ್ದರೆ ಹೀಗೇ, ಅಂಧನು ಹಾಳು ಬಾವಿಗೆ 
ಬೀಳುವಂತೇ, ನರಕಗಾಮಿಯಾಗುತಾನೆ. ಈ ಸಂದೇಹ ಪರಿಹಾರಕ್ಕೆ ಸೂಕ್ಷ್ಮಃ ಧರ್ಮ 
ಗಳ ಲಕ್ಷಣಗಳನ್ನು ಉಪದೇಶಿಸುವವನು ವಿರಳ. ಯಾವನೋ ಒಬ್ಬನು ಮಾತ್ರ 
ಸಿಗುತಾನೆ. 


ದುಷ್ಕರಂ ಪರಮಜ್ಞಾನಂ ತರ್ಕೇಣಾತ್ರ ವ್ಯವಸ್ಯತಿ । 
ಶ್ರುತಿರ್ಧರ್ಮ ಇತಿ ಹ್ಯೇಕೇ ವದಂತಿ ಬಹವೋ ಜನಾಃ IL. 


ಉತ್ತಮಜ್ಞಾನ ದುಷ್ಕರ. ಅದನ್ನು ಶ್ರುತಿವಿಚಾರದಿಂದ ತಿಳಿಯಬೇಕು. ಶ್ರುತಿಯು 
ಹೇಳಿದ್ದೇ ಧರ್ಮ ಎಂದು ಲೋಕದಲ್ಲಿ ಬಹುಜನರು ಹೇಳುತಾರೆ. 


ಧಾರಣಾದ್ಭರ್ಮಮಿತ್ಯಾಹುಃ ಧರ್ಮೋ ಧಾರಯತೇ ಪ್ರಜಾಃ ।॥ 
ಯಃ ಸ್ಯಾದ್ಧಾರಣಸಂಯುಕ್ತಃ ಸ ಧರ್ಮ ಇತಿ ನಿಶ್ಚಯಃ । 
ತತ್ತ್ವೇನ ತತ್‌ ಪ್ರಸೂಯಾಮಿ ನಹಿ ಸರ್ವಂ ವಿಧೀಯತೇ WEAN 


ಆದರೆ ನಿನಗೆ ನಿಜವಾದ ಧರ್ಮಸ್ವರೂಪದ ರಹಸ್ಯಜ್ಞಾನವನ್ನು 
"ಪ್ರಸೂಯಾಮಿ' ನಾನು ಸರಿಯಾಗಿ ಉಂಟುಮಾಡಿಕೊಡುತ್ತೇನೆ. ಒಂದು ವಿಧಿವಾಕ್ಯ 
ದಲ್ಲಿಯೆ ಧರ್ಮದ ಎಲ್ಲ ಸೂಕ್ಚ್ಮರಹಸ್ಯವು ವಿಹಿತವಾಗುವುದಿಲ್ಲ ವೇದವಿಚಾರ 
ನಿಪುಣರು ಅದನ್ನು ಹೇಳಬೇಕಾಗುತ್ತದೆ. ಧರ್ಮ ಎಂದರೆ ಲೋಕವನ್ನು 
ಧಾರಣಮಾಡುವ ಕರ್ಮ. ಧರ್ಮವು ಪ್ರಾಣಿಗಳಿಗೆ ಸ್ವರ್ಗಾದಿ ವಿಷಯಸುಖ, 
ಮೋಕ್ಸಸುಖಗಳನ್ನು ಕೊಟ್ಟು ಧಾರಣ ಮಾಡುತ್ತದೆ. ಅದರಿಂದ ಸಜ್ಜನರ 


ಕರ್ಣಪರ್ವ 217 


ಧಾರಣರೂಪ ಪ್ರಯೋಜನಕ್ಕಾಗಿ, ಅದರಿಂದ ಯುಕವಾದುದೇ ಧರ್ಮ ಎಂದು 
ನಿಶ್ಚಯವಾಗಿ ಹೇಳಬಹುದು. ದುರ್ಜನರ ಪ್ರಯೋಜನಕ್ಕಲ್ಲ 


ಯೇತನ್ಯಾಯೇನ ಜಿಹೀರ್ಷಂತೋ ಧನಮಿಚ್ಛಂತಿ ಕಸ್ಯಚಿತ್‌ । 
ಅಕೂಜನೇನ ಚೇನ್ಮೋಕ್ಷೋ ನಾತ್ರ ಕೂಜೇತ್‌ ಕಥಂಚನ WEI 


ಅನ್ಯಾಯದಿಂದ ದುರ್ಜನರು ಕೆಲವೊಮ್ಮೆ ಹಣವನ್ನು ಬಯಸಿ, "ನಿನ್ನಲ್ಲಿ 
ಹಣವಿದ್ದರೆ ಹೇಳು' ಎಂದು ಹೇಳಬಹುದು. ಆಗ ಸುಮ್ಮನಿದ್ದು "ಇದೆ' ಎಂದು 
ಹೇಳದಿದ್ದರೆ ಆಪತಿನಿಂದ ಬಿಡುಗಡೆ ಸಾಧ್ಯ ಎನ್ನುವುದಾದರೆ ಆಗ "ಇದೆ' ಎಂದು 
ಸರ್ವಥಾ ಹೇಳಬಾರದು. 


ಅವಶ್ಯಂ ಕೂಜಿತವ್ಯಂ ವಾ ಶಂಕೇರನ್‌ ವಾಪ್ಯಕೂಜತಃ । 

ಶ್ರೇಯಸ್ತತ್ರಾನೃತಂ ವಕ್ತುಂ ಸತ್ಯಾದಿತಿ ವಿನಿಶ್ಚಿತಮ್‌ 11೬೫1! 

ಇಲ್ಲವೆಂದಾಗಲಿ, ಇದೆ ಎಂದಾಗಲಿ ಏನೂ ಹೇಳದಿರಲಾಗದು ಅಥವಾ 
ಹೇಳದಿದ್ದರೆ ಅವರು ನಮ್ಮ ಮೇಲೆ ಅನುಮಾನಪಡಬಹುದು. ಅದರಿಂದ ಅವಶ್ಯ 
ಏನಾದರೂ ಹೇಳಬೇಕಾಗುತದೆ ಎಂದರೆ, ಆಗ ಸತ್ಯವನ್ನು ಹೇಳುವುದಕ್ಕಿಂತ 
ಸುಳ್ಳನ್ನು ಹೇಳುವುದೇ ಶ್ರೇಯಸ್ಕರ. 

ಯಃ ಕಾರ್ಯೇಭ್ಯೋ ವ್ರತಂ ಕೃತ್ವಾ ಕರ್ಮಣಾ ನೋಪಪಾದಯೇತ್‌ । 

ನ ತತ್ಪಲವಾಪ್ರೋತಿ ಏವಮಾಹುರ್ಮನೀಷಿಣಃ Et 


ಫಲಗಳಿಗಾಗಿ ವ್ರತಸಂಕಲ್ಪ ಕೈಕೊಂಡವನು ಅದನ್ನು ಕಾರ್ಯರೂಪಕ್ಕೆ 
ತಾರದಿದ್ದರೆ ಅದರ ಫಲವನ್ನು ಅವನು ಹೊಂದಲಾರ. ಹೀಗೆ ಹೇಳುತಾರೆ, 
ಬಲ್ಲವರು. ಹೀಗಾಗಿ, ಸತ್ಯದಿಂದ ನಿನ್ನ ಪ್ರತಿಜ್ಞಾಫಾಲನ ವ್ರತ ಪೂರ್ತಿಯಾಗದಿದ್ದಲ್ಲಿ 
ಸುಳ್ಳಿನಿಂದಲೇ ಪೂರ್ತಿ ಮಾಡಬೇಕಾಗುತ್ತದೆ. ಅದರಿಂದ ದೋಷವಿಲ್ಲ. ನೀನು 
ಸುಳ್ಳನೆನಿಸುವುದಿಲ್ಲ. 

ಪ್ರಾಣಾತ್ಯಯೇ ವಿವಾಹೇ ವಾ ಸರ್ವಜ್ಞಾತಿಧನಕ್ಷಯೇ ॥ 

ನರ್ಮಣ್ಯಭಿಪ್ರವೃತ್ತೇ ವಾ ಪ್ರವಕ್ತವ್ಯಂ ಮೃಷಾ ಭವೇತ್‌ 11೬೭1! 

ಅಧರ್ಮಂ ನಾತ್ರ ಪಶ್ಯಂತಿ ಧರ್ಮತತ್ತಾ ರ್ಥದರ್ಶಿನಃ MLC 


218 ಮಹಾಭಾರತ 


ಪ್ರುಣಾಪಾಯ, ವಿವಾಹ, ಸರ್ವ ಬಂಧು-ಧನವಿನಾಶಗಳು ಉಂಟಾಗುವ 
ಪರಿಸ್ಥಿತಿಗಳಲ್ಲಿಯಾಗಲಿ, ವಿನೋದ ಪ್ರಸಂಗದಲ್ಲಾಗಲಿ ಸುಳ್ಳು ಹೇಳಬಹುದು. 
ಅದರಲ್ಲಿ "ಪಾಪ ಇದೆ' ಎಂದು ಧರ್ಮದ ಯಥಾರ್ಥಸ್ವರೂಪ ಬಲ್ಲವರು 
ತಿಳಿಯುವುದಿಲ್ಲ 


ಯತ್‌ ಸ್ತೇನೈಃ ಸಹ ಸಂಬಂಧಾನ್ನುಚ್ಛತೇ ಶಪಥೈರಪಿ । 
ಶ್ರೇಯಸ್ತತ್ರಾನೃತಂ ವಕ್ತುಂ ತತ್ತತ್ಯಮವಿಚಾರಿತಮ್‌ 11೬೯1 


ದರೋಡೆಕೋರರೊಡನೆ ವ್ಯವಹರಿಸುವಾಗ ಶಪಥ ಮಾಡಿ ಹೇಳಿದರೇ 
ಆಪತ್ತಿನಿಂದ ಬಿಡುಗಡೆ ಎನ್ನುವ ಪ್ರಸಂಗ ಬಂದರೆ ಅಥವಾ ಸುಳ್ಳು 
ಶಪಥಗಳಿಂದಲೂ ಬಿಡುಗಡೆ ಶಕ್ಕವಿರುವುದಾದರೆ ಆಗ ಸುಳ್ಳು ಹೇಳುವುದೇ 
ಶ್ರೇಯಸ್ಕರ. ಆ ಸುಳ್ಳೇ ಸತ್ಯವಾಗುವುದು, ಸಂಶಯವಿಲ್ಲ 


ನ ಚ ತೇಭ್ಯೋ ಧನಂ ದೇಯಂ ಶಕ್ಕೇ ಸತಿ ಕಥಂಚನ । 

ಪಾಪೇಭ್ಯೋ ಹಿ ಧನಂ ದತ್ತಂ ದಾತಾರಮಪಿ ಪೀಡಯೇತ್‌ ॥॥೭೦॥ 

ತಸಾದರ್ಮಾರ್ಥಮನ್ನತಮುಕಾ ನಾನ್ಗತವಾಗವೇತ್‌ 11೭೧॥ 
೪೦ಎ ೪ ಇವ ಲ ಬ 


ಸತ್ಯ ಹೇಳಿ ನಮ್ಮಲ್ಲಿರುವ ಹಣವನ್ನೆಲ್ಲ ಅವರಿಗೆ ದಾನ ಮಾಡಬಾರದು. 
ಶಕ್ಯವಿದ್ಧರೆ ಸರ್ವಥಾ ಕೊಡದೇ ಇರಬೇಕು. ಪಾಪಿಗಳಿಗೆ ಧನದಾನ ಮಾಡಿದರೆ ಆ 
ಧನವು ದಾತೃವಿಗೇ ಅನಿಷ್ಟ ಪೀಡೆ ಉಂಟುಮಾಡುತ್ತದೆ. ಅದರಿಂದ ಪುಣ್ಯಕ್ಕಾಗಿ 
ಸುಳ್ಳು ಹೇಳಿದರೆ ಅವನು ಸುಳ್ಳನೆನಿಸುವುದಿಲ್ಲ 


ಏಷ ತೇ ಲಕ್ಷಣೋದ್ದೇಶಃ ಸಮುದ್ದಿಷ್ಟೋ ಯಥಾವಿಧಿ 1೭೨11 

ಯಥಾಧರ್ಮಂ ಯಥಾಬುದ್ಧಿ ಮಯಾ ಪಾರ್ಥ ಹಿತಾರ್ಥಿನಾ । 

ಏತಚು ತಾ ಬ್ರೂಹಿ ಪಾರ್ಥ ಯದಿ ವಧ್ಲೋ ಯುಧಿಷ್ಠಿರಃ 11೭೩11 
ಲ್ರ ವ ಶಿ ಅ 


ಇದು ಸತ್ಯಲಕ್ಷಣದ ಉಪದೇಶ. ವಿಧ್ಯನುಸಾರವಾಗಿ ಇದನ್ನು ನಿನಗೆ 
ಹೇಳಿದ್ದೇನೆ. ಸತ್ಯವು ಧರ್ಮವಾಗುವಂತೆ ಹೇಳಿದ್ದೇನೆ. ಅದು ನಿನ್ನ ಬುದ್ದಿಗೆ 
ತಿಳಿಯುವಂತೆ ನಿನ್ನ ಹಿತಾರ್ಥಿಯಾಗಿ ನಿನಗೆ ಹೇಳಿದ್ದೇನೆ. ಇದನ್ನು ಕೇಳಿದ ಮೇಲೂ, 
ಅರ್ಜುನ, ಹೇಳು, ಯುಧಿಷ್ಠಿರನು ಈಗ ನಿನಗೆ ವಧ್ಯನೆ? 


ಕರ್ಣಪರ್ವ 219 


ಅರ್ಜುನಃ 

ಯಥಾ ಬ್ರೂಯಾನ್ಶಹಾಪ್ರಾಜ್ಞೋ ಯಥಾ ಬ್ರೂಯಾನ್ಫಹಾಮತಿ: । 

ಹಿತಂ ಚೈವ ಯಥಾಸ್ಥಾಕಂ ತಥೈತದ್ವಚನಂ ತವ 1೭೪॥ 

ಅರ್ಜುನ ನುಡಿದ ಮಹಾಪ್ರಾಜ್ಞನು ನುಡಿಯುವಂತೆ, ಒಳ್ಳೆ ಬುದ್ಧಿವಂತನು 
ಆಡುವಂತೆ ನಮಗೆ ಹಿತಕರವಾಗುವಂತೇ ಇದೆ ಈಗ ನೀನು ಹೇಳಿದ ಮಾತು. 

ಭವಾನ್ನಾತೃಸಮೋತಸ್ಥಾಕಂ ತಥಾ ಪಿತೃಸಮೋತಪಿ ಚ । 

ಗತಿಶ್ವ ಪರಮಾ ಕೃಷ್ಣ ತಮೇವ ಚ ಪರಾಯಣಮ್‌ 11೭೫1! 

ನೀನು ನಮಗೆ ತಾಯಿಗೆ ಸಮಾನ, ತಂದೆಗೆ ಸಮಾನ, ನೀನೆ ನಮಗೆ ಪರಗತಿ 
ತೋರುವವನು. ನೀನೇ ನಮಗೆ ಕೊನೆಯ ಆಶ್ರಯ. 


ನಹಿತೇ ತ್ರಿಷು ಲೋಕೇಷು ವಿದ್ಯತೇಇವಿದಿತಂ ಕ್ಷಚಿತ್‌ | 
ತಸ್ಮಾದ್ಧವಾನ್‌ ಪರಂ ಧರ್ಮಂ ವೇದ ಸರ್ವಂ ಯಥಾತಥಮ್‌ ॥೭೬॥ 


ನಿನಗೆ ತಿಳಿಯದಿರುವುದು ಮೂಲೋಕದಲ್ಲಿ ಎಲ್ಲಿಯೂ ಇಲ್ಲ ಪರಧರ್ಮ 
ಎಲ್ಲವನ್ನೂ ನೀನು ಯಥಾವತಾಗಿ ತಿಳಿದಿರುವೆ. 


ಅವಧ್ಯಂ ಪಾಂಡವಂ ಮನ್ಯೇ ಧರ್ಮರಾಜಂ ಯುಧಿಷ್ಠಿರಮ್‌ । 
ತಸ್ಮಿನ್‌ ಸಮಯಸಂಯೋಗೇ ಬ್ರೂಹಿ ಕಿಂಚಿದನುಗ್ರಹಮ್‌ 11೭೭ 


ಧರ್ಮರಾಜಯುಧಿಷ್ಠಿರನನ್ನು ಅವಧ್ಯನೆಂದೇ ನಾನೀಗ ತಿಳಿದೆ. ಆದರೆ ಈ 
ಅಹಿಂಸೆಯಲ್ಲಿ ನನ್ನ ಪ್ರತಿಜ್ಞಾಪಾಲನೆ ತಳಕು ಹಾಕಿಕೊಂಡಿದೆ. ಅದರ ವಿಷಯದಲ್ಲಿ 
ನೀನು ಸ್ವಲ್ಪ ಅನುಗ್ರಹ ಮಾಡಿ ಹೇಳು. 


ಇದಂ ಚಾಪರಮತ್ತೆೈವ ಶೃಣು ಕೃತ್ಸ್ನಂ ವಿವಕ್ಷಿತಮ್‌ 11೭೮॥ 
ಈ ಪ್ರತಿಜ್ಞೆಯ ವಿಷಯದಲ್ಲಿ ನಾನು ನಿನಗೆ ಹೇಳಬೇಕಾಗಿರುವುದನ್ನು ಪೂರ್ತಿ 
ಹೇಳುತ್ತೇನೆ, ಕೇಳು. 
ಜಾನಾಸಿ ದಾಶಾರ್ಹ ಮಮ ವ್ರತಂ ತ್ತಂ 
ಯೋ ಮಾಂ ಬ್ರೂಯಾತ್ಮಶ್ಚನ ಮಾನುಷೇಷು ! 


ಅನ್ಯಸ್ಥೆ ತ್‌ ತ್ವಂ ಗಾಂಡಿವಂ ದೇಹಿ ಪಾರ್ಥ 
ಯಸ್ತತ್ತೋತಸ್ತ್ರೈರ್ವೀರ್ಯತೋ ವಾ ವಿಶಿಷ್ಠ; 11೭೯॥ 


220 ಮಹಾಭಾರತ 


ಹನ್ಯಾಮಹಂ ಕೇಶವ ತಂ ಪ್ರಸಹ್ಯ 
ಭೀಮೋ ಹನ್ಯಾತ್‌ ತೂಬರಕೇತಿ ಚೋಕ್ತಃ | 
ತನ್ಮೇ ರಾಜಾ ಪ್ರೋಕ್ತವಾಂಸ್ತೇ ಸಮಕ್ಷಂ 
ಧನುರ್ದೇಹೀತ್ಯಸಕೃದ್‌ ವೃಷ್ಟಿಸಿಂಹ 11೮೦॥॥ 


ಕೃಷ್ಣ ನನ್ನ ವ್ರತ ಏನೆಂಬುದು ನಿನಗೆ ತಿಳಿದೇ ಇದೆ. ಮಾನವರಲ್ಲಿ ಯಾರೇ 
ಆಗಲಿ, "ಅರ್ಜುನ, ನಿನಗಿಂತ ಬೇರೆಯಾಗಿ ಅಸ್ವವಿದ್ಯೆಯಲ್ಲಾಗಲಿ ಪರಾಕ್ರಮ 
ದಲ್ಲಾಗಲಿ ಯಾವನು ಹೆಚ್ಚೋ ಅವನಿಗೇ ನಿನ್ನ ಈ ಗಾಂಡೀವವನ್ನು ಕೊಡು' ಎಂದು 
ಹೇಳಿದರೆ, ಕೃಷ್ಣ ನಾನು ಬಲಾತ್ಕಾರವಾಗಿ ಅವನನ್ನು ಕೊಲ್ಲುವೆನು ಎಂದು ಗುರು 
ದ್ರೋಣರ ಮುಂದೆ ರಹಸ್ಯವಾಗಿ ವ್ರತಸ್ವೀಕಾರ ಮಾಡಿದ್ದೆ ಮತ್ತು ಭೀಮನೂ 
ಕೂಡ, ಅವನನ್ನು ಕುರುಚಲು ಗಡ್ಡದವನೆಂದು ಯಾರಾದರೂ ಹೇಳಿದರೆ, 
ಅವನನ್ನು ಕೊಲ್ಲುವ ವ್ರತ ಸ್ವೀಕರಿಸಿದ್ದಾನೆ. ರಾಜಾಯುಧಿಷ್ಠಿರನು ನಿನ್ನ ಸಮಕ್ಷಮ 
ದಲ್ಲಿಯೇ ನನಗೆ "ಧನುಸನ್ನು ಬೇರೆಯವರಿಗೆ ಕೊಡೆಂದು' ಅನೇಕ ಬಾರಿ 
ಹೇಳಿದ್ದಾನೆ. 


ಧನುರ್ವಿದ್ಯೆಯ ಪ್ರಥಮ ಆಚಾರ್ಯನಾದ ಪರಶುರಾಮ, ಶಿಷ್ಯರಿಗೆ 
ಆದೇಶ ನೀಡಿದ್ದ: "ನೀವು ನಿಮ್ಮ ಶಿಷ್ಯರಿಗೆ ಅಭ್ಯಾಸ ಮಾಡಿಸುವಾಗ ಅವರಿಂದ 
ಒಂದು ರಹಸ್ಯವಾದ ವ್ರತಸ್ವೀಕಾರ ಮಾಡಿಸಬೇಕು. ಆ ವ್ರತ ಶತ್ರುವಧ 
ರೂಪವಾಗಿರಬೇಕು,  ಲೋಕೋಪದ್ರವಕಾರಿಯಾಗದಿರಬೇಕು' ಎಂದು. 
ಅದರಿಂದ ಭೀಮ ದ್ರೋಣರ ಮುಂದೆ ತಾನು ಒಳ್ಳೆಯ ಗಡ್ಡ ಉಳ್ಳವನೇ ಒಳ್ಳೆಯ 
ಪೌರುಷ ಉಳ್ಳವನೇ ಆದರೂ "ಹರಕುಗಡ್ಡದವನು' "ತೂಬರ' ಷಂಡ ಎಂದು 
ತನ್ನನ್ನು ಶತ್ರು ಕರೆದರೆ ಅವನನ್ನು ತಾನು ಕೊಲ್ಲುವೆನೆಂದು, ಅರ್ಜುನ ತನ್ನ 
ಗಾಂಡೀವವನ್ನು “ಅದು ನಿನಗೆ ಯೋಗ್ಯವಲ್ಲ, ಅನ್ಯರಿಗೆ ಕೊಡೆ'ಂದರೆ 
ಕೊಲ್ಲುವೆನೆಂದು ವ್ರತಸ್ವೀಕಾರ ಮಾಡಿದ್ದ. 


ತಂ ಚೇದ್ದನ್ಯಾಂ ಕೇಶವ ಜೀವಲೋಕೇ 
ಸ್ನಾತಾ ಕಾಲಂ ನಾಹಮಪ್ಯಲ್ಪಮಾತ್ರಮ್‌ । 
ಧ್ಯಾತ್ವಾ ನೂನಂ ಹ್ಯೇನಸಾ ಚಾಪಿ ಯುಕ್ತೋ 
ವಧಂ ರಾಜ್ಞೋ ಭ್ರಷ್ಟವೀರ್ಯೋ ವಿಚೇತಾಃ 11೮೧॥॥ 


ಆದರೆ ಕೃಷ್ಣ ನಾನು ಯುಧಿಷ್ಠಿರನನ್ನು ಕೊಂದರೆ, ಜೀವಲೋಕದಲ್ಲಿ ಅಲ್ಪಕಾಲ 
ಮಾತ್ರವೂ ಕೂಡ ಬದುಕಿರಲಾರೆ. ರಾಜವಧೆಯನ್ನು ಮಾಡಿದೆನೆಂದು ಸದಾ 


ಕರ್ಣಪರ್ವ 221 


ನೆನೆದು ಮತ್ತು ಪಾಪದಿಂದಲೂ ಯುಕನಾಗಿ ಶಕಿಯುಡುಗಿ ಬುದ್ಧಿವಿಕಲನೂ 
ಆಗುತ್ತೇನೆ. 


ಸಾ ಚ ಪ್ರತಿಜ್ಞಾ ಮಮ ಲೋಕಸಿದೆ 
ಇ ಏಳೆಲ 
ಭವೇತ್ಪತ್ಯಾ ಧರ್ಮಭೃತಾಂ ವರಿಷ್ಠ I 
ಯಥಾ ಜೀವೇತ್‌ ಪಾಂಡವೋಂಹಂ ಚ ಕೃಷ್ಣ 
ತಥಾ ಬುದ್ಧಿಂ ದಾತುಮದ್ಯಾರ್ಹಸಿ ತ್ವಮ್‌ 11೮೨! 


ಧರ್ಮಧಾರಕರಲ್ಲಿ ಶ್ರೇಷ್ಠನಾದ ಕೃಷ್ಣನೆ, ಪರಲೋಕದ ಸಿದ್ಧಿಗಾಗಿ ನನ್ನ ಆ 
ಪ್ರತಿಜ್ಞೇಯೂ ಸತ್ಯವಾಗಿ ಈಡೇರಬೇಕು ಮತ್ತು ಯುಧಿಷ್ಠಿರನೂ ನಾನೂ ಇಬ್ಬರೂ 
ಬದುಕಿರಬೇಕು, ಅಂಥ ಒಂದು ಉಪಾಯವನ್ನು ನೀನು ನನಗೆ ಉಪದೇಶಿಸಬೇಕು. 


ವಾಸುದೇವಃ 


ರಾಜಾ ಶ್ರಾಂತೋ ಜಗತೋ ವಿಕ್ಷತಶ್ವ 
ಕರ್ಣೇನ ಸಂಖೇ ನಿಶಿತೈರ್ಬಾಣಸಂಘೈಃ 11೮೩ 


ಕೃಷ್ಣ ನುಡಿದ ಜಗತ್ತಿನ ರಾಜ ಯುಧಿಷ್ಠಿರ ಮೊದಲೇ ಆಯಾಸಗೊಂಡಿದ್ದ 
ಆದರೂ ಕರ್ಣನೊಡನೆ ರಣದಲ್ಲಿ ತೀಕ್ಷೈವಾದ ಬಾಣಸಮೂಹಗಳಿಂದ ಮೈಯೆಲ್ಲ 
ಬಹಳ ಗಾಯ ಮಾಡಿಕೊಂಡ. 


ಯಶ್ಚಾನಿಶಂ ಸೂತಪುತ್ರೇಣ ವೀರ 
ಶರೈರ್ಭ್ಯಶಂ ತಾಡಿತೋ ಯುಧ್ಯಮಾನಃ | 
ಅತಸ್ತ ಮೇತೇನ ಸರೋಷಮುಕ್ತೋ 
ದುಃಖಾನ್ನಿತೇ ನೇದಮಯುಕ್ತರೂಪಮ್‌ 11೮೪॥ 


ವೀರನೆ, ಎಡೆಬಿಡದೆ ಕರ್ಣನೊಂದಿಗೆ ಯುದ್ಧಮಾಡಿ ಬಾಣಗಳಿಂದ ಬಹಳ 
ಹೊಡೆಸಿಕೊಂಡ. ಅದರಿಂದ ದುಖಯುಕನಾದ ಅವನು ಕೋಪದಿಂದ ನಿನಗೆ 
ಅಯುಕವಾದ ಈ ಮಾತನ್ನಾಡಿದ್ದಾನೆ. ದುಖಯುಕನಾದ ವ್ಯಕ್ತಿಯಲ್ಲಿ ಇದೇನೂ 
ಅಯುಕವಲ್ಲ 


222 ಮಹಾಭಾರತ 


ಅಕೋಪಿತೋ ಹ್ಯೇಷ ಯದಿ ಸ್ಮ ಸಂಖೇ 
ಕರ್ಣಂ ನ ಹನ್ಯಾದಿತಿ ಚಾಬ್ರವೀಚ್ಚ । 
ಜಾನಾತಿ ತಂ ಪಾಂಡವ ಏಷ ಚಾಪಿ 
ಪಾಪಂ ಲೋಕೇ ಕರ್ಣಮಸಹ್ಯಮನ್ಯೆ ಛಃ 11೮೫1 


ಮತ್ತು "ಈ ಅರ್ಜುನನನ್ನು ನಾನು ಕೋಪಗೊಳಿಸದಿದ್ದರೆ ಈತ ಕರ್ಣನನ್ನು 
ಕೊಲ್ಲದಿರಬಹುದು' ಎಂಬ ಅಭಿಪ್ರಾಯದಿಂದಲೂ ನಿನ್ನ ಮುಂದೆ ಈ 
ಮಾತನ್ನಾಡಿದ್ದಾನೆ. ಮತ್ತು ಯುಧಿಷ್ಠಿರನು, ಪಾಪಿ ಕರ್ಣನು ಲೋಕದಲ್ಲಿ ಅನ್ಯರಿಂದ 
ಮಣಿಸಲಾಗದವನೆಂದೂ ತಿಳಿದಿದ್ದಾನೆ. 


ತತಸ್ತ, ಮುಕ್ತೋ ಭೃಶರೋಷಿತೇನ 

ರಾಜ್ಞಾ ಸಮಕ್ಷಂ ಪರುಷಾಣಿ ಪಾರ್ಥ 11೮೬॥॥ 
ತಸ್ಮಾತ್‌ ಪಾರ್ಥ ತ್ವಾಂ ಪರುಷಾಣ್ಯವೋಚತ್‌ 

ಕರ್ಣೋತಬ್ರವೀದ್‌ ಯತ್‌ ಪುರಾ ದ್ಯೂತಕಾಲೇ ICL 


ಅದರಿಂದಲೆ ಬಹಳ ಕೋಪಗೊಂಡ ಯುಧಿಷ್ಠಿರನು ನನ್ನೆದುರಿನಲ್ಲಿಯೆ ನಿನಗೆ 
ಕಟುನುಡಿಗಳನ್ನು ಆಡಿದ್ದಾನೆ. ಅದರಿಂದಲೇ ಕರ್ಣನೂ ಕೂಡ ಹಿಂದೆ 
ದ್ಯೂತಕಾಲದಲ್ಲಿ ನಿನಗೆ "ಬಸವ ಬಸವ' "ಏನೂ ಕೆಲಸಕ್ಕೆ ಬಾರದವ' ಎಂದು 
ಮುಂತಾಗಿ ಯಾವ ಕಟುನುಡಿಗಳನ್ನು ಆಡಿದ್ದನೋ ಅವುಗಳನ್ನೇ ಈಗ 
ಯುಧಿಷ್ಠಿರನೂ ನಿನಗೆ ಆಡಿದ್ದಾನೆ. "ನಿನಗೇಕೆ ಈ ಗಾಂಡೀವ?' ಎಂದು. 


ತಸ್ಮಿನ್‌ ಹತೇ ಕುರವೋ ನಿರ್ಜಿತಾಃ ಸ್ಯುಃ 
ಏವಂಬುದ್ಧಿಃ ಪಾರ್ಥಿವೋ ಧರ್ಮಪುತ್ರಃ ISS 
ಕರ್ಣನನ್ನು ನೀನು ಕೊಂದೆಯಾದರೆ ಕೌರವರನ್ನು ಸುಲಭವಾಗಿ ನಾವು ಗೆಲ್ಲಲು 
ಸಾಧ್ಯವಾಗುತ್ತದೆ, ಇದು ಧರ್ಮರಾಜನ ಅಭಿಪ್ರಾಯ. 


ತತೋ ವಧಂ ನಾರ್ಹತಿ ಧರ್ಮಪುತ್ರ- 
ಸ್ಹಯಾ ಪ್ರತಿಜ್ಞಾರ್ಜುನ ಪಾಲನೀಯಾ । 
ಜೀವನ್ನಯಂ ಯೇನ ಮೃತೋ ಭವೇದ್ಧಿ 
ತನ್ನೇ ನಿಬೋಧೇಹ ತವಾನುರೂಪಮ್‌ 11೮೯॥ 


ಕರ್ಣಪರ್ವ 223 


ಅದರಿಂದ ಧರ್ಮರಾಜ ನಿನಗೆ ವಧಾರ್ಹನಲ್ಲ ಅರ್ಜುನ, ನೀನೀಗ ನಿನ್ನ 
ಪ್ರತಿಜ್ಞೆಯನ್ನು ಪಾಲನೆ ಮಾಡಬೇಕಾಗಿದೆ. ಹೇಗೆ ಎಂದರೆ ಧರ್ಮರಾಜ 
ಜೀವಂತನಿದ್ದೇ ಮೃತನೆನಿಸಬೇಕು. ಹಾಗೆ ಮಾಡು, ಹಾಗೆ ಮಾಡಿದರೆ ಅದು ನಿನಗೆ 
ಅನುರೂಪವೆನಿಸುವುದು. ಅದಾದರೂ ಹೇಗೆ ಸಾಧ್ಯ ಎಂದರೆ ಅದನ್ನು ನಾನು 
ಹೇಳುತ್ತೇನೆ, ಕೇಳು. 


ಯದಾ ಮಾನಂ ಲಭತೇ ಮಾನನಾರ್ಹ- 
ಸ್ತದಾ ಸ ವೈ ಜೀವತಿ ಜೀವಲೋಕೇ Fol 


ಯದಾವಮಾನಂ ಲಭತೇ ಮಹಾಂತಂ 
ತದಾ ಜೀವನ್ಮ ತೆ ಇತ್ಯುಚ್ಛತೇ ಸಃ IO 


ಸಮ್ಮಾನಕ್ಕೆ ಅರ್ಹನಾದವನು ಸಮ್ಮಾನ ಪಡೆಯುತ್ತಿದ್ದರೆ ಆಗ ಅವನು 
ಜೀವಲೋಕದಲ್ಲಿ ಜೀವಂತನೆನಿಸುತಾನೆ. ಮಹಾ ಅವಮಾನವನ್ನು ಪಡೆದರೆ 
ಅವನು ಜೀವಂತನಿದ್ದೂ ಮೃತ ಎಂದೇ ಎನಿಸುತಾನೆ. 


ಸಮ್ಮಾ ನಿತಃ ಪಾರ್ಥಿವೋ5ಯಂ ಸದೈವ 
ತ್ವಯಾ ಸಭೀಮೇನ ತಥಾ ಯಮಾಭ್ಯಾಮ್‌ I 
ವೃದ್ಧೈಶ್ವ ಲೋಕೇ ಪುರುಷಪ್ರವೀರೈ- 
ಸ್ವಸ್ಯಾವಮಾನಂ ಕಲಯಾ ತ್ವಂ ಪ್ರಯುಂಕ್ಹ್ವ Il 
ಈ ಯುಧಿಷ್ಠಿರನು ನಿನ್ನಿಂದ, ಭೀಮನಿಂದ, ನಕುಲ-ಸಹದೇವರಿಂದ, 
ಲೋಕದಲ್ಲಿ ಗುರು-ಹಿರಿಯರಿಂದ ಮತ್ತು ಮಹಾವೀರಪುರುಷರಿಂದಲೂ ಸದಾ 
ಸಮ್ಮಾನಿತನಾಗಿರುವನು. ಅವನಿಗೆ ನೀನು ಈಗ “ಕಲಯಾ' ಸ್ವಲ್ಪ ಅವಮಾನ 
ಮಾಡು. 
ಹೆಚ್ಚು ಬೇಡ. ದೊಡ್ಡ ಧನಿಯಿಂದ ಎಲ್ಲರ ಎದುರಿಗೆ ಅವಮಾನ 
ಮಾಡಬೇಡ. ನಮ್ಮೊಳಗೇ ಏಕಾಂತದಲ್ಲಿ ಸಣ್ಣಧ್ಮನಿಯಿಂದ ಅವಮಾನ ಮಾಡು. 
ತ್ಹಮಿತ್ಯತ್ರಭವಂತಂ ಹಿ ಬ್ರೂಹಿ ಪಾರ್ಥ ಯುಧಿಷ್ಠಿರಮ್‌ । 
ತ್ಹಮಿತ್ಯುಕ್ತೋ ಹಿ ನಿಹತೋ ಗುರುರ್ಭವತಿ ಭಾರತ Ia 


222 ಮಹಾಭಾರತ 


ಅಕೋಷಿತೋ ಹ್ಯೇಷ ಯದಿ ಸ್ಥ ಸಂಖೇ 
ಕರ್ಣಂ ನ ಹನ್ಯಾದಿತಿ ಚಾಬ್ರವೀಚ್ಚ । 
ಜಾನಾತಿ ತಂ ಪಾಂಡವ ಏಷ ಚಾಪಿ 
ಪಾಪಂ ಲೋಕೇ ಕರ್ಣಮಸಹ್ಯಮನ್ಯೆ ಛಃ 11೮೫॥ 


ಮತ್ತು "ಈ ಅರ್ಜುನನನ್ನು ನಾನು ಕೋಪಗೊಳಿಸದಿದ್ದರೆ ಈತ ಕರ್ಣನನ್ನು 
ಕೊಲ್ಲದಿರಬಹುದು' ಎಂಬ ಅಭಿಪ್ರಾಯದಿಂದಲೂ ನಿನ್ನ ಮುಂದೆ ಈ 
ಮಾತನ್ನಾಡಿದ್ದಾನೆ. ಮತ್ತು ಯುಧಿಷ್ಠಿರನು, ಪಾಪಿ ಕರ್ಣನು ಲೋಕದಲ್ಲಿ ಅನ್ಯರಿಂದ 
ಮಣಿಸಲಾಗದವನೆಂದೂ ತಿಳಿದಿದ್ದಾನೆ. 


ತತಸ್ತ ಮುಕ್ತೋ ಭೃಶರೋಷಿತೇನ 
ರಾಜ್ಞಾ ಸಮಕ್ಷಂ ಪರುಷಾಣಿ ಪಾರ್ಥ 11೮೬॥ 


ತಸ್ಮಾತ್‌ ಪಾರ್ಥ ತ್ಹಾಂ ಪರುಷಾಣ್ಯವೋಚತ್‌ 
ಕರ್ಣೋರಬ್ರವೀದ್‌ ಯತ್‌ ಪುರಾ ದ್ಯೂತಕಾಲೇ 11೮೭॥ 


ಅದರಿಂದಲೆ ಬಹಳ ಕೋಪಗೊಂಡ ಯುಧಿಷ್ಠಿರನು ನನ್ನೆದುರಿನಲ್ಲಿಯೆ ನಿನಗೆ 
ಕಟುನುಡಿಗಳನ್ನು ಆಡಿದ್ದಾನೆ. ಅದರಿಂದಲೇ ಕರ್ಣನೂ ಕೂಡ ಹಿಂದೆ 
ದ್ಯೂತಕಾಲದಲ್ಲಿ ನಿನಗೆ "ಬಸವ ಬಸವ' "ಏನೂ ಕೆಲಸಕ್ಕೆ ಬಾರದವ' ಎಂದು 
ಮುಂತಾಗಿ ಯಾವ ಕಟುನುಡಿಗಳನ್ನು ಆಡಿದ್ದರೋ ಅವುಗಳನ್ನೇ ಈಗ 
ಯುಧಿಷ್ಠಿರನೂ ನಿನಗೆ ಆಡಿದ್ದಾನೆ. "ನಿನಗೇಕೆ ಈ ಗಾಂಡೀವ?' ಎಂದು. 


ತಸ್ಮಿನ್‌ ಹತೇ ಕುರವೋ ನಿರ್ಜಿತಾಃ ಸ್ಯುಃ 
ಏವಂಬುದ್ಧಿಃ ಪಾರ್ಥಿವೋ ಧರ್ಮಪುತ್ರಃ 11೮೮॥ 
ಕರ್ಣನನ್ನು ನೀನು ಕೊಂದೆಯಾದರೆ ಕೌರವರನ್ನು ಸುಲಭವಾಗಿ ನಾವು ಗೆಲ್ಲಲು 
ಸಾಧ್ಯವಾಗುತದೆ, ಇದು ಧರ್ಮರಾಜನ ಅಭಿಪ್ರಾಯ. 
ತತೋ ವಧಂ ನಾರ್ಹತಿ ಧರ್ಮಪುತ್ರ- 
ಸ್ಹಯಾ ಪ್ರತಿಜ್ಞಾರ್ಜುನ ಪಾಲನೀಯಾ । 
ಜೀವನ್ನಯಂ ಯೇನ ಮೃತೋ ಭವೇದ್ದಿ 
ತನ್ನೇ ನಿಬೋಧೇಹ ತವಾನುರೂಪಮ್‌ 11೮೯॥॥ 


ಕರ್ಣಪರ್ವ 223 


ಅದರಿಂದ ಧರ್ಮರಾಜ ನಿನಗೆ ವಧಾರ್ಹನಲ್ಲ ಅರ್ಜುನ, ನೀನೀಗ ನಿನ್ನ 
ಪ್ರತಿಜ್ಞೆಯನ್ನು ಪಾಲನೆ ಮಾಡಬೇಕಾಗಿದೆ. ಹೇಗೆ ಎಂದರೆ ಧರ್ಮರಾಜ 
ಜೀವಂತನಿದ್ದೇ ಮೃತನೆನಿಸಬೇಕು. ಹಾಗೆ ಮಾಡು, ಹಾಗೆ ಮಾಡಿದರೆ ಅದು ನಿನಗೆ 
ಅನುರೂಪವೆನಿಸುವುದು. ಅದಾದರೂ ಹೇಗೆ ಸಾಧ್ಯ ಎಂದರೆ ಅದನ್ನು ನಾನು 
ಹೇಳುತ್ತೇನೆ, ಕೇಳು. 


ಯದಾ ಮಾನಂ ಲಭತೇ ಮಾನನಾರ್ಹ- 
ಸ್ತದಾ ಸ ವೈ ಜೀವತಿ ಜೀವಲೋಕೇ ol 


ಯದಾವಮಾನಂ ಲಭತೇ ಮಹಾಂತಂ 
ತದಾ ಜೀವನ್ಮ ತೆ ಇತ್ಯುಚ್ಛತೇ ಸಃ 11೯೧! 


ಸಮ್ಮಾನಕ್ಕೆ ಅರ್ಹನಾದವನು ಸಮ್ಮಾನ ಪಡೆಯುತ್ತಿದ್ದರೆ ಆಗ ಅವನು 
ಜೀವಲೋಕದಲ್ಲಿ ಜೀವಂತನೆನಿಸುತಾನೆ. ಮಹಾ ಅವಮಾನವನ್ನು ಪಡೆದರೆ 
ಅವನು ಜೀವಂತನಿದ್ದೂ ಮೃತ ಎಂದೇ ಎನಿಸುತಾನೆ. 


ಸಮ್ಮಾ ನಿತಃ ಪಾರ್ಥಿವೋ5ಯಂ ಸದೈವ 
ತ್ವಯಾ ಸಭೀಮೇನ ತಥಾ ಯಮಾಭ್ಯಾಮ್‌ । 
ವೃದ್ಧೈಶ್ಚಲೋಕೇ ಪುರುಷಪ್ರವೀರೈ- 
ಸ್ವಸ್ಯಾವಮಾನಂ ಕಲಯಾ ತ್ತಂ ಪ್ರಯುಂಕ್ಚ 11೯೨॥॥ 
ಈ ಯುಧಿಷ್ಠಿರನು ನಿನ್ನಿಂದ, ಭೀಮನಿಂದ, ನಕುಲ-ಸಹದೇವರಿಂದ, 
ಲೋಕದಲ್ಲಿ ಗುರು-ಹಿರಿಯರಿಂದ ಮತ್ತು ಮಹಾವೀರಪುರುಷರಿಂದಲೂ ಸದಾ 
ಸಮ್ಮಾನಿತನಾಗಿರುವನು. ಅವನಿಗೆ ನೀನು ಈಗ “ಕಲಯಾ' ಸ್ವಲ್ಪ ಅವಮಾನ 
ಮಾಡು. 
ಹೆಚ್ಚು ಬೇಡ. ದೊಡ್ಡ ಧ್ವನಿಯಿಂದ ಎಲ್ಲರ ಎದುರಿಗೆ ಅವಮಾನ 
ಮಾಡಬೇಡ. ನಮ್ಮೊಳಗೇ ಏಕಾಂತದಲ್ಲಿ ಸಣ್ಣಧ್ದನಿಯಿಂದ ಅವಮಾನ ಮಾಡು. 
ತ್ತಮಿತ್ಯತ್ರಭವಂತಂ ಹಿ ಬ್ರೂಹಿ ಪಾರ್ಥ ಯುಧಿಷ್ಠಿರಮ್‌ । 
ತಮಿತ್ಯುಕ್ತೋ ಹಿ ನಿಹತೋ ಗುರುರ್ಭವತಿ ಭಾರತ 11೯೩11 


224 ಮಹಾಭಾರತ 


ಹೇಗೆ ಅವಮಾನ ಮಾಡಬೇಕೆಂದರೆ, ಯುಧಿಷ್ಠಿರನನ್ನು ಗೌರವದಿಂದ 
"ಅತ್ರಭವಾನ್‌' ಪೂಜ್ಯರಾದ “ತಾವು' ಎನ್ನದೆ, ತಿರಸ್ಕಾರದಿಂದ "ತ್ವಂ' "ನೀನು' ಎಂದು 
ಸಂಬೋಧಿಸಿ ನಿಂದೆ ಮಾಡು. ಕಿರಿಯನು 'ನೀನು' ಎಂದು ಸಂಬೋಧಿಸಿದರೆ 
ಹಿರಿಯನಿಗೆ ಅದೇ ವಧೆ ಎನಿಸುತದೆ. 


ಏವಮಾಚರ ಕೌಂತೇಯ ಧರ್ಮರಾಜೇ ಯುಧಿಷ್ಠಿರೇ । 
ಅಧರ್ಮಯುಕ್ತಂ ತ್ರಂಯೋಗಂ ಕುರುಷ್ಟೈವಂ ಕುರೂದ್ವಹ 1£೯೪॥ 


ಧರ್ಮರಾಜನಾದ ಯುಧಿಷ್ಠಿರನಲ್ಲಿ ಅರ್ಜುನ, ನೀನು ಹೀಗೇ ಮಾಡು. ಹೀಗೆ 
ಪಾಪಯುಕ್ತವಾದ "ನೀನು' ಎಂಬ ಸಂಬೋಧನವನ್ನು ಮಾಡು. 


ಆಥರ್ವಾಂಗಿರಸೀ ಹ್ಯೇಷಾ ಶ್ರುತೀನಾಮುತ್ತಮಾ ಶ್ರುತಿಃ | 
ಅವಿಚಾರ್ಯೆವ ಕಾರ್ಯೆಷಾ ಶ್ರೇಯಃಕಾಮೈರ್ನರೈಃ ಸದಾ ॥೯೫॥ 


ಅವಧೇನ ವಧಃ ಪ್ರೋಕ್ತೋ ಯದ್ಗುರುಸ್ತ ಮಿತಿ ಪ್ರಭುಃ । 
ತದ್‌ ಬ್ರೂಹಿ ತಂ ಯನ್ಮಯೋಕ್ತಂ ಧರ್ಮರಾಜಸ್ಯ ಧರ್ಮವಿತ್‌ ೯೬ 


"ಪ್ರಭುಃ ಗುರು? ಪ್ರಭುವೆನಿಸಿರುವ ಹಿರಿಯನು "ತ್ವಮಿತಿ ಪ್ರೋಕ್ಯ' ನೀನೆಂದು 
ಸಂಬೋಧಿಸಲಡುವುದೇನಿದೆಯೋ ಅದು "ಅವಧೇನ ವಧಃ ಪ್ರತ್ಯಕ್ಷ 
ವಧೆಯಿಲ್ಲದೇ ಮಾಡುವ ಒಂದು ಬಗೆಯ ವಧೆಯೆ'-ಈ ವಚನವು 
ಅಥರ್ವವೇದದಲ್ಲಿ ಬರುವ, ಶ್ರುತಿಗಳಲ್ಲಿ ಶ್ರೇಷ್ಠವಾದ ಶ್ರುತಿ. ಈ ಶ್ರುತಿ ಹೇಳಿದಂತೆ 
ಮಾಡುವುದು ಶ್ರೇಯಸ್ಕರ. ಶ್ರೇಯಸನ್ನು ಬಯಸುವವರು ಏನೂ ಅನುಮಾನ 
ಮಾಡದೆ ಈ ಶ್ರುತಿಯನ್ನು ಸದಾ ಆಚರಣೆಯಲ್ಲಿ ತರಬೇಕು. ಅದರಿಂದ 
ಧರ್ಮಜ್ಞನಾದ ನೀನು ಧರ್ಮರಾಜನಿಗೆ ನಾನು ಹೇಳಿದ "ತ್ವಂ' ಶಬ್ದ 
ಸಂಬೋಧನವನ್ನು ಉಚ್ಚರಿಸು. 


ವಧೋ ಹ್ಯಯಂ ಪಾಂಡವ ಧರ್ಮರಾಜ್ಞ- 
ಸ್ಚತ್ತೋ ಯುಕ್ತೋ ವೇತ್ಛ್ಯತೇ ಚೈವಮೇಷಃ | 
ತತೋತಸ್ಯ ಪಾದಾವಭಿವಾದ್ಯ ಪಶ್ಚಾತ್‌ 
ಸಮಂ ಬ್ರೂಯಾಃ ಸಾಂತ್ರಪೂರ್ವಂ ಚ ಪಾರ್ಥಮ್‌ WEL 


ಕರ್ಣಪರ್ವ 225 


ನಿನ್ನಿಂದ ಈ ಬಗೆಯ ಧರ್ಮರಾಜವಧವೇ ಯುಕವಾಗುತದೆ. 
ಧರ್ಮರಾಜನೂ ಅದನ್ನು ಹಾಗೇ ತಿಳಿಯುತಾನೆ. ಬಳಿಕ ಅವನ ಪಾದಗಳಿಗೆ ಎರಗಿ 
ಸಮಾಧಾನಪೂರ್ವಕವಾಗಿ ಸರಿಯಾದ ಸಂಬೋಧನವನ್ನೇ ಮಾಡು. 


ಭ್ರಾತಾ ಪ್ರಾಜ್ಞಸ್ತವ ಕೋಪಂ ನ ಜಾತು 
ಕುರ್ಯಾದ್‌ ರಾಜಾ ಕಂಚನ ಪಾಂಡವೇಯಃ । 
ಮುಕ್ತೋತನೃತಾದ್‌ ಭ್ರಾತೃವಧಾಚ್ಚ ಪಾರ್ಥ 


ಹೃಷ್ಟಃ ಕರ್ಣಂ ತ್ವಂ ಜಹಿ ಸೂತಪುತ್ರಮ್‌ HES 


ನಿನ್ನಸೋದರ ಇದೆಲ್ಲವನ್ನೂ ಚೆನ್ನಾಗಿ ತಿಳಿದವನು. ನಿನ್ನ ವಿಷಯದಲ್ಲಿ ಎಂದೂ 
ಏನೂ ಕೋಪ ಮಾಡಲಾರ. ಅದರಿಂದ ಸುಳ್ಳಿನಿದಲೂ ಸೋದರ ವಧೆ 
ಯಿಂದಲೂ ಮುಕನಾಗಿ ಉತಾಹಗೊಂಡು ಸೂತಪುತ್ರನಾದ ಕರ್ಣನನ್ನು ನೀನು 
ವಧಿಸು. 
ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 
ಕರ್ಣಪರ್ವಣಿ ಧರ್ಮರಾಜಾರ್ಜುನಸಂವಾದೇ ಕೃಷ್ಣವಾಕ್ಯಂ ನಾಮ 
ಷಟ್‌ಷಷ್ಟಿತಮೋ5ಧ್ಯಾಯಃ ॥೬೬। 


ಕೆ 
ಳ್‌ 


ಮಹಾಭಾರತತಾತ್ತರ್ಯನಿರ್ಣಯ 
ಇತ್ಯುಕ್ತೋ ಬಹುಧಾನಿಂದತ್‌ ಕ್ರೋಧಾದೇವಾರ್ಜುನೋ ನೃಪಮ್‌ । 
ತ್ನಂ ನೃಶಂಸಃ ಕೃತಫ್ಲಶ್ಚ ನಿರ್ವೀರ್ಯಃ ಪರುಷಂವದಃ (1 ೧೨೪ ॥ 


ತ್ವತ್ತಃ ಸುಖಂ ನಾಸ್ತಿ ಕಿಂಚಿನ್ನ ಮಾಂ ಗರ್ಹಿತುಮರ್ಹಸಿ 1 
ಭೀಮೋ ಮಾಂ ಗರ್ಹಿತುಂ ಯೋಗ್ಯೋ ಯೋ ಹ್ಯಸ್ಥಾಕಂ ಸದಾ ಗತಿಃ 
11 ೧೨೫ ॥ 


ಯೋ ಯುದ್ಧ ತೇ ಸರ್ವವೀರೈರದ್ಯಾಪಿ ತಂ ತು ನಿಂದಕಃ | 
ಇತ್ಯಾದ್ಯುಕ್ಷಾತ್ಸ್ನನಾಶಾಯ ವಿಕೋಶಂ ಕೃತವಾನಸಿಮ್‌ 11 ೧೨೬ 11 


ಕೃಷ್ಟ ಹೀಗೆ ಹೇಳಿದಾಗ ಅರ್ಜುನ ಧರ್ಮರಾಜನನ್ನು ಸಿಟ್ಟಿನಿಂದಲೆ ಬಹುವಾಗಿ 


226 ಮಹಾಭಾರತ 


ನಿಂದಿಸಿದ. "ನೀನು ಕ್ರೂರ, ಕೃತಘ್ನ ನಿರ್ವೀರ್ಯ. ಸದಾ ಕಟುನುಡಿಗಳನ್ನಾಡುವವ, 
ನಿನ್ನಿಂದ ನಮಗೆ ಏನೂ ಸುಖವಿಲ್ಲ ನಿನಗೆ ನನ್ನನ್ನು ನಿಂದಿಸಲು ಅರ್ಹತೆ ಇಲ್ಲ 
ಭೀಮನಾದರೋ ನನ್ನನ್ನು ನಿಂದಿಸಲು ಯೋಗ್ಯ. ಏಕೆಂದರೆ ನಾವು ಸದಾ ಅವನ 
ರಕ್ಷಣೆಯಲ್ಲಿರುತ್ತೇವೆ. ಭೀಮನು ಈಗಲೂ ಎಲ್ಲ ವೀರರೊಡನೆ ಯುದ್ಧ 
ಮಾಡುತ್ತಿದ್ದಾನೆ. ನೀನು ಮಾತ್ರ ಎಲ್ಲರನ್ನೂನಿಂದಿಸುವವ.' ಎಂದು ಮುಂತಾಗಿ ಹೇಳಿ 
ಅರ್ಜುನ ಆತ್ಮಕತ್ಯೆಗಾಗಿ ಖಡ್ಗವನ್ನು ಒರೆಯಿಂದ ತೆಗೆದ. 


ಪುನಃ ಕೃಷ್ಣೇನ ಪೃಷ್ಟಃ ಸ ಸ್ವಾಭಿಪ್ರಾಯಮುವಾಚ ತಮ್‌ । 

ತಚು ತ್ವಾ ಗರ್ಹಯಿತೆ ಫ್ಲೈ ನಂ ಪುನರಾಹ ಜನಾರ್ದನಃ 11೧೨೭।॥ 

ಇದೇನು, ಏಕೆ ಎಂದು ಪುನಃ ಶ್ರೀಕೃಷ್ಣ ಕೇಳಿದಾಗ, ಅರ್ಜುನ ತನ್ನ 
ಅಭಿಪ್ರಾಯವನ್ನು ಹೇಳಿದ. ಅದನ್ನು ಕೇಳಿ ಶ್ರೀಕೃಷ್ಣ ಅವನನ್ನು ಬೈದು ಪುನಃ ಹೇಳಿದ. 

ಮತಿಪೂರ್ವಂ ದೇಹಹಾನಾತ್‌(ನಾಶಾತ್‌) ಪಾಪಂ ಮಹದವಾಪ್ಯತೇ | 

ಧರ್ಮಾರ್ಥಕಾಮಮೋಕ್ಟಾಣಾಂ ಸಾಧನಂ ದೇಹತೋಶಸ್ತಿ ಯತ್‌ ॥ 

ತಿಳಿದು ತಿಳಿದು ದೇಹನಾಶ ಮಾಡಿಕೊಳ್ಳುವುದರಿಂದ ಮಹಾಪಾಪ ಬರುತದೆ. 
ಏಕೆಂದರೆ ಧರ್ಮ ಅರ್ಥ ಕಾಮ ಮೋಕ್ಷಗಳ ಸಾಧನೆ ದೇಹದಿಂದಲೆ 
ಸಾಧ್ಯವಿರುತದೆ. 


ಅತೋ ಮಾ ತ್ಯಜ ದೇಹಂ ತು ಕುರು ಚಾತ್ಮಪ್ರಶಂಸನಮ್‌ । 

ವಧೋ ಗುರೂಣಾಂ ತ್ಹಂಕಾರಃ ಸ್ವಪ್ರಶಂಸೈವ ಚಾತ್ಮನಃ 11೧೨೯॥॥ 

ಅದರಿಂದ ದೇಹವನ್ನು ಪರಿತ್ಯಜಿಸಬೇಡ. ದೇಹತ್ಯಾಗಕ್ಕೆ ಸಮವಾದ 
ಆತ್ಮಪ್ರಶಂಸೆ ಮಾಡಿಕೊಳ್ಳು. ಏಕೆಂದರೆ ನೀನು ಎನ್ನುತ್ತ ಅವಮಾನಿಸುವುದು 
ಹಿರಿಯರಿಗೆ ವಧೆ. ಆತ್ಮಪ್ರಶಂಸೆಯೇ ತನಗೆ ವಧೆ. 

ಇತ್ಯುಕ್ತಃ ಸ ತ್ಹಹಂಕಾರಾಚ್ಛಶಂಸ ಸ್ವಗುಣಾನಲಮ್‌ 11೧೩೦॥ 


ಶ್ರೀಕೃಷ್ಣ ಹೀಗೆ ಹೇಳಿದಾಗ ಅರ್ಜುನ ಅಹಂಕಾರದಿಂದ ತನ್ನ ಗುಣಗಳನ್ನು 
ಬಹಳ ಹೊಗಳಿಕೊಂಡ. 


ಕರ್ಣಪರ್ವ ಕ 227 


ಗುರುನಿಂದಾ55ತ್ಮಪೂಜಾ ಚ ನ ಧರ್ಮಾಯ ಭವೇತ್‌ ಕ್ಷಚಿತ್‌ । 
ತಥಾಪ್ಯರ್ಜುನಹಾರ್ದಂ ತತ್‌ ಸಂಪ್ರಕಾಶ್ಯ ಜನಾರ್ದನಃ 11೧೩೧॥॥ 


ತಸ್ಯ ಲಜ್ಜಾಂ ಸಮುತ್ತಾದ್ಯ ನಾಶಯಿತ್ವಾ ಚ ತಂ ಮದಮ್‌ । 
ನಾಹಂ ವೇದ ಪರಂ ಧರ್ಮಂ ಕೃಷ್ಣ ಏವ ಗತಿರ್ಮಮ 11೧೩೨॥ 


ಇತಿ ಭಾವಂ ಸಮುತ್ತಾದ್ಯ ದೋಷಾನ್‌ ನಾಶಯಿತುಂ ಹರಿಃ । 
ಕಾರಯಾಮಾಸ ತತ್‌ ಸರ್ವಮರ್ಜುನೇನ ಜಗತ್ಪತಿಃ 11೧೩೩1! 


ಹಿರಿಯರ ನಿಂದೆಯಾಗಲಿ ಆತ್ಮಪ್ರಶಂಸೆಯಾಗಲಿ ಎಂದೂ ಧರ್ಮಕ್ಕೆ 
ಅನುಕೂಲವಲ್ಲ ಆದರೂ ಅರ್ಜುನನ ಹೃದ್ಧತ ಪ್ರಕಟವಾಗುವಂತೆ ಮಾಡಿ ತನಗೆ 
ಧರ್ಮರಹಸ್ಯ ತಿಳಿದಿಲ್ಲವೆಂದು ಅವನಿಗೆ ಲಜ್ಜೆ ಉಂಟುಮಾಡುವ ಮೂಲಕ ತಾನು 
ಎಲ್ಲ ಧರ್ಮತಿಳಿದವನೆಂಬ ಅಹಂಕಾರವನ್ನು ಕಳೆದು "ಮುಖ್ಯ ಧರ್ಮವನ್ನು ನಾನು 
ತಿಳಿದಿಲ್ಲ ನನಗೆ ಕೃಷ್ಣನೆ ಮಾರ್ಗದರ್ಶಕ' ಎಂಬ ಭಾವವನ್ನು ಹುಟ್ಟಿಸಿ ದೋಷ 
ಗಳನ್ನು ಕಳೆಯಲು ಜಗದೊಡೆಯ ಜನಾರ್ದನ ಹರಿ ಎಲ್ಲವನ್ನೂ ಅರ್ಜುನನಿಂದ 
ಮಾಡಿಸಿದ. 


ತತ ಏತದವಿಜ್ಞಾನಾತ್‌ ಕುಪಿತೋ ನೃಪತಿರ್ಭ್ಯಶಮ್‌ । 
ಆಹಾಸ್ತು ರಾಜಾ ಭೀಮಸ್ತ್ಮಂ ಯುವಾ ಮಾಂ ಜಹಿ ಚ ಸ್ಹಯಮ್‌ । 
ವನಂ ವಾ ವಿಫಲೋ ಯಾಮೀತೃುಕ್ವ್ಯೋತ್ತಸ್ಥೌ ಸ್ವತಲ್ಪತಃ 11೧೩೪1 


ಇದೆಲ್ಲದರ ಅರಿವೇ ಇಲ್ಲದೆ ಧರ್ಮರಾಜ ಬಹಳ ಕುಪಿತನಾದ. ಹೇಳಿದ, 
"ಭೀಮನೆ ರಾಜನಾಗಲಿ, ನೀನು ಯುವರಾಜನಾಗು, ನನ್ನನ್ನು ನೀನು ಕೊಂದು ಬಿಡು 
ಅಥವಾ ಅಪ್ರಯೋಜಕನಾದ ನಾನು ಕಾಡಿಗೆ ಹೋಗುತ್ತೇನೆ.' ಹೀಗೆ ಹೇಳಿ ತನ್ನ 
ಹಾಸಿಗೆಯಿಂದ ಎದ್ದ 
ತಂ ವಾಸುದೇವಃ ಪ್ರತಿಗೃಹ್ಯ ಹೇತು- 
ಮುಕ್ತ್ವಾ ಸರ್ವಂ ಶಮಯಾಮಾಸ ನೇತಾ । 
ಪಾರ್ಥಶ್ಚ ಭೂಪಸ್ಯ ಪಪಾತ ಪಾದಯೋಃ 
ಕ್ಷಮಾಪಯನ್‌ ಸೋಪಿ ಸುಪ್ರೀತಿಮಾಪ 11೧೩೫॥॥ 


228 ಮಹಾಭಾರತ 


ಶ್ರೀಕೃಷ್ಣ ಧರ್ಮರಾಜನನ್ನು ಹಿಡಿದು ಎಲ್ಲ ಕಾರಣವನ್ನೂ ತಿಳಿಸಿ 
ಸಮಾಧಾನಪಡಿಸಿದ. ಅರ್ಜುನನೂ ಧರ್ಮರಾಜನ ಕ್ಷಮೆ ಬೇಡುತ್ತ ಕಾಲುಗಳಿಗೆ 
ಬಿದ್ವ ಧರ್ಮರಾಜ ಬಲು ಸಂತೋಷಗೊಂಡ. 


ತೌ ಭ್ರಾತರೌ ವಾಸುದೇವಪ್ರಸಾದಾ- 
ನ್ನಹಾಪದೋ ಮಕ್ತಿಮಾಪ್ಯಾತಿಹೃಷ್ಟೌ । 
ಭಕ್ಕಾ ಸಮಸ್ತಾಧಿಪತಿಂ ಶಶಂಸತು- 
ಸ್ವಯಾ ಸಮಃ ಕೋ ನು ಹರೇ ಹಿತೋ ನಃ 11೧೩೬॥।॥ 


ಆ ಇಬ್ಬರೂ ಸೋದರರೂ ಕೃಷ್ಣನ ಅನುಗ್ರಹದಿಂದ ದೊಡ್ಡ ಆಪತ್ತಿನಿಂದ 
ಬಿಡುಗಡೆ ಹೊಂದಿ ಬಹಳ ಸಂತುಪ್ಟರಾದರು. ಭಕಿಯಿಂದ ಸರ್ವೇಶ್ವರನನ್ನು 
ಕೊಂಡಾಡಿದರು, "ಹರಿ! ನಮಗೆ ನಿನ್ನಂಥ ಹಿತಕಾರಿ ಇನ್ನು ಯಾವನಿದ್ದಾನೆ?' 
ಎಂದು. 


4. 2... ಖಿ 
ಳ% ಳ್ಳಿ 


ಅರವತ್ತೇಳನೆಯ ಅಧ್ಯಾಯ 
ಯುಧಿಷ್ಠಿರನನ್ನು ಮಾತಿನಿಂದ ಕೊಲ್ಲುತ್ತಾನೆ, ಅರ್ಜುನ. ಅದಕ್ಕೆ 
ಪ್ರಾಯಶ್ಚಿತ್ತವಾಗಿ ಆತ್ಮಶ್ಲಾಘನೆಯಿಂದ ತನ್ನನ್ನು ಕೊಂದುಕೊಳ್ಳುತ್ತಾನೆ. 
ಬೇಸತ್ತ ಯುಧಿಷ್ಠಿರನಲ್ಲಿ ಎಲ್ಲಕ್ಕೂ ಕ್ಷಮೆ ಬೇಡುತ್ತಾನೆ. 
ಸಂಜಯಃ 

ಇತ್ಯೇವಮುಕ್ತಸ್ತು ಜನಾರ್ದನೇನ 

ಪಾರ್ಥಃ ಪ್ರಶಸ್ಯಾಥ ಸುಹೃದ್ದಧಂ ತಮ್‌ | 
ತತೋತಬ್ರವೀದರ್ಜುನೋ ಧರ್ಮರಾಜ- 

ಮನುಕ್ತಪೂರ್ವಂ ಪರುಷಂ ಪ್ರಸಹ್ಯ Hol 


ಸಂಜಯ ಧೃತರಾಷ್ಟ್ರನಿಗೆ ನುಡಿದ ಶ್ರೀಕೃಷ್ಣನು ಹೀಗೆ ಹೇಳಿದಾಗ ಅರ್ಜುನ 
ಈ ಬಗೆಯ ಬಂಧುವಧವನ್ನು ಪ್ರಶಂಸೆ ಮಾಡಿ ಧರ್ಮರಾಜನಿಗೆ ಹಿಂದೆ ಎಂದೂ 
ಹೇಳದಿದ್ದ ಅವಹೇಳನಕಾರಿಯಾದ ಮಾತನ್ನು ಬಲವಾಗಿ ಆಡಿದ. 


ಕರ್ಣಪರ್ವ 229 


ಅರ್ಜುನಃ 
ಮಾ ತ್ವಂ ರಾಜನ್‌ ವ್ಯಾಹರಸ್ಪಾದ್ಯ ಪಾಪಂ 
ಯಸ್ತಿಷ್ಠಸೇ ಕ್ರೋಶಮಾತ್ರೇ ರಣಾದ್‌ ವೈ । 
ಭೀಮಸ್ತು ಮಾಮರ್ಹತಿ ಗರ್ಹಣಾಯ 


ಯೋ ಯುಧ್ಯತೇ ಸರ್ವಯೋದಪ್ರವೀರೈಃ 11೨11 
ಕಾಲೇ ಹಿ ಶತ್ರೂನ್‌ ಪರಿಪೀಡ್ಯ ಸಂಖೇ 
ಹತ್ವಾ ಚ ಶೂರಾನ್‌ ಪೃಥಿವೀಪತೀಂಸ್ತಾನ್‌ 11೩1 


ಅರ್ಜುನ ನುಡಿದ "ರಾಜನೆ, ನೀನು ಹೀಗೆ ಕೆಟ್ಟಮಾತುಗಳಿಂದ ನನ್ನನ್ನು 
ನಿಂದಿಸಬೇಡ. ರಣದಿಂದ ಕ್ರೋಶದಷ್ಟು ದೂರ ಸರಿದು ನಿಲ್ಲುವ ನಿನಗೆ ನನ್ನನ್ನು 
ಅವಹೇಳನ ಮಾಡಲು ಅರ್ಹತೆ ಇಲ್ಲ ಭೀಮನು ಎಲ್ಲ ವೀರಯೋಧರೊಡನೆ 
ಯುದ್ಧಮಾಡುವವನು. ಅವನಿಗೆ ನನ್ನನ್ನು ಅವಹೇಳನ ಮಾಡಲು ಅರ್ಹತೆ ಇದೆ. 


ರಥಪ್ರಧಾನೋತ್ತಮನಾಗಮುಖ್ಯಾನ್‌ 
ಸಾದಿಪ್ರವೇಕಾನಮಿತಾಂಶ್ಚ ಶೂರಾನ್‌ Il 


ಯಃ ಕುಂಜರಾಣಾಮಧಿಕಂ ಸಹಸ್ರಂ 
ಹತ್ನಾನದತ್‌ ತುಮುಲಂ ಸಿಂಹನಾದಮ್‌ 11೫11 


ಕಾಮ್ಲೋಜಾನಾಮಯುತಂ ಪಾರ್ವತೀಯಾನ್‌ 
ಮೃಗಾನ್‌ ಸಿಂಹೋ ವಿನಿಹತ್ಯೇವ ಚಾಜೌ 11೬.1 


"ಭೀಮನು ಸರಿಯಾದ ಕಾಲದಲ್ಲಿ ರಣದಲ್ಲಿ ಶತ್ರುಗಳನ್ನು ಚೆನ್ನಾಗಿ ಪೀಡಿಸಿ, 
ಶೂರರಾದ ಆ ರಾಜರನ್ನೂ ಕೊಂದು, ಮಹಾರಥರನ್ನೂ ಉತ್ತಮ 
ಗಜಯೋಧರನ್ನೂ ಮುಖ್ಯ ಅಶ್ವಯೋಧರನ್ನೂ ಅಸಂಖ್ಯ ಶತ್ರುಗಳನ್ನೂ 
ಸಾವಿರಾರು ಆನೆಗಳನ್ನೂ ಕೊಂದು ದೊಡ್ಡ ಸಿಂಹನಾದವನ್ನು ಮಾಡುತಾನೆ. 
ಸಿಂಹವು ಮೃಗಗಳನ್ನು ಕೊಂದು ಗರ್ಜಿಸುವಂತೆ. ಹತಾರು ಸಾವಿರ ಕಾಂಬೋಜ 
ಪಾರ್ವತೀಯ ಯೋಧರನ್ನು ಕೊಲ್ಲುತಾನೆ. 


ಸುದುಷ್ಕರಂ ಕರ್ಮ ಕರೋತಿ ಭೀಮಃ 
ಕರ್ತುಂ ಯಥಾ ನಾರ್ಹಸಿ ತ್ವಂ ಕದಾಚಿತ್‌ । 


ರಥಾದವಪ್ಪತ್ತ ಗದಾಂ ಪರಾಮೃಶಂ- 
ಸ್ವಯಾ ನಿಹಂತ್ಯಶ್ಚನರದ್ದಿಪಾನ್‌ ರಣೇ 11೭11 


"ನಿನಗೆ ಎಂದೂ ಸಾಧ್ಯವಾಗದಂಥ ಅಸಾಧ್ಯವಾದ ಯುದ್ಧಕರ್ಮವನ್ನು ಭೀಮ 
ಮಾಡುತಾನೆ. ರಥದಿಂದ ಕೆಳಗೆ ಹಾರಿ ಗದೆಯನ್ನೆತಿಕೊಂಡು ಅಶ್ವಪದಾತಿ 
ಗಜಯೋಧರನ್ನು_ ರಣದಲ್ಲಿ ಸಂಹರಿಸುತ್ತಾನೆ. 


ವರಾಸಿನಾ ವಾಪಿ ರಥಾಶ್ಚಕುಂಜರಾನ್‌ 
ತಥಾ ರಥಾಂಗೈರ್ಧನುಷಾ ಚ ಹನ್ಯರೀನ್‌ । 
ಪ್ರಮೃದ್ಯ ಪದಾ ,ಮಹಿತಾನ್‌ ನಿಹನಿ ಯಃ 
ಬಶೆ ತೆ 
ಪುನಶ್ಚ ದೋರ್ಭ್ಯಾಂ ಶತಮನ್ಯುವಿಕ್ರಮಃ ISH 


"ದೊಡ್ಡ ಖಡ್ಗದಿಂದಲೂ ರಥ ಅಶ್ವ ಗಜಗಳನ್ನು ಸಂಹರಿಸುತ್ತಾನೆ. ಚಕ್ರ 
ಧನುಸುಗಳಿಂದಲೂ ಶತ್ರುಗಳನ್ನು ಕೊಲ್ಲುತಾನೆ. ಪುನಃ ಶತ್ರುಗಳನ್ನು ಕಾಲಿಂದ 
ತುಳಿದು ತೋಳುಗಳಿಂದಲೂ ಇಂದ್ರನಂತೆ ಪರಾಕ್ರಮ ತೋರುತ್ತ ಸಂಹರಿಸುತಾನೆ. 


ಮಹಾಬಲೋ ವೈಶ್ರವಣಾಂತಕೋಪಮಃ 
ಪ್ರಸಹ್ಯ ಹಂತಾ ದ್ವಿಷತಾಮ್‌ ಅನೀಕಿನೀಮ್‌ । 
ಸ ಭೀಮಸೇನೋತರ್ಹತಿ ಗರ್ಹಣಾಂ ಮೇ 
ನ ತ್ವಂ ನಿತ್ಯಂ ರಕ್ಷ್ಯಸೇ ಯಃ ಸುಹೃದ್ಧಿಃ [al 


“ಕುಬೇರನಂತೆ ಯಮನಂತೆ ಮಹಾಬಲನಾದ ಭೀಮ ಶತ್ರುಸೈನ್ಯವನ್ನು 
ಆಕ್ರಮಿಸಿ ನಾಶಪಡಿಸುತಾನೆ. ಆ ಭೀಮಸೇನನು ನನ್ನನ್ನು ಅವಹೇಳನ ಮಾಡಿದರೆ 
ಅದು ಅವನಿಗೆ ಒಪ್ಪತದೆ. ನಿನಗೆ ಒಪ್ಪಲಾರದು. ನೀನು ಸದಾ ಬಂಧುಗಳಿಂದ 
ರಕ್ಷಣೆ ಪಡೆಯುತಿರುವೆ. 


ಮಹಾರಥಾನ್‌ ನಾಗವರಾನ್‌ ಹಯಾಂಶ್ಚ 
ಪದಾತಿಮುಖ್ಯಾನಪಿ ಚ ಪ್ರಮಥ್ಯ । 
ಏಕೋ ಭೀಮೋ ಧಾರ್ತರಾಷ್ಟ್ರೇಷು ಮಗ್ಗ; 
ಸ ಮಾಮುಪಾಲಬ್ಬು] ಮರಿಂದಮೋರರ್ಹತಿ 11೧೦॥ 


ಕರ್ಣಪರ್ವ 231 


"ಮಹಾರಥರನ್ನು ಮಹಾಗಜಯೋಧರನ್ನು ಅಶ್ವಯೋಧರನ್ನು ಪ್ರಧಾನ 
ಪದಾತಿಗಳನ್ನು ನಾಶಮಾಡುತ್ತಭೀಮನೊಬ್ಬನು ಕೌರವಸ್ಯೆನ್ಯದಲ್ಲಿ ಮುಳುಗಿರುತಾನೆ. 
ಶತ್ರುನಾಶಕನಾದ ಅವನು ನನ್ನನ್ನು ನಿಂದಿಸಲು ಅರ್ಹನಾಗಿರುತಾನೆ. 


ಕಲಿಂಗವಂಗಾಂಗನಿಷಾದಮಾಗಧಾನ್‌ 
ಸದಾ ಮದಾನ್ನೀಲಬಲಾಹಕೋಪಮಾನ್‌ I 
ನಿಹಂತಿ ಯಃ ಶತ್ರುಗಣಾನನೇಕಶಃ 
ಸ ಮಾಭಿವಕ್ತುಂ ಪ್ರಭವತ್ಯನಾಗಸಮ್‌ ee) 


ಸದಾ ದರ್ಪದಿಂದ ಬೀಗುವ, ಕರಿಮೋಡಗಳಂತಿರುವ ಕಲಿಂಗ ವಂಗ ಅಂಗ 
ನಿಷಾದ ಮಗಧ ದೇಶಗಳ ಅನೇಕ ಶತ್ರುಸಮೂಹಗಳನ್ನು ಭೀಮ ಸಂಹರಿಸುತಾನೆ. 
ಏನೂ ತಪ್ಪು ಮಾಡದಿರುವ ನನ್ನನ್ನು ಕೂಡ ನಿಂದಿಸಲು ಅವನು ಅರ್ಹನೆ 
ಆಗಿರುತಾನೆ. 


ಸುಯುಕ್ತಮಾಸ್ನಾಯ ರಥಂ ಹಿ ಕಾಲೇ 
ಧನುರ್ವಿಧುನ್ನನ್‌ ಶರಪೂರ್ಣಮುಷ್ಠಿಃ । 
ಸೃಜತ್ಯಸೌ ಶರವರ್ಷಾಣಿ ವೀರೋ 
ಮಹಾಹವೇ ಮೇಘ ಇವಾಂಬುಧಾರಾಃ 11೧೨! 
ಚೆನ್ನಾಗಿ ಸಜ್ಜಾದ ರಥವನ್ನೇರಿ ಯೋಗ್ಯಕಾಲದಲ್ಲಿ ಬಿಲ್ಲನ್ನು ತೂಗುತ್ತ ಮುಷ್ಠಿ 
ತುಂಬ ಬಾಣಗಳನ್ನು ಹಿಡಿದು, ಮೋಡವು ನೀರಿನ ಧಾರಾಕಾರವಾದ ಮಳೆ 
ಸುರಿಸುವಂತೆ, ವೀರ ಭೀಮಸೇನನು ಮಹಾಸಮರದಲ್ಲಿ ಬಾಣಗಳ ಮಳೆಯನ್ನೇ 
ಸುರಿಸುತಾನೆ. 
ಶತಾನ್ಯಷ್ಟೌ ವಾರಣಾನಾಮಪಶ್ಯಂ 
ವಿಶಾತಿತೈಃ ಕುಂಭಕಟಾಗ್ರಹಸ್ತೆೈ: | 
ಭೀಮೇನಾಜೌ ನಿಹತಾನ್ಯದ್ಯ ಬಾಣೈಃ 
ಸಮಾಂಕ್ರೂರಂ ವಕ್ತುಮರ್ಹತ್ಯರಿಫ್ನಃ 11೧೩1! 


ಕತ್ತರಿಸಿ ತೆಗೆದ ಆನೆಗಳ ಕುಂಭಸ್ಥಳ ಕಪೋಲ ಸೊಂಡಿಲುಗಳ ತುದಿಗಳಿಂದಲೆ 


232 ಮಹಾಭಾರತ 


ಹೊಡೆದು ಬಾಣಗಳಿಂದಲೂ ಹೊಡೆದು ಭೀಮನು ರಣದಲ್ಲಿ ಇಂದು ಎಂಟು 
ನೂರು ಗಜಯೋಧರನ್ನು ಕೊಂದಿದ್ದನ್ನು ನಾನು ಕಂಡಿದ್ದೇನೆ. ಶತ್ರುಸಂಹಾರಕ 
ನಾದ ಅವನೇ ನನಗೆ ಕ್ರೂರನುಡಿ ನುಡಿಯಲು ಅರ್ಹನಾಗಿದ್ದಾನೆ. 


ತೇನಾಸ್ಮಿ ವಾಚ್ಯೊ ೀನ ತ್ಹಯಾಹಂ ಕದಾಚಿನ್‌ 
ಮಾ ಮಾ. ವೋಚಃ ಕ್ರೂರಮಿಹಾದ್ಯ ಪಾರ್ಥ । 
ನಾಸ್ಕದ್‌ವಿಧೋ ವೈ ಭವತಾ ತು ವಾಚ್ಕೋ 
ಯಥಾ bi ಮತ್ಯ ೯ಲೋಕಸ್ಯ ವಾಚ್ಯಃ 11೧೪॥ 


ಯುಧಿಷ್ಠಿರ, ನಾನು ನಿನ್ನಿಂದ ಎಂದೂ ಅವಹೇಳನ ಮಾಡಿಸಿಕೊಳ್ಳಲಾರೆ. ನನಗೆ 
ಕ್ರೂರನುಡಿ ನುಡಿಯಬೇಡ. ನೀನು ಮನುಷ್ಯಲೋಕದಲ್ಲಿ ನಿಂದಾರ್ಹನಾಗಿರು 
ವಂತೆ, ನಮ್ಮಂಥವರು ನಿನ್ನಿಂದ ನಿಂದ್ಯರಾಗಿರುವುದಿಲ್ಲ 


ತ್ಹನ್ನೂಲಮಸ್ಕಾಭಿರಿದಂ ಹಿ ವೈರಂ 
ಪ್ರಾಪ್ತಂ ತಥಾ ವ್ಯಸನಂ ಚಾತಿಘೋರಮ್‌ । 

ದ್ಯೂತಪ್ರಮತ್ತೇನ ಕೃತಂ ತ್ಹಯಾಠಸಕೃತ್‌ 
ಕಸ್ನಾದುಪಾಲಬ್ದುಮಿಹಾರ್ಹಸಿ ತ್ಲಮ್‌ 11೧೫1 


ನಾವು ಬಂಧುಗಳೊಡನೆ ಈ ವೈರವನ್ನೂ ಅತಿಘೋರವಾದ ದುಃಖವನ್ನೂ 
ಹೊಂದಲು ಮೂಲಕಾರಣನು ನೀನು. ಜೂಜಿನ ಅಮಲೇರಿ ನೀನು ಮತ್ತೆಮತ್ತೆ 
ವೈರ, ದುಃಖಗಳನ್ನು ತಂದುಕೊಂಡೆ. ನಮ್ಮನ್ನು ಹಳಿಯಲು ನೀನು 'ಹೇಗೆ 
SE 


ತ್ವಮೇವ ರಾಜನ್‌ ಸತತಂ ಪ್ರಮತ್ತ- 
ಸ ಮೇವ ಮೂಢೋ ಭರತಾನಾಮಸಾಧುಃ । 
ತ್ವಾಂ ಪ್ರಾಪ್ಯ ರಾಜ್ಯಂ ಚ ವಿನಷ್ಠಮೇತತ್‌ 
ಪ್ರಾಪ್ತಾ ಮಹತ್‌ ಪಾಂಡವಾಶ್ಚಾಪಿ ದಾಸ [ಮ್‌ 11೧೬॥ 


ರಾಜನೇ, ನೀನೇ ಸದಾ ತಪ್ಪು ಮಾಡುವವನು. ನೀನೇ ಮೂರ. 
ಕುರುವಂಶದವರಲ್ಲಿ ನೀನೇ ಏನೂ ಸರಿಯಿಲ್ಲದವನು. ನಿನ್ನ ಸಂಬಂಧದಿಂದ 
ನಮಗೆ ಈ ರಾಜ್ಯನಾಶ ಬಂದೊದಗಿತು. ಪಾಂಡವರಾದ ನಾವೆಲ್ಲರೂ ದೊಡ್ಡ 
ದಾಸ್ಯಕ್ಕೆ ಭಾಗಿಯಾದೆವು. 


ಕರ್ಣಪರ್ವ 233 
ತತಃ ತೋತಸ್ನಃ ಸನವಾಸದುಃಖಂ 
ರಾಜ್ಯಸ್ಯ ನಾಶೋ ಹ್ಯಭಿಮನ್ಯೋಶ್ಚ ಘೋರಃ 11೧೭! 
ನಮಗೆ ನಿನ್ನಿಂದ ವನವಾಸ ದುಃಖ ಉಂಟಾಯಿತು. ರಾಜ್ಯನಾಶ ಉಂಟಾಯಿತು. 
ಘೋರವಾದ ಅಭಿಮನ್ಯುಮರಣವೂ ಉಂಟಾಯಿತು. 


ಆತ್ಮಾನಮೇವ ಸುನೃಶಂಸರೂಪಂ 
ಜ್ಞಾತ್ವಾ ಕಿಮರ್ಥಂ ಗರ್ಹಸೇ ಮಾದ್ಯ ವೀರ । 
ಲಜ್ಜಸ್ವ ರಾಜನ್‌ ಯದಿ ತೇಸ್ತಿ ಲಜ್ಜಾ 
ತೂಷ್ಲೀಂಭೂತಃ ಪಶ್ಯ ಸರ್ವಂ ಕೃತಫ್ನಃ Tesi] 


eH 


ತನ್ನನ್ನು ಹೀಗೆ ಬಲುಕ್ರೂರ ಸ್ವಭಾವದವನೆಂದು ತಿಳಿದುಕೂಡ ನೀನು ನನ್ನನ್ನು 
ಏಕೆ ನಿಂದಿಸುವೆ? ರಾಜನೆ, ನಿನಗೆ ಲಜ್ಜೆ ಎಂಬುದಿದೆಯಾದರೆ ಇದಕ್ಕೆ ಲಜ್ಜೆ ಪಡು, 
ಕೃತಫ್ಲ ನೀನು, ಏನೂ ಮಾತನಾಡದೆ ಸುಮ್ಮನೆ ಎಲ್ಲವನ್ನೂ ನೋಡುತ್ತಿರು. 


ಬಲಂ ತು ವಾಚಿ ದ್ವಿಜಸತ್ತಮಾನಾಂ 
ಕ್ಷಾತ್ರಂ ಬುಧಾ ಬಾಹುಬಲಂ ವದಂತಿ । 
ತಂ ವಾಗ್ಗಲೋ ಭಾರತ ನಿಷ್ಠ್ಕುರೋಶಸಿ 
ತಮೇವ ಮಾಂ ವೇತ್ತಿ ಯಥಾವಿಧೋ5ಹಮ್‌ oF 


ಉತಮಬ್ರಾಹ್ನಣರಿಗೆ ಮಾತಿನಲ್ಲಿ ಬಲ. ಕೃತ್ರಿಯರಿಗೆ ಬಾಹುವಿನಲ್ಲಿ ಬಲ ಎಂದು 
ಹೇಳುತಾರೆ. ನೀನು, ರಾಜನೆ, ಕೇವಲ ಮಾತಿನಲ್ಲಿ ಬಲ ಉಳ್ಳವನು. ನಿಷ್ಠುರವಾಗಿ 
ಮಾತನ್ನಾಡುವವನು ನೀನೆ. ನಾನು ಎಂಥವನೆಂದು ನಿನಗೇ ಗೊತಿದೆ. 


ಯತೇಹಿ ನಿತ್ಯಂ ತವ ಕರ್ತುಮಿಷ್ಟಂ 
ದಾರೈಃ ಸುತೈರ್ಜೀವಿತೇನಾತ್ಮನಾ ಚ 
ಏವಂ ಚ ಮಾಂ ವಾಗ್ಧಿಶಿಖೈರ್ನಿಹಂಸಿ 
ತ್ಹತ್ತಃ ಸುಖಂ ನ ವಯಂ ವಿದ್ಧ ಕಿಂಚಿತ್‌ 11೨೦1 


ನಾನು ಹೆಂಡತಿ-ಮಕ್ಕಳಿಂದ ಬದುಕಿನಿಂದ ಮತ್ತು ಶರೀರದಿಂದ ನಿನ್ನ ಇಷ್ಟವನ್ನೇ 
ಸಾಧಿಸಲು ಸದಾ ಯತ್ನಿಸುತಿದ್ದೇನೆ. ಹೀಗಿದ್ದರೂ ನನ್ನನ್ನು ಮಾತಿನ ಬಾಣಗಳಿಂದ 


234 ಮಹಾಭಾರತ 


ಕೊಲ್ಲುತ್ರಿರುವೆ. ನಿನ್ನಿಂದ ನಮಗೆ ಏನಾದರೂ ಸುಖವಿದ್ದೀತೆಂದು ನಾನು 
ಭಾವಿಸುವುದಿಲ್ಲ 


ಮಾಂ ಮಾವಮಂಸ್ಕಾದ್ರೌಪದೀತಲ್ಪಸಂಸ್ಥೋ 
ಮಹಾರಥಾನ್‌ ಪ್ರತಿಹನ್ನಿ ತ್ವದರ್ಥೇ 1 
ತೇನಾತಿಶಂಕೀ ಭಾರತ ನಿಷ್ಠುರೋಶಸಿ 
ತ್ವತ್ತಃ ಸುಖಂ ನಾಭಿಜಾನಾಮಿ ಕಿಂಚಿತ್‌ [be] 


ದ್ರೌಪದಿಯ ಜೊತೆಗೆ ಸುಖವಾಗಿ ಶಯನದಲ್ಲಿರುವ ನೀನು ನನ್ನನ್ನು 
ಅವಮಾನಿಸಬೇಡ. ನಾನು ನಿನಗಾಗಿ ಮಹಾರಥರನ್ನು ಸಂಹರಿಸುತಿದ್ದೇನೆ. ನನ್ನ ಬಗ್ಗೆ 
ಅತಿಯಾಗಿ ಶಂಕಿಸಿ ನಿಷ್ಠುರವಾಗಿ ನುಡಿಯುವೆ, ರಾಜನೆ, ನಿನ್ನಿಂದ ಸುಖವೇನನ್ನೂನಾ 
ಕಾಣೆ. 


ಪ್ರೋಕ್ತಃ ಸ್ವಯಂ ಸತ್ಯಸಂಧೇನ ಮೃತ್ಯು- 
ಸ್ತವ ಪ್ರಿಯಾರ್ಥಂ ನರದೇವ ಯುದ್ಧೇ । 


ವೀರಃ ಶಿಖಂಡೀ ದ್ರೌಪದೋತಸೌ ಮಹಾತ್ಮಾ 
ಮಯಾಭಿಗುಪ್ತೇನ ಹತಶ್ಚ ತೇನ 11೨೨1 


ಸತ್ಯಸಂಧನಾದ ಭೀಷ್ಮನು ಸ್ವತಃ ತನಗೆ ಶಿಖಂಡಿಯೇ ಮರಣಕಾರಣ ಎಂದು 
ಹೇಳಿದ್ದರಿಂದ ನಾನು ಶಿಖಂಡಿಯನ್ನು ರಕ್ಷಿಸಿ ಅವನ ಮೂಲಕ ಭೀಷ್ಟನನ್ನು 
ಕೊಲ್ಲಿಸಿದ್ದೇನೆ. 
ನ ಚಾಭಿನಂದಾಮಿ ತವಾಧಿರಾಜ್ಯಂ 
ಯತಸ್ತ ಮಕ್ಷೇಷ್ಟಹಿತಾಯ ಸಕ್ತಃ । 
ಸ್ವಯಂ ಕೃತ್ವಾ ಪಾಪಮನಾರ್ಯಜುಷ್ಟ- 
ಮಸ್ಕಾಭಿರ್ವಾ ತರ್ತುಮಿಚ್ಛಸ್ಕರೀಂಸ್ತ್ವಮ್‌ 11೨೩11 


ನಿನ್ನ ಈ ರಾಜ್ಯದ ಒಡೆತನವನ್ನು ನಾನು ಪ್ರಶಂಸೆಮಾಡುವುದಿಲ್ಲ ಏಕೆಂದರೆ 
ನೀನು ಅನಿಷ್ಟಕಾರಣವಾದ ಜೂಜಿನಲ್ಲಿ ಆಸಕನಾಗಿರುವೆ. ಹೀನ ಜನರು ಮಾಡುವ 
ಪಾಪಕೃತ್ಯವನ್ನು ನೀನು ಸ್ವತಃ ಮಾಡಿ ನಮ್ಮ ಸಹಾಯದಿಂದ ಈಗ ಶತ್ರು ಭಯದಿಂದ 
ಪಾರಾಗಲು ಬಯಸುತಿರುವೆ. 


ಕರ್ಣಪರ್ವ 235 


ಅಕ್ಷೇಷು ದೋಷಾ ಬಹವೋ ವಿಧರ್ಮಾಃ 
ಶ್ರುತಾಸ್ತ್ವಯಾ ಸಹದೇವೋಂಬ್ರವೀದ್‌ ಯಾನ್‌ । 
ತಾನ್ಸೈಷಿ ತ್ಹಂ ತ್ಯಕ್ತುಮಸಾಧುಜುಷ್ಟಾಂ- 
ಸ್ವೇನ ಸ್ಮ ಸರ್ವೇ ನಿರಯೇ ತ್ವಯಾಸ್ತಾಃ 11೨೪1 


ಜೂಜಿನಲ್ಲಿ ಬಹಳ ದೋಷಗಳಿವೆ, ಪಾಪಕರ್ಮಗಳಿವೆ ಎಂದು ನೀನು 
ಕೇಳಿರುವೆ. ಸಹದೇವನೂ ಅವನ್ನು ಹೇಳಿದ್ದಾನೆ. ಹೀನಜನರು ಮಾಡುವ ಆ 
ಪಾಪಕರ್ಮಗಳನ್ನು ಬಿಡಲು ನಿನಗೆ ಮನಸಿಲ್ಲ ಅದರಿಂದ ನಮ್ಮನ್ನೆಲ್ಲರನ್ನೂ 
ನರಕದಲ್ಲಿ ಹಾಕಿರುವೆ. 


ಸುಖಂ ತೃತ್ತೋ ನಾಭಿಜಾನೀಮ ಕಿಂಚಿದ್‌ 
ಯತಸ್ತ ಮಕ್ಷೈರ್ದೇವಿತುಂ ಸಂಪ್ರವೃತ್ತಃ । 
ಸ್ವಯಂ ಕೃತ್ವಾ ಪರುಷಂ ಪಾಂಡವ ತ್ವಂ 
ಭೂಯಸ್ತೀಕ್ಷಾಃ ಶ್ರಾವಯಸ್ಯದ್ಯ ವಾಚಃ 11೨೫11 


ನಿನ್ನಿಂದ ಒಂದಿಷ್ಟೂ ಸುಖ ನಮಗಾಗುವುದನ್ನು ನಾವು ಕಂಡಿಲ್ಲ ಏಕೆಂದರೆ 
ಜೂಜಾಡುವುದರಲ್ಲೇ ನೀನು ನಿರತನಾಗಿರುವೆ. ಸ್ವತಃ ನೀನು ಕ್ರೂರಕರ್ಮವನ್ನು 
ಮಾಡಿ ಪುನಃ ನಮಗೆ ತೀಕ್ಷ್ಣವಾದ ಮಾತುಗಳನ್ನು ನಮ್ಮ ಮುಂದೆ ನುಡಿಯುವೆ. 


ಶೇತೇಸ್ಥಾಭಿರ್ನಿಹತಾ ಶತ್ರುಸೇನಾ 
ಛಿನ್ನೈ ಲರ್ಗಾತ್ರೈರ್ಭೂಮಿತಳೇ ನದಂತೀ । 
ತ್ವಯಾ ಹಿ ತತ್ಕರ್ಮ ಕೃತಂ ನೃಶಂಸಂ 
ಯಸ್ಥಾದ್ಧೋಷಃ ಕೌರವಾಣಾಂ ವಧಶ್ವ 11೨೬॥॥ 
ಶತ್ರುಸೈನ್ಯವು ಈಗ ನಮ್ಮಿಂದ ಹೊಡೆಸಿಕೊಂಡು ಅಂಗಾಂಗಗಳನ್ನು 
ಕಡಿದುಕೊಂಡು ಅಳುತ್ತ ನೆಲದ ಮೇಲೊರಗುತಿದೆ. ಆ ಕ್ರೂರಕರ್ಮವನ್ನು 
ಮಾಡಿದ್ದು ನೀನು. ಅದರ ಫಲವೇ ಈ ದೋಷ ಮತ್ತು ಕುರುವಂಶದವರ ವಿನಾಶ. 


ಹತಾ ಉದೀಚ್ಯಾ ನಿಹತಾಃ ಪ್ರತೀಚ್ಯಾ 
ನಷ್ಟಾ ಪ್ರಾಚ್ಯಾ ದಾಕ್ಷಿಣಾತ್ಯಾ ವಿಶಸ್ತಾಃ | 


236 ಮಹಾಭಾರತ 


ಕೃತಂ ಕರ್ಮಾಪ್ರತಿರೂಪಂ ಮಹದ್ದಿ; 
ತೇಷಾಂ ಯೋಧೈೆರಸ್ನದೀಯೈಶ್ಛ ಯುದೇ 11೨೭11 
[3 ಚ ಎ 


ಉತರ ಪಶ್ಚಿಮ ಪೂರ್ವ ದಕ್ಷಿಣದೇಶಗಳ ಎಲ್ಲ ಕೃತ್ರಿಯರು ಹತರಾದರು. 
ಅವರ ಕಡೆಯ ಹಿರಿಯರೂ ನಮ್ಮವರೂ ಎಲ್ಲರೂ ಯುದ್ಧದಲ್ಲಿ ಅನುಪಮವಾದ 
ಕಾರ್ಯವನ್ನು ಮಾಡಿದರು. 


ತ್ವಂ ದೇವಿತಾ ತ್ನತೃತೇ ರಾಜ್ಯನಾಶಃ 
ತ್ವತಂಭವಂ ವ್ಯಸನಂ ನೋ ನರೇಂದ್ರ । 
ಮಾಸ್ಟಾನ್‌ ಕ್ರೂರೈರ್ವಾಕ್‌ಪ್ರತೋದೈಸ್ತುದ ತಂ 
[J ಇ ವ 
ಭೂಯೋ ರಾಜನ್‌ ಕೋಪಯನ್ನಲ್ಲಬುದ್ದಾ ಬ 11೨೮॥ 


ನೀನು ಜೂಜಾಡಿದವನು, ನಿನಗಾಗಿ ರಾಜ್ಯನಾಶವಾಯಿತು. ನಮ್ಮ ವ್ಯಸನ 
ನಿನ್ನಿಂದ ಉಂಟಾಯಿತು. ಅದರಿಂದ ಕ್ರೂರವಾದ ಮಾತಿನ ಚಾಟಿಯಿಂದ ನಮ್ಮನ್ನು 
ಹೊಡೆಯಬೇಡ. ಅಲ್ಲಬುದ್ದಿಯಿಂದ, ರಾಜನೆ, ನೀನು ನಮಗೆ ಮತ್ತೆ ಮತ್ತೆ ಕೋಪ 
ಬರಿಸಬೇಡ. 


ಸಂಜಯಃ 


ಏತಾ ವಾಚಃ ಪರುಷಾಃ ಸವ್ಯಸಾಚೀ 
ಸ್ಥಿರಪ್ರಜ್ಞಃ ಶ್ರಾವಯಿತ್ವಾ ತತಕ್ಷ । 
ಬಭೂವಾಸೌ ವಿಮನಾ ಧರ್ಮಭೀರುಃ 
ಕೃತ್ವಾ ಪ್ರಾಜ್ಞಃ ಪಾತಕಂ ಕಿಂಚಿದೇವಮ್‌ 11೨೯॥॥ 


ಸಂಜಯ ನುಡಿದ ಸ್ಥಿರಪ್ರಜ್ಞ ಅರ್ಜುನನು ಹೀಗೆ ಯುಧಿಷ್ಠಿರನಿಗೆ 
ಕಟುನುಡಿಗಳನ್ನಾಡಿ ನೋಯಿಸಿದ. ಅವನು ಧರ್ಮವಿಷಯದಲ್ಲಿ ಭಯಪಡುವವ 
ನಾದ್ದರಿಂದ ತಾನು ಸ್ವಲ್ಪ ಪಾಪ ಮಾಡಿಬಿಟ್ಟೆನೆಂದು ಮನಸಿನೊಳಗೆ ನೊಂದು 
ಕೊಂಡ. 


ಭೃತ್ಯರಿಂದಾಗುವ ಕೆಲಸವನ್ನು ರಾಜನಿಂದ ನಿರೀಕ್ಷಿಸಲಾಗದು. ಮತ್ತು 
ಧರ್ಮರಾಜ ಶಕುನಿಯೊಂದಿಗೆ ಅನ್ಯಾಯದ ಜೂಜಾಡಿದ್ದು ಜೂಜಿನ ಚಟ 
ದಿಂದಲ್ಲ. ದೇವಕಾರ್ಯಸಿದ್ದಿಗಾಗಿ, ಮುಹೂರ್ತಕಾಲ ಕಲ್ಯಾವೇಶಕ್ಕೊಳಗಾಗಿ, 


ಕರ್ಣಪರ್ವ 237 


ಧೃತರಾಷ್ಟನ ಪ್ರೀತಿಗಾಗಿ ಆಡಿದ. ಧೃತರಾಷ್ಟ್ರನ ಪ್ರೀತಿಗಾಗಿಯೆ, ವನವಾಸಾದಿ 
ಕಷ್ಟನಷ್ಟಗಳನ್ನು ತನಗೆ ತಂದುಕೊಂಡ. ಇದು ಸ್ಪಷ್ಟವೇ ಇದ್ದರೂ ಅರ್ಜುನನು 
ಕೃಷ್ಣ ಹೇಳಿದಂತೆ "ವಧವಿಲ್ಲದ ವಧ' ಮಾಡುವುದಕ್ಕಾಗಿ ಪೂಜ್ಯನಾದ ಅಣ್ಣನನ್ನು 
ತಾನು ಹೇಗಾದರೂ ಅವಮಾನಿಸಬೇಕಾಯಿತು ಎಂದು ನೊಂದುಕೊಂಡ. 
ತದಾನುತೇಪೇ ಸುರರಾಜಪುತ್ರೋ 

ಎನಿಃಶಸಂಶ್ಲಾಪ್ಯಸಿಮುದ್ಧಬರ್ಹ 11೩೦॥॥ 


ಅರ್ಜುನನು ಆಗ ಪಶ್ಚಾತಾಪಪಟ್ಟ ನಿಟ್ಟುಸಿರಿಡುತ್ತ ಖಡ್ಡವನ್ನೆತಿಕೊಂಡ. 


ತಮಾಹ ಕೃಷ್ಣಃ ಕಿಮಿದಂ ಪುನರ್ಭವಾನ್‌ 
ವಿಕೋಶಮಾಕಾಶನಿಭಂ ಕರೋತ್ಯಸಿಮ್‌ | 
ಪ್ರಬ್ರೂಹಿ ಸತ್ಯಂ ಪುನರುತ್ತರಂ ವಚ- 
ಸ್ತಥಾ ಪ್ರವಕ್ಷ್ಯಾಮ್ಯಹಮರ್ಥಸಿದ್ಧಯೇ Holl 
ಶ್ರೀಕೃಷ್ಣ ಆಗ ಅರ್ಜುನನನ್ನು ತಡೆದು ಕೇಳಿದ, "ಇದೇನು? ಪುನಃ ನೀನು 
ಆಕಾಶದಂತೆ ನೀಲವಾದ ಖಡ್ಗವನ್ನು ಒರೆಯಿಂದ ಹೊರಗೆ ತೆಗೆಯುತ್ತಿರುವೆ? 
ಸತ್ಯವನ್ನು ಹೇಳು. ನಿನ್ನ ಸಮಸ್ಯೆಗೆ ಪರಿಹಾರದ ಮಾತನ್ನು ನಿನ್ನ ಇಷಸಿದ್ದಿಗಾಗಿ ಪುನಃ 
ಹೇಳುತ್ತೇನೆ.' 
ಇತ್ಯೇವ ಪೃಷ್ಟಃ ಪುರುಷೋತ್ತಮೇನ 
ಸುದುಃಖಿತಃ ಕೇಶವಮಾಹ ವಾಕ್ಯಮ್‌ | 


ಅಹಂ ಹನಿಷ್ಯೇ ಸ್ವಶರೀರಮೇವ 
ಪ್ರಸಹ್ಯ ಯೇನಾಹಿತಮಾಚರಂ ವೈ 12.೨11 


ಪುರುಷೋತಮ ಶ್ರೀಕೃಷ್ಣ ಹೀಗೆ ಕೇಳಿದಾಗ ಅರ್ಜುನ ಬಲು ದುಃಖಿತನಾಗಿ 
ಹೇಳಿದ. "ಅಣ್ಣನನ್ನು ಅಪಮಾನಿಸುವ ಮೂಲಕ ಬಹಳ ಅಹಿತವನ್ನಾಚರಿಸಿದ ನನ್ನ 
ಈ ಶರೀರವನ್ನು ನಾನು ನಾಶಮಾಡಿಕೊಳ್ಳುವೆನು' ಎಂದು. 


ನಿಶಮ್ಯ ತತ್ಪಾರ್ಥವಚೋತಬ್ರವೀದಿದಂ 
ಧನಂಜಯಂ ಧರ್ಮಭೃತಾಂ ವರಿಷ್ಠಃ 11೩೩1! 


238 ಮಹಾಭಾರತ 


ಅರ್ಜುನನ ಆ ಮಾತನ್ನು ಕೇಳಿ ಧರ್ಮರಕ್ಷಕರಲ್ಲಿ ಶ್ರೇಷ್ಠನಾದ ಶ್ರೀಕೃಷ್ಣ ಈ 
ಮಾತನ್ನಾಡಿದ. 


ರಾಜಾನಮೇನಂ ತ್ವಮಿತೀದಮುಕ್ತ್ವಾ 
ಕಿಂ ಕಶ್ನಲಂ ಪ್ರಾವಿಶಃ ಪಾರ್ಥ ಘೋರಮ್‌ । 
ತ್ವಂ ಚಾತ್ಕಾನಂ ಹಂತುಮಿಚ್ಛಸ [ರಿಘ್ನ 
ನೇದಂ ಸದ್ಧಿಃ ಸೇವಿತಂ ತೆ ಕಿರೀಟಿನ್‌ 11೩೪॥ 


ಈ ರಾಜನನ್ನು "ನೀನು' ಎಂದು ಸಂಬೋಧಿಸಿದ ಮಾತ್ರಕ್ಕೇ ನೀನು ಏಕೆ 
ಘೋರವಾದ ಮೋಹದಲ್ಲಿ ಮುಳುಗಿದೆ? ಶತ್ರುನಾಶಕನೆ, ನೀನು ನಿನ್ನನ್ನೇ 
ನಾಶಪಡಿಸಿಕೊಳ್ಳಲು ಬಯಸುತ್ತಿರುವೆ. ಅರ್ಜುನ, ಸಜ್ಜನರು ಇಂಥ ಕೆಲಸವನ್ನು 
ಮಾಡುವುದಿಲ್ಲ 


ಧರ್ಮಾತ್ಮಾನಂ ಭ್ರಾ ತರಂ ಜೈ ೇಷ್ಠಮದ್ಯ 
ಖಡ್ಗೇನ ಚೈನಂ ಯದಿ ಹನ್ಯಾ ನೃವೀರ | 
ಧರ್ಮಾದ್ದೀತಸ್ತ ಂ ಕಥಂ ನಾಮ ತಸ್ಮಾತ್‌ 
ಕಿಂಚೋತ್ತರಂ ವಾತಕರಿಷ್ಯಸ್ತ ಮೇವ 11.೫1 


"ಧರ್ಮಾತ್ಮನಾದ ಈ ಅಣ್ಣನನ್ನು ಖಡ್ಗದಿಂದ ಕೊಂದರೆ ಅದು ಒಂದು 
ಧರ್ಮದ ಕೊಲೆಯಾಗುವುದೆಂದು ಭೀತನಾಗುವವನು ನೀನು, ಧರ್ಮದ 
ಇನ್ನೊಂದು ಕೊಲೆಯಿಂದಲೇ ಆತ್ಮಹತ್ಯಾರೂಪವಾದ "ಉತ್ತರಕರ್ಮ'ವನ್ನು 
ಪ್ರಾಯಶ್ಚಿತವನ್ನು ಏಕೆ, ಹೇಗೆ ಮಾಡಿಕೊಳ್ಳುವೆ? 

ಒಂದು ಧರ್ಮನಾಶಕ್ಕೆ ಪ್ರಾಯಶ್ಚಿತ್ತವೆಂದು ಇನ್ನೊಂದು ಧರ್ಮನಾಶ 
ಮಾಡುವುದು ಯುಕ್ತವಾಗುವುದೆ? 

ಸೂಕ್ಷೋ ಧರ್ಮೋ ದುರ್ವಿದಶ್ಚಾಪಿ ಪಾರ್ಥ 

ವಿಶೇಷತೋತಜ್ಛೆಃ ಪ್ರೋಚ್ಯಮಾನಂ ನಿಬೋಧ ।ಟ 
ಹತ್ವಾತ್ಮಾನಮಾತ್ಮನಾ ಪ್ರಾಪ್ನಯಾಸ್ತ್ರಂ 

ವಧಾದ್‌ ಭ್ರಾತುರ್ನರಕಂ ಚಾತಿಘೋರಮ್‌ TERT 
"ಸೂಕ್ಷ್ಮವಾದ ಧರ್ಮವನ್ನು ತಿಳಿಯುವುದು ವಿಶೇಷವಾಗಿ ಅಜ್ಞಾನಿಗಳಿಗೆ ಬಲು 


ಕರ್ಣಪರ್ವ 239 


ಕಷ್ಟ ನಾನು ಹೇಳುವುದನ್ನು ಕೇಳು. ಆತ್ಮಹತ್ಯೆ ಮಾಡಿಕೊಳ್ಳುವುದರಿಂದ ಅಣ್ಣನ 
ಹತ್ಯೆಗಿಂತಲೂ ಹೆಚ್ಚು ಅತಿಘೋರ ನರಕಕ್ಕೇ ನೀನು ಭಾಗಿಯಾಗುವೆ. 


ಪ್ರಬ್ರೂಹಿ ಪಾರ್ಥ ಸ್ವಗುಣಾನಿಹಾತ್ಮನ- 
ಸತೋ ಹತಾತ್ಮಾ ಭವಿತಾಸಿ ಪಾರ್ಥ 11೩೭1! 


"ಅದಕ್ಕೆ, ಅರ್ಜುನ, ನೀನು ನಿನ್ನ ಗುಣಗಳ ಪ್ರಶಂಸೆ ಮಾಡಿಕೊಳ್ಳು. 
ಆತ್ಮಪ್ರಶಂಸೆ ಆತ್ಮಹತ್ಯೆಗೆ ಸಮಾನವಾಗಿರುವುದರಿಂದ ನಿನ್ನನ್ನು ನೀನು ಕೊಂದಂತೇ 
ಆಗುವುದು. 

ತಥಾಸ್ತು ಕೃಷ್ಣೇತ್ಯಭಿನಂದ್ಯ ವಾಕ್ಯಂ 

ಧನಂಜಯಃ ಪ್ರಾಹ ಧನುರ್ವಿನಾಮ್ಯ । 
ಯುಧಿಷ್ಠಿರಂ ಧರ್ಮಭೃತಾಂ ವರಿಷ್ಠಂ 
ಶೃಣುಷ್ಟ ರಾಜನ್ನಿತಿ ಶಕ್ರಸೂನುಃ 11೩೮॥ 


ಅರ್ಜುನನು "ಹಾಗೇ ಆಗಲಿ ಕೃಷ್ಣ' ಎನ್ನುತ್ತ ಕೃಷ್ಣನ ಮಾತನ್ನು ಅಭಿನಂದಿಸಿ 
ಬಿಲ್ಲನ್ನು ಬಾಗಿಸಿ, ಧರ್ಮರಕ್ಷಕರಲ್ಲಿ ಶ್ರೇಷ್ಠನಾದ ಯುಧಿಷ್ಠಿರನ ಮುಂದೆ "ರಾಜನೆ 
ಕೇಳು' ಎಂದು ಹೇಳಲುತೊಡಗಿದ. 


ನ ಮಾದೃಶೋಠನ್ಯೋ ನರದೇವ ವಿದ್ಯತೇ 
ಧನುರ್ಧರೋ ದೇವಮೃತೇ ಪಿನಾಕಿನಮ್‌ । 
ಅಹಂ ಹಿ ತೇನಾನುಮತೋ ಮಹಾತ್ಮನಾ 
ಕ್ಷಣೇನ ಹನ್ಯಾಂ ಸಚರಾಚರಂ ಜಗತ್‌ 11೩೯11 


ರಾಜನೆ, ನನ್ನಂಥ ಧನುರ್ಧಾರಿಯು ರುದ್ರದೇವನನ್ನು ಬಿಟ್ಟರೆ ಇನ್ನೊಬ್ಬನಿಲ್ಲ 
ಮಹಾತ್ಮನಾದ ರುದ್ರನು ಅನುಮತಿ ಕೊಟ್ಟರೆ ಕ್ಷಣದಲ್ಲಿ ಈ ಚರಾಚರ 
ಪ್ರಪಂಚವನ್ನೇ ನಾನು ನಾಶಮಾಡಬಲ್ಲೆ 


ಮಯಾ ಹಿ ರಾಜನ್‌ ಸದಿಗೀಶ್ದರಾ ದಿಶೋ 
ವಿಜಿತ್ಯ ಸರ್ವಾ ಭವತಃ ಕೃತಾ ವಶೇ ॥ 
ಸ ರಾಜಸೂಯಶ್ಚ ಸಮಾಪ್ತದಕ್ಷಿಣಃ 
ಸಭಾ ಚ ದಿವ್ಯಾ ಭವತೋ ಮಮೌಜಸಾ poll 


240 ಮಹಾಭಾರತ 


ರಾಜನೆ, ನಾನು ದಿಕ್ಟಾಲಕರೊಂದಿಗೆ ದಿಕ್ಕುಗಳೆಲ್ಲವನ್ನೂ ಗೆದ್ದು ನಿನ್ನ ವಶ 
ಮಾಡಿದ್ದೇನೆ. ನನ್ನ ಪರಾಕ್ರಮದಿಂದಲೆ ನಿನ್ನ ರಾಜಸೂಯದಲ್ಲಿ ದಕ್ಷಿಣೆ ನೀಡುವುದು 
ನಿನಗೆ ಸಾಧ್ಯವಾಯಿತು. ದಿವ್ಯವಾದ ಸುಧರ್ಮಸಭೆಯೂ ನಿನಗೆ ನನ್ನ 
ಪರಾಕ್ರಮದಿಂದ ದೊರಕಿತು. 


ಪಾಣೌ ಪೃಷತ್ಕಾ ಲಿಖಿತಾ ಮಮೇಮೇ 
ಧನುಶ್ಚ ಸಜ್ಯಂ ವಿತತಂ ಸಬಾಣಮ್‌ । 
ಪಾದೌ ಚ ಮೇ ಸಶರೌ ಸಹಧ್ವಜೌ 
ನ ಮಾದೃಶಂ ಯುದ್ಧಗತಂ ಜಯಂತಿ 11೪೧॥॥ 


ನನ್ನ ಎಡ ಹಾಗೂ ಬಲ ಅಂಗೈಗಳಲ್ಲಿ ಬಾಣಗಳ ಮತ್ತು ಹೆದೆಯೇರಿಸಿ 
ಬಾಗಿಸಿದ ಬಿಲ್ಲಿನ ಬಾಣಚಿಹ್ನೆಗಳಿವೆ. ನನ್ನ ಪಾದಗಳಲ್ಲಿಯೂ ರಥ ಮತ್ತು ಧ್ವಜ 
ಚಿಹ್ನೆಗಳಿವೆ. ನನ್ನಂಥ ವೀರನು ಯುದ್ಧದಲ್ಲಿ ನಿಂತರೆ ಅವನನ್ನು ಯಾರೂ 
ಗೆಲ್ಲಲಾರರು. 


ಹತಾ ಉದೀಚ್ಯಾ ನಿಹತಾಃ ಪ್ರತೀಚ್ಯಾಃ 
ಪ್ರಾಚ್ಯಾ ನಿರಸ್ತಾ ದಾಕ್ಷಿಣಾತ್ಯಾ ವಿಶಸ್ತಾಃ । 
ಸಂಶಪ್ತಕಾನಾಂ ಕಿಂಚಿದೇವಾವಶಿಷ್ಟಂ 
ಸರ್ವಸ್ಯ ಸೈನ್ಯಸ್ಯ ಹತಂ ಮಯಾರ್ಧಮ್‌ 11೪೨ 


ಉತ್ತರ ಪಶ್ಚಿಮ ಪೂರ್ವ ದಕ್ಷಿಣದೇಶಗಳ ಯೋಧರನ್ನೆಲ್ಲ ನಾನು 
ನಾಶಪಡಿಸಿದ್ದೇನೆ. ಸಂಶಪಕರಲ್ಲಿ ಸ್ವಲ್ಪ ಅಂಶ ಉಳಿದಿದೆ. ಇಡೀ ಕುರುಸೈನ್ಯದ 
ಅರ್ಧಾಂಶವನ್ನು ನಾನು ನಾಶಪಡಿಸಿದ್ದೇನೆ. 
ಹಸ್ತ-ಪಾದಗಳಲ್ಲಿ ತೋರುವ ಧನುರ್ಬಾಣಚಿಹ್ನೆಗಳಿಗೆ ಅನುಗುಣ 
ವಾಗಿಯೇ ನನ್ನಲ್ಲಿ ಯುದ್ಧಕೌಶಲವಿದೆ. 
ಶೇತೇ ಮಯಾ ನಿಹತಾ ಭಾರತೀಯಂ 
ಚಮೂ ರಾಜನ್‌ ದೇವಚಮೂಪ್ರಕಾಶಾ । 
ಯೇ ನಾಸ್ಪಜ್ಞಾಸ್ತಾನಹಂ ಹನ್ನಿ ಶಸ್ತ್ರೈ- 
ಸ್ತಸ್ಮಾಲ್ಲೋಕಂ ನೇಹ ಕರೋಮಿ ಭಸ್ಥಸಾತ್‌ 11೪೩। 


ಕರ್ಣಪರ್ವ 241 


ರಾಜನೆ, ದೇವಸೈನ್ಯದಂಥ ಕೌರವಸ್ಥೆನ್ಯ ನನ್ನಿಂದ ಹತವಾಗಿ ನೆಲದ ಮೇಲೆ 
ಒರಗಿದೆ. ಅಸ್ಪಬಲ್ಲದವರನ್ನು ಶಸ್ತ್ರಗಳಿಂದಲೆ ಕೊಲ್ಲುತ್ತೇನೆ. ಅದರಿಂದ ನಾನು 
ಅಸ್ಪದಿಂದ ಲೋಕವನ್ನು ಭಸ್ಮ ಮಾಡುವುದಿಲ್ಲ 


ಜೈತ್ರಂ ರಥಂ ಭೀಮಮಾಸ್ಥಾಯ ಕೃಷ್ಣ 
ಪ್ರಯಾವ ಶೀಘ್ರಂ ಸೂತಪುತ್ರಂ ನಿಹಂತುಮ್‌ । 
ರಾಜಾ ಭವತ್ವದ್ಯ ಸುನಿರ್ವತೋತಯಂ 
ಕರ್ಣಂ ರಣೇ ನಾಶಯಿತಾಸ್ಥಿ ಬಾಣೈಃ 11೪೪॥ 


ಕೃಷ್ಣ ಸದಾ ಜಯವನ್ನೇ ತಂದುಕೊಡುವ ಶತ್ರುಭಯಂಕರವಾದ ನಮ್ಮ 
ರಥವನ್ನೇರಿ ನಾವು ಬೇಗನೆ ಕರ್ಣನನ್ನು ವಧಿಸಲು ಹೋಗೋಣ. ರಾಜಾ 
ಯುಧಿಷ್ಠಿರನು ಇಲ್ಲಿಯೆ ಸುಖವಾಗಿರಲಿ. ಕರ್ಣನನ್ನು ರಣದಲ್ಲಿ ಬಾಣಗಳಿಂದ 
ನಾನೇ ವಧಿಸುತೇನೆ. 
ಅದ್ಯಾಪುತ್ರಾ ತೇನ ರಾಧಾ ಭವಿತ್ರೀ 
ಕುಂತೀ ಮಯಾ ವಾ ತದೃತಂ ವಿದ್ಧಿ ಕೃಷ್ಣ I 
ಸತ್ಯಂ ವದಾಮ್ಯದ್ಯ ನ ಕರ್ಣಮಾಜೌ 
ಶರೈರಹತ್ವಾ ಕವಚಂ ವಿಮೋಕ್ಷ್ಯೇ 11೪೫1! 
ಕೃಷ್ಟ ಇಂದು ಕರ್ಣನು ಹತನಾಗುವುದರಿಂದ ರಾಧೆ ಅಪುತ್ರಳೆನಿಸುತಾಳೆ, 
ಇಲ್ಲವೆ, ನಾನು ಹತನಾಗುವುದರಿಂದ ಕುಂತಿ ಅಪುತ್ರಳಾಗುತಾಳೆ, ಇದು ಸತ್ಯ. ನಾನು 
ಇನ್ನೂ ಒಂದು ಸತ್ಯವನ್ನು ಹೇಳುತ್ತೇನೆ- ರಣದಲ್ಲಿ ಕರ್ಣನನ್ನು ಕೊಲ್ಲದೆ ನಾನು ನನ್ನ 
ಕವಚವನ್ನು ಬಿಚ್ಚುವುದಿಲ್ಲ 
ಸಂಜಯಃ 


ಇತ್ಯೇವಮುಕ್ತ್ವಾ ಪುನರಾಹ ಪಾರ್ಥೋ 
ಯುಧಿಷ್ಠಿರಂ ಧರ್ಮಭೃತಾಂ ವರಿಷ್ಠಮ್‌ 1೪೬॥ 


ಸಂಜಯ ನುಡಿದ ಅರ್ಜುನ ಹೀಗೆ ಹೇಳಿ ಪುನಃ ಯುಧಿಷ್ಠಿರನಿಗೆ ಹೇಳಿದ. 
ವಿಮುಕ್ತಶಸ್ವಾಸ್ತಧನುರ್ವಿಸೃಜ್ಯ 


ಸ 
ಈತ 


ಕೋಶೇ ಚ ಖಡ್ಗಂ ವಿನಿಧಾಯ ತೂರ್ಣಮ್‌ । 


242 ಮಹಾಭಾರತ 


ಸ ವ್ರೀಡಯಾ ನಮ್ರಶಿರಾಃ ಕಿರೀಟೀ 
ಯುಧಿಷ್ಠಿರಂ ಪ್ರಾಂಜಲಿರಭ್ಯುವಾಚ 11೪೭॥॥ 


ಶಸಾಸ್ತಗಳನ್ನು ಬಿಲ್ಲನ್ನು ಕೆಳಗಿಟ್ಟು ಖಡ್ಗವನ್ನು ಒರೆಯಲ್ಲಿ ಸೇರಿಸಿ, ಲಜ್ಜೆಯಿಂದ 
ತೆಲೆ ಹ್ಮ ಹ ಟೆ na Re ಜ 
ತಲೆತಗ್ಗಿಸಿಕೊಂಡು ಯುಧಿಷ್ಠಿರನಿಗೆ ಅರ್ಜುನ ಬೇಗನೆ ಕೈಮುಗಿದು ಹೇಳಿದ. 


ಪ್ರಸೀದ ರಾಜನ್‌ ಕ್ಷಮ ಯನ್ಮಯೋಕ್ತಂ 
ಕಾಲೇ ಭವಾನ್‌ ವೇತ್ಛ್ಯತಿ ತನ್ನಮಸ್ತೇ 11೪೮॥ 


"ರಾಜನೆ, ನಾನು ಹೇಳಿದ್ದನ್ನು ಕ್ಷಮಿಸು, ಪ್ರಸನ್ನನಾಗು. ನಾನೀಗ ಹೇಳಿದ್ದು 
ಸೋದರಹತ್ಯೆ ಮತ್ತು ಆತ್ಮಹತ್ಯೆಗಳಿಗೆ ಪರ್ಯಾಯವಾಗಿ ಕಾಲಾನುಸಾರ 
ಹೇಳಿದ್ದಾದ್ದರಿಂದ ಅದನ್ನು ಹಾಗೇ ತಿಳಿಯುವಿ ಎಂದು ನಂಬುತ್ತೇನೆ. ನಿನಗೆ 
ನಮಿಸುತ್ತೇನೆ.' 


ಪ್ರಸಾದ್ಯ ರಾಜಾನಮಮಿತ್ರಸಾಹಂ 
ಸ್ಥಿತೋ5ಬ್ರವೀಚ್ಚೈನಮಭಿಪ್ರಪನ್ನಃ 

ನೈವಂ ಚಿರಾತ್‌ ಕ್ಷಿಪ್ರಮಿದಂ ಭವಿಷ್ಯತ್‌ 
ಕೃಷ್ಣಪ್ರಸಾದಾತ್‌ ತವ ಚೈವ ರಾಜನ್‌ 11೪೯॥ 


ಶತ್ರುಗಳನ್ನು ಇದಿರಿಸಬಲ್ಲ ರಾಜಾ ಯುಧಿಷ್ಠಿರನನ್ನು ಅರ್ಜುನ ಸಮಾಧಾನ 
ಪಡಿಸಿ ಭಕಿಯಿಂದ ನಮಿಸಿ ಹೇಳಿದ- "ರಾಜನೆ, ಇಂಥ ಕಹಿಪ್ರಸಂಗ ಕೃಷ್ಣಾನುಗ್ರಹ 
ದಿಂದ ನಿನಗೆ ಇಂದೂ ಮುಂದೂ ಎಂದೆಂದಿಗೂ ಮರುಕಳಿಸದು. 


ಯಾಮ್ಯೇಷ ಭೀಮಂ ಸಮರಾತ್‌ ಪ್ರಮೋಕ್ತುಂ 
ಸರ್ವಾತ್ಮನಾ ಸೂತಪುತ್ರಂ ಚ ಹಂತುಮ್‌ 11೫೦ 


ತವ ಪ್ರಿಯಾರ್ಥಂ ಮಮ ಜೀವಿತಂ ಹಿ 
ಬ್ರವೀಮಿ ಸತ್ಯಂ ತದವೇಹಿ ರಾಜನ್‌ । 
ಇತಿ ಪ್ರಯಾಸ್ಯನ್ನುಪಸಂಗೃಹ್ಯ ಪಾದೌ 
ಸಮುತ್ನಿತೋ ದೀಪ್ರತೇಜಾಃ ಕಿರೀಟೀ sO 


“ಸಮರದಿಂದ ಭೀಮನಿಗೆ ವಿರಾಮ ನೀಡುವುದಕ್ಕೂ ಸರ್ವಾತ್ಮನಾ ಕರ್ಣನನ್ನು 
ವಧಿಸುವುದಕ್ಕೂ ನಾನು ತೆರಳುತ್ತೇನೆ. ನಿನ್ನ ಪ್ರಿಯ ಹಿತಕ್ಕಾಗಿ ನನ್ನ ಬಾಳು 


ಕರ್ಣಪರ್ವ 243 


ಮುಡಿಪಾಗಿದೆ. ನಿಜವನ್ನೇ ಹೇಳುತ್ತಿದ್ದೇನೆ, ತಿಳಿದುಕೊ ರಾಜನೆ' ಎಂದು ರಣಕ್ಕೆ 
ಹೋಗುವ ಮುನ್ನ ಅಣ್ಣನ ಕಾಲುಗಳನ್ನು ಮುಟ್ಟಿ ಹೊಳೆಯುವ ತೇಜಸುಳ್ಳ 
ಅರ್ಜುನ ಎದ್ದುನಿಂತ. 


ಏತಚ್ಛು ತ್ವಾ ಪಾಂಡವೋ ಧರ್ಮರಾಜೋ 
ಭ್ರಾತುರ್ವಾಕ್ಕಂ ಪರುಷಂ ಫಲ್ಲುನಸ್ಕ । 
ಉತ್ಥಾಯ ತಸ್ಮಾಚ್ಛಯನಾದುವಾಚ 
ಪಾರ್ಥಂ ತತೋ ದುಃಖಪರೀತಚೇತಾಃ 11೫೨।1 


ಆದರೆ ಧರ್ಮರಾಜ ಅರ್ಜುನನ ಕಟುನುಡಿಗಳನ್ನು ಕೇಳಿ ಮನದಲ್ಲಿ ದುಃಖ 
ತುಂಬಿಕೊಂಡು ಶಯ್ಕೆಯಿಂದ ಎದ್ದು ಅರ್ಜುನನಿಗೆ ನುಡಿದ. 


ಕೃತಂ ಮಯಾ ಪಾರ್ಥ ಯಥಾ ನ ಸಾಧು 
ಯೇನ ಪ್ರಾಪ್ತಂ ವ್ಯಸನಂ ವಃ ಸುಘೋರಮ್‌ । 
ತಸ್ಥಾಚ್ಛಿ! ರಶ್ಚೀ ೦ಧಿ ಮಮೇದಮದ್ಯ 
ಕುಲಾಂತಕಸ್ಯಾಧಮಪೂರುಷಸ್ಯ 11೫೩11 


ಅರ್ಜುನ, ನಾನು ಮಾಡಿದ್ದು ಸರಿಯಲ್ಲ ನಿಮಗೆ ಘೋರವಾದ ವ್ಯಸನ 
ಉಂಟಾಗುವಂತೆ ಮಾಡಿದ್ದೇನೆ. ಅದರಿಂದ ನನ್ನ ತಲೆಯನ್ನು ಈಗಲೆ ಕತ್ತರಿಸು. 
ನಾನು ಕುಲಕ್ಕೆ ಮೃತ್ಯು, ಅಧಮ ಪುರುಷ, 
ಪಾಪಸ್ಯ ಪಾಪವ್ಯಸನಾನ್ನಿತಸ್ಯ 
ವಿಮೂಢಬುದ್ದೇರಲಸಸ್ಯ ಭೀರೋಃ | 
ವೃದ್ಧಾವಮಂತುಃ ಪರುಷಸ್ಯ ಚೈವ 
ಕಿಂ ತೇ ಚಿರಂ ಮಾಮನುವೃತ್ವ ರೂಕ್ಷಮ್‌ 11೫೪॥॥ 
ಪಾಪಿ ನಾನು, ಪಾಪಕರವಾದ ಜೂಜಿನ ಚಟ ಉಳ್ಳವನು. ಮಂಕು 
ಬುದ್ಧಿಯವನು. ಸೋಮಾರಿ, ಹೇಡಿ, ಹಿರಿಯರನ್ನು ಅವಮಾನಿಸುವವನು, ಕಠಿನ 
ಸ್ವಭಾವದವನು. ಒರಟು ಸ್ವಭಾವದವನು. ಸದಾ ನನ್ನ ಸೇವೆ ಮಾಡಿದರೆ ನಿನಗೇನು 


ಫಲ? 


244 ಮಹಾಭಾರತ 


ಗಚ್ಚಾಃ ಮ್ಯಹಂ ವನಮೇವಾದ್ಯ ಪಾಪಃ 
ಸುಖಂ ಭವಾನ್‌ ವರ್ತತಾಂ ಮದ್ದಿಹೀನಃ 
ಯೋಗ್ಯೋ ರಾಜಾ ಭೀಮಸೇನೋ ಮಹಾತ್ಮಾ 
ಕ್ಲೀಬಸ್ಯ ವಾ ಮಮಕಿಂ ರಾಜ್ಯಕೃತ್ಯಮ್‌ 11೫೫1! 


ನಾನು ಇಂದೇ ವನವಾಸಕ್ಕೆ ಹೋಗುವೆನು, ಪಾಪಿ, ನಾನಿಲ್ಲದಿರುವುದರಿಂದ 
ನೀನು ಸುಖವಾಗಿರು. ಮಹಾತ್ಮ ಭೀಮನೆ ಯೋಗ್ಯರಾಜನಾಗಬಲ್ಲ ನಾನು 
ನಪುಂಸಕ. ನನ್ನಿಂದ ರಾಜಕಾರ್ಯ ಏನು ನಡೆದೀತು? 


ನ ಚಾಸ್ಕಿ ಶಕ್ತಃ ಪರುಷಾಣಿ ಸೋಢುಂ 
ಪುನಸ್ತವೇಮಾನಿ ರುಷಾನಿತಸ್ಯ । 
ಭೀಮೋತಸ್ತು ರಾಜಾ ಮಮ ಜೀವಿತೇನ 
ಕಿಂ ಕಾರ್ಯಮದ್ಯಾವಮತಸ್ಯ ವೀರ 11೫೬ 


ಕೋಪದಿಂದ ನೀನಾಡುವ ಈ ಕಟುನುಡಿಗಳನ್ನು ಪುನಃ ಸಹಿಸಿಕೊಳ್ಳಲು ನನಗೆ 
ಶಕ್ತಿ ಇಲ್ಲ ಭೀಮ ರಾಜನಾಗಲಿ. ಅವಮಾನಿತನಾದ ನಾನು ಈಗ ಬದುಕಿದ್ದು ಏನು 
ಫಲ? 


ಇತ್ಯೇವಮುಕ್ತ್ವಾ ಸಹೆಸೋತ್ತಪಾತ 
ರಾಜಾ ತತಸ್ತಚ್ಛಯನಂ ವಿಹಾಯ । 
ಇಯೇಷ ನಿರ್ಗಂತುಮಥೋ ವನಾಯ 
ತಂ ವಾಸುದೇವಃ ಪ್ರಣತೋತಭ್ಯುವಾಚ 11೫೭1! 


ಹೀಗೆ ಹೇಳಿ ಧರ್ಮರಾಜ ಹಾಸಿಗೆಬಿಟ್ಟು ಥಟ್ಟನೆ ಎದ್ದುನಿಂತ. ಕಾಡಿಗೆ 
ಹೋಗಲು ಬಯಸಿದ. ಅವನಿಗೆ ಕೃಷ್ಣ ನಮಸ್ಕರಿಸಿ ನುಡಿದ. 


ರಾಜನ್‌ ನ ವಿದಿತಂ ತತ್ತೇ ಯಥಾ ಗಾಂಡೀವಧನ್ನನಃ । 
ಪ್ರತಿಜ್ಞಾ ಸತ್ಯಸಂಧಸ್ಯ ಗಾಂಡೀವಂ ಪ್ರತಿ ವೈ ಶ್ರುತಾ ISS 


ರಾಜನೆ, ಸತ್ಯಸಂಧ ಗಾಂಡೀವಧನುರ್ಧಾರಿ ಅರ್ಜುನನು ಗಾಂಡೀವದ 
ವಿಷಯದಲ್ಲಿ ಮಾಡಿದ ಪ್ರತಿಜ್ಞೆಯನ್ನು ನೀನೀಗಲೇ ಕೇಳಿರುವೆ. ಇದು ನಿನಗೆ 
ಗೊತಿರಲಿಲ್ಲ. 


ಕರ್ಣಪರ್ವ 245 


ಬ್ರೂಯಾದ್ಯ ಏವಂ ಗಾಂಡೀವಂ ದೇಹ್ಯನ್ಯಸ್ಥೈ ತ್ಮಮಿತ್ಯುತ । 
ಸ ಸ ವಧ್ಯೋಸ್ಯ ಪುಮಾಂಲ್ಲೋಕೇ ತ್ವಯಾ ಚೋಕ್ತೋಯಮೀದೃಶಮ್‌ 
Teal 

ಗಾಂಡೀವವನ್ನು ಇನ್ನೊಬ್ಬನಿಗೆ ಕೊಡು ಎಂದು ಲೋಕದಲ್ಲಿ ಯಾವನಾದರೂ 
ಹೇಳಿದರೆ ಅವನು ಅರ್ಜುನನ ಕೈಯಲ್ಲಿ ವಧ್ಯನಾಗುವನು. ನೀನೀಗ ಇಂಥ 
ಮಾತನ್ನು ಆಡಿರುವೆ. 

ಅತಃ ಸತ್ಯಾಂ ಪ್ರತಿಜ್ಞಾಂ ತಾಂ ಪಾರ್ಥೇನ ಪರಿರಕ್ಷತಾ । 

ಮಚ್ಚಂದಾದವಮಾನೋತಯಂ ಕೃತಸ್ತವ ಮಹೀಪತೇ IW.Oll 

ತಾನು ಮಾಡಿದ್ದ ಪ್ರತಿಜ್ಞೆಯನ್ನು ಸತ್ಯವಾಗಿಸಿ ರಕ್ಷಣೆ ಮಾಡುವುದಕ್ಕಾಗಿ 
ಅರ್ಜುನನು ನನ್ನ ಇಚ್ಛೆಯಂತೆಯೆ ನಿನಗೆ ಅವಮಾನ ಮಾಡಿದ್ದಾನೆ. 

ಗುರೂಣಾಮವಮಾನೋ ಹಿ ವಧ ಇತ್ಯಭಿಧೀಯತೇ 11೬೧॥! 

ಹಿರಿಯರಿಗೆ ಅವಮಾನ ಮಾಡಿದರೆ ಅವರಿಗೆ ಅದು ವಧವೆನಿಸುತುದೆ. 


ತಸ್ಮಾತ್ರ ವಿ ವೈ ಮಹಾಬಾಹೋ ಮಮ ಪಾರ್ಥಸ್ಯ ಚೋಭಯೋಃ । 

ವೃತಿಕ್ರಮಮಿಮಂ ರಾಜನ್‌ ಸಂಕಮಸಾರ್ಜುನಂ ಪ್ರತಿ 11೬೨॥| 
ಶ್ರ ಕ ವ 

ಅದರಿಂದ, ರಾಜನೆ, ನನ್ನ ಮತ್ತು ಅರ್ಜುನ ಇಬ್ಬರ ಈ ಅಪಚಾರವನ್ನು ನೀನು 


ಅರ್ಜುನನಿಗಾಗಿ ಕ್ಷಮಿಸು. 


ಶರಣಂ ತಾಂ ಮಹಾರಾಜ ಪ್ರಪನ್ನೌ ಸ ಕ್ವ ಉಭಾವಪಿ | 

ಕ್ಷನ್ನುಮರ್ಹಸಿ ಮೇ ರಾಜನ್‌ ಪ್ರಣತಸ್ಯಾಭಿಯಾಚತಃ al 

ಮಹಾರಾಜ, ನಾವಿಬ್ಬರೂ ನಿನ್ನನ್ನು ಶರಣು ಹೊಂದಿದ್ದೇವೆ. ನಾನು ನಮಿಸಿ 
ಬೇಡಿಕೊಳ್ಳುತ್ತೇನೆ, ಕ್ಷಮಿಸು. 

ರಾಧೇಯಸ್ಯಾದ್ಯ ಪಾಪಸ್ಯ ಭೂಮಿಃ ಪಾಸ್ಯತಿ ಶೋಣಿತಮ್‌ । 

ಸತ್ಯಂ ತೇ ಪ್ರತಿಜಾನಾಮಿ ಹತಂ ವಿದ್ದ ದ್ಯ ಸೂತಜಮ್‌ HL 


246 ಮಹಾಭಾರತ 
ಪಾಪಿ ಕರ್ಣನ ನೆತ್ತರನ್ನು ಧರೆ ಪಾನ ಮಾಡುತದೆ, ಇದು ಸತ್ಯ, ಶಪಥ ಮಾಡಿ 
ನಿನಗೆ ಹೇಳುತ್ತೇನೆ. ಕರ್ಣನು ಇಂದು ಸತನೆಂದೇ ತಿಳಿ. 


ಯಸ್ಯೇಚ್ಛಸಿ ವಧಂ ತಸ್ಯ ಗತಮೇವಾದ್ಯ ಜೀವಿತಮ್‌ 11೬೫11 


ನೀನು ಅವನ ವಧವನ್ನು ಬಯುಸುವಿ ಎಂದಮೇಲೆ ಅವನ ಆಯುಸ್ಸುಇಂದೇ 
ತೀರಿತು. 


ಇತಿ ಕೃಷ್ಣವಚಃ ಶ್ರುತ್ವಾ ಧರ್ಮರಾಜೋ ಯುಧಿಷ್ಠಿರಃ | 


ಸಸಂಭ್ರಮಂ ಹೃಷೀಕೇಶಮುತ್ನಾಪ್ಯ ಪ್ರಣತಂ ತದಾ WEI 
ಕೃತಾಂಜಲಿಮಿದಂ ವಾಕ್ಯಮುವಾಚಾನಂತರಂ ವಚಃ 11೬೭1! 


ಹೀಗೆ ಕೃಷ್ಣನ ಮಾತನ್ನು ಕೇಳಿ ಧರ್ಮರಾಜ ಸಡಗರದಿಂದ ನಮಿಸಿದ್ದ ಕೃಷ್ಣನನ್ನು 
ಎಬ್ಬಿಸಿ, ಕೈಮುಗಿದು ಅವನಿಗೆ ಒಡನೆ ಈ ಮಾತನ್ನು ನುಡಿದ. 


ಏವಮೇತದ್ಯಥಾತ್ಮತ್ವಮಸ್ಯೇಷೋತತಿಕ್ರ್ತಮೋ ಮಮ | 
ಅನುನೀತೋಶಸ್ಥಿ ಗೋವಿಂದ ತಾರಿತಶ್ಚಾದ್ಯ ಮಾಧವ Ny 


ಕೃಷ್ಣ ನೀನು ಹೇಳಿದ್ದು ಸರಿಯೆ. ನನ್ನಿಂದ ಈ ಒಂದು ಅತಿಕ್ರಮ ನಡೆದಿದೆ. 
ಅದರಿಂದ ನನ್ನನ್ನು ಮುನ್ನಡೆಸಿ ಪಾರುಮಾಡಿರುವೆ. 


ಮೋಕ್ಷಿತಾ ವ್ಯಸನಾದ್‌ ಘೋರಾದ್‌ ವಯಮದ್ಯ ತ್ಹಯಾಚ್ಯುತ ॥೬೯॥ 
ಘೋರ ಆಪತ್ತಿನಿಂದ ನೀನು ನಮ್ಮನ್ನು ಬಿಡುಗಡೆ ಮಾಡಿರುವೆ. 


ಭವಂತಂ ನಾವಮಾಸಾದ್ಯ ಹ್ಯಾವಾಂ ವ್ಯಸನಸಾಗರಾತ್‌ I 
ಘೋರಾದದ್ಯ ಸಮುತ್ತೀರ್ಣಾವುಭಾವಜ್ಞಾನಮೋಹಿತೌ 11೭೦॥ 


ಘೋರವಾದ ದುಃಖಸಾಗರದಿಂದ ಇಂದು ಅಜ್ಞಾನಮೋಹಿತರಾದವರು 
ಇಬ್ಬರೂ ನಾವು ನಿನ್ನನ್ನು ನೌಕೆಯಾಗಿ ಮಾಡಿಕೊಂಡು ದಾಟಿಬಿಟ್ಟೆವು. 


ತ್ವದ್ದುದ್ಧಿಪ್ಪವಮಾಸಾದ್ಯ ದುಃಖಶೋಕಾರ್ಣವಾದ್‌ ವಯಮ್‌ । 
ಸಮುತ್ತೀರ್ಣಾಃ ಸಹಾಮಾತ್ಯಾಃ ಸನಾಥಾಃ ಸ್ಮ ತ್ಹಯಾಚ್ಯುತ 11೭೧1 


ನಿನ್ನ ಬುದ್ದಿಯನ್ನು ನೌಕೆಯಾಗಿ ಆಶ್ರಯಿಸಿಕೊಂಡು ದುಖು-ಶೋಕ 


ಕರ್ಣಪರ್ವ 247 


ಸಾಗರದಿಂದ ನಾವು ನಮ್ಮ ಪರಿವಾರದೊಂದಿಗೆ ಪಾರಾದೆವು, ನೀನೇ ನಮಗೆ 
ರಕ್ಷಕನಾಗಿರುವೆ, ಕೃಷ್ಣ 


ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ಕರ್ಣಪರ್ವಣಿ ಧರ್ಮರಾಜಾರ್ಜುನಸಂವಾದೇ ಸಪ್ತಷಷ್ಟಿತಮೋ5ಧ್ಯಾಯಃ 11೬೭1! 


ಹ) 
ಕಳ್ಳೀ 


ಮಹಾಭಾರತತಾತ್ಸರ್ಯನಿರ್ಣಯ 


ತತಃ ಪ್ರಣಮ್ಯ ಬೀಭತ್ತುರಗ್ರಜಂ ಪರಿರಂಭಿತಃ । 

ತೇನಾಭಿನಂದಿತಃ ಪ್ರೀತ್ಯಾ ಚಾಶೀರ್ಭಿಃ ಪ್ರಯಯೌ ಯುಧೇ 1/೧೩೭॥ 

ಬಳಿಕ ಅರ್ಜುನ ಅಣ್ಣನನ್ನು ನಮಿಸಿ ಅವನ ಆಲಿಂಗನ ಪಡೆದು ಅವನಿಂದ 
ಪ್ರೀತಿಯ ಅಶೀರ್ವಾದಗಳಿಂದ ಅಭಿನಂದಿತನೂ ಆಗಿ ಯುದ್ಧಕ್ಕೆ ಹೊರಟ. 


ಓಟ ಲ್‌್ಮ್‌ಲ್ಪ್ಛ್ಮ್‌್‌ 
ಳಿ ಳ್ಳಿ ಳ್ಳಿ 


ಅರವತ್ತೆಂಟನೆಯ ಅಧ್ಯಾಯ 


ಯುಧಿಷ್ಠಿರ ಕ್ಷಮಿಸಿ ಕರ್ಣವಧೆಗೆ ಅನುಜ್ಞೆಯನ್ನು, 
ಜಯಾಶೀರ್ವಾದಗಳನ್ನು ಅರ್ಜುನನಿಗೆ ನೀಡುತ್ತಾನೆ. 


ಸಂಜಯಃ 
ಇತಿ ಸ್ಥ ಕೃಷ್ಣವಚನಾತೃತ್ಯುಚ್ಚಾರ್ಯ ಯುಧಿಷ್ಠಿರಮ್‌ । 


ಣ 


ಬಭೂವ ವಿಮನಾಃ ಪಾರ್ಥ ಕಿಂಚಿತ್‌ ಕೃತ್ನೇವ ಪಾತಕಮ್‌ 11೧11 


ಸಂಜಯ ನುಡಿದ ಹೀಗೆ ಕೃಷ್ಣನ ಆದೇಶದಂತೆ ಅರ್ಜುನನು ಯುಧಿ 
ಷ್ಠಿರನಲ್ಲಿ ಕ್ಷಮಾಯಾಚನೆ ಮಾಡಿಯೂ ಕೂಡ ತಾನು ಪಾಪ ಮಾಡಿದ್ದಂತೂ ನಿಜವೆ 
ಎಂದು ಮನಸಿನಲ್ಲಿ ಸ್ವಲ್ಪ ದುಃಖಿತನಾದ. 

ತತೋತಬ್ರವೀದ್‌ ವಾಸುದೇವಃ ಪ್ರಹಸನ್ನಿವ ಪಾಂಡವಮ್‌ | 

ಕಥಂ ನಾಮ ಭವೇದೇತದ್‌ ಯದಿ ತ್ತಂ ಪಾರ್ಥ ಧರ್ಮಜಮ್‌ । 

ಅಸಿನಾ ತೀಕ್ಷ್ಣ ಧಾರೇಣ ಹನ್ಯಾ ಧರ್ಮೇ ವ್ಯವಸ್ಥಿತಮ್‌ 11೨।1 


ಆಗ ಕೃಷ್ಣ ನಕ್ಕು ಹೇಳಿದ- ಅರ್ಜುನ, ಒಂದುವೇಳೆ ಧರ್ಮದಲ್ಲಿ ಸ್ಥಿರನಾಗಿದ್ದ 


248 ಮಹಾಭಾರತ 


ಧರ್ಮರಾಜನನ್ನು ನೀನು ಹರಿತವಾದ ಅಲುಗಿನ ಖಡ್ಗದಿಂದ ಸಂಹರಿಸಿದ್ದರೆ ಅದರ 
ಪರಿಣಾಮ ಹೇಗಿರುತಿತು? 


ತ್ತಮಿತ್ಯುಕ್ತೈವ ರಾಜಾನಮೇವಂ ಕಶ್ಶಲಮಾವಿಶಃ । 
ಹತ್ವಾ ತು ನೃಪತಿಂ ಪಾರ್ಥ ಅಕರಿಷ್ಯಃ ಕಿಮುತ್ತರಮ್‌ । 


ಏವಂ ಸುದುರ್ವಿದೋ ಧರ್ಮೋ ಮಂದಪ್ರಚ್ಛೆರ್ವಿಶೇಷತಃ Wal 


ಕೇವಲ "ನೀನು' ಎಂಬ ಸಂಬೋಧನೆ ಮಾಡಿಯೇ ಹೀಗೆ ನೀನು 
ದುಃಖಿತನಾಗಿರುವೆ. ಇನ್ನು, ರಾಜನನ್ನು ಖಡ್ಗದಿಂದ ಸಂಹರಿಸಿದ್ದರೆ ಅದಕ್ಕೆ ಏನು 
ಪರಿಹಾರ ಮಾಡುತಿದ್ದೆ? ಹೀಗೆ ಧರ್ಮವು ವಿಶೇಷವಾಗಿ ಮಂದಬುದ್ದಿಯವರಿಗೆ 
ತಿಳಿಯಲು ಅಶಕ್ಕ. 


ಹಿಂದೆ (ಅ.67-ಶ್ಲೋ.34, 35) ಹೇಳಿದ್ದೇ ಇಲ್ಲಿ ಪುನರುಕ್ತವಾಗಿದೆ, 
ಏಕೆಂದರೆ ಅರ್ಜುನ ಈಗ ಹಿಂದಿನಂತೇ ಪುನಃ ದುಃಖತನಾಗಿದ್ದಾನೆ. ಅದರಿಂದ 
ಪುನರುಕ್ತಿ ದೋಷವಲ್ಲ. ಪ್ರಕ್ಷಿಪ್ತವೂ ಅಲ್ಲ. 
ಸ ಭವಾನ್‌ ಧರ್ಮಭೀರುತ್ತಾದ್‌ ಧ್ರುವಮೈಷ್ಯನ್ನಹತ್ತಮಃ I 
ನರಕಂ ಘೋರರೂಪಂ ಚ ಭ್ರಾತುರ್ಜ್ಯೇಷ್ಠಸ್ಯ ವೈ ವಧಾತ್‌ 11೪1! 
ಧರ್ಮವಿಷಯದಲ್ಲಿ ಭಯಪಡುವವನಾದ್ದರಿಂದ ನೀನು ಈ ಅಣ್ಣನ 


ವಧಕ್ಕಿಂತಲೂ ನಿಶ್ಚಯವಾಗಿ ಘೋರಸ್ವರೂಪದ ನರಕವನ್ನೂ ಮಹಾ 
ದುಃಖವನ್ನೂ ನಿಶ್ಚಯವಾಗಿ ಹೊಂದುತಿದ್ದೆ. 


ಸ ತ್ವಂ ಧರ್ಮಭೃತಾಂ ಶ್ರೇಷ್ಠಂ ರಾಜಾನಂ ಧರ್ಮಸಂಹಿತಮ್‌ । 

ಪ್ರಸಾದಯ ಕುರುಶ್ರೇಷ್ಠಮೇತದತ್ರ ಮತಂ ಮಮ 11೫11 

ಈಗ ನೀನು ಧರ್ಮರಕ್ಕಕರಲ್ಲಿ ಶ್ರೇಷ್ಠನಾದ ಧರ್ಮಾಸಕ್ತನಾದ ರಾಜನನ್ನು 
ಒಲಿಸಿಕೊಳ್ಳು. ಈ ವಿಷಯದಲ್ಲಿ ನನ್ನ ಅಭಿಪ್ರಾಯ ಇದು. 

ಪ್ರಸಾದ್ಯ ಭಕ್ತ್ಯಾ ರಾಜಾನಂ ಪ್ರೀತಂ ಚೈವ ಯುಧಿಷ್ಠಿರಮ್‌ । 

ಪ್ರಯಾಮಸ್ತ ರಿತಾ ಯೋದ್ದುಂ ಸೂತಪುತ್ರರಥಂ ಪ್ರತಿ 11೬1 

ಭಕ್ತಿಯಿಂದ ಸಂತುಷ್ಠನಾಗುವ ಯುಧಿಷ್ಠಿರನನ್ನು ಒಲಿಸಿಕೊಂಡು ನಾವು ಬೇಗನೆ 
ಯುದ್ಧ ಮಾಡಲು ಕರ್ಣನ ರಥದ ಕಡೆಗೆ ಹೋಗೋಣ. 


ಕರ್ಣಪರ್ವ 249 


ಹತ್ವಾ ಸುದುರ್ಜಯಂ ಕರ್ಣಂ ತ್ವಮದ್ಯ ನಿಶಿತೈಃ ಶರೈಃ I 

ವಿಪುಲಂ ಪ್ರೀತಿಮಾಧತ್ಸ ಷೆ ಧರ್ಮಪುತ್ರಸ್ಯ ಮಾನದ 11೭1! 

ಜಯಿಸಲಾಗದ ಕರ್ಣನನ್ನು ನೀನು ತೀಕ್ಷ್ಣವಾದ ಬಾಣಗಳಿಂದ ಸಂಹರಿಸಿ 
ಧರ್ಮರಾಜನಿಗೆ ಬಹಳ ಸಂತೋಷವನ್ನುಂಟು ಮಾಡು. 


ಏತದತ್ರ ಮಹಾಬಾಹೋ ಪ್ರಾಪ್ರಕಾಲಂ ಮತಂ ಮಮ । 
ಏವಂ ಕೃತೇ ಕೃತಂ ಚೈವ ತವ ಕಾರ್ಯಂ ಭವಿಷ್ಯತಿ 11೮1! 


ಅರ್ಜುನ, ಇದು ನೀನು ಈಗ ಮಾಡಬೇಕಾಗಿರುವ ಕೆಲಸವೆಂದು ನನ್ನ 
ಅಭಿಪ್ರಾಯ. ಹೀಗೆ ಮಾಡಿದಾಗಲೆ ನಿನ್ನ ಕರ್ಣವಧ ಕಾರ್ಯ ಕೈಗೂಡುವುದು. 


ತತೋರರ್ಜುನೋ ಮಹಾರಾಜ ಲಜ್ಜಯಾ ವೈ ಸಮನಿತಃ । 


ವ 


ಧರ್ಮರಾಜಸ್ಯ ಚರಣೌ ಪ್ರಪೇದೇ ಶಿರಸಾ5ನಘ Jal 


ಆಗ, ಮಹಾರಾಜ, ಅರ್ಜುನನು ಲಜ್ಞಾಯುಕನಾಗಿ ಧರ್ಮರಾಜನ ಕಾಲುಗಳ 
ಮೇಲೆ ತಲೆ ಇಟ್ಟು ನಮಿಸಿದ. 

ಉವಾಚ ಭರತಶ್ರೇಷ್ಠ ಪ್ರಸೀದೇತಿ ಪುನಃ ಪುನಃ । 

ಕ್ಷಮಸ್ವ ರಾಜನ್‌ ಯತ್ಟೋಕ್ತಂ ಧರ್ಮಕಾಮೇನ ಭೀರುಣಾ 1/೧೦॥ 

ಪ್ರಸನ್ನನಾಗೆಂದು ಪುನಃ ಪುನಃ ನುಡಿದ. 'ಪ್ರತಿಜ್ಞಾಫಾಲನರೂಪವಾದ 
ಧರ್ಮದ ಬಯಕೆಯಿಂದ ಭೀತನಾಗಿ ನಿನ್ನ ಮುಂದೆ ನಾನೇನು ನಿಷ್ಠುರವಾಗಿ 
ಮಾತನಾಡಿದೆನೊ ಅದನ್ನು ಕ್ಷಮಿಸು' ಎಂದ. 


ಪಾದಯೋಃ ಪತಿತಂ ದೃಷ್ಟ್ವಾ ಧರ್ಮರಾಜೋ ಯುಧಿಷ್ಠಿರಃ । 


ಧನಂಜಯಮಮಿತ್ರಫ್ನಂ ರುದಂತಂ ಭರತರ್ಷಭ Wool 
ಉತ್ಪಾಪ್ಯ ಭ್ರಾತರಂ ರಾಜಾ ಧರ್ಮರಾಜೋ ಧನಂಜಯಮ್‌ । 
ಸಮಾಶ್ಚಿಷ್ಯ ಚ ಸಸ್ನೇಹಂ ಪ್ರರುರೋದ ಮಹೀಪತಿಃ 1೧೨1 


ಕಣ್ಣೀರು ಸುರಿಸುತ್ತ ಕಾಲಿಗೆ ಬಿದ್ದ ಶತ್ರುನಾಶಕನಾದ ಅರ್ಜುನನನ್ನು ನೋಡಿ 


250 ಮಹಾಭಾರತ 


ರಾಜಾ ಯುಧಿಷ್ಠಿರನು ಅವನನ್ನು ಎಬ್ಬಿಸಿ, ಪ್ರೀತಿಯಿಂದ ಆಲಿಂಗಿಸಿ ಕಣ್ಣೀರು 
ಸುರಿಸಿದ. | 


ರುದಿತ್ವಾ ತು ಚಿರಂ ಕಾಲಂ ಭ್ರಾತರೌ ಸುಮಹಾದ್ಯುತೀ । 
ಕೃತಶೌಚೌ ನರವ್ಯಾಘ್ರೌ ಪ್ರೀತಿಮಂತೌ ಬಭೂವತುಃ 11೧೩1! 


ಮಹಾಪ್ರಕಾಶವುಳ್ಳ ಸೋದರರು ಇಬ್ಬರೂ ಬಹಳ ಹೊತ್ತು ಕಣ್ಣೀರು ಸುರಿಸಿ 
ಅದಕ್ಕೆ ಶುದ್ಧಿ ಮಾಡಿಕೊಂಡು ಪ್ರಸನ್ನರಾದರು. 


ತತ ಆಶ್ಲಿಷ್ಯ ಸ ಪ್ರೇಮ್ಣಾ ಮೂರ್ಧ್ನಿ ಚಾಘ್ರಾಯ ಪಾಂಡವಮ್‌ | 
ಪ್ರೀತ್ಯಾ ಪರಮಯಾ ಯುಕ್ತಃ ಪ್ರಸ್ಮಯಂಶ್ಚಾಬ್ರವೀಜ್ಜಯಮ್‌ ॥೧೪॥ 


ಬಳಿಕ ಯುಧಿಷ್ಠಿರನು ಅರ್ಜುನನನ್ನು ಪ್ರೇಮದಿಂದ ತಬ್ಬಿಕೊಂಡು ನೆತ್ತಿಯಲ್ಲಿ 
ಆಘ್ರಾಣಿಸಿ ಪರಮ ಸಂತುಷ್ಟನಾಗಿ ಮಂದಹಾಸಪೂರ್ವಕವಾಗಿ ನುಡಿದ. 


ಕರ್ಣೇನ ಮೇ ಮಹಾಬಾಹೋ ಸರ್ವಸೈನ್ಯಸ್ಯ ಪಶ್ಯತಃ । 
ಕವಚಂ ಚ ಧ್ವಜಶ್ಚೈವ ಧನುಃ ಶಕ್ತಿರ್ಹಯಾ ಗದಾ । 
ಶರೈಃ ಕೃತ್ತಾ ಮಹೇಷ್ಮಾಸ ಯತಮಾನಸ್ಯ ಸಂಯುಗೇ 11೧೫1 


ಅರ್ಜುನ, ಎಲ್ಲ ಸೈನ್ಯವು ನೋಡುತ್ತಿದ್ದಂತೇ ಕರ್ಣನು, ರಣದಲ್ಲಿ ಯತ್ನ 
ಮಾಡುತ್ತಿದ್ದ ನನ್ನ ಕವಚ ಧ್ವಜ ಧನುಸ್ಸು ಶಕ್ತಿ ಅಶ್ವಗಳು ಗದೆ ಇವೆಲ್ಲವನ್ನೂ 
ಬಾಣಗಳಿಂದ ಕತ್ತರಿಸಿದ. 


ಸೋಹಂ ಜ್ಞಾತ್ವಾ ರಣೇ ತಸ್ಯ ಕರ್ಮ ಕರ್ಣಸ್ಯ ಫಲ್ಗುನ । 
ವ್ಯವಸೀದಾಮಿ ದುಃಖೇನ ನ ಚ ಮೇ ಜೀವಿತಂ ಪ್ರಿಯಮ್‌ ॥೧೬॥ 


ಅರ್ಜುನ, ರಣದಲ್ಲಿ ಅವನು ಮಾಡಿದ ಈ ಅವಮಾನವನ್ನು ಕಂಡು ನಾನು 
ದುಃಖದಿಂದ ಬೇಯಲು ತೊಡಗಿದೆ. ನನಗೆ ಬದುಕೇ ಬೇಡವಾಯಿತು. 


ತಮದ್ಯ ಯದಿ ವೈ ವೀರ ನ ಹನಿಷ್ಯಸಿ ಸೂತಜಮ್‌ । 
ಪ್ರಾಣಾನೇವ ಪರಿತ್ಯಕ್ಸ್ಯೇ ಜೀವಿತಾರ್ಥೋ ಹಿ ಕೋ ಮಮ ॥೧೭॥ 


ಕರ್ಣಪರ್ವ 251 


ಅವನನ್ನು ನೀನು ಕೊಲ್ಲದಿದ್ದರೆ ನಾನು ಪ್ರಾಣಗಳನ್ನೇ ಬಿಡುತ್ತೇನೆ. 
ಬದುಕಿರುವುದರಿಂದ ನನಗೆ ಏನು ಫಲ? 


ಏವಮುಕ್ತಃ ಪ್ರತ್ಯುವಾಚ ವಿಜಯೋ ಭರತರ್ಷಭ ॥ 

ಸತ್ಯೇನ ತೇ ಶಪೇ ರಾಜನ್‌ ಪ್ರಸಾದೇನ ತವೈವ ಚ 11೧೮ 
ಭೀಮೇನ ಚ ನರಶ್ರೇಷ್ಠ ಯಮಾಭ್ಯಾಂ ಚ ಮಹೀಪತೇ Teal 
ಮಹಾರಾಜ, ಯುಧಿಷ್ಠಿರನು ಹೀಗೆ ಹೇಳಿದಾಗ ಅರ್ಜುನ ನುಡಿದ- "ರಾಜನೆ, 


ನಾನು ಸತ್ಯದ ಮೇಲೆ ನಿನ್ನೊಲುಮೆಯ ಮೇಲೆ, ಭೀಮನ ಮೇಲೆ, ನಕುಲ- 
ಸಹದೇವರ ಮೇಲೆ ಆಣೆಯಿಟ್ಟು ಹೇಳುತ್ತೇನೆ. 


ಯಥಾದ್ಯ ಸಮರೇ ಕರ್ಣಂ ಹನಿಷ್ಯಾಮಿ ಹತೋಥ ವಾ। 
ಮಹೀತಳೇ ಪತಿಷ್ಯಾಮಿ ಸತ್ಯೇನಾಯುಧಮಾಲಭೇ 11೨೦11 


"ಇಂದು ಸಮರದಲ್ಲಿ ಕರ್ಣನನ್ನು ಕೊಲ್ಲುತ್ತೇನೆ, ಇಲ್ಲವೆ ನಾನೇ 
ಹತನಾಗುತ್ತೇನೆ. ನೆಲದಲ್ಲಿ ಬೀಳುತ್ತೇನೆ. ಸತ್ಯದ ಮೇಲೆ ಆಣೆಯಿಟ್ಟು ಆಯುಧವನ್ನು 
ಸರ್ಶಿಸುತ್ತೇನೆ'. 

ಏವಮಾಭಾಷ್ಯ ರಾಜಾನಮಬ್ರವೀನ್ನಾಧವಂ ವಚಃ ! 

ಅದ್ಯ ಕರ್ಣಂ ರಣೇ ಕೃಷ್ಣ ಸೂದಯಿಷ್ಯೇ ನ ಸಂಶಯಃ । 

ತದನುಧ್ಯಾಹಿ ಭದ್ರಂ ತೇ ವಧಂ ತಸ್ಯ ದುರಾತ್ಮನಃ 11೨೧ 

ಹೀಗೆ ಅರ್ಜುನನು ರಾಜನಿಗೆ ಹೇಳಿ, ಕೃಷ್ಣನಿಗೂ ಹೇಳಿದ- "ಇಂದು, ಕೃಷ್ಣ 
ನಾನು ರಣದಲ್ಲಿ ಕರ್ಣನನ್ನು ಸಂಹರಿಸುವೆ, ಸಂಶಯವಿಲ್ಲ ದುರಾತ್ಮನಾದ ಅವನ 
ವಧವನ್ನು ಹಾರೈಸು. ನಿನಗೆ ಒಳ್ಳೆಯದಾಗಲಿ.' 

ಏವಮುಕ್ತೋ:ಬ್ರವೀತ್‌ ಪಾರ್ಥಂ ಕೇಶವೋ ರಾಜಸತ್ತಮ । 

ಶಕ್ತೋರಸಿ ಭರತಶ್ರೇಷ್ಠ ಹಂತುಂ ಕರ್ಣಂ ಮಹಾಬಲಮ್‌  ॥1೨೨॥1 

ಅರ್ಜುನ ಹೀಗೆ ಹೇಳಿದಾಗ ಕೃಷ್ಣ ಹೇಳಿದ- "ಅರ್ಜುನ, ಮಹಾಬಲ 
ಕರ್ಣನನ್ನು ಕೊಲ್ಲಲು ನೀನು ಶಕನಾಗಿರುವೆ. 


252 ಮಹಾಭಾರತ 


ಏವಂ ಚಾಪಿ ಹಿ ಮೇ ಕಾಮೋ ನಿತ್ಯಮೇವ ಮಹಾರಥ ಟ 
ಕಥಂ ಭವಾನ್‌ ರಣೇ ಕರ್ಣಂ ನಿಹನ್ಯಾದಿತಿ ಮೇ ಮತಿಃ 112೩1 


ನನ್ನ ಅಭಿಲಾಷೆಯೂ ಸದಾ ಹೀಗೇ ಇದೆ. "ನೀನು ಹೇಗೆ ಕರ್ಣನನ್ನು 
ಕೊಲ್ಲುವಿಯೊ!' ಎಂದು ಚಿಂತಿಸುತಿದ್ದೇನೆ.' 


ಭೂಯಶ್ನೋವಾಚ ಮತಿಮಾನ್‌ ಮಾಧವೋ ಧರ್ಮನಂದನಮ್‌ । 
ಯುಧಿಷ್ಠಿರೇಮಂ ಬೀಭತ್ತುಂ ತ್ತಂ ಸಾಂತ್ತಯಿತುಮರ್ಹಸಿ । 
ಅನುಜ್ಞಾತುಂ ಚ ಕರ್ಣಸ್ಯ ವಧಾಯಾದ್ಯ ದುರಾತ್ಮನಃ 11೨೪1 


ಕೃಷ್ಣ ಧರ್ಮರಾಜನಿಗೆ ಪುನಃ ನುಡಿದ- "ಯುಧಿಷ್ಠಿರ, ಅರ್ಜುನನನ್ನು ನೀನು 
ಸಂತಯಿಸು. ದುರಾತ್ಮಕರ್ಣನ ವಧೆಗೈಯಲು ಅನುಜ್ಞೆ ನೀಡು. 


ಶ್ರುತ್ವಾ ಹೃ್ಯಯಮಹಂ ಚೈವ ತ್ವಾಂ ಕರ್ಣಶರಪೀಡಿತಮ್‌ । 
ಪ್ರವೃತ್ತಿಂ ಜ್ಞಾತುಮಾಯಾತಾವಿಹ ಪಾಂಡವನಂದನ 11೨೫1॥ 


ನೀನು ಕರ್ಣನ ಬಾಣಗಳಿಂದ ಪೀಡಿತನಾಗಿರುವೆ ಎಂದು ಕೇಳಿ ನಾನೂ 
ಅರ್ಜುನನೂ ನಿನ್ನ ವೃತ್ತಾಂತವನ್ನು ತಿಳಿಯಲು ಬಂದಿದ್ದೆವು. 


ದಿಷ್ಟ್ಯಾಸಿ ರಾಜನ್‌ ನಿರುಜೋ ದಿಷ್ಟ್ಯಾ ನ ಗ್ರಹಣಂ ಗತಃ । 
ಪರಿಸಾಂತ್ತಯ ಬೀಭತ್ತುಂ ಜಯಮಾಶಾಧಿ ಚಾನಘ WEIN 


ಅದೃಷ್ಟವಶಾತ್‌ ನೀನು ಅಪಾಯ ಹೊಂದಲಿಲ್ಲ ಬಂಧನದಲ್ಲಿಯೂ ಸಿಲುಕಿ 
ಕೊಳ್ಳಲಿಲ್ಲ ಅದರಿಂದ ಅರ್ಜುನನನ್ನು ಸಂತಯಿಸು. ಅವನಿಗೆ ಜಯವಾಗಲಿ ಎಂದು 
ಹರಸು.' 
ಯುಧಿಷ್ಠಿರಃ 
ಏಷ್ಯೇಹಿ ಪಾರ್ಥ ಬೀಭತ್ತೋ ಮಾಂ ಪರಿಷ್ಟಜ್ಯ ಪಾಂಡವ ॥ 
ವಕ್ತವ್ಯಮುಕ್ತೋತಸ್ಮ್ಯಹಿತಂ ತ್ವಯಾ ಕ್ಷಾಂತಂ ಚ ತನ್ಮಯಾ ॥೨೭/ 


ಯುಧಿಷ್ಠಿರ ನುಡಿದ ಬಾ, ಬಾ, ಅರ್ಜುನ, ನನ್ನನ್ನು ಆಲಿಂಗಿಸು. ನೀನು 


ಕರ್ಣಪರ್ವ 253 


ನನಗೆ ಹೇಳಬೇಕಾಗಿದ್ದ ಕಟುನುಡಿಯನ್ನೇ ನೀನು ಹೇಳಿರುವೆ. ನುನೂ ಅದನ್ನು 
ಕೃಮಿಸಿದ್ದೇನೆ. 


ಅಹಂ ತ್ವಾಮನುಜಾನಾಮಿ ಜಹಿ ಕರ್ಣಂ ಧನಂಜಯ । 
ಮನ್ಯುಂ ಚಮಾ ಕೃಥಾಃ ಪಾರ್ಥ ಯನ್ನಯೋಕ್ರೋಶಸಿ 
ದಾರುಣಮ್‌ ॥೨೮॥ 


ನಾನು ನಿನಗೆ ಅನುಜ್ಞೆನೀಡುತಿದ್ದೇನೆ. ಅರ್ಜುನ, ಕರ್ಣನನ್ನು ವಧಿಸು. ನಾನು 
ನಿನಗೆ ಕಟುನುಡಿಗಳನ್ನಾಡಿದ್ದನ್ನು ಮರೆತುಬಿಡು, ಕೋಪಿಸಿಕೊಳ್ಳಬೇಡ. 
ಸಂಜಯಃ 


ತತೋ ಧನಂಜಯೋ ರಾಜನ್‌ ಶಿರಸಾ ಪ್ರಣತಸ್ತದಾ । 

ಪಾದೌ ಜಗ್ರಾಹ ಪಾಣಿಭ್ಯಾಂ ಭ್ರಾತುರ್ಜ್ಯೇಷ್ಠಸ್ಯ ಮಾರಿಷ ॥5೯॥ 

ಸಂಜಯನು ನುಡಿದ ರಾಜನೆ, ಬಳಿಕ ಅರ್ಜುನನು ಯುಧಿಷ್ಠಿರನಿಗೆ 
ತಲೆಬಾಗಿ ನಮಿಸುತ್ತ ಎರಡೂ ಕೈಗಳಿಂದ ಅಣ್ಣನ ಪಾದಗಳನ್ನು ಹಿಡಿದುಕೊಂಡ. 

ಸಮುತ್ಥಾಪ್ಯ ತತೋ ರಾಜಾ ಪರಿಷ್ಠಜ್ಯ ಚ ಪೀಡಿತಮ್‌ । 

ಮೂರ್ಧ್ನ್ಯುಪಾಘ್ರಾಯ ಚೈವೈನಮಿದಂ ಪುನರುವಾಚ ಹ ॥೩೦॥ 

ರಾಜಾ ಯುಧಿಷ್ಠಿರನು ದುಃಖಪೀಡಿತನಾಗಿದ್ದ ಅರ್ಜುನನನ್ನು ಮೇಲೆಬ್ಬಿಸಿ 
ಆಲಿಂಗಿಸಿ ನೆತ್ತಿಯಲ್ಲಿ ಆಘ್ರಾಣಿಸಿ ಅವನಿಗೆ ಪುನಃ ಹೇಳಿದ. 

ಧನಂಜಯ ಮಹಾಬಾಹೋ ಮಾನಿತೋಶಸ್ಥಿ ದೃಢಂ ತ್ವಯಾ | 

ಮಾಹಾತ್ಮ್ಯಂ ವಿಜಯಂ ಚೈವ ಭೂಯಃ ಪ್ರಾಪ್ನಹಿ ಶಾಶ್ಚತಮ್‌ ॥೩೧॥ 


ಅರ್ಜುನ, ನೀನು ದೃಢವಾಗಿ ನನ್ನನ್ನು ಓಲೈಸಿರುವೆ. ಅದರಿಂದ ನೀನು ಇನ್ನೂ 
ಹೆಚ್ಚಿನ ಮಹಿಮೆಯನ್ನೂ ವಿಜಯವನ್ನೂ ಶಾಶ್ವತವಾಗಿ ಪಡೆ. 


ಅರ್ಜುನಃ 


ಅದ್ಯ ತಂ ಪಾಪಕರ್ಮಾಣಂ ಸಾನುಬಂಧಂ ರಣೇ ಶರೈಃ । 
ನಯಾಮ್ಯಂತಂ ಸಮಾಸಾದ್ಯ ರಾಧೇಯಂ ಬಲಗರ್ವಿತಮ್‌ 11೩೨1! 


254 ಮಹಾಭಾರತ 


ಅರ್ಜುನ ನುಡಿದ ಪಾಪಕರ್ಮ ಮಾಡಿರುವ ಮತ್ತು ಬಲದಿಂದ 
ದರ್ಪಿತನಾಗಿರುವ ಕರ್ಣನನ್ನೂ ಅವನ ಪರಿವಾರವನ್ನೂ ನಾನು ಇಂದು ರಣದಲ್ಲಿ 
ಬಾಣಗಳಿಂದ ಇದಿರಿಸಿ ಕೊನೆಗಾಣಿಸುತ್ತೇನೆ. 


ಯೇನ ತ್ವಂ ಪೀಡಿತೋ ಬಾಣೈರ್ದಢಮಾಯಮ್ಯ ಕಾರ್ಮುಕಮ್‌ | 
ತಸ್ಯಾದ್ಯ ಕರ್ಮಣಃ ಕರ್ಣಃ ಫಲಂ ಪ್ರಾಪ್ಟ್ಯತಿ ದಾರುಣಮ್‌ ॥೩೩॥ 


ಬಿಲ್ಲನ್ನು ಬಲವಾಗಿ ಬಾಗಿಸಿ ಬಾಣಗಳಿಂದ ನಿನ್ನನ್ನು ಕರ್ಣನು ಏನು 
ಪೀಡಿಸಿರುವನೋ ಆ ಕರ್ಮದ ದಾರುಣವಾದ ಫಲವನ್ನು ಅವನು ಇಂದು 
ಪಡೆಯುತಾನೆ. 


ಅದ್ಯ ತ್ವಾಮಹಮೇಷ್ಯಾಮಿ ಕರ್ಣಂ ಹತ್ವಾ ಮಹೀಪತೇ । 
ಸಭಾಜಯಿತುಮಾಕ್ರಂದಾದಿತಿ ಸತ್ಯಂ ಬ್ರವೀಮಿ ತೇ 11೩೪॥॥ 


ರಾಜನೆ, ನಾನಿಂದು ಕರ್ಣನನ್ನು ಕೊಂದು ನಿನ್ನ ವ್ಯಥೆಯನ್ನು ಕಳೆದು ಸಂತೈಸಲು 
ನಿನ್ನ ಬಳಿಗೆ ಬರುವೆನು. ಸತ್ಯವನ್ನೇ ಹೇಳುತ್ತಿದ್ದೇನೆ. 


ನಾಹತ್ವಾ ವಿನಿವರ್ತೇಂಹಂ ಕರ್ಣಮದ್ಯ ರಣಾಜಿರಾತ್‌ । 
ಇತಿ ಸತ್ಯೇನ ತೇ ಪಾದೌ ಸ್ಪ ಶಮಿ ಜಗತೀಪತೇ 11೩೫1! 


ರಾಜನೆ, ಇಂದು ಕರ್ಣನನ್ನು ಕೊಲ್ಲದೆ ನಾನು ರಣಾಂಗಣದಿಂದ ಹಿಂತಿರುಗಿ 
ಬರಲಾರೆ ಎಂದು ಸತ್ಯದ ಮೇಲೆ ಆಣೆಯಿಟ್ಟು ನಿನ್ನ ಪಾದಗಳನ್ನು ಸರ್ಶಿಸುತಿದ್ದೇನೆ. 


ಸಂಜಯಃ 
ಇತಿ ಬ್ರುವಾಣಂ ಸುಮನಾಃ ಕಿರೀಟಿನಂ 
ಯುಧಿಷ್ಠಿರಃ ಪ್ರಾಹ ವಚೋ ಬೃಹತ್ತರಮ್‌ I 
ಯಶೋತಕ್ಷಯಂ ಜೀವಿತಮೀಪಿತಂ ತೇ 
ಜಯಂ ಸದಾ ವೀರ್ಯಮರಿಕ್ಷಯಂ ತದಾ 11೩೬॥ 


ಪ್ರಯಾಹಿ ವೃದ್ಧಿಂ ಚ ದಿಶಂತು ದೇವತಾ 
ಯಥಾಹಮಿಚ್ಛಾಮಿ ತವಾಸ್ತು ತತ್ತಥಾ । 


ಕರ್ಣಪರ್ವ 255 


ಪ್ರಯಾಹಿ ಶೀಘ್ರಂ ಜಹಿ ಕರ್ಣಮಾಹವೇ 
ಪುರಂದರೋ ವೃತ್ರಮಿವಾತ್ಮವೃದ್ಧಯೇ 11೩೭11 


ಸಂಜಯನು ನುಡಿದ-- ಅರ್ಜುನ ಹೀಗೆ ನುಡಿದಾಗ ಯುಧಿಷ್ಠಿರನು ಪ್ರಸನ್ನ 
ಮನಸಿನಿಂದ ಬಲು ದೊಡ್ಡ ಹಾರೈಕೆಯನ್ನು ನುಡಿದ: "ಅಕ್ಷಯವಾದ ಯಶಸ್ಸು 
ಇಷ್ಟವಾದ ಬದುಕು, ಸದಾ ವಿಜಯ ವೀರ್ಯ ಶತ್ರುಕ್ಷಯ ಎಲ್ಲವೂ ನಿನ್ನವೇ ಆಗಲಿ. 
ದೇವತೆಗಳು ನಿನಗೆ ಸುಖಸಮೃದ್ಧಿ ಉಂಟುಮಾಡಲಿ, ಎಂದು ನಾನು ಬಯಸುತ್ತೇನೆ. 
ನಾನು ಬಯಸಿದಂತೆಯೇ ಎಲ್ಲವೂ ನಿನಗೆ ಲಭಿಸಲಿ. ಬೇಗನೆ ಹೋಗು. ಇಂದ್ರನು 
ವೃತ್ರನನ್ನು ಸಂಹರಿಸಿದಂತೆ ನೀನು ಕರ್ಣನನ್ನು ವಧಿಸು. ನಿನ್ನ ಅಭೀಷ್ಟಗಳು 
ವರ್ಧಿಸಲಿ.' 

ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 


ಕರ್ಣಪರ್ವಣಿ ಧರ್ಮರಾಜಾರ್ಜುನಸಂವಾದೇ ಅರ್ಜುನಸಾನ್ಹನವಚನಂ ನಾಮ 
ಅಷ್ಟಷಷ್ಟಿತಮೋ5ಧ್ಯಾಯಃ (1೬೮। 


$, 
hoc 


ಮಹಾಭಾರತತಾತ್ತರ್ಯನಿರ್ಣಯ 


ತಂ ಶಂಕಿತಂ ಕರ್ಣಜಯೇ ಸ್ಲಿನ್ನಗಾತ್ರಂ ಹರಿಸ್ತದಾ । 
ಸಂಕೀರ್ತ್ಯ ಪೂರ್ವಕರ್ಮಾಣಿ ನರಾವೇಶಂ ವಿಶೇಷತಃ । 
ವ್ಯಂಜಯಾಮಾಸ ಧೈರ್ಯಂ ಚ ತಸ್ಯಾತಸೀತ್‌ ತೇನ ಸುಸ್ಥಿರವ್‌॥॥೧೩೮॥॥ 


ಅರ್ಜುನ ಕರ್ಣನನ್ನು ಗೆಲ್ಲುವ ವಿಷಯದಲ್ಲಿ ಸಂದೇಹಪಟ್ಟು ಮೈಬೆವೆತು 
ಕೊಂಡಾಗ ಕೃಷ್ಣ ಅವನ ಹಿಂದಿನ ನಿವಾತಕವಚ ಸಂಹಾರಾದಿ ಸಾಧನೆಗಳನ್ನು ಹೇಳಿ 
ಅವನಲ್ಲಿ ವಿಶೇಷವಾಗಿ ನರಾವೇಶವನ್ನು ಪ್ರಕಟಗೊಳಿಸಿದ. ಅದರಿಂದ ಅವನಲ್ಲಿ 
ಸ್ಥಿರವಾದ ಧೈರ್ಯ ಉಂಟಾಯಿತು. 


256 ಮಹಾಭಾರತ 


ಅರವತ್ತೊಂಬತ್ತನೆಯ ಅಧ್ಯಾಯ 
'ಕರ್ಣವಧೆ ಸಾಧ್ಯವೆ?' ಎಂದು ಚಿಂತೆಯಿಂದ ಮೈಬೆವರಿದ 
ಅರ್ಜುನನಿಗೆ ಶ್ರೀಕೃಷ್ಣ ಹುರಿದುಂಬಿಸುತ್ತಾನೆ. 
ಸಂಜಯಃ 
ಪ್ರಸಾದ್ಯ ಧರ್ಮರಾಜಾನಂ ಪ್ರಹೃಷ್ಟೇನಾಂತರಾತ್ಮನಾ । 


ಪಾರ್ಥಃ ಪ್ರೋವಾಚ ಗೋವಿಂದಂ ಸೂತಪುತ್ರವಧೋದ್ಯತಃ ell 


ಸಂಜಯನು ನುಡಿದ ಯುಧಿಷ್ಠಿರನ ಮನಒಲಿಸಿಕೊಂಡು ಅಂತರಾತ್ಮದಲ್ಲಿ 
ಒಳ್ಳೆಯ ಉತ್ಸಾಹಗೊಂಡು ಕರ್ಣವಧದಲ್ಲಿ ಉದ್ಯುಕ್ತನಾಗಿ ಅರ್ಜುನ ಕೃಷ್ಣನಿಗೆ 
ನುಡಿದ. 


ಕಲ್ಪ್ಯತಾಂ ಚ ರಥೋ ಭೂಯೋ ಯುಜ್ಯತಾಂ ಚ ಹಯೋತ್ತಮಾಃ । 
ಆಯುಧಾನಿ ಸಮಸ್ತಾನಿ ಸಜ್ಜ್ಯಂತಾಂ ವೈ ಮಹಾರಥೇ WU 
ಪುನಃ ರಥವನ್ನು ಪ್ರಯಾಣಕ್ಕೆ ಸಜ್ಜುಗೊಳಿಸು. ಒಳ್ಳಯ ಕುದುರೆಗಳನ್ನು 
ಹೂಡು. ಮಹಾರಥದಲ್ಲಿ ಎಲ್ಲ ಆಯುಧಗಳನ್ನು ಸಜ್ಜಾಗಿರಿಸು. 
ಉಪಾವೃತ್ತಾಶ್ಚ ತುರಗಾಃ ಶಿಕ್ಷಿತಾಶ್ಲಾಶಸಾದಿನ: | 
ಚಿ ಆ ಚಂ 

ರಥೋಪಕರಣೆಃ ಸರ್ವೈರುಪಾಯಾನ್ತು ತ್ವರಾನಿತಾಃ 11೩11 
ಪ್ರಯಾಹಿ ಶೀಘ್ರಂ ಗೋವಿಂದ ಸೂತಪುತ್ರಜಿಘಾಂಸಯಾ HI 
ವಿಶ್ರಾಂತಿ ಪಡೆದು ಹಿಂತಿರುಗಿ ಬಂದಿರುವ ಅಶ್ವಾರೋಹಿಗಳಿಂದ 


ತರಬೇತುಗೊಳಿಸಲ್ಪಟ್ಟ ಕುದುರೆಗಳು ಎಲ್ಲ ರಥೋಪಕರಣಗಳೊಂದಿಗೆ ಬೇಗನೆ 
ಬರಲಿ ಕೃಷ್ಣ ಕರ್ಣವಧೆಯ ಉದ್ದೇಶದಿಂದ ಬೇಗನೆ ನಡೆ. 


ಏವಮುಕ್ತೇ ಮಹಾರಾಜ ಫಲ್ಲುನೇನ ಮಹಾತ್ಮನಾ । 
ಉವಾಚ ದಾರುಕಂ ಕೃಷ್ಣಃ ಕುರು ಸರ್ವಂ ಯಥಾಬ್ರವೀತ್‌ | 
ಅರ್ಜುನೋ ಭರತಶ್ರೇಷ್ಠಃ ಶ್ರೇಷ್ಠಃ ಸರ್ವಧನುಷ್ಠತಾಮ್‌ 11೫11 


ಮಹಾರಾಜ, ಮಹಾತ್ಮ ಅರ್ಜುನನು ಹೀಗೆ ಹೇಳಿದಾಗ ಕೃಷ್ಣನು ದಾರುಕನಿಗೆ 


ಕರ್ಣಪರ್ವ 257 


ಹೇಳಿದ- ಸರ್ವ ಧನುರ್ಧಾರಿಗಳಲ್ಲಿ ಶ್ರೇಷ್ಠನಾದ ಅರ್ಜುನ ಹೇಗೆ ಹೇಳಿದನೋ 
ಹಾಗೇ ಮಾಡು. 

ಆಜ್ಞಪ್ರಸ್ತೃಥ ಕೃಷ್ಣೇನ ದಾರುಕೋ ರಾಜಸತ್ತಮ । 

ಯೋಜಯಾಮಾಸ ಸ ರಥಂ ವೈಯಾಘ್ರಂ ಶತ್ರುತಾಪನಮ್‌ Wel 

ರಾಜನೆ, ಕೃಷ್ಣನಾಜ್ಞೆಯಂತೆ ದಾರುಕನು ಶತ್ರುತಾಪಕವಾದ ವ್ಯಾಪ್ರಚರ್ಮ 
ಹೊದ್ದಿಸಿದ ರಥವನ್ನು ಸಜ್ಜುಗೊಳಿಸಿದ. 

ಷ್ಠ ಜ 

ಯುಕ್ತಂ ತು ರಥಮಾಸ್ಥಾಯ ದಾರುಕೇಣ ಮಹಾತ್ಮನಾ । 

ಆಪೃಚ್ಛ್ಯ ಧರ್ಮರಾಜಾನಂ ಬ್ರಾಹ್ಮಣಾನ್‌ ಸ್ವಸ್ತಿ ವಾಚ್ಯ ಚ । 

ಸಮಂಗಲಸ್ವಸ್ತ ಯನಮಾರುರೋಹ ರಥೋತ್ತಮಮ್‌ 11೭1 

ದಾರುಕನು ಸಜ್ಜುಗೊಳಿಸಿದ ರಥವನ್ನೇರಿ, ಅರ್ಜುನನು ಧರ್ಮರಾಜನ 
ಅನುಜ್ಞೆಯನ್ನು ಪಡೆದು, ಬ್ರಾಹ್ಮಣರಿಂದ .ಸ್ವಸ್ತಿವಾಚನ ಮಾಡಿಸಿಕೊಂಡು, 
ಮಂಗಲಕ್ಷೇಮಯುಕವಾದ ಆ ರಥವನ್ನೇರಿದ. 

ತಸ್ಯ ರಾಜಾ ಮಹಾಪ್ರಾಜ್ಞೋ ಧರ್ಮರಾಜೋ ಯುಧಿಷ್ಠಿರಃ I 

ಆಶಿಷೋತಯುಂಕ್ತ ಪರಮಾ ಯುಕ್ತಾಃ ಕರ್ಣವಧಂ ಪ್ರತಿ 11೮1 

ಮಹಾಪ್ರಾಜ್ಞನಾದ ಧರ್ಮರಾಜನು ಅರ್ಜುನನಿಗೆ ಕರ್ಣವಧ ವಿಷಯದಲ್ಲಿ 
ಉತ್ತಮವಾದ ಆಶೀರ್ವಾದವನ್ನು ಮಾಡಿದ. 

ತಂ ಪ್ರಯಾಂತಂ ಮಹೇಷ್ಟಾಸಂ ದೃಷ್ಟ್ವಾ ಭೂತಾನಿ ಭಾರತ । 

ನಿಹತಂ ಮೇನಿರೇ ಕರ್ಣಂ ಪಾಂಡವೇನ ಮಹಾತ್ಮನಾ 11೯1 

ಮಹಾಬಿಲ್ಲಾರ ಅರ್ಜುನನು ಪ್ರಯಾಣಕ್ಕೆ ಹೊರಟಾಗ ಅದನ್ನು ನೋಡಿ ಎಲ್ಲ 
ಜನರೂ ಮಹಾತ್ಮ ಅರ್ಜುನನಿಂದ ಕರ್ಣನು ಇನ್ನು ಹತನಾದನೆಂದೇ 
ಭಾವಿಸಿದರು. 

ಬಭೂವುರ್ವಿಮಲಾಃ ಸರ್ವಾ ದಿಶೋ ರಾಜನ್‌ ಸಮಂತತಃ | 

ಚಾಷಾಶ್ಚ ಶತಪತ್ರಾಶ್ಚ ಕ್ರೌಂಚಾಶ್ಚೈವ ಜನೇಶ್ನರ । 

ಪ್ರದಕ್ಷಿಣಮಕುರ್ವಂತ ತದಾ ವೈ ಪಾಂಡುನಂದನಮ್‌ Ico 


258 ಮಹಾಭಾರತ 


ರಾಜನೆ, ಎಲ್ಲಕಡೆ ಎಲ್ಲ ದಿಕ್ಕುಗಳೂ ನಿರ್ಮಲವಾದುವು. ಶಕುನದ ಹಕ್ಕಿ 
ಮರಕುಟಿಗನ ಹಕ್ಕಿ ನೀರುಕೊಕ್ಕರೆ ಹಕ್ಕಿಗಳು ಅರ್ಜುನನಿಗೆ ಪ್ರದಕ್ಷಿಣವಾಗಿ 
ಹಾರಿದುವು. 

ಬಹವಃ ಪಕ್ಷಿಣೋ ರಾಜನ್‌ ಪುಂನಾಮಾನಃ ಶುಭಾಃ ಶಿವಾಃ | 

ತ್ವರಯಂತೋರರ್ಜುನಂ ಯುದ್ಧೇ ಹೃಷ್ಟರೂಪಾ ವವಾಶಿರೇ [eel 

ಮಂಗಳಕರವಾದ ಕ್ಷೇಮ ಉಂಟುಮಾಡುವ ಪುಲ್ಲಿಂಗ ಶಬ್ದಗಳಿಂದ 


ಕರೆಸಿಕೊಳ್ಳುವ ಬಹಳ ಪಕ್ಷಿಗಳು ಉತ್ಸಾಹಗೊಂಡು ಅರ್ಜುನನನ್ನು ಯುದ್ಧಕ್ಕೆ 
ತ್ವರೆಪಡಿಸುತ್ತ ಕೂಗಿದುವು. 

ಕಂಕಾ ಗೃಧ್ರಾ ವಟಾಶ್ಚೈವ ವಾಯಸಾಶ್ಚ ವಿಶಾಂಪತೇ । 

ಆಗಚ್ಚನ್ನಗ್ರತಸ್ತಸ್ಯ ಮಾಂಸಹೇತೋರ್ಭಯಾನಕಾಃ 11೧೨॥ 


ಭಯಾನಕವಾದ ಹದ್ದು ರಣಹದ್ದು, ವಟವೆಂಬ ಪಕ್ಷಿ ಕಾಗೆಗಳು ಮಾಂಸಕ್ಕಾಗಿ 
ಮುಂದೆ ಹಾರಿದುವು. 

ನಿಮಿತ್ತಾನಿ ಚ ಧನ್ಯಾನಿ ಪಾರ್ಥಸ್ಯ ಪ್ರಶಶಂಸಿರೇ । 

ವಿನಾಶಮರಿಸೈನ್ಯಾನಾಂ ಕರ್ಣಸ್ಯ ಚ ವಧಂ ತಥಾ 11೧೩11 

ಶುಭ ಶಕುನಗಳು ಅರ್ಜುನನಿಗೆ ಶುಭವನ್ನೂ, ಶತ್ರುಗಳಿಗೆ ವಿನಾಶವನ್ನೂ 
ಕರ್ಣನಿಗೆ ವಧವನ್ನೂ ತಿಳಿಸಿದುವು. 

ಪ್ರಯಾತಸ್ಯಾಥ ಪಾರ್ಥಸ್ಯ ಮಹಾನ್‌ ಸ್ವೇದೋ ವ್ಯಜಾಯತ । 

ಚಿಂತಾ ಚ ವಿಪುಲಾ ಜಜ್ಞೇ ಕಥಂ ನ್ಹೇತದ್‌ ಭವಿಷ್ಯತಿ 11೧೪1 


ಪ್ರಯಾಣ ಮಾಡುವಾಗ ಅರ್ಜುನನಿಗೆ ಬಹಳ ಬೆವರುಂಟಾಯಿತು. ಹೇಗೆ 
ಏನಾಗುವುದೋ! ಎಂದು ಬಹಳ ದುಗುಡ ಉಂಟಾಯಿತು. 


ತತೋ ಗಾಂಡೀವಧನ್ಮ್ವಾನಮಬ್ರವೀನ್ಮಧುಸೂದನಃ । 
ದೃಷ್ಟಾ ತೆ ಪಾರ್ಥಂ ತಥಾವಸ್ನಂ ಚಿಂತಾಪರಿಗತಂ ತದಾ 11೧೫1! 


ಅರ್ಜುನ ಈ ಅವಸ್ಥೆಯಲ್ಲಿರುವುದನ್ನು ಚಿಂತೆಮಾಡುವುದನ್ನು ಕಂಡು ಕೃಷ್ಣ 
ನುಡಿದ. 


ಕರ್ಣಪರ್ವ 259 


ಶ್ರೀವಾಸುದೇವಃ 


ಗಾಂಡೀವಧನ್ನನ್‌ ಸಂಗ್ರಾಮೇ ಯೇ ತ್ವಯಾ ಧನುಷಾ ಜಿತಾಃ । 
ನ ತೇಷಾಂ ಮಾನುಷೋ ಜೇತಾ ತ್ವದನ್ಯ ಇಹ ವಿದ್ಯತೇ Te xT 


ಶ್ರೀಕೃಷ್ಣ ನುಡಿದ- ಅರ್ಜುನ, ರಣದಲ್ಲಿ ನೀನು ಧನುಸಿನಿಂದ ಯಾರನ್ನು 
ಗೆದ್ದಿರುವೆಯೋ ಅವರನ್ನು ಗೆಲ್ಲುವವನು ನಿನ್ನ ಹೊರತಾಗಿ ಅನ್ಯ ಮಾನವನು ಇಲ್ಲ 

ದೃಷ್ಟಾ ಹಿ ಬಹವಃ ಶೂರಾಃ ಶಕ್ರತುಲ್ಕಪರಾಕ್ರಮಾಃ । 

ತ್ವಾಂ ಪ್ರಾಪ್ಯ ಸಮರೇ ವೀರಂ ಯೇ ಗತಾಃ ಪರಮಾಂ ಗತಿಮ್‌ ॥೧೭॥ 


ಇಂದ್ರಸಮ ಪರಾಕ್ರಮಿಗಳಾದ ಶೂರರನ್ನು ಬಹಳ ಕಂಡಿದ್ದೇನೆ. ಅವರು 
ವೀರನಾದ ನಿನ್ನನ್ನು ಇದಿರಿಸಿ ಪರಗತಿಯನ್ನೇ ಪಡೆದರು. 


ಕೋಹಿದ್ರೋಣಂಚ ಭೀಷ್ಮಂ ಚ ಭಗದತ್ತಂ ಚ ಭಾರತ । 
ವಿಂದಾನುವಿಂದಾವಾವಂತ್ಯೌ ಕಾಂಬೋಜಂ ಚ ಸುದಕ್ಷಿಣಮ್‌ ॥1೧೮॥ 


ಶ್ರುತಾಯುಷಂ ಮಹಾವೀರ್ಯಮಚ್ಯುತಾಯುಷಮೇವ ಚ । 
ಪ್ರತ್ಯುದ್ಧಮ್ಯ ಭವೇತ್ಸೇಮೀ ಯೋ ನ ಸ್ಯಾತ್ತಮಿವ ಪ್ರಭೋ ॥೧೯॥ 


>ವ 

ದ್ರೋಣ, ಭೀಷ್ಯ ಭಗದತ್ತ ಅವಂತಿಯ ವಿಂದ-ಅನುವಿಂದರು, 

ಕಾಂಬೋಜದ ಸುದಕ್ಷಿಣ, ಶ್ರುತಾಯು, ಅಚ್ಯುತಾಯು ಇವರನ್ನು ಇದಿರಿಸಿ, 
ನಿನ್ನಂಥವನಲ್ಲದವನು ಯಾವನು ತಾನೆ ಕ್ಲೇಮವಾಗಿರಬಲ್ಲ) 


ತವ ಹ್ಯಸ್ತಾಣಿ ದಿವ್ಯಾನಿ ಲಾಘವಂ ಬಲಮೇವ ಚ 11೨೦॥॥ 

ವೇಧಃ ಪಾತಶ್ಚ ಲಕ್ಷಶ್ಚ ಯೋಗಶ್ಚೈವ ತವಾರ್ಜುನ ! 

ಅಸಮೋಹಶ  ಯುದೇಷು ವಿಜಾನಸ್ನ ಚ ಸನ್ನತಿ: 11೨೧11 
ಆ ಚ ೦ ಇ ಶೆ a 


ನಿನಗೆ ದಿವ್ಯ ಅಸ್ಪಗಳಿವೆ. ಅಸ್ತ್ರ ಎಸೆಯುವುದರಲ್ಲಿ ವೇಗವಿದೆ, ಬಲವಿದೆ. 
ಲಕ್ಷ್ಯವನ್ನು ಬಾಣದಿಂದ ಹೊಡೆಯುವುದು, ಬೀಳಿಸುವುದು, ಗುರಿಯಿಡುವುದು, 
ಬಾಣವನ್ನು ಬಿಲ್ಲಿಗೆ ಹೂಡುವುದು ನಿನಗೆ ಗೊತ್ತಿದೆ. ಯುದ್ಧಗಳಲ್ಲಿ 
ಪ್ರಮಾದವೆಸಗದಿರುವುದು, ನಿನ್ನಲ್ಲಿದೆ. ಧರ್ನುವಿದ್ಯೆಯ ಮೇಲಿನ ಹಿಡಿತ ನಿನ್ನಲ್ಲಿದೆ. 


260 ಮಹಾಭಾರತ 


ಭವಾನ್‌ ದೇವಾಸುರಾನ್‌ ಸರ್ವಾನ್‌ ಹನ್ಯಾತ್‌ ಸಹಚರಾಚರಾನ್‌ । 
ಪೃಥಿವ್ಯಾಂ ಹಿ ರಣೇ ಪಾರ್ಥ ನ ಯೋದ್ಧಾ ತ್ತತಮಃ ಪುಮಾನ್‌ ॥೨೨॥ 


ನೀನು ಚರಾಚರಗಳ ಸಮೇತವಾಗಿ ದೇವ-ಅಸುರರನ್ನು ಸಂಹರಿಸಬಲ್ಲೆ, 
ಭೂಮಿಯಲ್ಲಿ ನಿನಗೆ ಸಮನಾಗಿ ರಣರಂಗದಲ್ಲಿ ಯುದ್ಧಮಾಡಬಲ್ಲ ವ್ಯಕ್ತಿ ಇಲ್ಲ 


ಧನುರ್ಗ್ರಹಾ ಹಿ ಯೇ ಕೇಚಿತ್‌ ಕ್ಷತ್ರಿಯಾ ಯುದ್ಧದುರ್ಮದಾಃ | 
ಆ ದೇವಾತ್ವತಮಂ ತೇಷಾಂ ನ ಪಶ್ಯಾಮಿ ಶೃಣೋಮಿ ವಾ 11೨೩1 


ಬಿಲ್ಲು ಹಿಡಿದು ಯುದ್ಧಮಾಡುವ ಹವ್ಯಾಸ ಉಳ್ಳ ಕೃತ್ರಿಯರಲ್ಲಿ ನಿನಗೆ 
ಸಮನಾದವನನ್ನು ದೇವತೆಗಳು ಮುಂತಾದವರಲ್ಲಿ ನಾನು ಕಂಡಿಲ್ಲ ಕೇಳಿಲ್ಲ 


ಬ್ರಹ್ಮಣಾ ಚ ಪ್ರಜಾಃ ಸೃಷ್ಟಾ ಗಾಂಡೀವಂ ಚ ಮಹಾದ್ಭುತಮ್‌ । 
ಯೇನ ತಂ ಯುಧ್ಯಸೇ ಪಾರ್ಥ ತಸ್ಮಾನ್ನಾಸ್ತಿ ತ್ವಯಾ ಸಮಃ 11೨೪॥ 


ಬ್ರಹ್ಮನು ಎಲ್ಲವನ್ನು ಸೃಜಿಸಿದರೂ ಅವನು ಸೃಜಿಸಿರುವ ಗಾಂಡೀವ ಮಾತ್ರ 
ಮಹಾ ಅದ್ಭುತ. ನೀನು ಆ ಗಾಂಡೀವದಿಂದ ಯುದ್ಧಮಾಡುವೆ ಎಂದಮೇಲೆ, ನಿನಗೆ 
ಸಮಾನನಿಲ್ಲ 


ಅವಶ್ಯಂ ತು ಮಯಾ ವಾಚ್ಯಂ ಯತ್ಪಠ್ಯಂ ತವ ಪಾಂಡವ । 
ಮಾವಮಂಸ್ಥಾ ಮಹಾಬಾಹೋ ಕರ್ಣಮಾಹವಶೋಭಿನಮ್‌ ॥೨೫॥ 


ಆದರೂ ನಿನಗೊಂದು ಹಿತವಚನವನ್ನು ನಾನು ಅವಶ್ಯ ಹೇಳಬೇಕು. 
ಮಹಾಬಾಹುವೆ, ಯುದ್ಧದಲ್ಲಿಶೋಭಿಸುವ ಕರ್ಣನನ್ನು ನೀನು ಅವಮಾನಿಸಬೇಡ. 


ಶ್ರೀಕೃಷ್ಣ ಅರ್ಜುನನಿಗೆ ಅವಶ್ಯ ಹೇಳಬೇಕಾಗಿದ್ದ ಹಿತವಚನ--"ಕರ್ಣನನ್ನು 
ಅವಮಾನಿಸಬೇಡ. ಆತ ನಿನಗೆ ಸಮಾನ ಅಥವಾ ಹೆಚ್ಚೆ ಎನ್ನಬಹುದು' ಎಂದು. 
ಸುಗ್ರೀವಾವಾತಾರದಲ್ಲಿ ಶ್ರೀರಾಮನಿಗೆ ಬಹಳ ಸೇವೆ ಮಾಡಿದ ಭಕ್ತ, ಆತ. 
ಹರಿಯ ವಿಶೇಷ ಸನ್ನಿಧಾನ ಪಾತ್ರ. ಅವನು ಯುಧಿಷ್ಠಿರನಿಗೆ ಅವಮಾನ 
ಮಾಡಿದ್ದು ದುರ್ಯೋಧನನ ಪ್ರೀತಿಗಾಗಿ. "ಸಂಘರ್ಷಜನನ' ಕನ್ಯಾಪುತ್ರನಾಗಿ 
ಜನಿಸಿದ್ದರಿಂದಲೆ ಅವನು ಕೌರವನಿಗೆ ಮೆಚ್ಚಿಗೆಯಾಗುವಂತೇ ಪಾಂಡವರಲ್ಲಿ 


ಕರ್ಣಪರ್ವ 261 


ಸದಾ ದ್ವೇಷಮಾಡಿದ್ದಂತೆ ತೋರಿಕೊಂಡ. ಅರ್ಜುನನಿಂದ ತಾನು ಪವಿತ್ರ 
ರಣಯಜ್ನದಲ್ಲಿ ಆತ್ಮಾಹುತಿ ಮಾಡಿಕೊಳ್ಳಲು ಬಯಸಿದ್ದೂ ಈ ದ್ವೇಷ 
ಪ್ರದರ್ಶನಕ್ಕೆ ಮೂಲವಾಗಿತ್ತು. ಅಸುರಾವೇಶದಿಂದ ಈ ದ್ವೇಷಪ್ರದರ್ಶನ 
ಸಾಧ್ಯವಾಯಿತಪ್ಟೆ. ಅದಕ್ಕೆ ಅವನು ಪಶ್ಚಾತ್ತಾಪಪಡುತ್ತಾನೆ. 
ಕರ್ಣೋ ಹಿ ಬಲವಾನ್‌ ಧೃಷ್ಠಃ ಕೃತಾಸ್ತಶ್ತ ಮಹಾರಥಃ । 

ಆಲ ಅಚ 
ಕೃತೀ ಚ ಚಿತ್ರಯೋಧೀ ಚ ದೇಶೇ ಕಾಲೇ ಚ ಕೋವಿದಃ 11೨೬1 


ಕರ್ಣನು ಬಲಶಾಲಿ, ಧೈರ್ಯಶಾಲಿ, ಅಸ್ವವಿದ್ಯಾಪಾರಂಗತ, ಮಹಾರಥ, 
ಪ್ರಯತ್ನಶಾಲಿ, ಆಶ್ಚರ್ಯಕರವಾಗಿ ಯುದ್ಧ ಮಾಡುವವನು. ದೇಶ-ಕಾಲಗಳ 
ವಿಷಯದಲ್ಲಿ ಜಾಣ. 


ಬಹುನಾತ್ರ ಕಿಮುಕ್ತೇನ ಸಂಕ್ಷೇಪಾಚ್ಛೃಣು ಪಾಂಡವ । 
ತ್ವತಮಂ ತ್ತದ್ದಿಶಿಷ್ಠಂ ವಾಕರ್ಣಂ ಮನ್ಯೇ ಮಹಾರಥಮ್‌ । 
ಪರಮಂ ಯತ್ನಮಾಸ್ಥಾಯ ತ್ವಯಾ ವಧ್ಯೋ ಮಹಾಹವೇ 1೨೭1 


ಹೆಚ್ಚೇನು ಹೇಳಬೇಕು? ಸಂಕ್ಷೇಪವಾಗಿ ಹೇಳುತ್ತೇನೆ, ಕೇಳು. ಮಹಾರಥನಾದ 
ಕರ್ಣನನ್ನು ನಿನಗೆ ಸಮಾನ ಅಥವಾ ಹೆಚ್ಚೇ ಎಂದು ನಾನು ಭಾವಿಸುತ್ತೇನೆ. 
ಮಹಾರಣದಲ್ಲಿ ಮಹಾಪ್ರಯತ್ನ ಮಾಡಿಯೇ ನೀನು ಅವನನ್ನು ಕೊಲ್ಲ 
ಬೇಕಾಗುತದೆ. 


ತೇಜಸಾ ವಹ್ನಿಸದೃಶೋ ವಾಯುವೇಗಸಮೋ ಜವೇ ॥ 
ಅಂತಕಪ್ರತಿಮಃ ಕ್ರೋಧೇ ಸಿಂಹಸಂಹನನೋ ಬಲೀ 11೨೮1 


ಶತ್ರುವಿಗೆ ತಾಪ ನೀಡುವಲ್ಲಿ ಕರ್ಣನು ಅಗ್ನಿಸಮಾನ. ವೇಗದಲ್ಲಿ ವಾಯು 
ಸಮಾನ. ಕ್ರೋಧದಲ್ಲಿ ಅಂತಕನಿಗೆ ಸಮಾನ. ಸಿಂಹದಂಥ ದೃಢಶರೀರಿ, ಬಲಿಷ್ಯ 


ಅಷ್ಟರತ್ನಿರ್ಮಹಾಬಾಹುರ್ವ್ಯೂಢೋರಸ್ಥಃ ಸುದುರ್ಜಯಃ | 
ಅತಿಮಾನೀ ಚ ಶೂರಶ್ಚ ಪ್ರವೀರಃ ಪ್ರಿಯದರ್ಶನಃ 11೨೯॥॥ 


ಕರ್ಣನು ಎಂಟು ರತ್ತಿಯಷ್ಟು ಅಂದರೆ ನೂರ ಅರವತೆಂಟು ಅಂಗುಲಗಳಷ್ಟು 
ಎತ್ತರದ ಆಜಾನುಬಾಹುವಾದ ಶರೀರಉಳ್ಳವನು. (ಒಂದು ರತ್ನಿ ಅಂದರೆ ಮೊಳಕೆ 
ಯಿಂದ ಮುಚ್ಚಿದ ಅಂಗ್ಳವರೆಗಿನ ಅಳತೆಯಷ್ಟು ಇಪ್ಪತೊಂದು ಅಂಗುಲಗಳು.) 


260 ಮಹಾಭಾರತ 


ಭವಾನ್‌ ದೇವಾಸುರಾನ್‌ ಸರ್ವಾನ್‌ ಹನ್ಯಾತ್‌ ಸಹಚರಾಚರಾನ್‌ । 
ಪೃಥಿವ್ಯಾಂ ಹಿ ರಣೇ ಪಾರ್ಥ ನ ಯೋದ್ಧಾ ತ್ವತಮಃ ಪುಮಾನ್‌ ॥1೨೨॥ 


ನೀನು ಚರಾಚರಗಳ ಸಮೇತವಾಗಿ ದೇವ-ಅಸುರರನ್ನು ಸಂಹರಿಸಬಲ್ಲೆ 
ಭೂಮಿಯಲ್ಲಿ ನಿನಗೆ ಸಮನಾಗಿ ರಣರಂಗದಲ್ಲಿ ಯುದ್ಧಮಾಡಬಲ್ಲ ವ್ಯಕ್ತಿ ಇಲ್ಲ 


ಧನುರ್ಗ್ರಹಾ ಹಿ ಯೇ ಕೇಚಿತ್‌ ಕ್ಷತ್ರಿಯಾ ಯುದ್ಧದುರ್ಮದಾಃ | 
ಆ ದೇವಾತ್ಮತಮಂ ತೇಷಾಂ ನ ಪಶ್ಯಾಮಿ ಶೃಣೋಮಿ ವಾ 11೨೩1! 


ಬಿಲ್ಲು ಹಿಡಿದು ಯುದ್ಧಮಾಡುವ ಹವ್ಯಾಸ ಉಳ್ಳ ಕೃತ್ರಿಯರಲ್ಲಿ ನಿನಗೆ 
ಸಮನಾದವನನ್ನು ದೇವತೆಗಳು ಮುಂತಾದವರಲ್ಲಿ ನಾನು ಕಂಡಿಲ್ಲ ಕೇಳಿಲ್ಲ 


ಬ್ರಹ್ಮಣಾ ಚ ಪ್ರಜಾಃ ಸೃಷ್ಟಾ ಗಾಂಡೀವಂ ಚ ಮಹಾದ್ಭುತಮ್‌ । 
ಯೇನ ತಂ ಯುಧ್ಯಸೇ ಪಾರ್ಥ ತಸ್ಮಾನ್ನಾಸ್ತಿ ತ್ವಯಾ ಸಮಃ 11೨೪॥॥ 


ಬ್ರಹ್ಮನು ಎಲ್ಲವನ್ನು ಸೃಜಿಸಿದರೂ ಅವನು ಸೃಜಿಸಿರುವ ಗಾಂಡೀವ ಮಾತ್ರ 
ಮಹಾ ಅದ್ಭುತ. ನೀನು ಆ ಗಾಂಡೀವದಿಂದ ಯುದ್ಧಮಾಡುವೆ ಎಂದಮೇಲೆ, ನಿನಗೆ 
ಸಮಾನನಿಲ್ಲ 


ಅವಶ್ಯಂ ತು ಮಯಾ ವಾಚ್ಯಂ ಯತ್ಪಠ್ಯಂ ತವ ಪಾಂಡವ ॥ 
ಮಾವಮಂಸ್ಥಾ ಮಹಾಬಾಹೋ ಕರ್ಣಮಾಹವಶೋಭಿನಮ್‌ ॥೨೫॥ 


ಆದರೂ ನಿನಗೊಂದು ಹಿತವಚನವನ್ನು ನಾನು ಅವಶ್ಯ ಹೇಳಬೇಕು. 
ಮಹಾಬಾಹುವೆ, ಯುದ್ಧದಲ್ಲಿಶೋಭಿಸುವ ಕರ್ಣನನ್ನು ನೀನು ಅವಮಾನಿಸಬೇಡ. 


ಶ್ರೀಕೃಷ್ಣ ಅರ್ಜುನನಿಗೆ ಅವಶ್ಯ ಹೇಳಬೇಕಾಗಿದ್ದ ಹಿತವಚನ--"ಕರ್ಣನನ್ನು 
ಅವಮಾನಿಸಬೇಡ. ಆತ ನಿನಗೆ ಸಮಾನ ಅಥವಾ ಹೆಚ್ಚೆ ಎನ್ನಬಹುದು' ಎಂದು. 
ಸುಗ್ರೀವಾವಾತಾರದಲ್ಲಿ ಶ್ರೀರಾಮನಿಗೆ ಬಹಳ ಸೇವೆ ಮಾಡಿದ ಭಕ್ತ, ಆತ. 
ಹರಿಯ ವಿಶೇಷ ಸನ್ನಿಧಾನ ಪಾತ್ರ. ಅವನು ಯುಧಿಷ್ಠಿರನಿಗೆ ಅವಮಾನ 
ಮಾಡಿದ್ದು ದುರ್ಯೋಧನನ ಪ್ರೀತಿಗಾಗಿ. "ಸಂಘರ್ಷಜನನ' ಕನ್ಯಾಪುತ್ರನಾಗಿ 
ಜನಿಸಿದ್ದರಿಂದಲೆ ಅವನು ಕೌರವನಿಗೆ ಮೆಚ್ಚಿಗೆಯಾಗುವಂತೇ ಪಾಂಡವರಲ್ಲಿ 


ಕರ್ಣಪರ್ವ 261 


ಸದಾ ದ್ವೇಷಮಾಡಿದ್ದಂತೆ ತೋರಿಕೊಂಡ. ಅರ್ಜುನನಿಂದ ತಾನು ಪವಿತ್ರ 
ರಣಯಜ್ಞದಲ್ಲಿ ಆತ್ಮಾಹುತಿ ಮಾಡಿಕೊಳ್ಳಲು ಬಯಸಿದ್ದೂ ಈ ದ್ವೇಷ 
ಪ್ರದರ್ಶನಕ್ಕೆ ಮೂಲವಾಗಿತ್ತು. ಅಸುರಾವೇಶದಿಂದ ಈ ದ್ವೇಷಪ್ರದರ್ಶನ 
ಸಾಧ್ಯವಾಯಿತಷ್ಟೆ. ಅದಕ್ಕೆ ಅವನು ಪಶ್ಚಾತ್ತಾಪಪಡುತ್ತಾನೆ. 
ಕರ್ಣೋ ಹಿ ಬಲವಾನ್‌ ಧೃಷ್ಟಃ ಕೃತಾಸ್ಪಶ ಮಹಾರಥಃ । 

ಆಲ ಅಚ 
ಕೃತೀ ಚ ಚಿತ್ರಯೋಧೀ ಚ ದೇಶೇ ಕಾಲೇ ಚ ಕೋವಿದ: TUN] 


ಕರ್ಣನು ಬಲಶಾಲಿ, ಧೈರ್ಯಶಾಲಿ, ಅಸ್ಪವಿದ್ಯಾಪಾರಂಗತ, ಮಹಾರಥ, 
ಪ್ರಯತ್ನಶಾಲಿ, ಆಶ್ಚರ್ಯಕರವಾಗಿ ಯುದ್ಧ ಮಾಡುವವನು. ದೇಶ-ಕಾಲಗಳ 
ವಿಷಯದಲ್ಲಿ ಜಾಣ. 


ಬಹುನಾತ್ರ ಕಿಮುಕ್ತೇನ ಸಂಕ್ಷೇಪಾಚ್ಚೃಣು ಪಾಂಡವ । 
ತ್ವತ್ತಮಂ ತ್ಹದ್ದಿಶಿಷ್ಟಂ ವಾಕರ್ಣಂ ಮನ್ಯೇ ಮಹಾರಥಮ್‌ । 
ಪರಮಂ ಯತ್ನಮಾಸ್ಥಾಯ ತ್ವಯಾ ವಧ್ಯೋ ಮಹಾಹವೇ 112೭1 


ಹೆಚ್ಚೇನು ಹೇಳಬೇಕು? ಸಂಕ್ಷೇಪವಾಗಿ ಹೇಳುತ್ತೇನೆ, ಕೇಳು. ಮಹಾರಥನಾದ 
ಕರ್ಣನನ್ನು ನಿನಗೆ ಸಮಾನ ಅಥವಾ ಹೆಚ್ಚೇ ಎಂದು ನಾನು ಭಾವಿಸುತ್ತೇನೆ. 
ಮಹಾರಣದಲ್ಲಿ ಮಹಾಪ್ರಯತ್ನ ಮಾಡಿಯೇ ನೀನು ಅವನನ್ನು ಕೊಲ್ಲ 
ಬೇಕಾಗುತದೆ. 


ತೇಜಸಾ ವಹ್ಲಿಸದೃಶೋ ವಾಯುವೇಗಸಮೋ ಜವೇ । 
ಅಂತಕಪ್ರತಿಮಃ ಕ್ರೋಧೇ ಸಿಂಹಸಂಹನನೋ ಬಲೀ 11೨೮॥॥ 


ಶತ್ರುವಿಗೆ ತಾಪ ನೀಡುವಲ್ಲಿ ಕರ್ಣನು ಅಗ್ವಿಸಮಾನ. ವೇಗದಲ್ಲಿ ವಾಯು 
ಸಮಾನ. ಕ್ರೋಧದಲ್ಲಿ ಅಂತಕನಿಗೆ ಸಮಾನ. ಸಿಂಹದಂಥ ದೃಢಶರೀರಿ, ಬಲಿಷ್ಯ 

ಅಷ್ಟರತ್ನಿರ್ಮಹಾಬಾಹುರ್ವ್ಯೂಢೋರಸ್ಯ: ಸುದುರ್ಜಯಃ | 

ಅತಿಮಾನೀ ಚ ಶೂರಶ್ಚ ಪ್ರವೀರಃ ಪ್ರಿಯದರ್ಶನಃ 11೨೯1 

ಕರ್ಣನು ಎಂಟು ರತ್ತಿಯಷ್ಟು ಅಂದರೆ ನೂರ ಅರವತೆಂಟು ಅಂಗುಲಗಳಷ್ಟು 


ಎತರದ ಆಜಾನುಬಾಹುವಾದ ಶರೀರಉಳ್ಳವನು. ( ಒಂದು ರತ್ನಿ ಅಂದರೆ ಮೊಳಕ್ಕೆ 
ಯಿಂದ ಮುಚ್ಚಿದ ಅಂಗೈವರೆಗಿನ ಅಳತೆಯಷ್ಟು ಇಪ್ಪತೊಂದು ಅಂಗುಲಗಳು.) 


262 ಮಹಾಭಾರತ 


ಮಹಾಬಾಹುಉಳ್ಳವನು, ವಿಶಾಲವಾದ ಎದೆ ಉಳ್ಳವನು. ಯಾರಿಗೂ ಗೆಲ್ಲಲು 
ಅಸಾಧ್ಯ. ಅತಿಯಾದ ದರ್ಪ ಉಳ್ಳವನು, ಶೂರ, ವೀರ, ನೋಡಲೂ ಸುಂದರ. 


ಸರ್ವೈರ್ಯೋಧಗುಣೈರ್ಯುಕ್ತೋ ಮಿತ್ರಾಣಾಮಭಯಂಕರಃ | 
ಸತತಂ ಪಾಂಡವದ್ದೇಷೀ ಧಾರ್ತರಾಷ್ಟಹಿತೇ ರತಃ 11೩೦॥॥ 


ಯೋಧರಿಗಿರಬೇಕಾದ ಎಲ್ಲ ಗುಣಗಳಿಂದ ಕೂಡಿದವನು. ಮಿತ್ರರಿಗೆ ಅಭಯ 
ನೀಡುವವನು, ಅಸುರಾವೇಶದಿಂದ ಸತತವಾಗಿ ಪಾಂಡವರನ್ನು ದ್ವೇಷಿಸುತಾನೆ. 
ಕೌರವರಿಗೆ ಹಿತ ಮಾಡುವುದರಲ್ಲಿ ಆಸಕನಾಗಿದ್ದಾನೆ. 


ಸರ್ವೈೈರವಧ್ಯೋ ರಾಧೇಯೋ ದೇವೈರಪಿ ಸವಾಸವೈಃ । 
ಖುತೇ ತ್ವಾಮಿತಿ ಮೇ ಬುದ್ಧಿಸ್ತ ಮದ್ಯ ಜಹಿ ಸೂತಜಮ್‌ 11೩೧1 


ಕರ್ಣನು ನಿನ್ನೊಬ್ಬನನ್ನು ಬಿಟ್ಟರೆ ಇಂದ್ರಾದಿ ದೇವತೆಗಳಿಂದಲೂ 
ಯಾರಿಂದಲೂ ಕೊಲ್ಲಲಾಗದವನು ಎಂದು ನಾನು ಭಾವಿಸುತ್ತೇನೆ. ಅವನನ್ನುನೀನು 
ಈಗ ಕೊಲ್ಲು 


ದೇವೈರಪಿ ಹಿ ಸಂಯತ್ತೈರ್ಬಿಭ್ರದ್ಧಿರ್ಮಾಂಸಶೋಣಿತಮ್‌ । 
ಅಶಕ್ಯಃ ಸಮರೇ ಜೇತುಂ ಸರ್ವೈರಪಿ ಯುಯುತ್ತುಭಿಃ 11೩.೨ 


ಮಾಂಸ-ರಕ್ತಮಯ ಶರೀರದವರಾದ ದೇವತೆಗಳಿಂದಲೂ ಯತ್ನಪೂರ್ವಕ 
ವಾಗಿ ಯುದ್ಧಮಾಡಲು ಬಯಸುವ ಯಾರಿಂದಲೂ ಕೂಡ ರಣದಲ್ಲಿ ಅವನನ್ನು 
ಗೆಲ್ಲುವುದು ಶಕ್ಯವಿಲ್ಲ 


ದುರಾತ್ನಾನಂ ಪಾಪಮತಿಂ ನೃಶಂಸಂ 
ದುಷ್ಠಪ್ರಜ್ಞಂ ಪಾಂಡವೇಯೇಷು ನಿತ್ಯಮ್‌ । 
ಹೀನಸ್ವಾರ್ಥಂ ಪಾಂಡವೇಯೈರ್ವಿರೋಧೇ 
ಹತ್ವಾ ಕರ್ಣಂ ಧಿಷ್ಠಿತಾರ್ಥೋ ಭವಾದ್ಯ 11೩೩1! 


ದುರಾತ್ಯ ಪಾಪಬುದ್ಧಿಯವನು, ಕ್ರೂರಿ, ಪಾಂಡವರನ್ನು ವಿರೋಧಿಸುವಲ್ಲಿ 
ಸ್ವಪ್ರಯೋಜನವಿಲ್ಲದಿದ್ದರೂ ಪಾಂಡವರ ವಿಷಯದಲ್ಲಿ ಸದಾ ದುರ್ಭಾವನೆ 
ತಳೆದವನು. ಇಂಥ ಕರ್ಣನನ್ನು ಕೊಂದು ನೀನು ಕೃತಾರ್ಥನಾಗು. 


ಕರ್ಣಪರ್ವ 263 


ತಂ ಸೂತಪುತ್ರಂ ರಥಿನಾಂ ವರಿಷ್ಠಂ 
ನಿಷ್ಕಾಲಿಕಂ ಕಾಲವಶಂ ನಯಾದ್ಯ । 
ಸದಾವಜಾನಾತಿ ಹಿ ಪಾಂಡುಪುತ್ರಾ- 
ನಸೌ ದರ್ಪಾತ್‌ ಸೂತಪುತ್ರೋ ದುರಾತ್ಮಾ 11೩೪1 


ರಥಿಕರಲ್ಲಿ ಶ್ರೇಷ್ಠ ಈ ಸೂತಪುತ್ರ ಆಯುಷ್ಯ ತೀರಿದವನು. ಅವನನ್ನು ಈಗಲೇ 
ಮೃತ್ಯುವಿನ ವಶಕ್ಕೇ ಒಯ್ಯು. ದುರಾತ್ಮನಾದ ಈ ಕರ್ಣ ದರ್ಪದಿಂದ ಸದಾ 
ಪಾಂಡವರನ್ನು ಅಪಮಾನಿಸುತಾನೆ. 

ವೀರವನ್ಮನ್ಯತೇತ್ಥಾನಂ ಯೇನ ಪಾಪಃ ಸುಯೋಧನ: । 

ತಮದ್ಯ ಮೂಲಂ ಪಾಪಾನಾಂ ಜಯ ಸೌತಿಂ ಧನಂಜಯ 11೩೫11 


ಕರ್ಣನು ಜೊತೆಗೆ ಇರುವುದರಿಂದಲೇ ದುರ್ಯೋಧನ ತನ್ನನ್ನು ವೀರನಂತೆ 
ತಿಳಿದಿದ್ದಾನೆ. ಅವನ ಪಾಪಕರ್ಮಗಳಿಗೆ ಮೂಲ ಪ್ರೇರಕನಾದ ತೃಪನಾದ 
ಕರ್ಣನನ್ನು ಅರ್ಜುನ, ನೀನು ಇಂದು ಗೆಲ್ಲು 

ಖಡ್ಗಜಿಹ್ಹಂ ಧನುರಾಸ್ಯಂ ಶರದಂಷ್ಪಂ ತರಸ್ವಿನಮ್‌ I 

ದೃಪ್ತಂ ಪುರುಷಶಾರ್ದೂಲಂ ಜಹಿ ಕರ್ಣಂ ಧನಂಜಯ WALI 

ಪುರುಷರಲ್ಲಿ ಕರ್ಣನೆಂದರೆ, ಖಡ್ಗವೇ ನಾಲಿಗೆ, ಧನುಸೇ ಮುಖ, ಬಾಣಗಳೇ 
ಹಲ್ಲುಗಳು. ಇಂಥ ಮಹಾವೇಗವುಳ್ಳ ದರ್ಪದಿಂದ ಕೊಬ್ಬಿದ ಹೆಬ್ಬುಲಿಯಾಗಿದ್ದಾನೆ. 
ಅವನನ್ನು ಕೊಲ್ಲು 

ಅಹಂ ತ್ವಾಮನುಜಾನಾಮಿ ವೀರ್ಯೇಣ ಚ ಬಲೇನ ಚ । 

ಜಹಿ ಕರ್ಣಂ ರಣೇ ಶೂರಂ ಮಾತಂಗಮಿವ ಕೇಸರೀ 11೩೭1! 


ನಾನು ನಿನಗೆ ಅನುಜ್ಞೆ ನೀಡುತ್ತೇನೆ. ವೀರ್ಯದಿಂದಲೂ ಬಲದಿಂದಲೂ, 
ಸಿಂಹವು ಆನೆಯನ್ನು ಕೊಲ್ಲುವಂತೆ, ನೀನು ರಣದಲ್ಲಿ ಶೂರಕರ್ಣನನ್ನು ಕೊಲ್ಲು 


ಯಸ್ಯ ವೀರ್ಯೇಣ ವೀರ್ಯಂ ತೇ ಧಾರ್ತರಾಷ್ಟೋsವಮನ್ಯತೇ | 
ತಮದ್ಯ ಪಾರ್ಥ ಸಂಗ್ರಾಮೇ ಕರ್ಣಂ ವೈಕರ್ತನಂ ಜಹಿ acl 


264 ಮಹಾಭಾರತ 


ಕರ್ಣನ ವೀರ್ಯದ ಬಲದಿಂದ ದುರ್ಯೋಧನನು ನಿನ್ನನ್ನು ಅವಮಾನಿಸು 
ತ್ರಿದ್ದಾನೆ. ಅಂಥ ಕರ್ಣನನ್ನು ಇಂದು ರಣದಲ್ಲಿ ಕೊಲ್ಲು | 


ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ 
ವೈಯಾಸಿಕ್ಯಾಂ ಕರ್ಣಪರ್ವಣಿ ಕೃಷ್ಣವಾಕ್ಕೇ ಕರ್ಣಗುಣವರ್ಣನಂ ನಾಮ 
ಏಕೋನಸಪ್ಪತಿತಮೋಧ್ಯಾಯಃ IWF 


$, 
ಳ್ಳಿ 


ಎಪ್ಪತ್ತನೆಯ ಅಧ್ಯಾಯ 
ದುರ್ಯೋಧನನ ಎಲ್ಲ ಅಕೃತ್ಯಗಳಿಗೂ ಪ್ರೇರಣೆ ನೀಡಿದವನೇ ಕರ್ಣ. 
ಅವನ ವಧೆ ಅತ್ಯಂತ ಆವಶ್ಯಕ ಎಂದು ಶ್ರೀಕೃಷ್ಣನ ಉಪದೇಶ. 
ಸಂಜಯಃ 


ತತಃ ಪುನರಮೇಯಾತ್ಮಾ ಕೇಶವೋತರ್ಜುನಮಬ್ರವೀತ್‌ । 
ಕೃತಸಂಕಲ್ಪಮಾಯಾಂತಂ ವಧೇ ಕರ್ಣಸ್ಯ ಭಾರತ ell 


ಸಂಜಯನು ನುಡಿದ ಅಮೇಯಾತ್ಮನಾದ ಶ್ರೀಕೃಷ್ಣನು ಪುನಃ ಕರ್ಣವಧಕ್ಕೆ 
ಸಂಕಲ್ಲಮಾಡಿ ರಣರಂಗಕ್ಕೆ ಬರುತಿರುವಾಗ, ಅರ್ಜುನನಿಗೆ ನುಡಿದ. 


ಅದ್ಯ ಸಪ್ತದಶಾಹಾನಿ ವರ್ತಮಾನಸ್ಯ ನಿತ್ಯಶಃ । 
ವಿನಾಶಸ್ಯಾತಿಘೋರಸ್ಯ ನರವಾರಣವಾಜಿನಾಮ್‌ 11೨1! 


ಪದಾತಿ ಗಜ ಅಶ್ವ ಸೈನಿಕರ ಅತಿಘೋರವಾದ ವಿನಾಶ ನಿತ್ಯ ನಡೆಯುತಿದ್ದಂತೆ 
ಅದು ಪ್ರಾರಂಭವಾಗಿ ಇಂದಿಗೆ ಹದಿನೇಳು ದಿನಗಳಾಗುತಿವೆ. 


ಭೂತ್ವಾ ಚ ವಿಪುಲಾ ಸೇನಾ ತಾವಕಾನಾಂ ಪರೈಃ ಸಹ । 
ಅನ್ಯೋನ್ಯಂ ಸಮರೇ ಪ್ರಾಪ್ಯ ಕಿಂಚಿಚ್ಛೇಷಾ ಮಹಾಭಯೇ 11೩11 
ಪ್ರಾರಂಭದಲ್ಲಿ ಅಪಾರವಾಗಿದ್ದ ಸೈನ್ಯವು, ನಿಮ್ಮವರಿಗೆ ಪರರೊಂದಿಗೆ 


ಉಂಟಾದ ಮಹಾಭಯಂಕರವಾದ ಸಮರದಲ್ಲಿ ಸೇರಿಕೊಂಡು ಬಳಿಕ, ಈಗ ಸ್ವಲ್ಪ 
ಭಾಗ ಮಾತ್ರವಾಗಿ ಉಳಿದಿದೆ. 


ಕರ್ಣಪರ್ವ 265 


ಭೂತ್ವಾ ವೈ ಕೌರವಾಃ ಪಾರ್ಥ ಪ್ರಭೂತಗಜವಾಜಿನಃ । 

ತ್ವಾಂ ಹಿ ಶತ್ರುಂ ಸಮಾಸಾದ್ಯ ವಿನಷ್ಟಾ ರಣಮೂರ್ಧನಿ 11೪1 

ಅರ್ಜುನ, ಕೌರವರಲ್ಲಿ ಬಹಳ ಗಜ ಅಶ್ವ ಸೈನಿಕರಿದ್ದರೂ ಅವರೆಲ್ಲರೂ 
ರಣಾಂಗಣದ ಮುಂಭಾಗದಲ್ಲಿ ಶತ್ರುವಾಗಿ ನಿಂತ ನಿನ್ನನ್ನು ಇದಿರಿಸಿ ವಿನಾಶ 
ಹೊಂದಿದರು. 

ಏತೇ ಚ ಸರ್ವೇ ಪಾಂಚಾಲಾಃ ಸೃಂಜಯಾಶ್ಚ ಸಹಾನ್ನಯಾಃ । 

ತ್ಹಾಂ ಸಮಾಶ್ರಿತ್ಯ ವರ್ಧಂತೇ ಪಾಂಡವಾಶ್ಚ ವ್ಯವಸ್ಥಿತಾಃ 11೫11 

ಈ ಎಲ್ಲ ಪಾಂಚಾಲರೂ ಸೃಂಜಯರೂ ಪಾಂಡವರೂ ತಮ್ಮ ಕಡೆಯವ 
ರೊಂದಿಗೆ ಯುದ್ಧ ಸನ್ನದ್ಧರಾಗಿ ನಿಂತು ನಿನ್ನನ್ನು ಆಶ್ರಯಿಸಿ ಜಯಹೊಂದುತಿದ್ದಾರೆ. 

ಪಾಂಚಾಲೈಃ ಪಾಂಡವೈರ್ಮತ್ಸೆ 5೮ ಕಾರೂಪೈಶ್ಟೇದಿಕೇಕಯೈೆ: | 

ತ್ವಯಾ ಗುಪ್ಪೆರಮಿತ್ರಫ್ಲು ಕೃತಃ ಶತ್ರುಗಣಕ್ಷಯಃ Il 

ಶತ್ರುನಾಶಕನೆ, ಪಾಂಚಾಲ ಪಾಂಡವ ಮತ್ತ್ಯ ಕಾರೂಷ ಚೇದಿ ಕೇಕಯರು ನಿನ್ನ 
ರಕ್ಷಣೆಯಲ್ಲಿದ್ದು ಶತ್ರುಸಮೂಹಗಳನ್ನು ನಾಶಮಾಡಿದ್ದಾರೆ. 

ಕೋ ಹಿ ಶಕ್ರೋ ರಣೇ ಜೇತುಂ ಕೌರವಾಂಸ್ತಾತ ಸಂಗತಾನ್‌ । 

ಅನ್ಯತ್ರ ಪಾಂಡವಾದ್‌ ಯುದ್ಧೇ ಶ್ಹೇತಾಶ್ಚಾದ್‌ ವಾನರದ್ದಜಾತ್‌ ॥೭॥ 

ಶ್ವೇತ ಅಶ್ವಗಳಿಂದ ವಾನರಧ್ವಜದಿಂದ ಯುಕನಾದ ನಿನ್ನ ಹೊರತು ಇನ್ನು 
ಯಾವನು ಯುದ್ಧದಲ್ಲಿ ಎಲ್ಲರೂ ಒಟ್ಟಾಗಿ ಬಂದ ಕೌರವರನ್ನು ಗೆಲ್ಲಲು 
ಶಕನಾಗುತಾನೆ? 

ತ್ದಂ ಹಿ ಶಕ್ತೋ ರಣೇ ಜೇತುಂ ಸಸುರಾಸುರಮಾನುಷಾನ್‌ । 


ತ್ರೀನ್‌ ಲೋಕಾನ್‌ ಸಮಮುದ್ಯುಕ್ತಾನ್‌ ಕಿಂ ಪುನಃ ಕೌರವಂ 
ಬಲಮ್‌ ॥1೮॥ 


ಸುರ ಅಸುರ ಮಾನವರಿಂದ ಯುಕ್ತವಾದ ಮೂರು ಲೋಕಗಳು ಒಟ್ಟುಗಿ 
ಉದ್ಯುಕವಾದರೂ ನೀನು ರಣದಲ್ಲಿ ಗೆಲ್ಲಬಲ್ಲೆ 


266 ಮಹಾಭಾರತ 


ಭಗದತ್ತಂ ಹಿ ರಾಜಾನಂ ಕೋಠನ್ಯ: ಶಕ್ತಸ್ತ್ವಯಾ ಎನಾ | 


ವ 


ಜೇತುಂ ಪುರುಷಶಾರ್ದೂಲ ಯೋಅಪಿ ಸ್ಯಾದ್‌ ವಾಸವೋಪಮಃ ॥॥£॥॥ 

ಪುರುಷತ್ರೇಷ್ಠನೆ, ಇಂದ್ರನಂಥ ರಾಜಾ ಭಗದತ್ತನನ್ನು ನಿನ್ನ ಹೊರತು 
ಇನ್ನಾವನು ಗೆಲ್ಲಬಲ್ಲ) 

ತಥೇಮಾಂ ವಿಪುಲಾಂ ಸೇನಾಂ ಗುಪ್ತಾಂ ಪಾರ್ಥ ತ್ಹಯಾನಘ । 

ನ ಶೇಕು: ಪಾರ್ಥಿವಾಃ ಸರ್ವೇ ಚಕ್ಷುರ್ಭಿರಭಿವೀಕ್ಷಿತುಮ್‌ 11೧೦॥॥ 

ಅರ್ಜುನ, ನಮ್ಮ ಈ ಅಪಾರಸೈೆನ್ಯ ನಿನ್ನಿಂದ ರಕ್ಷಿತವಾದ್ದರಿಂದ ರಾಜರು 
ಯಾರೂ ಅದನ್ನು ಕಣ್ಣುಗಳಿಂದ ದಿಟ್ಟಿಸಲೂ ಸಮರ್ಥರಾಗಲಿಲ್ಲ 

ತಥೈವ ಸತತಂ ಪಾರ್ಥ ರಕ್ಷಿತಾಭ್ಯಾಂ ತಯಾ ರಣೇ । 

ಧೃಷ್ಟದ್ಯುಮ್ನಶಿಖಂಡಿಭ್ಯಾಂ ಭೀಷ್ಮದ್ರೋಣೌ ನಿಪಾತಿತೌ HOO 

ಹಾಗೇ ರಣದಲ್ಲಿ ಸತತವಾಗಿ ನಿನ್ನ ರಕ್ಷಣೆಯಲ್ಲಿದ್ದ ದೃಷ್ಟದ್ಯುಮ್ನ 
ಶಿಖಂಡಿಗಳಿಂದ ಭೀಷ್ಯ ದ್ರೋಣರು ಹತರಾದರು. 


ಕೋ ಹಿ ಶಕ್ತೋ ರಣೇ ಪಾರ್ಥ ಪಾಂಚಾಲಾನಾಂ ಮಹಾರಥೌ । 
ಭೀಷ್ಮದ್ರೋಣೌ ಯುಧಾ ಜೇತುಂ ಶಕ್ರತುಲ್ಕಪರಾಕ್ರಮೌ 11೧೨॥॥ 


ಇಂದ್ರಸಮಾನ ಪರಾಕ್ರಮಿಗಳಾದ ಮಹಾರಥರಾದ ಭೀಷ್ಮ ದ್ರೋಣರನ್ನು 
ರಣದಲ್ಲಿ ಹೋರಾಟದಿಂದ ಗೆಲ್ಲಲು ಪಾಂಚಾಲರಲ್ಲಿ ಯಾವನು ಶಕನಿದ್ದಾನೆ? 
ಕೋ ಹಿ ಶಾಂತನವಂ ಸಂಖೇ ದ್ರೋಣಂ ವೈಕರ್ತನಂ ಕೃಪಮ್‌ । 


ದ್ರೌಣಿಂ ಚ ಸೌಮದತ್ತಿಂ ಚ ಕೃತವರ್ಮಾಣಮೇವ ಚ । 
ಸೈಂಧವಂ ಮದ್ರರಾಜಂ ಚ ರಾಜಾನಂ ಚ ಸುಯೋಧನಮ್‌ ॥/೧೩॥ 


ವೀರಾನ್‌ ಕೃತಾಸ್ಟ್ರಾನ್‌ ಸಮರೇ ಸರ್ವಾನೇವಾನಿವರ್ತಿನಃ । 
ಅಕ್ಷೋಹಿಣೀಪತೀನುಗ್ರಾನ್‌ ಸಂರಬ್ಧಾನ್‌ ಯುದ್ಧದುರ್ಮದಾನ್‌ । 
ತ್ವಾಮೃತೇ ಪುರುಷವ್ಯಾಘ್ರ ಜೇತುಂ ಶಕ್ತಃ ಪುಮಾನಿಹ eT 


ಭೀಷ್ಮ ದ್ರೋಣ ಕರ್ಣ ಕೃಪ ಅಶ್ವತ್ಥಾಮ ಸೌಮದತ್ತಿ ಕೃತವರ್ಮ ಜಯದ್ರಥ 


ಕರ್ಣಪರ್ವ 267 


ಶಲ್ಯ ರಾಜಾ ಸುಯೋಧನ ಇವರೆಲ್ಲರೂ ವೀರರು, ಅಸ್ಪವಿದ್ಯಾಪಾರಂಗತರು. 
ರಣದಲ್ಲಿ ಹಿಮ್ಮೆಟ್ಟದವರು. ಅಕ್ಟೋಹಿಣಿಸೇನಾಧಿಪತಿಗಳು ಉಗ್ರರು ಕುಪಿತರು 
ಯುದ್ಧದಲ್ಲಿ ಹವ್ಯಾಸಿಗಳು, ಇವರನ್ನು ಅರ್ಜುನ, ನೀನಲ್ಲದೆ ಇನ್ನಾವ ಪುರುಷನು 
ಗೆಲ್ಲಲು ಶಕ? 
ಸೇನಾಶ್ಚ ಬಹುಲಾಃ ಕ್ಷೀಣಾಃ ಪ್ರದೀರ್ಣಾಶ್ಚರಥದ್ದಿಪಾಃ । 
ನಾನಾಜನಪದಾಶ್ನೋಗ್ರಾ: ಕ್ಷತ್ರಿಯಾಣಾಮಮರ್ಷಿಣಾಮ್‌ ॥(೧೫॥ 
ನಾನಾ ದೇಶಗಳಿಂದ ಬಂದ ಅಸಹನಶೀಲರಾದ ಕೃತ್ರಿಯರ ಅಪಾರವಾದ 
ಉಗ್ರವಾದ ಸೈನ್ಯಗಳು ಅಶ್ವರಥಗಜ ನಾಶದಿಂದ ಈಗ ಕ್ಷೀಣವಾಗಿವೆ. 


ಗೋವಾಸದಾಸಮೀಯಾನಾಂ ವಸಾತೀನಾಂ ಚ ಭಾರತ । 


ವ್ರಾತ್ಯಾನಾಂ ವಾಟಧಾನಾನಾಂ ಭೋಜಾನಾಂ ಚಾಪಿ 
ಮಾನಿನಾಮ್‌ ।1೧೬॥ 


ಉದೀರ್ಣಾಶ್ಚ ಮಹಾಸೇನಾ ಬ್ರಹ್ಮಕ್ಷತ್ರಸ್ಯ ಭಾರತ । 

ತ್ಹಾಂ ಸಮಾಸಾದ್ಯ ನಿಧನಂ ಗತಾ ಭೀಮಂ ಚ ಭಾರತ HOH 

ಗೋವಾಸರು ದಾಸಮೀಯರು ವಸಾತಿಗಳು ವ್ರಾತ್ಯರು ವಾಟಧಾನರು, 
ಭೋಜರು ಇವರೆಲ್ಲರು ದರ್ಪಿಷ್ಠರು. ಇವರ ಬ್ರಾಹ್ಮಣ ಕೃತ್ರಿಯಯೋಧರಿಂದ 
ಯುಕ್ತವಾದ ಶ್ರೇಷ್ಠವಾದ ಮಹಾಸ್ಯೆನ್ಯಗಳು ನಿನ್ನನ್ನೂ ಭೀಮನನ್ನೂ ಇದಿರಿಸಿ 
ನಾಶವಾದುವು. 

ಉಗ್ರಾಶ್ಚ ಕ್ರೂರಕರ್ಮಾಣಸ್ತುಷಾರಾ ಯವನಾಃ ಖಶಾಃ | 

ದಾರ್ವಾಭಿಸಾರಾ ದರದಾಃ ಶಾಕಾ ಮಾಠರತಂಗಣಾಃ Host 

ಆಂಧ್ರಕಾಶ್ಚ ಪುಲಿಂದಾಶ್ಚ ಕಿರಾತಾಶ್ಹೋಗ್ರವಿಕ್ರಮಾಃ | 

ಮ್ಲೇಚ್ಛಾಶ್ಚ ಪಾರ್ವತೀಯಾಶ್ಚ ಸಾಗರಾನೂಪವಾಸಿನಃ । 

ಸಂರಮ್ಮಿಣೋ ಯುದ್ಧಶೌಂಡಾ ಬಲಿನೋ ದಂಡಪಾಣಯಃ ॥|೧೯॥ 

ಏತೇ ಸುಯೋಧನಸ್ಯಾರ್ಥೇ ಸಂರಬ್ದಾಃ ಕುರುಭಿಃ ಸಹ । 

ನ ಶಕ್ಯಾ ಯುಧಿ ನಿರ್ಜೇತುಂ ತ್ಹದನ್ಯೇನ ಪರಂತಪ dol 


268 ಮಹಾಭಾರತ 


ತುಷಾರ ಯವನ ಖಶ ದಾರ್ವಾಭಿಸಾರ ದರದ ಶಾಕ ಮಾಠರ ತಂಗಣ ಆಂಧ್ರ 
ಪುಲಿಂದ ಕಿರಾತ ಮ್ಲೇಚ್ಛ ಪಾರ್ವತೀಯ ಸಮುದ್ರತೀರವಾಸಿಗಳು ಇವರೆಲ್ಲರೂ 
ಉಗ್ರರು ಕ್ರೂರಕರ್ಮಿಗಳು ಉಗ್ರಪರಾಕ್ರಮಿಗಳು ಕೋಪಿಷ್ಠರು ಯುದ್ಧನಿಪುಣರು, 
ಬಲಿಷ್ಠರು ದಂಡಪಾಣಿಗಳು, ಇವರು ಕುಪಿತರಾಗಿ ಕೌರವರೊಂದಿಗೆ ಸೇರಿ ಯುದ್ಧ 
ಮಾಡುವವರು. ಶತ್ರುನಾಶಕನೆ, ಇವರನ್ನು ರಣದಲ್ಲಿ ಗೆಲ್ಲಲು ನಿನ್ನ ಹೊರತು 
ಅನ್ಯನಿಂದ ಶಕ್ಕವಿಲ್ಲ 


ಧಾರ್ತರಾಷ್ಟ್ರಮುದಗ್ರಂ ಹಿ ವ್ಯೂಢಂ ದ್ರಷಾಾ, ಮಹಾಬಲಮ್‌ । 


ಲ ಬವ 
ಯದಿ ತ್ಹಂ ನ ಭವೇಸ್ವಾತಾ ಪ್ರತೀಯಾತ್‌ ಕೋ ನು ಮಾನವಃ ॥೨೧॥ 
ವ್ಯೂಹವಾಗಿ ನಿಂತ ಶ್ರೇಷ್ಠವಾದ ದುರ್ಯೋಧನನ ಮಹಾ ಸೈನ್ಯವನ್ನು ನೀನು 
ರಕ್ಷಕನಾಗಿ ನಿಲ್ಲದಿದ್ದರೆ, ಯಾವ ಮಾನವನು ತಾನೆ ಇದಿರಿಸಿಯಾನು? 


ತತ್‌ ಸಾಗರಮಿವೋದ್ಧೂತಂ ರಜಸಾ ಸಂವೃತಂ ಬಲಮ್‌ । 
ವಿದಾರ್ಯ ಪಾಂಡವೈಃ ಕ್ರುದ್ಧೈಸ್ತ್ವಯಾ ಗುಪೈರ್ಹತಂ ವಿಭೋ ॥1೨೨॥ 


ಧೂಳಿನಿಂದ ಮುಚ್ಚಿಕೊಂಡು ಸಮುದ್ರದಂತೆ ಉಕ್ಕಿಬರುವ ಕೌರವಸ್ಯೆನ್ಯವನ್ನು 
ನಿನ್ನ ರಕ್ಮಣೆಯಲ್ಲಿರುವ ಪಾಂಡವ ಸೈನಿಕರು ಭೇದಿಸಿ ನಾಶಮಾಡಿದ್ದಾರೆ. 


ಮಾಗಧಾನಾಮಧಿಪತಿರ್ಜಯತ್ತೇನೋ ಮಹಾಬಲಃ । 
ಅದ್ಯ ಸಪ್ಪೆ ವ ಚಾಹಾನಿ ಹತಃ ಸಂಖೇರಭಿಮನ್ಯುನಾ 11೨೩11 


ಮಗಧದೇಶಾಧಿಪತಿ ಮಹಾಬಲಿಷ್ಠ ಜಯತ್ತೇನ ಇಂದಿಗೆ ಏಳೇ ದಿನಗಳ ಹಿಂದೆ 
ರಣದಲ್ಲಿ ಅಭಿಮನ್ಯುವಿನಿಂದ ಹತನಾಗಿದ್ದಾನೆ. 


ತತೋ ದಶಸಹಸ್ರಾಣಿ ಗಜಾನಾಂ ಭೀಮಕರ್ಮಣಾಮ್‌ । 

ಜಘಾನ ಗದಯಾ ಭೀಮಸ್ತಸ್ಯ ರಾಜ್ಞಃ ಪರಿಚ್ಚದಮ್‌ I 

ತತೋಶನ್ಯೇತಪಿ ಹತಾ ನಾಗಾ ರಥಾಶ್ಚ ಶತಶೋ ಬಲಾತ್‌ IVI 
ಬಳಿಕ ಆ ರಾಜನ ಕಡೆಯಲ್ಲಿದ್ದ ಭಯಂಕರ ಕರ್ಮಗಳನ್ನು ಮಾಡುವ ಹತ್ತು 


ಸಾವಿರ ಗಜಯೋಧರನ್ನು ಭೀಮನು ಗದೆಯಿಂದ ಕೊಂದಿದ್ದಾನೆ. ಬೇರೆ ನೂರಾರು 
ಗಜ ರಥ ಯೋಧರನ್ನೂ ಬಲಾತ್ಕಾರದಿಂದ ಭೀಮನು ಕೊಂದಿದ್ದಾನೆ. 


ಕರ್ಣಪರ್ವ 269 


ತದೇವಂ ಸಮರೇ ತಾತ ವರ್ತಮಾನೇ ಮಹಾಭಯೇ । 
ಭೀಮಸೇನಂ ಸಮಾಸಾದ್ಯ ತ್ಹಾಂ ಚ ಪಾಂಡವ ಕೌರವಾಃ । 
ಸವಾಜಿರಥನಾಗಾಶ್ಚ ಮೃತ್ಯುಲೋಕಮಿತೋ ಗತಾಃ 11೨೫1! 


ಹೀಗೆ ಮಹಾಭಯಂಕರವಾದ ಯುದ್ಧ ನಡೆಯುತ್ತಿದ್ದಾಗ ನಿನ್ನನ್ನೂ 
ಭೀಮನನ್ನೂ ಇದಿರಿಸಿ, ಕೌರವರು ಅಶ್ವರಥಗಜ ಸಮೇತರಾಗಿ ಇಹವನ್ನು 
ತೊರೆದು ಯಮಲೋಕಕ್ಕೆ ಹೋಗಿದ್ದಾರೆ. 


ತಥಾ ಸೇನಾಮುಖೇ ತತ್ರ ನಿಹತೇ ಪಾರ್ಥ ಪಾಂಡವೈಃ: । 

ಭೀಷ್ಮಃ ಪ್ರಾಸ್ಫಜದುಗ್ರಾಣಿ ಶರವರ್ಷಾಣಿ ಸಂಘಶಃ 11೨೬॥ 

ಕೌರವಸೇನೆಯ ಪ್ರಧಾನಯೋಧರನ್ನು ಪಾಂಡವರು ವಧಿಸುತಿದ್ದಂತೆಯೇ ಅತ್ತ 
ಭೀಷ್ಮನು ಉಗ್ರಬಾಣಗಳ ಮಳೆಸಮೂಹಗಳನ್ನೇ ಉಂಟುಮಾಡಿದ. 


ಸ ಚೇದಿಕಾಶಿಪಾಂಚಾಲಾನ್‌ ಕರೂಷಾನ್‌ ಮತ್ತ ;ಕೇಕಯಾನ್‌ | 
ಶರೈಃ ಪ್ರಚಾದ ನಿಧನಮನಯತ್‌ ಪರಮಾಸ್ತವಿತ್‌ 11೨೭!! 
ಉಪ ಈ 

ಭೀಷ್ಮನು ಶ್ರೇಷ್ಠ ಅಸ್ಪಜ್ಞಾನಿ. ಅವನು ಚೇದಿ ಕಾಶಿ ಪಾಂಚಾಲ ಕರೂಷ ಮತ್ತ್ಯ 
ಕೇಕಯ ಯೋಧರನ್ನು ಬಾಣಗಳಿಂದ ಮುಚ್ಚಿ ಸಂಹರಿಸಿದ. 

ತಸ್ಯ ಚಾಪಚ್ಯುತೈರ್ಬಾಣೈಃ ಪರದೇಹವಿದಾರಣ್ಯಃ I 

ಪೂರ್ಣಮಾಕಾಶಮಭವದ್‌ ರುಗ್ಧಪುಂಖೈರಜಿಹ್ನಗೈ: 11೨೮1! 

ಬಂಗಾರದ ಬುಡದಿಂದ ಯುಕವಾಗಿ ನೇರವಾಗಿ ಹೋಗುತ್ತ ಶತ್ರುಗಳ ಶರೀರ 
ನಾಶಮಾಡುವ ಭೀಷ್ಮನ ಬಾಣಗಳು ಅವನ ಧನುಸಿನಿಂದ ಹೊರಟು ಆಕಾಶವನ್ನು 
ಪೂರ್ತಿಯಾಗಿ ತುಂಬಿದುವು. 

ಗತ್ಯಾ ದಶಮ್ಯಾ ತೇ ಗತ್ವಾ ಜಘ್ನರ್ವಾಜಿರಥದ್ದಿಪಾನ್‌ | 

ಹಿತ್ವಾ ನವ ಗತೀರ್ಜುಷ್ಟಾ? ಸ್ವಬಾಣಾನಾಹವೇ5ಮುಚನ್‌ 11೨೯! 

ಹತ್ತು ಹೆಜ್ಜೆ ಮುಂದಿಟ್ಟು ಅಶ್ವರಥಗಜಗಳನ್ನು ಸಂಹರಿಸುತ್ತಿದ್ದ ಪಾಂಡವ 
ಸೈನಿಕರು, ಭೀಷ್ಮನ ಬಾಣಗಳನ್ನು ಇದಿರಿಸಲಾಗದೆ, ಒಂಬತ್ತು ಹೆಜ್ಜೆ ಹಿಂದಿಟ್ಟು ತಮ್ಮ 
ಬಾಣಗಳನ್ನು ರಣದಲ್ಲಿ ಪ್ರಯೋಗಿಸಬೇಕಾಯಿತು. 


268 ಮಹಾಭಾರತ 


ತುಷುರ ಯವನ ಖಶ ದಾರ್ವಾಭಿಸಾರ ದರದ ಶಾಕ ಮಾಠರ ತಂಗಣ ಆಂಧ್ರ 
ಪುಲಿಂದ ಕಿರಾತ ಮ್ಲೇಚ್ಛ ಪಾರ್ವತೀಯ ಸಮುದ್ರತೀರವಾಸಿಗಳು ಇವರೆಲ್ಲರೂ 
ಉಗ್ರರು ಕ್ರೂರಕರ್ಮಿಗಳು ಉಗ್ರಪರಾಕ್ರಮಿಗಳು ಕೋಪಿಷ್ಠರು ಯುದ್ಧನಿಪುಣರು, 
ಬಲಿಷ್ಠರು ದಂಡಪಾಣಿಗಳು, ಇವರು ಕುಪಿತರಾಗಿ ಕೌರವರೊಂದಿಗೆ ಸೇರಿ ಯುದ್ಧ 
ಮಾಡುವವರು. ಶತ್ರುನಾಶಕನೆ, ಇವರನ್ನು ರಣದಲ್ಲಿ ಗೆಲ್ಲಲು ನಿನ್ನ ಹೊರತು 
ಅನ್ಯನಿಂದ ಶಕ್ಕವಿಲ್ಲ 


ಧಾರ್ತರಾಷ್ಟ್ರಮುದಗ್ರಂ ಹಿ ವ್ಯೂಢಂ ದೃಷ್ಟಾ ವ ಮಹಾಬಲಮ್‌ । 
ಯದಿ ತ್ಲಂ ನ ಭವೇಸ್ವಾತಾ ಪ್ರತೀಯಾತ್‌ ಕೋ ನು ಮಾನವಃ ॥೨೧॥ 


ವ್ಯೂಹವಾಗಿ ನಿಂತ ಶ್ರೇಷ್ಠವಾದ ದುರ್ಯೋಧನನ ಮಹಾ ಸೈನ್ಯವನ್ನು ನೀನು 
ರಕ್ಷಕನಾಗಿ ನಿಲ್ಲದಿದ್ದರೆ, ಯಾವ ಮಾನವನು ತಾನೆ ಇದಿರಿಸಿಯಾನು? 


ತತ್‌ ಸಾಗರಮಿವೋದ್ಧೂತಂ ರಜಸಾ ಸಂವೃತಂ ಬಲಮ್‌ । 
ವಿದಾರ್ಯ ಪಾಂಡವೈಃ ಕ್ರುದ್ಧೈಸ್ತ್ವಯಾ ಗುಪೈರ್ಹತಂ ವಿಭೋ 11೨೨॥॥ 


ವ 
ಧೂಳಿನಿಂದ ಮುಚ್ಚಿಕೊಂಡು ಸಮುದ್ರದಂತೆ ಉಕ್ಕಿಬರುವ ಕೌರವಸ್ಯೆನ್ಯವನ್ನು 
ನಿನ್ನ ರಕ್ಷಣೆಯಲ್ಲಿರುವ ಪಾಂಡವ ಸೈನಿಕರು ಭೇದಿಸಿ ನಾಶಮಾಡಿದ್ದಾರೆ. 


ಮಾಗಧಾನಾಮಧಿಪತಿರ್ಜಯತ್ತೇನೋ ಮಹಾಬಲಃ ॥ 
ಅದ್ಯ ಸಪೈೈವ ಚಾಹಾನಿ ಹತಃ ಸಂಖೇರಭಿಮನ್ಯುನಾ 11೨೩11 


ಮಗಧದೇಶಾಧಿಪತಿ ಮಹಾಬಲಿಷ್ಠ ಜಯತ್ತೇನ ಇಂದಿಗೆ ಏಳೇ ದಿನಗಳ ಹಿಂದೆ 
ರಣದಲ್ಲಿ ಅಭಿಮನ್ಯುವಿನಿಂದ ಹತನಾಗಿದ್ದಾನೆ. 


ತತೋ ದಶಸಹಸ್ರಾಣಿ ಗಜಾನಾಂ ಭೀಮಕರ್ಮಣಾಮ್‌ । 

ಜಘಾನ ಗದಯಾ ಭೀಮಸ್ತಸ್ಯ ರಾಜ್ಞಃ ಪರಿಚ್ಚದಮ್‌ I 

ತತೋತನ್ಯೇತಪಿ ಹತಾ ನಾಗಾ ರಥಾಶ್ಚ ಶತಶೋ ಬಲಾತ್‌ 11೨೪॥॥ 
ಬಳಿಕ ಆ ರಾಜನ ಕಡೆಯಲ್ಲಿದ್ದ ಭಯಂಕರ ಕರ್ಮಗಳನ್ನು ಮಾಡುವ ಹತ್ತು 


ಸಾವಿರ ಗಜಯೋಧರನ್ನು ಭೀಮನು ಗದೆಯಿಂದ ಕೊಂದಿದ್ದಾನೆ. ಬೇರೆ ನೂರಾರು 
ಗಜ ರಥ ಯೋಧರನ್ನೂ ಬಲಾತ್ಕಾರದಿಂದ ಭೀಮನು ಕೊಂದಿದ್ದಾನೆ. 


ಕರ್ಣಪರ್ವ 269 


ತದೇವಂ ಸಮರೇ ತಾತ ವರ್ತಮಾನೇ ಮಹಾಭಯೇ । 
ಭೀಮಸೇನಂ ಸಮಾಸಾದ್ಯ ತ್ಹಾಂ ಚ ಪಾಂಡವ ಕೌರವಾಃ । 
ಸವಾಜಿರಥನಾಗಾಶ್ಚ ಮೃತ್ಯುಲೋಕಮಿತೋ ಗತಾಃ 11೨೫॥ 


ಹೀಗೆ ಮಹಾಭಯಂಕರವಾದ ಯುದ್ಧ ನಡೆಯುತ್ತಿದ್ದಾಗ ನಿನ್ನನ್ನೂ 
ಭೀಮನನ್ನೂ ಇದಿರಿಸಿ, ಕೌರವರು ಅಶ್ವರಥಗಜ ಸಮೇತರಾಗಿ ಇಹವನ್ನು 
ತೊರೆದು ಯಮಲೋಕಕ್ಕೆ ಹೋಗಿದ್ದಾರೆ. 


ತಥಾ ಸೇನಾಮುಖೇ ತತ್ರ ನಿಹತೇ ಪಾರ್ಥ ಪಾಂಡವೈಃ । 

ಭೀಷ್ಮಃ ಪ್ರಾಸೃಜದುಗ್ರಾಣಿ ಶರವರ್ಷಾಣಿ ಸಂಘಶಃ 11೨೬! 

ಕೌರವಸೇನೆಯ ಪ್ರಧಾನಯೋಧರನ್ನು ಪಾಂಡವರು ವಧಿಸುತ್ತಿದ್ದಂತೆಯೇ ಅತ್ತ 
ಭೀಷ್ಮನು ಉಗ್ರಬಾಣಗಳ ಮಳೆಸಮೂಹಗಳನ್ನೇ ಉಂಟುಮಾಡಿದ. 


ಸ ಚೇದಿಕಾಶಿಪಾಂಚಾಲಾನ್‌ ಕರೂಷಾನ್‌ ಮತ್ತ ;ಕೇಕಯಾನ್‌ [ 
ಶರೈಃ ಪ್ರಚ್ಚಾದ್ಯ ನಿಧನಮನಯತ್‌ ಪರಮಾಸ್ತವಿತ್‌ 12೭1 
ಲಿ ಈ 

ಭೀಷ್ಮನು ಶ್ರೇಷ್ಠ ಅಸ್ಪಜ್ಞಾನಿ. ಅವನು ಚೇದಿ ಕಾಶಿ ಪಾಂಚಾಲ ಕರೂಷ ಮತ್ತ್ಯ 
ಕೇಕಯ ಯೋಧರನ್ನು ಬಾಣಗಳಿಂದ ಮುಚ್ಚಿ ಸಂಹರಿಸಿದ. 

ತಸ್ಯ ಚಾಪಚ್ಯುತೈರ್ಬಾಣೃಃ ಪರದೇಹವಿದಾರಣ್ಯೆಃ | 

ಪೂರ್ಣಮಾಕಾಶಮಭವದ್‌ ರುಗ್ಧಪುಂಖೈರಜಿಹ್ನಗೈ: ISI 

ಬಂಗಾರದ ಬುಡದಿಂದ ಯುಕವಾಗಿ ನೇರವಾಗಿ ಹೋಗುತ್ತ ಶತ್ರುಗಳ ಶರೀರ 
ನಾಶಮಾಡುವ ಭೀಷ್ಮನ ಬಾಣಗಳು ಅವನ ಧನುಸಿನಿಂದ ಹೊರಟು ಆಕಾಶವನ್ನು 
ಪೂರ್ತಿಯಾಗಿ ತುಂಬಿದುವು. 

ಗತ್ಯಾ ದಶಮ್ಯಾ ತೇ ಗತ್ವಾ ಜಘ್ನುರ್ವಾಜಿರಥದ್ದಿಪಾನ್‌ | 

ಹಿತ್ವಾ ನವ ಗತೀರ್ಜುಷ್ಟಾಃ ಸ್ವಬಾಣಾನಾಹವೇ5ಮುಚನ್‌ 11೨೯॥ 

ಹತ್ತು ಹೆಜ್ಜೆ ಮುಂದಿಟ್ಟು ಅಶ್ವರಥಗಜಗಳನ್ನು ಸಂಹರಿಸುತ್ತಿದ್ದ ಪಾಂಡವ 
ಸೈನಿಕರು, ಭೀಷ್ಮನ ಬಾಣಗಳನ್ನು ಇದಿರಿಸಲಾಗದೆ, ಒಂಬತ್ತು ಹೆಜ್ಜೆ ಹಿಂದಿಟ್ಟು ತಮ್ಮ 
ಬಾಣಗಳನ್ನು ರಣದಲ್ಲಿ ಪ್ರಯೋಗಿಸಬೇಕಾಯಿತು. 


270 ಮಹಾಭಾರತ 


ದಿನಾನಿ ದಶ ಭೀಷ್ಮೇಣ ನಿಘ್ನತಾ ತಾವಕಂ ಬಲಮ್‌ । 
ಶೂನ್ಯಾಃ ಕೃತಾ ರಥೋಪಸ್ಥಾ ಹತಾಶ್ಚ ಗಜವಾಜಿನಃ 11೩೦॥। 


ಹತ್ತು ದಿನಗಳ ಕಾಲ ನಿನ್ನ ಸೈನ್ಯವನ್ನು ಸಂಹರಿಸುತ್ತಿದ್ದ ಭೀಷ್ಮ ರಥಗಳಲ್ಲಿ 
ರಥಿಕರಿಲ್ಲದಂತೆ ಮಾಡಿದ. ಗಜ ಅಶ್ವಯೋಧರನ್ನೂ ನಾಶಪಡಿಸಿದ. 


ದರ್ಶಯಿತ್ವಾತ್ಮನೋ ರೂಪಂ ರುದ್ರೋಪೇಂದ್ರಸಮಂ ಯುಧಿ | 
ಪಾಂಡವಾನಾಮನೀಕಾನಿ ಪ್ರವಿಗಾಹ್ಯ ವ್ಯಶಾತಯತ್‌ 11೩೧॥ 


ಭೀಷ್ಮನು ರಣದಲ್ಲಿ ರುದ್ರ-ಉಪೇಂದ್ರರಂಥ ತನ್ನ ರೂಪವನ್ನು ತೋರಿ 
ಪಾಂಡವ ಸೈನಿಕರ ನಡುವೆ ಹೊಕ್ಕು ನಾಶಪಡಿಸಿದ. 


ವಿನಿಫ್ನನ್‌ ಪೃಥಿವೀಪಾಲಾಂಶ್ಚೇದಿಪಾಂಚಾಲಕೇಕಯಾನ್‌ I 
ವ್ಯದಹತ್‌ ಪಾಂಡವೀಂ ಸೇನಾಂ ನರಾಶ್ಚಗಜಸಂಕುಲಾಮ್‌ 114೨11 


ಭೀಷ್ಮನು ಚೇದಿ ಪಾಂಚಾಲ ಕೇಕಯ ರಾಜರನ್ನು ಸಂಹರಿಸುತ್ತ ಪದಾತಿ ಅಶ್ವಗಜ 
ಸೈನಿಕರಿಂದ ತುಂಬಿದ ಪಾಂಡವ ಸೈನ್ಯವನ್ನು ಅಸ್ಪಗಳಿಂದ ಸುಟ್ಟುಬಿಟ್ಟ 


ಮಜ್ಜಂತಮಪ್ಪವೇ ಮಂದಮುಜ್ಜಿಹೀರ್ಷುಂ ಸುಯೋಧನಮ್‌ । 
ತಥಾ ಚರಂತಂ ಸಮರೇ ತಪಂತಮಿವ ಭಾಸ್ಕರಮ್‌ 11.೩1 


ಪದಾತಿಕೋಟಿಸಾಹಸ್ರಾಃ ಪ್ರವರಾಯುಧಪಾಣಯಃ | 
ನ ಶೇಕುಃ ಸೃಂಜಯಾ ದ್ರಷ್ಟುಂ ತಥೈವಾನ್ಯೇ ಮಹೀಕ್ಷಿತಃ 11೩೪॥॥ 


ಮಂದ ಬುದ್ಧಿಯ ದುರ್ಯೋಧನನು ದೋಣಿ ಇಲ್ಲದೆ ಮುಳುಗುವುದರಲ್ಲಿ 
ಇದ್ದಾಗ ಭೀಷ್ಮ ಅವನನ್ನು ಎತಿಹಾಕಲು ಬಯಸಿ ರಣದಲ್ಲಿ ಸೂರ್ಯನಂತೆ 
ಪ್ರಕಾಶಿಸುತ್ತ ಸಂಚರಿಸಿದ. ಆಗ ಅವನನ್ನು ದಿಟ್ಟಿಸಿ ನೋಡುವುದಕ್ಕೂ ಶ್ರೇಷ್ಠ 
ಆಯುಧ ಧರಿಸಿದ ಸಾವಿರಕೋಟಿ ಪದಾತಿಯುಕರಾದ ಸೃಂಜಯರು ಮತ್ತು ಬೇರೆ 
ರಾಜರು ಶಕ್ತರಾಗಲಿಲ್ಲ 


ವಿಚರಂತಂ ತಥಾ ತಂ ತು ಸಂಗ್ರಾಮೇ ಜಿತಕಾಶಿನಮ್‌ । 
ಸರ್ವೋದ್ಯಮೇನ ಮಹತಾ ಪಾಂಡವಾಃ ಸಮುಪಾದ್ರವನ್‌ ॥೩೫॥ 


ಕರ್ಣಪರ್ವ 271 


ಭೀಷ್ಮನು ರಣದಲ್ಲಿ ಜಯದಿಂದ ಮೆರೆಯುತ್ತ ಸಂಚರಿಸುವಾಗ ಪಾಂಡವರು 
ತಮ್ಮ ಎಲ್ಲ ಮಹಾಪ್ರಯತ್ನಗಳನ್ನು ಮಾಡಿ ಅವನನ್ನು ಆಕ್ರಮಿಸಿದರು. 

ಸ ತು ವಿದ್ರಾವ್ಯ ಸಮರೇ ಪಾಂಡವಾನ್‌ ಸೃಂಜಯಾನಪಿ । 

ಏಕ ಏವ ರಣೇ ಭೀಷ್ಮ ಏಕವೀರತ್ಹಮಾಗತಃ 11೩೬11 


ಭೀಷ್ಮನು ಸಮರದಲ್ಲಿ ಪಾಂಡವರನ್ನೂ ಸೃಂಜಯರನ್ನೂ ದೂರಕ್ಕೆ ಅಟ್ಟಿ 
ಒಬ್ಬನೇ ನಿಂತು ಅದ್ವಿತೀಯ ವೀರನೆನಿಸಿದ. 


ತಂ ಶಿಖಂಡೀ ಸಮಾಸಾದ್ಯ ತ್ವಯಾ ಗುಪ್ರೋ ಮಹಾರಥಮ್‌ । 
ಜಘಾನ ಪುರುಷವ್ಯಾಘ್ರಂ ಶರೈಃ ಸನ್ನತಪರ್ವಭಿಃ 11೩೭1 


ಮಹಾರಥನಾದ, ಪುರುಷೋತ್ತಮನಾದ ಭೀಷ್ಮನನ್ನು ನಿನ್ನ ರಕ್ಷಣೆಯಲ್ಲಿದ್ದ 
ಶಿಖಂಡಿ ಇದಿರಿಸಿ ಡೊಂಕುಗಿಣ್ಣಿನ ಬಾಣಗಳಿಂದ ಹೊಡೆದ. 


ಸ ಏಷ ಪತಿತಃ ಶೇತೇ ಶರತಲ್ಲೇ ಪಿತಾಮಹಃ । 

ತ್ವಾಂ ಪ್ರಾಪ್ಯ ಪುರುಷವ್ಯಾಘ್ರ ವೃತ್ರಃ ಪ್ರಾಪ್ಯೇವ ವಾಸವಮ್‌ ॥೩೮॥ 

ಪುರುಷಶ್ರೇಷ್ಠನೇ, ವೃತ್ರನು ಇಂದ್ರನನ್ನು ಇದಿರಿಸಿದಂತೆ ಈ ಪಿತಾಮಹ 
ಭೀಷ್ಮನು ನಿನ್ನನ್ನು ಇದಿರಿಸಿ ಬಿದ್ದು ಶರತಲ್ಪದಲ್ಲಿ ಒರಗಿದ. 

ದ್ರೋಣಃ ಪಂಚ ದಿನಾನ್ಯುಗ್ರೋ ವಿಧಮ್ಯ ರಿಪುವಾಹಿನೀಃ । 

ಕೃತ್ವಾ ವ್ಯೂಹಂ ಮಹಾಯುದ್ದೇ ಪಾತಯುತ್ತಾ ಮಹಾರಥಾನ್‌ 1೩೯॥ 

ಜಯದ್ರಥಸ್ಯ ಸಮರೇ ಕೃತ್ವಾ ರಕ್ಷಾಂ ಮಹಾರಥಃ | 

ಅಂತಕಪ್ರತಿಮೋ ಘೋರೋ ರಾತ್ರಿಯುದ್ದೇ5ದಹತ್ವಜಾಃ 11೪೦॥ 

ಮಹಾರಥನಾದ ದ್ರೋಣನು ಐದು ದಿನಗಳ ಕಾಲ ಉಗ್ರನಾಗಿ ವ್ಯೂಹವನ್ನು 
ರಚಿಸಿ ಶತ್ರುಸೈನ್ಯಗಳನ್ನು ನಾಶಮಾಡಿ ಮಹಾಯುದ್ಧದಲ್ಲಿ ಮಹಾರಥರನ್ನು ಬೀಳಿಸಿ, 
ರಣದಲ್ಲಿ ಜಯದ್ರಥನಿಗೆ ರಕ್ಷಣೆ ನೀಡಿ, ಮೃತ್ಯುಸಮ ಘೋರರೂಪವಾಗಿ 
ರಾತ್ರಿಯುದ್ಧದಲ್ಲಿ ಯೋಧರನ್ನು ದಹಿಸಿದ. 


272 ಮಹಾಭಾರತ 


ದಗ್ಧಾ ನ ಯೋಧಾನ್‌ ಶರೈರ್ವೀರೋ ಭಾರದ್ದಾಜಃ ಪ್ರತಾಪವಾನ್‌ । 
ಧೃಷ್ಟದ್ಯುಮ್ನಂ ಸಮಾಸಾದ್ಯ ಸಗತಃ ಪರಮಾಂ ಗತಿಮ್‌ [ell 


ದ್ರೋಣನು ಪ್ರತಾಪಶಾಲಿ, ವೀರ, ಯೋಧರನ್ನು ಬಾಣಗಳಿಂದ ಸುಟ್ಟು 
ಧೃಷ್ಟದ್ಯುಮ್ನನನ್ನು ಇದಿರಿಸಿ ಪರಮಗತಿಯನ್ನು ಹೊಂದಿದ. 


ಯದಿ ಚೈವ ಪರಾನ್‌ ಯುದ್ಧೇ ಸೂತಪುತ್ರಮುಖಾನ್‌ ರಥಾನ್‌ । 
ನಾವಾರಯಿಷ್ಯಃ ಸಂಗ್ರಾಮೇ ನ ಸ್ಮ ದ್ರೋಣೋ ವ್ಯನಂಕ್ಚ್ಯತ 11೪೨॥ 


ಆದರೆ ಆಗ ಕರ್ಣ ಮುಂತಾದ ಮಹಾರಥರಾದ ಶತ್ರುಗಳನ್ನು ನೀನು ರಣದಲ್ಲಿ 
ತಡೆಯದಿರುತಿದ್ದರೆ, ದ್ರೋಣನು ರಣದಲ್ಲಿ ಧೃಷ್ಠದ್ಯುಮನಿಂದ ನಾಶ 
ಹೊಂದುತಿರಲಿಲ್ಲ 


ಭವತಾ ತು ಬಲಂ ಸರ್ವಂ ಧಾರ್ತರಾಷ್ಟ್ರಸ್ಯ ವಾರಿತಮ್‌ ।ಟ 
ತತೋ ದ್ರೋಣೋ ಹತೋ ಯುದ್ಧೇ ಪಾರ್ಷತೇನ ಧನಂಜಯ ೪೩1 


ಅರ್ಜುನ, ನೀನು ಕೌರವನ ಸಮಸ್ತ ಸೈನ್ಯವನ್ನು ದ್ರೋಣನ ರಕ್ಷಣೆಗೆ 
ಬಾರದಂತೆ ತಡೆದೆ. ಅದರಿಂದ ದ್ರೋಣನು ರಣದಲ್ಲಿ ದೃಷ್ಟದ್ಯುಮ್ನನಿಂದ 
ಹತನಾದ. 


ಏವಂ ವಾ ಕೋ ರಣೇ ಕುರ್ಯಾತ್‌ ತ್ಹದನ್ಯಃ ಕ್ಷತ್ರಿಯೋ ಭುವಿ । 
ಯಾದೃಶಂ ತೇ ಕೃತಂ ಪಾರ್ಥ ಜಯದ್ರಥವಧಂ ಪ್ರತಿ 11೪೪॥॥ 


ನೀನು ಜಯದ್ರಥವಧಕ್ಕೆ ರಣದಲ್ಲಿ ಎಂಥ ಯುದ್ಧ ಮಾಡಿದೆಯೋ ಅಂಥ 
ಯುದ್ಧವನ್ನು ಭೂಮಿಯಲ್ಲಿ ನಿನ್ನ ಹೊರತು ಅನ್ಯಕೃತ್ರಿಯನು ಯಾವನು ತಾನೆ 
ಮಾಡಿಯಾನು? 


ನಿವಾರ್ಯ ಸೇನಾಂ ಮಹತೀಂ ಹತ್ವಾ ಶೂರಾಂಶ್ಚ ಪಾರ್ಥಿವಾನ್‌ । 
ನಿಹತಃ ಸೈಂಧವೋ ರಾಜಾ ತ್ಹಯಾಸ್ತ್ರಬಲತೇಜಸಾ 11೪೫1 


ಮಹಾಸೈನ್ಯವನ್ನು ತಡೆದು, ಶೂರ ರಾಜರನ್ನು ಕೊಂದ ನೀನು ಅಸ್ಪಬಲ 
ಪರಾಕ್ರಮದಿಂದ ರಾಜಾ ಜಯದ್ರಥನನ್ನು ಕೊಂದಿರುವೆ. 


ಕರ್ಣಪರ್ವ 273 


ಆಶ್ಚರ್ಯಂ ಸಿಂಧುರಾಜಸ್ಯ ವಧಂ ಜಾನಂತಿ ಪಾರ್ಥಿವಾಃ । 
ಅನಾಶ್ಚರ್ಯಂ ಹಿ ತತ್‌ ತ್ಪತ್ತಸ್ತ ೦ ಹಿ ಪಾರ್ಥ ಮಹಾರಥಃ ॥೪೬॥ 


ಜಯದ್ರಥವಧವನ್ನು ರಾಜರು ಆಶ್ಚರ್ಯವೆಂದುಕೊಳ್ಳುತಾರೆ. ಆದರೆ ನಿನ್ನಿಂದ 
ಆ ಕಾರ್ಯ ನಡೆದುದು ಆಶ್ಚರ್ಯವಲ್ಲ ಏಕೆಂದರೆ ಅರ್ಜುನ, ನೀನು ಮಹಾರಥ. 


ತ್ಲಾಂ ಹಿ ಪ್ರಾಪ್ಯ ರಣೇ ಕ್ಷತ್ರಮೇಕಾಹಾದಿಹ ಭಾರತ । 
ತಪ್ಯಮಾನಮಹಂಯುಕ್ತಂ ನ ಭವೇದಿತಿ ಮೇ ಮತಿಃ 11೪೭! 


ಅರ್ಜುನ,  ನಿನ್ನನ್ನಿದಿರಿಸಿದರೆ ಅಹಂಕಾರಯುಕವಾದ ಇಡೀ ಕೃತ್ರಿಯ 
ಸಮೂಹವು ಒಂದೇ ದಿನದಲ್ಲಿ ಹೊಡೆಸಿಕೊಂಡು, ಇನ್ನಿಲವಾದೀತೆಂದು ನನಗೆ 
ಅನಿಸುತದೆ. 

ಸೇಯಂ ಪಾರ್ಥ ಚಮೂರ್ಪೋರಾ ಧಾರ್ತರಾಷ್ಟ್ರಸ್ಯ ಸಂಯುಗೇ । 

ಹತಾ ಸಸರ್ವವೀರಾ ಹಿ ಭೀಷ್ಮದ್ರೋಣೌ ಯದಾ ಹತೌ 11೪೮! 

ಭೀಷ್ಠ-ದ್ರೋಣರು.. ರಣದಲ್ಲಿ ಹತರಾದಾಗಲೇ, ದುರ್ಯೋಧನನ 
ಭಯಂಕರವಾದ ಸೈನ್ಯವು ಎಲ್ಲ ವೀರರೊಂದಿಗೆ ಹತವಾದಂತೇ. 


ಶೀರ್ಣಪ್ರವರಯೋಧಾದ್ಯ ಹತವಾಜಿನರದ್ದಿಪಾ । 

ಹೀನಾ ಸೂರ್ಯೇಂದುನಕ್ಷತ್ರೈರ್ದ್ಯೌರಿವಾಭಾತಿ ಭಾರತೀ IPE 

ಪ್ರಮುಖ ಯೋಧರು ಹತರಾದ್ದರಿಂದ, ಅಶ್ವಪದಾತಿಗಜಸೈನ್ಯಗಳೂ 
ಹತವಾದ್ದರಿಂದ ಕೌರವರ ಸೈನ್ಯವು ಸೂರ್ಯ ಚಂದ್ರ ನಕ್ಷತ್ರಗಳಿಲ್ಲದ ಆಕಾಶದಂತೆ 
ಶೂನ್ಯವಾಗಿ ಕಾಣುತಿದೆ. 

ವಿಧ್ವಸ್ತಾ ಹಿ ರಣೇ ಪಾರ್ಥ ಸೇನೇಯಂ ಭೀಮವಿಕ್ರಮಾತ್‌ ।ಟ 

ಆಸುರೀವ ಪುರಾ ಸೇನಾ ಶಕ್ರಸ್ಯೇವ ಪರಾಕ್ರಮೈ: 11೫೦॥ 

ಅರ್ಜುನ, ರಣದಲ್ಲಿ ಭೀಮನ ಪರಾಕ್ರಮದಿಂದ ಈ ಕೌರವಸ್ಥೆನ್ಯ ಹಿಂದೆ 
ದೇವೇಂದ್ರನ ಪರಾಕ್ರಮದಿಂದ ಅಸುರಸ್ಥೆನ್ಯ ನಾಶವಾದಂತೆ ನಾಶವಾಗಿದೆ. 


274 ಮಹಾಭಾರತ 


ತೇಷಾಂ ಹತಾವಶಿಷ್ಟಾಸ್ತು ಪಂಚ ಸಂತಿ ಮಹಾರಥಾಃ | 
ಅಶ್ವತ್ಥಾಮಾ ಕೃತವರ್ಮಾ ಕರ್ಣೋ ಮದ್ರಾಧಿಪಃ ಕೃಪಃ 11೫೧॥॥ 


ಅವರಲ್ಲಿ ಅಳಿದುಳಿದ ಮಹಾರಥರು ಐವರಿದ್ದಾರೆ. ಅಶ್ವತ್ಥಾಮ, ಕೃತವರ್ಮ 
ಕರ್ಣ ಶಲ್ಯ ಮತ್ತುಕೃಪ ಎಂದು. 

ತಾಂಸ್ತ್ರಮದ್ಯ ನರವ್ಯಾಘ್ರ ಹತ್ವಾ ಪಂಚ ಮಹಾರಥಾನ್‌ । 

ಹತಾಮಿತ್ರಾಂ ಪ್ರಯಚೋರ್ವೀಂ ರಾಜ್ಞೇ ಸದ್ದೀಪಪತ್ತನಾಮ್‌ ॥೫೨॥ 

ಲ ಇ ೦ ಡಿ 

ಅರ್ಜುನ, ಆ ಐವರು ಮಹಾರಥರನ್ನು ನೀನು ಕೊಂದರೆ, ಶತ್ರುಗಳೇ ಇಲ್ಲದ 
ದ್ವೀಪಪಟ್ಟಣಯುಕವಾದ ಭೂಮಿಯನ್ನು ಯುಧಿಷ್ಠಿರನಿಗೆ ಒಪ್ಪಿಸಬಲ್ಲೆ 

ಸಾಕಾಶಜಲಪಾತಾಲಾಂ ಸಪರ್ವತಮಹಾವನಾಮ್‌ । 

ಪ್ರಾಪ್ನೋತ್ಸಮಿತವೀರ್ಯಶ್ರೀರದ್ಯ ಪಾರ್ಥೋ ವಸುಂಧರಾಮ್‌ 1॥!೫೩॥॥ 

ಆಕಾಶ ಸಮುದ್ರ ಪಾತಾಳಗಳಿಂದ ಯುಕವಾದ, ಪರ್ವತ ಮಹಾರಣ್ಯ 
ಯುಕವಾದ ಭೂಮಿಯನ್ನು ಅಪರಿಮಿತ ಪರಾಕ್ರಮ ಸಂಪತುಳ್ಳ ಯುಧಿಷ್ಠಿರನು 
ಇಂದು ಪಡೆದುಕೊಳ್ಳಲಿ. 


ಏತಾನ್‌ ಪುರಾ ವಿಷ್ಣುರಿವ ಹತ್ವಾ ದೈತೇಯದಾನವಾನ್‌ । 
ಪ್ರಯಚ್ಛ ಮೇದಿನೀಂ ರಾಜ್ಞೇ ಶಕ್ರಾಯೈವ ಯಥಾ ಹರಿಃ SVN 


ಹಿಂದೆ ದೈತ್ಯ-ದಾನವರನ್ನು ವಿಷ್ಣುವಿನಂತೆ, ಇವರನ್ನು ನೀನು ಸಂಹರಿಸಿ, 
ಇಂದ್ರನಿಗೇ ಉಪೇಂದ್ರನಂತೆ, ಯುಧಿಷ್ಠಿರನಿಗೇ ನೀನು ಭೂಮಿಯನ್ನು ನೀಡು. 


ಅದ್ಯ ಮೋದಂತು ಪಾಂಚಾಲಾ ನಿಹತೇಷ್ಟರಿಷು ತ್ವಯಾ | 
ವಿಷ್ಣುನಾ ನಿಹತೇಷ್ಟೇವ ದಾನವೇಷ್ಟಿವ ದೇವತಾಃ 11೫೫1! 


ಹಿಂದೆ ವಿಷ್ಣುವಿನಿಂದ ದಾನವರು ಹತರಾದಾಗ ದೇವತೆಗಳಂತೆ, ಇಂದು 
ನಿನ್ನಿಂದ ಶತ್ರುಗಳು ಹತರಾದಾಗ ಪಾಂಚಾಲರು ಸಂತೋಷಪಡಲಿ. 


ಯದಿ ವಾ ದ್ವಿಷದಾಂ ಶ್ರೇಷ್ಠ ದ್ರೋಣಂ ಮಾನಯತೋ ಗುರುಮ್‌ । 
ಅಶ್ಚತ್ಥಾಮ್ನಿ ಕೃಪಾ ತೇಪಸ್ತಿ ಕೃಪೇ ಚಾಚಾರ್ಯಗೌರವಾತ್‌ WSL 


ಕರ್ಣಪರ್ವ 275 


ಅತ್ಯಂತಸಂಮತಾನ್‌ ಬಂಧೂನ್‌ ಮಾನಯನ್‌ ಮಾತೃಗೌರವಾತ್‌ । 
ಕೃತವರ್ಮಾಣಮಾಸಾದ್ಯ ನ ನೇಷ್ಯಸಿ ಯಮಕ್ಷಯಮ್‌ 11೫೭1! 


ಭ್ರಾತರಂ ಮಾತುರಾಸಾದ್ಯ ಶಲ್ಯಂ ಮದ್ರ ಜನಾಧಿಪಮ್‌ । 
ಯದಿ ತ್ವಮರವಿಂದಾಕ್ಷ ದಯಾವಾನ್ನ ಜಿಘಾಂಸಸಿ 11೫೮11 


ಇಮಂ ಪಾಪಮತಿಂ ಕ್ಷುದ್ರಮತ್ಯಂತಂ ಪಾಂಡವಾನ್‌ ಪ್ರತಿ । 
ಕರ್ಣಮದ್ಯ ನರಶ್ರೇಷ್ಠ ಜಹ್ಯಾಶು ನಿಶಿತೈಃ ಶರೈಃ 11೫೯ 


ಪುರುಷಶ್ರೇಷ್ಠನಾದ ಅರ್ಜುನನೆ, ದ್ರೋಣನನ್ನು ಗುರುವೆಂದು ಪೂಜಿಸುವ 
ನಿನಗೆ ಅಶ್ವತ್ಥಾಮನಲ್ಲಿ ಕೃಪೆ ಇರುವುದಾದರೆ, ಕೃಪನಲ್ಲಿಯೂ ಆಚಾರ್ಯನೆಂದು 
ಗೌರವದಿಂದ ಪೂಜಿಸುವ ನಿನಗೆ ಕೃಪೆ ಇರುವುದಾದರೆ, ಅತ್ಯಂತ ಪ್ರೀತಿಯ 
ಬಂಧುಗಳಾದ ಯಾದವರನ್ನು ಮಾತೆ ಕುಂತಿಯ ಮೇಲಿನ ಗೌರವದಿಂದ 
ಪೂಜಿಸುವ ನೀನು ಕೃತವರ್ಮನನ್ನು ಇದಿರಿಸಿ ಅವನನ್ನೂ ಯಮಸವದನಕ್ಕೆ 
ಕಳಿಸಲಾರೆಯಾದರೆ, ತಾಯಿ ಮಾದ್ರಿಯ ಸೋದರನಾದ ಶಲ್ಕರಾಜನನ್ನು ಇದಿರಿಸಿ 
ದಯೆಯುಳ್ಳ ನೀನು ಅವನನ್ನು ಕೊಲ್ಲಲು ಬಯಸದಿರುವೆಯಾದರೆ, ಅದು ಸರಿಯೆ. 
ಆದರೆ ಅರ್ಜುನ, ಪಾಂಡವರ ವಿಷಯದಲ್ಲಿ ಅತ್ಯಂತ ಪಾಪಬುದ್ಧಿಯವನಾದ 
ಕರ್ಣನನ್ನು ಮಾತ್ರ ಹರಿತವಾದ ಬಾಣಗಳಿಂದ ಬೇಗನೆ ಕೊಲ್ಲು 


ಏತತ್ತೇ ಸುಕೃತಂ ಕರ್ಮ ನಾತ್ರ ಕಿಂಚನ ಯುಜ್ಯತೇ । 
ವಯಮಪ್ಯನುಜಾನೀಮೋ ನಾತ್ರ ದೋಷೋಶಸ್ತಿ ಕಶ್ಚನ 1೬೦ 


ಇದು ನಿನಗೆ ಪುಣ್ಯಕಾರ್ಯ. ಕರ್ಣನ ವಧೆ ಮಾಡದಿರಲು, ಮೇಲೆ 
ಹೇಳಿದಂಥ ಯಾವ ಕಾರಣವೂ ಯುಕವಾಗುವುದಿಲ್ಲ ಕರ್ಣವಧೆಗೆ ನಾನೂ 
ಅನುಜ್ಞೆ ನೀಡುತ್ತಿದ್ದೇನೆ. ಇದರಲ್ಲಿ ಯಾವ ದೋಷವೂ ಇರುವುದಿಲ್ಲ 


ದಹತೇ ಯತ್ನಪುತ್ರಾಯಾ ನಿಶಿ ಮಾತುಸ್ತವಾನಘ | 
ದ್ಯೂತಂ ಯಚ್ಚೈವ ಯುಷ್ಠಾಕಂ ಪ್ರಾವರ್ತತ ಸುಯೋಧನಾತ್‌ ।ಟ 


ತತ್ರ ಸರ್ವತ್ರ ದುಷ್ಟಾತ್ಮಾ ಕರ್ಣೋ ಮೂಲಮಿಹಾರ್ಜುನ 11೬೧॥ 


274 ಮಹಾಭಾರತ 


ತೇಷಾಂ ಹತಾವಶಿಷ್ಟಾಸ್ತು ಪಂಚ ಸಂತಿ ಮಹಾರಥಾಃ । 
ಅಶ್ವತ್ಥಾಮಾ ಕೃತವರ್ಮಾ ಕರ್ಣೋ ಮದ್ರಾಧಿಪಃ ಕೃಪಃ 11೫೧॥ 


ಅವರಲ್ಲಿ ಅಳಿದುಳಿದ ಮಹಾರಥರು ಐವರಿದ್ದಾರೆ. ಅಶ್ವತ್ಥಾಮ, ಕೃತವರ್ಮ 
ಕರ್ಣ ಶಲ್ಯ ಮತ್ತು ಕೃಪ ಎಂದು. 


ತಾಂಸ್ತ್ರಮದ್ಯ ನರವ್ಯಾಘ್ರ ಹತ್ವಾ ಪಂಚ ಮಹಾರಥಾನ್‌ । 

ಹತಾಮಿತ್ರಾಂ ಪ್ರಯಚ್ಛೋರ್ವೀಂ ರಾಜ್ಞೇ ಸದ್ದೀಪಪತ್ತನಾಮ್‌ 1!೫೨॥॥ 

ಅರ್ಜುನ, ಆ ಐವರು ಮಹಾರಥರನ್ನು ನೀನು ಕೊಂದರೆ, ಶತ್ರುಗಳೇ ಇಲ್ಲದ 
ದ್ವೀಪಪಟ್ಟಣಯುಕವಾದ ಭೂಮಿಯನ್ನು ಯುಧಿಷ್ಠಿರನಿಗೆ ಒಪ್ಪಿಸಬಲ್ಲೆ 

ಸಾಕಾಶಜಲಪಾತಾಲಾಂ ಸಪರ್ವತಮಹಾವನಾಮ್‌ । 

ಪ್ರಾಪ್ನೋತ್ಸಮಿತವೀರ್ಯಶ್ರೀರದ್ಯ ಪಾರ್ಥೋ ವಸುಂಧರಾಮ್‌ ॥೫೩॥ 

ಆಕಾಶ ಸಮುದ್ರ ಪಾತಾಳಗಳಿಂದ ಯುಕವಾದ, ಪರ್ವತ ಮಹಾರಣ್ಯ 
ಯುಕವಾದ ಭೂಮಿಯನ್ನು ಅಪರಿಮಿತ ಪರಾಕ್ರಮ ಸಂಪತುಳ್ಳ ಯುಧಿಷ್ಠಿರನು 
ಇಂದು ಪಡೆದುಕೊಳ್ಳಲಿ. 


ಏತಾನ್‌ ಪುರಾ ವಿಷ್ಣುರಿವ ಹತ್ವಾ ದೈತೇಯದಾನವಾನ್‌ । 
ಪ್ರಯಚ್ಛ ಮೇದಿನೀಂ ರಾಜ್ಞೇ ಶಕ್ರಾಯೈವ ಯಥಾ ಹರಿಃ SVN 


ಹಿಂದೆ ದೈತ್ಯ-ದಾನವರನ್ನು ವಿಷ್ಣುವಿನಂತೆ, ಇವರನ್ನು ನೀನು ಸಂಹರಿಸಿ, 
ಇಂದ್ರನಿಗೇ ಉಪೇಂದ್ರನಂತೆ, ಯುಧಿಷ್ಠಿರನಿಗೇ ನೀನು ಭೂಮಿಯನ್ನು ನೀಡು. 


ಅದ್ಯ ಮೋದಂತು ಪಾಂಚಾಲಾ ನಿಹತೇಷ್ಠರಿಷು ತ್ವಯಾ | 
ವಿಷ್ಣು ನಾ ನಿಹತೇಷ್ಟೇವ ದಾನವೇಷ್ಟಿವ ದೇವತಾಃ 11೫೫11 


ಹಿಂದೆ ವಿಷ್ಣುವಿನಿಂದ ದಾನವರು ಹತರಾದಾಗ ದೇವತೆಗಳಂತೆ, ಇಂದು 
ನಿನ್ನಿಂದ ಶತ್ರುಗಳು ಹತರಾದಾಗ ಪಾಂಚಾಲರು ಸಂತೋಷಪಡಲಿ. 


ಯದಿ ವಾ ದ್ವಿಷದಾಂ ಶ್ರೇಷ್ಠ ದ್ರೋಣಂ ಮಾನಯತೋ ಗುರುಮ್‌ | 
ಅಶ್ನತ್ನಾಮ್ನಿ ಕೃಪಾ ತೇಪಸ್ತಿ ಕೃಪೇ ಚಾಚಾರ್ಯಗೌರವಾತ್‌ 11೫೬ ॥ 


ಕರ್ಣಪರ್ವ 275 


ಅತ್ಯಂತಸಂಮತಾನ್‌ ಬಂಧೂನ್‌ ಮಾನಯನ್‌ ಮಾತೃಗೌರವಾತ್‌ । 
ಕೃತವರ್ಮಾಣಮಾಸಾದ್ಯ ನ ನೇಷ್ಯಸಿ ಯಮಕ್ಷಯಮ್‌ 11೫೭1! 


ಭ್ರಾತರಂ ಮಾತುರಾಸಾದ್ಯ ಶಲ್ಯಂ ಮದ್ರಜನಾಧಿಪಮ್‌ । 
ಯದಿ ತ್ವಮರವಿಂದಾಕ್ಷ ದಯಾವಾನ್ನ ಜಿಘಾಂಸಸಿ 11೫೮11 


ಇಮಂ ಪಾಪಮತಿಂ ಕ್ಷುದ್ರಮತ್ಯಂತಂ ಪಾಂಡವಾನ್‌ ಪ್ರತಿ । 
ಕರ್ಣಮದ್ಯ ನರಶ್ರೇಷ್ಠ ಜಹ್ಯಾಶು ನಿಶಿತೈಃ ಶರೈಃ 11೫೯ 


ಪುರುಷಶ್ರೇಷ್ಠನಾದ ಅರ್ಜುನನೆ, ದ್ರೋಣನನ್ನು ಗುರುವೆಂದು ಪೂಜಿಸುವ 
ನಿನಗೆ ಅಶ್ವತ್ಥಾಮನಲ್ಲಿ ಕೃಪೆ ಇರುವುದಾದರೆ, ಕೃಪನಲ್ಲಿಯೂ ಆಚಾರ್ಯನೆಂದು 
ಗೌರವದಿಂದ ಪೂಜಿಸುವ ನಿನಗೆ ಕೃಪೆ ಇರುವುದಾದರೆ, ಅತ್ಯಂತ ಪ್ರೀತಿಯ 
ಬಂಧುಗಳಾದ ಯಾದವರನ್ನು ಮಾತೆ ಕುಂತಿಯ ಮೇಲಿನ ಗೌರವದಿಂದ 
ಪೂಜಿಸುವ ನೀನು ಕೃತವರ್ಮನನ್ನು ಇದಿರಿಸಿ ಅವನನ್ನೂ ಯಮಸವದನಕ್ಕೆ 
ಕಳಿಸಲಾರೆಯಾದರೆ, ತಾಯಿ ಮಾದ್ರಿಯ ಸೋದರನಾದ ಶಲ್ಕರಾಜನನ್ನು ಇದಿರಿಸಿ 
ದಯೆಯುಳ್ಳ ನೀನು ಅವನನ್ನು ಕೊಲ್ಲಲು ಬಯಸದಿರುವೆಯಾದರೆ, ಅದು ಸರಿಯೆ. 
ಆದರೆ ಅರ್ಜುನ, ಪಾಂಡವರ ವಿಷಯದಲ್ಲಿ ಅತ್ಯಂತ ಪಾಪಬುದ್ಧಿಯವನಾದ 
ಕರ್ಣನನ್ನು ಮಾತ್ರ ಹರಿತವಾದ ಬಾಣಗಳಿಂದ ಬೇಗನೆ ಕೊಲ್ಲು 


ಏತತ್ತೇ ಸುಕೃತಂ ಕರ್ಮ ನಾತ್ರ ಕಿಂಚನ ಯುಜ್ಯತೇ । 
ವಯಮಪ್ಯನುಜಾನೀಮೋ ನಾತ್ರ ದೋಷೋಶಸ್ತಿ ಕಶ್ಚನ 11೬೦॥ 


ಇದು ನಿನಗೆ ಪುಣ್ಯಕಾರ್ಯ. ಕರ್ಣನ ವಧೆ ಮಾಡದಿರಲು, ಮೇಲೆ 
ಹೇಳಿದಂಥ ಯಾವ ಕಾರಣವೂ ಯುಕವಾಗುವುದಿಲ್ಲ ಕರ್ಣವಧೆಗೆ ನಾನೂ 
ಅನುಜ್ಞೆ ನೀಡುತಿದ್ದೇನೆ. ಇದರಲ್ಲಿ ಯಾವ ದೋಷವೂ ಇರುವುದಿಲ್ಲ 


ದಹತೇ ಯತ್ನಪುತ್ರಾಯಾ ನಿಶಿ ಮಾತುಸ್ತವಾನಫ । 
ದ್ಯೂತಂ ಯಚ್ಚೈವ ಯುಷ್ಮಾಕಂ ಪ್ರಾವರ್ತತ ಸುಯೋಧನಾತ್‌ । 


ತತ್ರ ಸರ್ವತ್ರ ದುಷ್ಟಾತ್ಮಾ ಕರ್ಣೋ ಮೂಲಮಿಹಾರ್ಜುನ WOW 


276 ಮಹಾಭಾರತ 


ರಾತ್ರಿ ನಿದ್ದೆಯಲ್ಲಿಯೂ ಕೂಡ ಮಕ್ಕಳ ಜೊತೆಯಲ್ಲಿ ನಿಮ್ಮ ತಾಯಿಯ 
ಹೃದಯ ದುಃಖದಿಂದ ಬೇಯುತಿದೆ. ಮತ್ತು ನಿಮಗೆ ಆ ಜೂಜು 
ದುರ್ಯೋಧನನಿಂದಾಯಿತು. ಆ ಎಲ್ಲಕಡೆ ದುಷ್ಪಬುದ್ಧಿಯ ಕರ್ಣನು 
ಮೂಲವಾಗಿದ್ದಾನೆ. 


ಕರ್ಣಾದ್ದಿ ಮನ್ಯತೇ ತ್ರಾಣಂ ನಿತ್ಯಮೇವ ಸುಯೋಧನಃ । 
ತತೋ ಮಾಮಪಿ ಸಂರಬೋ ನಿಗ್ರಹೀತುಂ ಪ್ರಚಕ್ರಮೇ 11೬೨॥ 
೦ಎ 

ಸುಯೋಧನನು ಸದಾ ತನ್ನ ರಕ್ಷಣೆ ಕರ್ಣನಿಂದಲೇ ಆಗುತ್ತದೆ ಎಂದು 
ತಿಳಿದಿದ್ದಾನೆ. ಅವನ ರಕ್ಷಣೆ ಇದೆ ಎಂದೇ ಧೈರ್ಯದಿಂದ ಸುಯೋಧನ ಕುಪಿತನಾಗಿ 
ನನ್ನನ್ನು ಕೂಡ ಬಂಧಿಸಲು ತೊಡಗಿದ. 

ಸ್ಥಿರಾ ಬುದ್ಧಿರ್ನರೇಂದ್ರಸ್ಯ ಧಾರ್ತರಾಷ್ಟ್ರಸ್ಯ ಮಾನದ । 

ಕರ್ಣಃ ಪಾರ್ಥಾನ್‌ ರಣೇ ಸರ್ವಾನ್‌ ವಿಜೇಷ್ಯತಿ ನ ಸಂಶಯಃ 1೬೩॥ 


“ಕರ್ಣನು ಪಾಂಡವರೆಲ್ಲರನ್ನೂ ರಣದಲ್ಲಿ ಗೆಲುತಾನೆ, ಸಂಶಯವಿಲ್ಲ. ಎಂದು 
ರಾಜಾ ದುರ್ಯೋಧನನಿಗೆ ದೃಢವಾದ ನಂಬಿಕೆ ಇದೆ. 


ಕರ್ಣಮಾಶ್ರಿತ್ಯ ಕೌಂತೇಯ ಧಾರ್ತರಾಷ್ಟೇಣ ವಿಗ್ರಹಃ । 
ರೋಚಿತೋ ಭವತಾ ಸಾರ್ಧಂ ಜಾನತಾಪಿ ಬಲಂ ತವ WLI 


ದುರ್ಯೋಧನನಿಗೆ ನಿನ್ನ ಬಲ ಗೊತಿದ್ದರೂ ಕರ್ಣನ ಮೇಲೆ ಭರವಸೆ ಇಟ್ಟು 
ನಿನ್ನೊಡನೆ ಯುದ್ದ ಮಾಡಲು ಅವನು ಬಯಸಿದ. 


ಕರ್ಣೋ ಹಿ ಭಾಷತೇ ನಿತ್ಯಮಹಂ ಪಾರ್ಥಾನ್‌ ಸಮಾಗತಾನ್‌ । 
ವಾಸುದೇವಂ ಸರಾಜಾನಂ ವಿಜೇಷ್ಯಾಮಿ ಮಹಾರಣೇ 11೬೫11 


ಕರ್ಣ ಸದಾ ಹೇಳುತಾನ "ಮಹಾರಣದಲ್ಲಿ ಎದುರಿಗೆ ಬಂದರೆ, 
ಪಾಂಡವರನ್ನೂ ಕೃಷ್ಣನನ್ನೂ ಯುಧಿಷ್ಠಿರನನ್ನೂ ನಾನು ಗೆಲ್ಲುವೆ' ಎಂದು. 


ಪ್ರೋತ್ಸಾಹಯನ್‌ ದುರಾತ್ಕಾನಂ ಧಾರ್ತರಾಷ್ಟ್ರಂ ಸುದುರ್ಮತಿಃ | 
ಸಮಿತೌ ಗರ್ಜತೇ ಕರ್ಣಸ್ತಮದ್ಯ ಜಹಿ ಭಾರತ WEL 


ಕರ್ಣಪರ್ವ 277 


ದುರಾತ್ಮನಾದ ದುರ್ಯೋಧನನನ್ನು ಹುರಿದುಂಬಿಸುವುದಕ್ಕಾಗಿ ಕರ್ಣನು 
ರಾಜರ ಸಭೆಯಲ್ಲಿಯೂ ರಣದಲ್ಲಿಯೂ ಗರ್ಜನೆ ಮಾಡುತಾನೆ. ಅವನನ್ನು ಈಗ 
ಕೊಲ್ಲು ಅರ್ಜುನ. 

ಯಚ್ಚ ಯುಷ್ಠಾಸು ಪಾಪಂ ವೈ ಧಾರ್ತರಾಷ್ಟ್ರಃ ಪ್ರಯುಕ್ತವಾನ್‌ । 

ತತ್ರ ಸರ್ವತ್ರ ದುಷ್ಟಾತ್ಮಾ ಕರ್ಣಃ ಪಾಪಮತಿರ್ಮುಖಮ್‌ Wc 


ದುರ್ಯೋಧನನು ನಿಮ್ಮಲ್ಲಿ ಏನು ದುರ್ವ್ಯವಹಾರ ಮಾಡುತ್ತಲೇ 
ಬಂದಿದ್ದಾನೊ ಅವೆಲ್ಲವುಗಳಲ್ಲಿ ಪಾಪಬುದ್ಧಿ ದುಷ ಪ್ರಬುದ್ಧಿಯವನಾದ ಕರ್ಣನದೇ 
ಪ್ರಮುಖಪಾತ್ರ. 


ಯಚ್ಚ ತದ್ದಾರ್ತರಾಷ್ಟ್ರಾಣಾಂ ಕ್ರೂರೈಃ ಷಡ್ಗಿರ್ಮಹಾರಥೈಃ । 
ಅಪಶ್ಶ 0 ನಿಹತಂ ವೀರಂ ಸ ಸೌಭದ್ರಮೃಷಭೇಕ್ಷಣಮ್‌ ICI 


ದ್ರೋಣದ್ರೌಣಿಕೃಪಾನ್‌ ವೀರಾನ್‌ ಕಂಪಯಂತಂ ಮಹಾರಥಾನ್‌ । 
ನಿರ್ಮನುಷ್ಯಾಂಶ್ಚ ಮಾತಂಗಾನ್‌ ವಿರಥಾಂಶ್ಚ ಮಹಾರಥಾನ್‌ 1೬೯॥ 


ವ್ಯಶ್ಚಾರೋಹಾಂಶ್ಚ ತುರಗಾನ್‌ ಪತ್ತೀನ್‌ ವ್ಯಾಯುಧಜೀವಿತಾನ್‌ । 
ಕುರ್ವಂತಮೃಷಭಸ್ಮಂಧಂ ಕುರುವೃಷ್ಟಿಯಶಸ್ಕರಮ್‌ 11೭೦॥ 


ವಿಧಮಂತಮನೀಕಾನಿ ವ್ಯಥಯಂತಂ ಮಹಾರಥಾನ್‌ ಟ 
ಮನುಷ್ಯವಾಜಿಮಾತಂಗಾನ್‌ ಪ್ರಹಿಣ್ಣಂತಂ ಯಮಕ್ಷಯಮ್‌ ॥೭೧॥ 


ಶರೈಃ ಸೌಭದ್ರಮಾಯಸ್ತಂ ದಹಂತಮಿವ ವಾಹಿನೀಮ್‌ । 
ತನ್ಮೇ ದಹತಿ ಗಾತ್ರಾಣಿ ಸಖೇ ಸತ್ಯೇನ ತೇ ಶಪೇ 11೭೨ 


ಸುಭದ್ರಾತನಯ ಅಭಿಮನ್ಯು ವೀರ, ಗೂಳಿಯಂಥ ವಿಶಾಲಕಣ್ಣುಳ್ಳವ. 
ದ್ರೋಣ, ಅಶ್ವತ್ಥಾಮ, ಕೃಪರಂಥ ವೀರ ಮಹಾರಥರನ್ನು ನಡುಗಿಸುವವನು. 
ಗಜಗಳಲ್ಲಿ ಗಜಾರೋಹಿಗಳಿಲ್ಲದಂತೆ ಮಹಾರಥಿಕರಿಗೆ ರಥವಿಲ್ಲದಂತೆ ಅಶ್ವಗಳಲ್ಲಿ 
ಅಶ್ವಾರೋಹಿಗಳಿಲ್ಲದಂತೆ, ಪದಾತಿಗಳನ್ನು ಆಯುಧಗಳೊಂದಿಗೆ ಪ್ರಾಣಗಳನ್ನೂ 
ಕಳೆದುಕೊಳ್ಳುವಂತೆ ಮಾಡುವವನು, ಗೂಳಿಯಂತೆ ಉನ್ನತ ಭುಜವುಳ್ಳವನು, 
ಕುರುಕುಲ ಯಾದವಕುಲಗಳಿಗೆ ಕೀರ್ತಿ ತರುವವನು, ಶತ್ರುಸೈನ್ಯಗಳನ್ನು ನಾಶ 


278 ಮಹಾಭಾರತ 


ಮಾಡುವವನು, ಮಹಾರಥರಿಗೆ ವ್ಯಥೆ ಉಂಟುಮಾಡುವವನು. ಪದಾತಿ ಅಶ್ವಗಜ 
ಸೈನಿಕರನ್ನು ಯಮಸದನಕ್ಕೆ ಅಟ್ಟುವವನು, ಬಾಣಗಳಿಂದ ಶತ್ರುಸೈನ್ಯವನ್ನು ಸುಡುವ 
ಪ್ರಯತ್ನ ಮಾಡುವವನು. ಇಂಥ ಅಭಿಮನ್ಯುವನ್ನು ಕೌರವರ ಆರುಮಂದಿ ಕ್ರೂರ 
ಮಹಾರಥರು- ದ್ರೋಣ, ಅಶ್ವತ್ಥಾಮ, ಶಲ್ಯ, ಕರ್ಣ, ಕೃಪ ಮತ್ತು ಕೃತವರ್ಮರು 
ಒಟ್ಟು ಸೇರಿ ಸಂಹರಿಸಿದರು. ಇದನ್ನು ತಿಳಿದ ಮೇಲೆ ಅದು ನನ್ನ ಮೈಯೆಲ್ಲವನ್ನು 
ಈಗಲೂ ಸುಡುತ್ತಿದೆ. ಮಿತ್ರ, ನಿನಗೆ ಸತ್ಯವಾಗಿ ಹೇಳುತಿದ್ದೇನೆ. 


ಯತ್ನತ್ರಾಪಿ ಚ ದುಷ್ಟಾತ್ಮಾ ಕರ್ಣೋರಭ್ಯದ್ರುಹ್ಯತ ಪ್ರಭೋ । 
ಅಶಕ್ನುವಂಶ್ಚಾಭಿಮನ್ಯೋಃ ಕರ್ಣಃ ಸ್ಥಾತುಂ ರಣೇತಗ್ರತಃ 11೭೩1 


ಆ ಯುದ್ಧದಲ್ಲಿಯೂ ಕೂಡ ದುಷ್ಪಬುದ್ಧಿಯಾದ ಕರ್ಣನು ದ್ರೋಹ ಮಾಡಿ 
ದ್ಹಾನೆ. ಏಕೆಂದರೆ ರಣದಲ್ಲಿ ಅಭಿಮನ್ಯುವಿನ ಮುಂದೆ ನಿಲ್ಲಲು ಆತ ಅಶಕನಾಗಿದ್ದ 


ಸೌಭದ್ರಶರನಿರ್ಭಿನ್ನೋ ವಿಸಂಜ್ಞಃ ಶೋಣಿತೋಕ್ಷಿತಃ । 
ನೀಶಸನ್‌ ಕ್ರೋಧಸಂದೀಪ್ರೋ ವಿಮುಖಃ ಸಾಯಕಾರ್ದಿತಃ 11೭೪॥॥ 
ವ ಇದಿ 


ಕರ್ಣನು ಅಭಿಮನ್ಯುವಿನ ಬಾಣದಿಂದ ಗಾಯಗೊಂಡು ಮೂರ್ಛೆಹೊಂದಿ 
ಮೈಯೆಲ್ಲ ನೆತರಿನಿಂದ ತೊಯ್ದು ನಿಟ್ಟುಸಿರಿಡುತ್ತ ಕೋಪದಿಂದ ಉರಿಯುತ್ತ 
ಬಾಣಗಳಿಂದ ಪೀಡಿತನಾಗಿ ರಣದಿಂದ ಹಿಮ್ಮೆಟ್ಟಿದ. 


ಅಪಯಾನಕೃತೋತ್ಸಾಹೋ ನಿರಾಶಶ್ಚಾಪಿ ಜೀವಿತೇ ॥ 
ತಸ್ಥೌ ಸುವಿಹ್ನಲಃ ಸಂಖೇ ಪ್ರಹಾರಜನಿತಶ್ರಮಃ 11೭೫ 


ಕರ್ಣನು ಯುದ್ಧದಿಂದ ಪಲಾಯನ ಮಾಡುವಲ್ಲಿ ಉತ್ಸಾಹಗೊಂಡ, 
ಬದುಕಿನಲ್ಲೇ ಆಸೆಯನ್ನು ತೊರೆದ. ರಣದಲ್ಲಿ ಶಸ್ತ್ರಪ್ರಹಾರದಿಂದ ಉಂಟಾದ 
ಶ್ರಮದಿಂದ ಬಹಳ ಕಳವಳಗೊಂಡು ನಿಂತ. 


ಅಥ ದ್ರೋಣಸ್ಯ ಸಮರೇ ತತ್ಕಾಲಸದೃಶಂ ತದಾ । 
ಶ್ರುತ್ವಾ ಕರ್ಣೋ ವಚಃ ಕ್ರೂರಂ ತತಶ್ಚಿಚ್ಛೇದ ಕಾರ್ಮುಕಮ್‌ ॥೭೬॥ 


ಬಳಿಕ ರಣದಲ್ಲಿ ದ್ರೋಣನು ಆ ಕಾಲಕ್ಕೆ ಉಚಿತವಾಗಿ ನುಡಿದ ಕ್ರೂರವಾದ 
ಮಾತನ್ನು ಕೇಳಿ ಅದರಂತೆ ಕರ್ಣನು ಅಭಿಮನ್ಯುವಿನ ಕೈಯಲ್ಲಿದ್ದ ಬಿಲ್ಲನ್ನು ಕಡಿದ. 


ಕರ್ಣಪರ್ವ 279 


ತತಶ್ಚಿನ್ನಾಯುಧಂ ತೇನ ರಣೇ ಪಂಚ ಮಹಾರಥಾಃ । 

ಸ ಚೈವ ನಿಕೃತಿಪ್ರಜ್ಞಃ ಪ್ರಾವಧೀಚ್ಛರವೃಷ್ಟಿಭಿಃ 11೭೭11 

ಹೀಗೆ ನಿರಾಯುಧನಾದ ಅಭಿಮನ್ಯುವಿನ ಮೇಲೆ ಐದು ಮಂದಿ 
ಮಹಾರಥರೂ ಕಪಟ ಬುದ್ಧಿಯ ಕರ್ಣನೂ ಸೇರಿ ಬಾಣಗಳ ಮಳೆಗರೆದರು. 

ತಸ್ಮಿನ್‌ ವಿನಿಹತೇ ವೀರೇ ಸರ್ವೇಷಾಂ ದುಃಖಮಾವಿಶತ್‌ । 

ಪ್ರಾಹಸತ್‌ ಸ ತು ದುಷ್ಟಾತ್ಮಾ ಕರ್ಣಃ ಸ ಚ ಸುಯೋಧನಃ 11೭೮11 

ವೀರ ಅಭಿಮನ್ಯು ಹತನಾಗಿ ಬಿದ್ದಾಗ ಎಲ್ಲರಿಗೂ ದುಃಖ ಉಂಟಾಯಿತು. 
ಆದರೆ ದುಷ್ಪಬುದ್ಧಿಯ ಕರ್ಣನೂ ಸುಯೋಧನನೂ ಜೋರಾಗಿ ನಕ್ಕರು. 

ಯಚ್ಚ ಕರ್ಣೋರಬ್ರವೀತ್‌ ಕೃಷ್ಣಾಂ ಸಭಾಯಾಂ ಪರುಷಂ ವಚಃ । 

ಪ್ರಮುಖೇ ಪಾಂಡವೇಯಾನಾಂ ಕುರೂಣಾಂ ಚ ನೃಶಂಸವತ್‌ ॥೭೯॥ 

ಕರ್ಣನು ದ್ಯೂತಸಭೆಯಲ್ಲಿ ದ್ರೌಪದಿಗೆ ಪಾಂಡವರ ಕೌರವರ ಸಮ್ಮುಖದಲ್ಲಿ 
ನಿರ್ದಯಿಯಂತೆ ಕಠಿನವಾದ ಮಾತನ್ನಾಡಿದ್ದ 


ವಿನಷ್ಟಾಃ ಪಾಂಡವಾಃ ಕೃಷ್ಣೇ ಶಾಶ್ಚತಂ ನರಕಂ ಗತಾಃ | 

ಪತಿಮನ್ಯಂ ಪೃಥುಶ್ರೋಣಿ ವೃಣೀಷ್ವ ಮಿತಭಾಷಿಣಿ 11೮೦॥॥ 

ದ್ರೌಪದಿ, ಪಾಂಡವರು ನಾಶವಾದರು. ಶಾಶ್ವತವಾದ ನರಕಕ್ಕೇ ಹೋದರು. 
ಪೃಥುಶ್ರೋಣಿ ಮಿತಭಾಷಿಣಿ, ನೀನೀಗ ಬೇರೊಬ್ಬ ಪತಿಯನ್ನು ವರಿಸು. 

ಏಷಾ ತ್ಲಂ ಧಾರ್ತರಾಷ್ಟ್ರಸ್ಯ ದಾಸೀ ಭೂತ್ವಾ ನಿವೇಶನಮ್‌ । 

ಪ್ರವಿಶಾರಾಲಪಕ್ಷಾಕ್ಷಿ ನ ಸಂತಿ ಪತಯಸ್ತವ 11೮೧॥॥ 

ನೀನೀಗ ದುರ್ಯೋಧನನಿಗೆ ದಾಸಿಯಾಗಿ ಅವನ ಅರಮನೆಯನ್ನು 
ಪ್ರವೇಶಿಸು. ಬಾಗಿದ ರೆಪ್ಪೆಯುಳ್ಳ ಕಣ್ಣಿನವಳೆ, ನಿನಗೆ ಇನ್ನು ಪತಿಗಳಿಲ್ಲ' 


ಇತ್ಯುಕ್ತವಾನಧರ್ಮಜ್ಞಸ್ತದಾ ಪರಮದುರ್ಮತಿಃ | 
ಪಾಪಃ ಪಾಪಂ ವಚಃ ಕರ್ಣಃ ಶೃಣ್ಣತಸ್ತವ ಭಾರತ 11೮೨॥॥ 


280 ಮಹಾಭಾರತ 


ಧರ್ಮವನ್ನು ತಿಳಿಯದ ಪರಮ ದುಷ್ಪಬುದ್ಧಿಯವನಾದ ಪಾಪಿ ಕರ್ಣನು 
ನೀನು ಕೇಳುತ್ತಿದ್ದಂತೆಯೇ ಪಾಪದ ಮಾತನ್ನು ಹೇಳಿದ್ದಾನೆ. 


ತಸ್ಯ ಪಾಪಸ್ಯ ತದ್ವಾಕ್ಯಂ ಸುವರ್ಣವಿಕೃತಾಃ ಶರಾಃ । 
ಶಮಯಂತು ಶಿಲಾಧೌತಾಸ್ತಯಾಸ್ತಾ ಜೀವಿತಚ್ಛಿದ: 11೮೩॥ 


ಪಾಪಿಯಾದ ಆ ಕರ್ಣನ ಆ ಮಾತನ್ನು , ನೀನು ಎಸೆಯುವ, ಬಂಗಾರದಿಂದ 
ಮಾಡಿದ, ಸಾಣೆಹಿಡಿದ, ಶತ್ರುವಿನ ಪ್ರಾಣ ತೆಗೆಯುವಂಥ ಬಾಣಗಳು 
ಶಮನಮಾಡಲಿ. 


ಯಾನಿ ಚಾನ್ಯಾನಿ ದುಷ್ಟಾತ್ಮಾ ಪಾಪಾನಿ ಕೃತವಾಂಸ್ತ್ವಯಿ | 
ತಾನ್ಯದ್ಯ ಜೀವಿತಂ ಚಾಸ್ಯ ಶಮಯಂತು ಶರಾಸ್ತವ 11೮೪॥ 


ದುಷ್ಪಬುದ್ಧಿಯ ಕರ್ಣನು ಇನ್ನೂ ಏನೇನು ಬೇರೆ ಅಪರಾಧಗಳನ್ನು ನಿನ್ನಲ್ಲಿ 
ಎಸಗಿರುವನೋ ಅವುಗಳನ್ನೂ ಜೊತೆಗೆ ಅವನ ಪ್ರಾಣವನ್ನೂ ಈಗ ನಿನ್ನ 
ಬಾಣಗಳು ಶಮನಗೊಳಿಸಲಿ. 


ಗಾಂಡೀವಪ್ರಹಿತಾನ್‌ ಘೋರಾನದ್ಯ ಗಾತ್ರೈಃ ಸ್ಪೃಶನ್‌ ಶರಾನ್‌ । 
ಕರ್ಣಃ ಸ್ಮರತು ದುಷ್ಟಾತ್ಮಾ ವಚನಂ ದ್ರೋಣಭೀಷ್ಮಯೋಃ 11೮೫॥ 


ಗಾಂಡೀವದಿಂದ ಹೊರಡುವ ಘೋರವಾದ ಬಾಣಗಳನ್ನು ಕರ್ಣನು 
ಸರ್ವಾಂಗಗಳಿಂದ ಸರ್ಶಿಸುವಾಗ ದುಷ್ಟಬುದ್ಧಿಯ ಆತನು ದ್ರೋಣ, ಭೀಷ್ಠರ 
ಮಾತುಗಳನ್ನೂ ಸ್ಥರಣೆಗೆ ತಂದುಕೊಳ್ಳಲಿ. 


ಸುರ್ವಣಪುಂಖಾ ನಾರಾಚಾಃ ಶತ್ರುಘ್ನಾ ವೈದ್ಯುತಪ್ರಭಾಃ 

ತ್ಹಯಾಸ್ತಾಸ್ತಸ್ಯ ಮರ್ಮಾಣಿ ಭಿತ್ತ್ವಾ ಪಾಸ್ಯಂತಿ ಶೋಣಿತಮ್‌ 1೮೬॥ 

ಬಂಗಾರದ ಪುಕ್ಕಗಳುಳ್ಳ ಮಿಂಚಿನಂತೆ ಹೊಳೆವ ಶತ್ರುನಾಶಕವಾದ 
ಬಾಣಗಳನ್ನು ನೀನು ಎಸೆದಾಗ ಅವು ಅವನ ಮರ್ಮಗಳನ್ನು ಭೇದಿಸಿ ರಕ್ತವನ್ನು 
ಕುಡಿಯುತವೆ. 

ಉಗ್ರಾಸ್ತದ್ಭುಜನಿರ್ಮುಕ್ತಾ ಮರ್ಮ ಭಿತ್ತ್ವಾ ಶಿತಾಃ ಶರಾಃ | 

ಅದ್ಯ ಕರ್ಣಂ ಮಹಾವೇಗಾಃ ಪ್ರೇಷಯಂತು ಯಮಕ್ಷಯಮ್‌ ॥೮೭॥ 


ಕರ್ಣಪರ್ವ 281 


ಉಗ್ರವಾದ ಹರಿತವಾದ ಮಹಾವೇಗದ ಬಾಣಗಳು ನಿನ್ನ ಬಾಹುಗಳಿಂದ 
ಹೊರಟು ಮರ್ಮಗಳನ್ನು ಭೇದಿಸಿ ಕರ್ಣನನ್ನು ಯಮಸವದನಕ್ಕೆ ಅಟ್ಟಲಿ. 


ಅದ್ಯ ಹಾಹಾಕೃತಾ ದೀನಾ ವಿಷಣ್ಣಾಸ್ತ ಖ್ನಿರಾರ್ದಿತಾಃ I 

ಪ್ರಪತಂತಂ ರಥಾತ್ಮರ್ಣಂ ಪಶ್ಯಂತು ವಸುಧಾಧಿಪಾಃ 11೮೮1॥॥ 

ಈಗ ನಿನ್ನ ಬಾಣಗಳಿಂದ ಪೀಡಿತರಾಗುತಿರುವ ರಾಜರು ವಿಷಣ್ಣರಾಗಿ 
ದೀನರಾಗಿ ಹಾಹಾಕಾರ ಮಾಡುತ್ತ, ರಥದಿಂದ ಕರ್ಣನು ಬೀಳುವುದನ್ನೂ 
ನೋಡಲಿ. 


ಅದ್ಯ ಸ್ವಶೋಣಿತೇ ಮಗ್ನಂ ಶಯಾನಂ ಪತಿತಂ ಭುವಿ । 
ಅಪವಿದ್ದಾಯುಧಂ ಕರ್ಣಂ ಪಶ್ಯಂತು ಸುಹೃದೋ ನಿಜಾಃ 11೮೯॥॥ 


ಈಗ ತನ್ನ ರಕ್ತದ ಮಡುವಿನಲ್ಲಿ ತಾನು ಮುಳುಗಿ, ನೆಲದ ಮೇಲೊರಗಿದ, 
ಆಯುಧವನ್ನು ಚೆಲ್ಲಿರುವ ಕರ್ಣನನ್ನು ಅವನ ಸ್ವಂತ ಸಂಬಂಧಿಗಳು ನೋಡಲಿ. 


ಹಸ್ತಿಕಕ್ಷ್ಯೋ ಮಹಾನಸ್ಯ ಭಲ್ಲೇನೋನ್ಶಥಿತಸ್ತ್ವಯಾ । 

ಪ್ರಕಮ್ಮಃ ಮಾನ: ಪತತು ಭೂಮಾವಾಧಿರಥೇದ್ದ ೯ಜಃ Io 

ಹಸಪ್ರಮಾಣದ ಕಾಕಪ್ರತಿಮಾಯುಕವಾದ ಕರ್ಣನ ಮಹಾಧ್ವಜವನ್ನು ನೀನು 
ಭಲ್ಲೆಯಿಂದ ಕಡಿದಾಗ ಅದು ಕಂಪಿಸುತ್ತ ನೆಲದ ಮೇಲೆ ಬೀಳಲಿ. 

ತ್ವಯಾ ಶರಶತೈಶ್ಚಿನ್ನಂ ರಥಂ ಹೇಮವಿಭೂಷಿತಮ್‌ । 

ಹತಯೋಧಂ ಸಮುತ್ಸ್ಛ ಜ್ಯ ಭೀತಃ ಶಲ್ಯಃ ಪಲಾಯತಾಮ್‌ ॥೯೧॥ 

ಬಂಗಾರದಿಂದ ಅಲಂಕೃತವಾದ ಕರ್ಣನ ರಥವನ್ನು ನೀನು ನೂರಾರು 
ಬಾಣಗಳಿಂದ ಕಡಿದಾಗ, ಯೋಧನು ಇಲ್ಲದ ಆ ರಥವನ್ನು ಬಿಟ್ಟು ಭಯದಿಂದ 
ಶಲ್ಯನೂ ಪಲಾಯನ ಮಾಡಲಿ. 


ತತಃ ಸುಯೋಧನೋ ದೃಷ್ಟ್ವಾ ಹತಮಾಧಿರಥಿಂ ತ್ಹಯಾ । 


ನಿರಾಶೋ ಜೀವಿತೇ ತ್ವದ್ಯ ರಾಜ್ಯೇ ಚೈವ ಭವಿಷ್ಯತಿ 11೯೨॥! 


280 ಮಹಾಭಾರತ 


ಧರ್ಮವನ್ನು ತಿಳಿಯದ ಪರಮ ದುಷ್ಠಬುದ್ದಿಯವನಾದ ಪಾಪಿ ಕರ್ಣನು 
ನೀನು ಕೇಳುತ್ತಿದ್ದಂತೆಯೇ ಪಾಪದ ಮಾತನ್ನು ಹೇಳಿದ್ದಾನೆ. 


ತಸ್ಯ ಪಾಪಸ್ಯ ತದ್ವಾಕ್ಯಂ ಸುವರ್ಣವಿಕೃತಾಃ ಶರಾಃ । 
ಶಮಯಂತು ಶಿಲಾಧೌತಾಸ್ತಯಾಸ್ತಾ ಜೀವಿತಚ್ಚಿದಃ 11೮೩॥ 


ಪಾಪಿಯಾದ ಆ ಕರ್ಣನ ಆ ಮಾತನ್ನು , ನೀನು ಎಸೆಯುವ, ಬಂಗಾರದಿಂದ 
ಮಾಡಿದ, ಸಾಣೆಹಿಡಿದ, ಶತ್ರುವಿನ ಪ್ರಾಣ ತೆಗೆಯುವಂಥ ಬಾಣಗಳು 
ಶಮನಮಾಡಲಿ. 


ಯಾನಿ ಚಾನ್ಯಾನಿ ದುಷ್ಟಾತ್ಮಾ ಪಾಪಾನಿ ಕೃತವಾಂಸ್ತಯಿ । 
ತಾನ್ಯದ್ಯ ಜೀವಿತಂ ಚಾಸ್ಯ ಶಮಯಂತು ಶರಾಸ್ತವ 11೮೪॥ 


ದುಷ್ಬಬುದ್ಧಿಯ ಕರ್ಣನು ಇನ್ನೂ ಏನೇನು ಬೇರೆ ಅಪರಾಧಗಳನ್ನು ನಿನ್ನಲ್ಲಿ 
ಎಸಗಿರುವನೋ ಅವುಗಳನ್ನೂ ಜೊತೆಗೆ ಅವನ ಪ್ರಾಣವನ್ನೂ ಈಗ ನಿನ್ನ 
ಬಾಣಗಳು ಶಮನಗೊಳಿಸಲಿ. 


ಗಾಂಡೀವಪ್ರಹಿತಾನ್‌ ಘೋರಾನದ್ಯ ಗಾತ್ರೈಃ ಸ್ಪೃಶನ್‌ ಶರಾನ್‌ । 
ಕರ್ಣಃ ಸ್ಥರತು ದುಷ್ಟಾತ್ಕಾ ವಚನಂ ದ್ರೋಣಭೀಷ್ಮಯೋಃ 11೮೫॥॥ 


ಗಾಂಡೀವದಿಂದ ಹೊರಡುವ ಘೋರವಾದ ಬಾಣಗಳನ್ನು ಕರ್ಣನು 
ಸರ್ವಾಂಗಗಳಿಂದ ಸರ್ಶಿಸುವುಗ ದುಷ್ಟಬುದ್ಧಿಯ ಆತನು ದ್ರೋಣ, ಭೀಷ್ಮರ 
ಮಾತುಗಳನ್ನೂ ಸ್ಮರಣೆಗೆ ತಂದುಕೊಳ್ಳಲಿ. 


ಸುರ್ವಣಪುಂಖಾ ನಾರಾಚಾಃ ಶತ್ರುಘ್ನಾ ವೈದ್ಯುತಪ್ರಭಾಃ I 

ತ್ಹಯಾಸ್ತಾಸ್ತಸ್ಯ ಮರ್ಮಾಣಿ ಭಿತ್ತ್ವಾ ಪಾಸ್ಯಂತಿ ಶೋಣಿತಮ್‌ ॥೮೬॥ 

ಬಂಗಾರದ ಪುಕ್ಕಗಳುಳ್ಳ ಮಿಂಚಿನಂತೆ ಹೊಳೆವ ಶತ್ರುನಾಶಕವಾದ 
ಬಾಣಗಳನ್ನು ನೀನು ಎಸೆದಾಗ ಅವು ಅವನ ಮರ್ಮಗಳನ್ನು ಭೇದಿಸಿ ರಕ್ತವನ್ನು 
ಕುಡಿಯುತವೆ. 

ಉಗ್ರಾಸ್ತದ್ದುಜನಿರ್ಮುಕ್ತಾ ಮರ್ಮ ಭಿತ್ತ್ವಾ ಶಿತಾಃ ಶರಾಃ । 

ಅದ್ಯ ಕರ್ಣಂ ಮಹಾವೇಗಾಃ ಪ್ರೇಷಯಂತು ಯಮಕ್ಷಯಮ್‌ ॥।೮೭॥ 


ಕರ್ಣಪರ್ವ 281 


ಉಗ್ರವಾದ ಹರಿತವಾದ ಮಹಾವೇಗದ ಬಾಣಗಳು ನಿನ್ನ ಬಾಹುಗಳಿಂದ 
ಹೊರಟು ಮರ್ಮಗಳನ್ನು ಭೇದಿಸಿ ಕರ್ಣನನ್ನು ಯಮಸವದನಕ್ಕೆ ಅಟ್ಟಲಿ. 


ಅದ್ಯ ಹಾಹಾಕೃತಾ ದೀನಾ ವಿಷಣ್ಣಾಸ್ತ ಎಸ್ಜೆರಾರ್ದಿತಾಃ I 
ಪ್ರಪತಂತಂ ರಥಾತ್ಮರ್ಣಂ ಪಶ್ಯಂತು ವಸುಧಾಧಿಪಾಃ 11೮೮1 


ಈಗ ನಿನ್ನ ಬಾಣಗಳಿಂದ ಪೀಡಿತರಾಗುತ್ತಿರುವ ರಾಜರು ವಿಷಣ್ಣರಾಗಿ 
ದೀನರಾಗಿ ಹಾಹಾಕಾರ ಮಾಡುತ್ತ, ರಥದಿಂದ ಕರ್ಣನು ಬೀಳುವುದನ್ನೂ 
ನೋಡಲಿ. 


ಅದ್ಯ ಸ್ವಶೋಣಿತೇ ಮಗ್ನಂ ಶಯಾನಂ ಪತಿತಂ ಭುವಿ । 
ಅಪವಿದ್ದಾಯುಧಂ ಕರ್ಣಂ ಪಶ್ಯಂತು ಸುಹೃದೋ ನಿಜಾಃ 11೮೯॥॥ 


ಈಗ ತನ್ನ ರಕ್ತದ ಮಡುವಿನಲ್ಲಿ ತಾನು. ಮುಳುಗಿ, ನೆಲದ ಮೇಲೊರಗಿದ, 
ಆಯುಧವನ್ನು ಚೆಲ್ಲಿರುವ ಕರ್ಣನನ್ನು ಅವನ ಸ್ವಂತ ಸಂಬಂಧಿಗಳು ನೋಡಲಿ. 


ಹಸ್ತಿಕಕ್ಷ್ಯೋ ಮಹಾನಸ್ಯ ಭಲ್ಲೇನೋನ್ಶಥಿತಸ್ತ ಯಾ । 

ಪ್ರಕಮಮಾನಃ ಪತತು ಭೂಮಾವಾಧಿರಥೇರ್ಧ್ವಜಃ Je] 

ಹಸಪ್ರಮಾಣದ ಕಾಕಪ್ರತಿಮಾಯುಕವಾದ ಕರ್ಣನ ಮಹಾಧ್ವಜವನ್ನು ನೀನು 
ಭಲ್ಲೆಯಿಂದ ಕಡಿದಾಗ ಅದು ಕಂಪಿಸುತ್ತ ನೆಲದ ಮೇಲೆ ಬೀಳಲಿ. 


ತ್ವಯಾ ಶರಶತೈಶ್ಲಿನ್ನಂ ರಥಂ ಹೇಮವಿಭೂಷಿತಮ್‌ । 

ಹತಯೋಧಂ ಸಮುತ್ಸೃಜ್ಯ ಭೀತಃ ಶಲ್ಯಃ ಪಲಾಯತಾಮ್‌ ॥£೯೧॥ 

ಬಂಗಾರದಿಂದ ಅಲಂಕೃತವಾದ ಕರ್ಣನ ರಥವನ್ನು ನೀನು ನೂರಾರು 
ಬಾಣಗಳಿಂದ ಕಡಿದಾಗ, ಯೋಧನು ಇಲ್ಲದ ಆ ರಥವನ್ನು ಬಿಟ್ಟು ಭಯದಿಂದ 
ಶಲ್ಯನೂ ಪಲಾಯನ ಮಾಡಲಿ. 

ತತಃ ಸುಯೋಧನೋ ದೃಷ್ಟಾ ಹತಮಾಧಿರಥಿಂ ತ್ಹಯಾ । 


ನಿರಾಶೋ ಜೀವಿತೇ ತ್ವದ್ಯ ರಾಜ್ಯೇ ಚೈವ ಭವಿಷ್ಯತಿ 11೯೨ 


280 ಮಹಾಭಾರತ 


ಧರ್ಮವನ್ನು ತಿಳಿಯದ ಪರಮ ದುಷ್ಪಬುದ್ಧಿಯವನಾದ ಪಾಪಿ ಕರ್ಣನು 
ನೀನು ಕೇಳುತ್ತಿದ್ದಂತೆಯೇ ಪಾಪದ ಮಾತನ್ನು ಹೇಳಿದ್ದಾನೆ. 


ತಸ್ಯ ಪಾಪಸ್ಯ ತದ್ವಾಕ್ಯಂ ಸುವರ್ಣವಿಕೃತಾಃ ಶರಾಃ | 
ಶಮಯಂತು ಶಿಲಾಧೌತಾಸ್ತಯಾಸ್ತಾ ಜೀವಿತಚ್ಚಿದಃ 11೮೩। 


ಪಾಪಿಯಾದ ಆ ಕರ್ಣನ ಆ ಮಾತನ್ನು , ನೀನು ಎಸೆಯುವ, ಬಂಗಾರದಿಂದ 
ಮಾಡಿದ, ಸಾಣೆಹಿಡಿದ, ಶತ್ರುವಿನ ಪ್ರಾಣ ತೆಗೆಯುವಂಥ ಬಾಣಗಳು 
ಶಮನಮಾಡಲಿ. 


ಯಾನಿ ಚಾನ್ಯಾನಿ ದುಷ್ಟಾತ್ಮಾ ಪಾಪಾನಿ ಕೃತವಾಂಸ್ತಯಿ । 
ತಾನ್ಯದ್ಯ ಜೀವಿತಂ ಚಾಸ್ಯ ಶಮಯಂತು ಶರಾಸ್ತವ 11೮೪॥ 


ದುಷ್ಪಬುದ್ಧಿಯ ಕರ್ಣನು ಇನ್ನೂ ಏನೇನು ಬೇರೆ ಅಪರಾಧಗಳನ್ನು ನಿನ್ನಲ್ಲಿ 
ಎಸಗಿರುವನೋ ಅವುಗಳನ್ನೂ ಜೊತೆಗೆ ಅವನ ಪ್ರಾಣವನ್ನೂ ಈಗ ನಿನ್ನ 
ಬಾಣಗಳು ಶಮನಗೊಳಿಸಲಿ. 


ಗಾಂಡೀವಪ್ರಹಿತಾನ್‌ ಘೋರಾನದ್ಯ ಗಾತ್ರೈಃ ಸ್ಪೃಶನ್‌ ಶರಾನ್‌ । 
ಕರ್ಣಃ ಸ್ಥರತು ದುಷ್ಟಾತ್ಮಾ ವಚನಂ ದ್ರೋಣಭೀಷ್ಮಯೋಃ 11೮೫॥॥ 


ಗಾಂಡೀವದಿಂದ ಹೊರಡುವ ಘೋರವಾದ ಬಾಣಗಳನ್ನು ಕರ್ಣನು 
ಸರ್ವಾಂಗಗಳಿಂದ ಸರ್ಶಿಸುವಾಗ ದುಷ್ಟಬುದ್ಧಿಯ ಆತನು ದ್ರೋಣ, ಭೀಷ್ಠರ 
ಮಾತುಗಳನ್ನೂ ಸ್ಥರಣೆಗೆ ತಂದುಕೊಳ್ಳಲಿ. 


ಸುರ್ವಣಪುಂಖಾ ನಾರಾಚಾಃ ಶತ್ರುಘ್ನಾ ವೈದ್ಯುತಪ್ರಭಾಃ । 

ತ್ಹಯಾಸ್ತಾಸ್ತಸ್ಯ ಮರ್ಮಾಣಿ ಭಿತ್ತ್ವಾ ಪಾಸ್ಯಂತಿ ಶೋಣಿತಮ್‌ ॥೮೬॥॥ 

ಬಂಗಾರದ ಪುಕ್ಕಗಳುಳ್ಳ ಮಿಂಚಿನಂತೆ ಹೊಳೆವ ಶತ್ರುನಾಶಕವಾದ 
ಬಾಣಗಳನ್ನು ನೀನು ಎಸೆದಾಗ ಅವು ಅವನ ಮರ್ಮಗಳನ್ನು ಭೇದಿಸಿ ರಕವನ್ನು 
ಕುಡಿಯುತವೆ. 

ಉಗ್ರಾಸ್ತದ್ಧುಜನಿರ್ಮುಕ್ತಾ ಮರ್ಮ ಭಿತ್ತ್ವಾ ಶಿತಾಃ ಶರಾಃ । 

ಅದ್ಯ ಕರ್ಣಂ ಮಹಾವೇಗಾಃ ಪ್ರೇಷಯಂತು ಯಮಕ್ಷಯಮ್‌ ॥1೮೭/! 


ಕರ್ಣಪರ್ವ 281 


ಉಗ್ರವಾದ ಹರಿತವಾದ ಮಹಾವೇಗದ ಬಾಣಗಳು ನಿನ್ನ ಬಾಹುಗಳಿಂದ 
ಹೊರಟು ಮರ್ಮಗಳನ್ನು ಭೇದಿಸಿ ಕರ್ಣನನ್ನು ಯಮಸದಕಕ್ಕೆ ಅಟ್ಟಲಿ. 


ಅದ್ಯ ಹಾಹಾಕೃತಾ ದೀನಾ ವಿಷಣ್ಣಾಸ್ತ ಎಸ್ಮೆರಾರ್ದಿತಾಃ I 

ಪ್ರಪತಂತಂ ರಥಾತ್ಮರ್ಣಂ ಪಶ್ಯಂತು ವಸುಧಾಧಿಪಾಃ ISI 

ಈಗ ನಿನ್ನ ಬಾಣಗಳಿಂದ ಪೀಡಿತರಾಗುತಿರುವ ರಾಜರು ವಿಷಣ್ಣರಾಗಿ 
ದೀನರಾಗಿ ಹಾಹಾಕಾರ ಮಾಡುತ್ತ, ರಥದಿಂದ ಕರ್ಣನು ಬೀಳುವುದನ್ನೂ 
ನೋಡಲಿ. 


ಅದ್ಯ ಸ್ಪಶೋಣಿತೇ ಮಗ್ಗಂ ಶಯಾನಂ ಪತಿತಂ ಭುವಿ । 
ಅಪವಿದ್ದಾಯುಧಂ ಕರ್ಣಂ ಪಶ್ಯಂತು ಸುಹೃದೋ ನಿಜಾಃ 11೮೯॥ 


ಈಗ ತನ್ನ ರಕ್ತದ ಮಡುವಿನಲ್ಲಿ ತಾನು ಮುಳುಗಿ, ನೆಲದ ಮೇಲೊರಗಿದ, 
ಆಯುಧವನ್ನು ಚೆಲ್ಲಿರುವ ಕರ್ಣನನ್ನು ಅವನ ಸ್ವಂತ ಸಂಬಂಧಿಗಳು ನೋಡಲಿ. 


ಹಸ್ತಿಕಕ್ಷ್ಯೋ ಮಹಾನಸ್ಯ ಭಲ್ಲೇನೋನ್ಶಥಿತಸ್ತ ಯಾ! 

ಪ್ರಕಮಮಾನಃ ಪತತು ಭೂಮಾವಾಧಿರಥೇರ್ಧ್ವಜಃ eo 

ಹಸಪ್ರಮಾಣದ ಕಾಕಪ್ರತಿಮಾಯುಕವಾದ ಕರ್ಣನ ಮಹಾಧ್ವಜವನ್ನು ನೀನು 
ಭಲ್ಲೆಯಿಂದ ಕಡಿದಾಗ ಅದು ಕಂಪಿಸುತ್ತ ನೆಲದ ಮೇಲೆ ಬೀಳಲಿ. 

ತ್ವಯಾ ಶರಶತೈಶ್ಲಿನ್ನಂ ರಥಂ ಹೇಮವಿಭೂಷಿತಮ್‌ । 

ಹತಯೋಧಂ ಸಮುತ್ನ್ಸ ಜ್ಯ ಭೀತಃ ಶಲ್ಯಃ ಪಲಾಯತಾಮ್‌ ॥೯೦॥ 

ಬಂಗಾರದಿಂದ ಅಲಂಕೃತವಾದ ಕರ್ಣನ ರಥವನ್ನು ನೀನು ನೂರಾರು 
ಬಾಣಗಳಿಂದ ಕಡಿದಾಗ, ಯೋಧನು ಇಲ್ಲದ ಆ ರಥವನ್ನು ಬಿಟ್ಟು ಭಯದಿಂದ 
ಶಲ್ಯನೂ ಪಲಾಯನ ಮಾಡಲಿ. 

ತತಃ ಸುಯೋಧನೋ ದೃಷ್ಟ್ವಾ ಹತಮಾಧಿರಥಿಂ ತ್ಹಯಾ । 


ನಿರಾಶೋ ಜೀವಿತೇ ತ್ತದ್ಯ ರಾಜ್ಯೇ ಚೈವ ಭವಿಷ್ಯತಿ 11೯೨॥। 


282 ಮಹಾಭಾರತ 


ಅರ್ಜುನ, ನಿನ್ನಿಂದ ಕರ್ಣನು ಹತನಾದಾಗ ಅದನ್ನು ದುರ್ಯೋಧನನು 
ನೋಡಿ ತನ್ನ ಬದುಕಿನಲ್ಲಿಯೂ ರಾಜ್ಯದಲ್ಲಿಯೂ ನಿರಾಸೆ ಹೊಂದುವನು. 


ಏತೇ ದ್ರವಂತಿ ಪಾಂಚಾಲಾ ವಧ್ಯಮಾನಾ: ಶಿತೈಃ ಶರೈಃ । 
ಕರ್ಣೇನ ಭರತಶ್ರೇಷ್ಠ ತಾನ್‌ ಸಮುದ್ದರ ಪಾಂಡವ FA 


ಈ ಪಾಂಚಾಲರು ಕರ್ಣನ ಹರಿತವಾದ ಬಾಣಗಳಿಂದ ಹೊಡೆಸಿಕೊಂಡು 
ಪಲಾಯನ ಮಾಡುತಿದ್ದಾರೆ. ಅವರನ್ನು ರಕ್ಷಿಸು, ಅರ್ಜುನ. 


ಪಾಂಚಾಲಾನ್‌ ದ್ರೌಪದೇಯಾಂಶ್ಚ ಧೃಷ್ಟದ್ಯುಮ್ನಶಿಖಂಡಿನೌ । 
ಧೃಷ್ಟದ್ಯುಮ್ನತನೂಜಾಂಶ್ಚ ಶತಾನೀಕಂ ಚ ನಾಕುಲಿಮ್‌ 1|೯೪॥ 


ನಕುಲಂ ಸಹದೇವಂ ಚ ದುರ್ಮುಖಂ ಜನಮೇಜಯಮ್‌ । 

ಸುವರ್ಮಾಣಂ ಸಾತ್ಯಕಿಂ ಚ ವಿದ್ಧಿ ಕರ್ಣವಶಂ ಗತಾನ್‌ 11೯೫॥ 

ಪಾಂಚಾಲರು ದ್ರೌಪದೀಪುತ್ರರು, ಧೃಷ್ಟದ್ಯುಮ್ನ ಶಿಖಂಡಿಗಳು, ಧೃಷ್ಟಮ್ಯಮ್ಮನ 
ಪುತ್ರರು, ನಕುಲ ಪುತ್ರ ಶತಾನೀಕ, ನಕುಲ ಸಹದೇವ ದುರ್ಮುಖ ಜನಮೇಜಯ, 
ಒಳ್ಳೆಯ ಕವಚವುಳ್ಳ ಸಾತ್ಯಕಿ ಇವರೆಲ್ಲರೂ ಕರ್ಣನ ವಶಕ್ಕೆ ಬಂದಿದ್ದಾರೆ. 


ಅಭ್ಯಾಹತಾನಾಂ ಕರ್ಣೇನ ಪಾಂಚಾಲಾನಾಂ ಮಹಾರಣೇ | 
ಶ್ರೂಯತೇ ನಿನದೋ ಘೋರಸ್ವದ್‌ಬಂಧೂನಾಂ ಪರಂತಪ ॥೯೬॥ 


ಮಹಾರಣದಲ್ಲಿ ಕರ್ಣನಿಂದ ಹೊಡೆಸಿಕೊಂಡ ನಿನ್ನ ಬಂಧುಗಳಾದ 
ಪಾಂಚಾಲರ ಘೋರವಾದ ಆರ್ತನಾದ ಕೇಳಿ ಬರುತಿದೆ; ಅರ್ಜುನ! 

ನ ತ್ವೇವ ಭೀತಾಃ ಪಾಂಚಾಲಾಃ ಕಥಂಚಿತ್‌ ಸ್ಯುಃ ಪರಾಜ್ಕುಖಾಃ | 

ನ ಹಿ ಮೃತ್ಯುಂ ಮಹೇಷ್ವಾಸಾ ಗಣಯನ್ನಿ ಮಹಾರಥಾಃ 1೯೭1! 


ಪಾಂಚಾಲರು ಎಷ್ಟುಮಾತ್ರಕ್ಕೂ ಭೀತರಾಗಿ ಪಲಾಯನ ಮಾಡುವವರಲ್ಲ 
ಮಹಾಬಿಲ್ಲಾಳುಗಳಾದ ಮಹಾರಥರಾದ ಅವರು ಮೃತ್ಯುವನ್ನು ಪರಿಗಣಿಸುವುದಿಲ್ಲ 


ಯ ಏಕಃ ಪಾಂಡವೀಂ ಸೇನಾಂ ಶರೌಫೈೈಃ ಸಮವೇಷ್ಟಯತ್‌ I 
ತಂ ಸಮಾಸಾದ್ಯ ಪಾಂಚಾಲಾ ಭೀಷ್ಮಂ ನಾಸನ್‌ ಪರಾಜ್ಕುಖಾಃ Well 


ಕರ್ಣಪರ್ವ 283 


ಭೀಷ್ಠ ಏಕಾಂಗಿಯಾಗಿ ಪಾಂಡವಸ್ಥೆನ್ಯವನ್ನು ಬಾಣಪ್ರವಾಹಗಳಿಂದ ಮುಚ್ಚಿದ್ದ 
ಅಂಥ ಭೀಷ್ಮನನ್ನು ಇದಿರಿಸಿಯೂ ಕೂಡ ಪಾಂಚಾಲರು ಪರಾಜ್ಜುಖರಾಗಲಿಲ್ಲ 


ತಥಾ ಜ್ವಲಂತಮಸ್ವ್ರಾ ಗಿಂ ಗುರುಂ ಸರ್ವಧನುಷ್ಠತಾಮ್‌ I 

ನಿರ್ದಹಂತಂ ಸಮಾರೋಹನ್‌ ದುರ್ಧರ್ಷಂ ದ್ರೋಣಮೋಜಸಾರ೯೯॥ 

ಹಾಗೇ ಎಲ್ಲ ಬಿಲ್ಲಾಳುಗಳಿಗೂ ಆಚಾರ್ಯರಾದ, ಜ್ವಲಿಸುವ ಅಸ್ಪಾಗ್ನಿ 
ಸ್ವರೂಪರಂತಿದ್ದು ಶತ್ರುಗಳನ್ನು ದಹಿಸುತಿದ್ದ, ಯಾರಿಗೂ ಮಣಿಯದ 
ದ್ರೋಣನನ್ನೂ ಇದಿರಿಸಿದ್ದರು ಪಾಂಚಾಲರು. 


ತೇ ನಿತ್ಯಮುದಿತಾ ಜೇತುಂ ಯುದ್ಧೇ ಶತ್ರೂನರಿಂದಮಾಃ । 
ನ ಜಾತ್ವಾಧಿರಥೇರ್ಭೀತಾಃ ಪಾಂಚಾಲಾಃ ಸ್ಯುಃ ಪರಾಜ್ಕುಖಾಃ 11೧೦೦॥॥ 


ಶತ್ರುನಾಶಕರಾದ ಆ ಪಾಂಚಾಲರು ನಿತ್ಯವೂ ರಣದಲ್ಲಿಶತ್ರುಗಳನ್ನು ಜಯಿಸಲು 
ಉದ್ಯುಕರಾಗಿರುವರು. ಕರ್ಣನಿಗೆ ಹೆದರಿ ಎಂದೂ ಪರಾಜ್ಮುಖರಾಗಲಾರರು. 


ತೇಷಾಮಾಪತತಾಂ ಶೂರಃ ಪಾಂಚಾಲಾನಾಂ ತರಸ್ವಿನಾಮ್‌ । 
ಆದತ್ತೇ5ಸೂನ್‌ ಶರೈಃ ಕರ್ಣಃ ಪತಂಗಾನಾಮಿವಾನಲಃ 11೧೦೧॥॥ 


ಪಾಂಚಾಲರು ವೇಗದಿಂದ ತನ್ನಿದಿರಿಗೆ ಬರುತ್ತಿದ್ದಂತೆ, ದೀಪದ ಹುಳುಗಳ 
ಪ್ರಾಣಗಳನ್ನು ಬೆಂಕಿ ಆಹುತಿ ತೆಗೆದುಕೊಳ್ಳುವಂತೆ, ಕರ್ಣನು ಪಾಂಚಾಲರ 
ಪ್ರಾಣಗಳನ್ನು ಬಾಣಗಳಿಂದ ಆಹುತಿ ತೆಗೆದುಕೊಳ್ಳುತಾನೆ. 


ತಾಂಸ್ತಥಾಭಿಮುಖಾನ್‌ ವೀರಾನ್‌ ಮಿತ್ರಾರ್ಥೇ ತ್ಯಕ್ತಜೀವಿತಾನ್‌ । 
ಕ್ಷಯಂ ನಯತಿ ರಾಧೇಯಃ ಪಾಂಚಾಲಾನ್‌ ಶತಶೋ ರಣೇ ॥!೧೦೨॥ 


ಹಾಗೆ ಮಿತ್ರರಾದ ಪಾಂಡವರ ಸಲುವಾಗಿ ಪ್ರಾಣದ ಹಂಗು ತೊರೆದು ಕರ್ಣನ 
ಇದಿರಿಗೆ ಬರುವ ನೂರಾರು ಪಾಂಚಾಲ ವೀರರನ್ನು ಕರ್ಣನು ನಾಶಮಾಡುತ್ತಿದ್ದಾನೆ. 


ತದ್ದಾರತ ಮಹೇಷ್ವಾಸಾನಗಾಧೇ ಮಜ್ಜತೋತಪ್ಪವೇ | 
ಕರ್ಣಾರ್ಣವೇ ಪ್ಲವೋ ಭೂತ್ವಾ ಪಾಂಚಾಲಾನ್‌ ತ್ರಾತುಮರ್ಹಸಿ ೧೦೩ 


284 ಮಹಾಭಾರತ 


ಅಗಾಧವಾದ, ನಾವೆಯೂ ಇಲ್ಲದಿರುವ ಕರ್ಣಸಮುದ್ರದಲ್ಲಿ ಮುಳುಗಿ 
ಹೋಗುತಿರುವ ಪಾಂಚಾಲರಿಗೆ ಅರ್ಜುನ, ನೀನು ನಾವೆಯಾಗಿ ಅವರನ್ನು 
ಪಾರುಮಾಡು. 


ಅಸ್ತಂ ಹಿ ರಾಮಾತ್‌ ಕರ್ಣೇನ ಭಾರ್ಗವಾದೃಷಿಸತ್ತಮಾತ್‌ । 
ಯದುಪಾತ್ತಂ ಪುರಾ ಘೋರಂ ತಸ್ಯ ರೂಪಮುದೀರ್ಯತೇ ॥/೧೦೪॥ 


ಕರ್ಣನು ಈಗ ಪ್ರಯೋಗಿಸಿರುವ ಅಸ್ಪವು ಹಿಂದೆ ಕರ್ಣನು ಖಷಿ ಶ್ರೇಷ್ಠನಾದ 
ಪರಶುರಾಮನಿಂದ ಸ್ವೀಕರಿಸಿದ್ದು ಅದರ ಸ್ವರೂಪ ಘೋರವೆನಿಸಿದೆ. 


ತಾಪನಂ ಸರ್ವಸೈನ್ಯಾನಾಂ ಘೋರರೂಪಂ ಸುದಾರುಣಮ್‌ । 
ಸಮಾವೃತ್ಯ ಮಹಾಸೇನಾಂ ಜ್ವಲತಿ ಸ್ವೇನ ತೇಜಸಾ 11೧೦೫11 


ಎಲ್ಲ ಸೈನ್ಯಗಳನ್ನೂ ಸುಡುವ ಈ ಅಸ್ಪವು ಘೋರಸ್ವರೂಪದ್ದು ಬಲುದಾರುಣ. 
ಮಹಾಸೈನ್ಯವನ್ನು ಆವರಿಸಿ ತನ್ನ ತೇಜಸಿನಿಂದ ಜ್ವಲಿಸುತಿದೆ. 
ಏತೇ ಚರಂತಿ ಸಂಗ್ರಾಮೇ ಕರ್ಣಚಾಪಚ್ಯುತಾಃ ಶರಾಃ । 


ಭ್ರಮರಾಣಾಮಿವ ವ್ರಾತಾಸ್ತಾಪಯಂತಃ ಸ್ಮ ತಾವಕಾನ್‌ WOOL 


ಕರ್ಣನ ಧನುಸಿನಿಂದ ಹೊರಟ ಈ ಬಾಣಗಳು ದುಂಬಿಗಳ ಸಾಲುಗಳಂತೆ 
ಬಂದು ನಿನ್ನವರನ್ನು ಸುಡುತ್ತ ರಣದಲ್ಲಿ ಸಂಚರಿಸುತಿವೆ. 


ಏತೇ ಚರಂತಿ ಪಾಂಚಾಲಾ ದಿಕ್ಷು ಸರ್ವಾಸು ಭಾರತ । 
ಕರ್ಣಾಸ್ತಂ ಸಮರೇ ಪ್ರಾಪ್ಯ ದುರ್ನಿವಾರಮನಾತ್ಮಭಿಃ 11೧೦೭ 


ಈ ಪಾಂಚಾಲರು ಇಂದ್ರಿಯಜಯವಿಲ್ಲದವರಿಗೆ ನಿವಾರಿಸಲಾಗದ ಕರ್ಣಾಸಕ್ಕೆ 
ಬಲಿಯಾಗಿ ರಣದಲ್ಲಿ ಎಲ್ಲ ದಿಕ್ಕುಗಳಿಗೆ ಪಲಾಯನ ಮಾಡುತ್ತಿದ್ದಾರೆ. 


ಏಷ ಭೀಮೋ ದೃಢಕ್ರೋಧೋ ವೃತಃ ಪಾರ್ಥ ಸಮಂತತಃ | 
ಸೃಂಜಯೈರ್ಯೋಧಯನ್‌ ಕರ್ಣಂ ಪೀಡ್ಯತೇ ಸ್ಥ ಶಿತೈಃ ಶರೈಃ ॥೧೦೮॥ 


ಅರ್ಜುನ, ಈ ಭೀಮನು ಮಾತ್ರ ದೃಢ ಕ್ರೋಧದಿಂದ ಸುತಲೂ 


ಕರ್ಣಪರ್ವ 285 


ಸೃಂಜಯರಿಂದ ಪರಿವೃತನಾಗಿ ಕರ್ಣನೊಡನೆ ಹೋರಾಡುತ್ತ ಅವನ ಹರಿತವಾದ 
ಬಾಣಗಳಿಂದ ಪೀಡಿತನಾಗುತ್ತಿದ್ದಾನೆ. 


ಪಾಂಡವಾನ್‌ ಸೃಂಜಯಾಂಶ್ಚೈವ ಪಾಂಚಾಲಾಂಶ್ಚೈವ ಭಾರತ । 
ಹನ್ಯಾದುಪೇಕ್ಷಿತಃ ಕರ್ಣೋ ರೋಗೋ ದೇಹಮಿವಾತತಃ 1೧೦೯॥ 


ರೋಗವು ಉಪೇಕ್ಷೆ ಮಾಡಿದರೆ ದೇಹವನ್ನು ವ್ಯಾಪಿಸಿ ನಾಶಗೊಳಿಸುವಂತೆ 
ಕರ್ಣನನ್ನು ಉಪೇಕ್ಷಿಸಿದರೆ ಅವನು ಪಾಂಡವ ಸೃಂಜಯ ಪಾಂಚಾಲರೆಲ್ಲರನ್ನೂ 
ಸಂಹರಿಸುತಾನೆ. 


ನಾನ್ಯಂ ತ್ಹತ್ತೋರಭಿಪಶ್ಯಾಮಿ ಯೋಧಂ ಯೌಧಿಷ್ಠಿರೇ ಬಲೇ । 
ಯಃ ಸಮಾಸಾದ್ಯ ರಾಧೇಯಂ ಸ್ವಸ್ತಿಮಾನಾವ್ರಜೇದ್‌ ಗೃಹಮ್‌ ॥೧೧೦॥ 


ಯುಧಿಷ್ಠಿರನ ಸೈನ್ಯದಲ್ಲಿ ಕರ್ಣನನ್ನು ಇದಿರಿಸಿ ಕ್ಷೇಮದಿಂದ ಮನೆಗೆ 
ಹಿಂತಿರುಗಬಲ್ಲ ಯೋಧನನ್ನು ನಿನ್ನ ಹೊರತು ಇನ್ನೊಬ್ಬನನ್ನು ನಾನು ಕಾಣೆ. 


ತಮದ್ಯ ನಿಶಿತೈರ್ಬಾಣೈರ್ನಿಹತ್ಯ ಭರತರ್ಷಭ । 
ಯಥಾಪ್ರತಿಜ್ಞಂ ಪಾರ್ಥ ತ್ನಂ ಕೃತ್ವಾ ಕೀರ್ತಿಮವಾಪ್ನುಹಿ Tess] 


ಅವನನ್ನು ಈಗ ಹರಿತವಾದ ಬಾಣಗಳಿಂದ ಕೊಂದು ಪ್ರತಿಜ್ಞಾನುಸಾರವಾಗಿ 
ಅನುಷ್ಠಾನ ಮಾಡಿ ಕೀರ್ತಿಯನ್ನು ಪಡೆದುಕೊ. 


ತ್ದಂ ಹಿ ಶಕ್ತೋ ರಣೇ ಜೇತುಂ ಸಕರ್ಣಾನಪಿ ಕೌರವಾನ್‌ । 
ನಾನ್ಯೋ ಯುಧಿ ಯುಧಾಂ ಶ್ರೇಷ್ಠ ಸತ್ಯಮೇತದ್‌ 
ಬ್ರವೀಮಿ ತೇ ॥೧೧೨॥ 
ಯೋಧಶ್ರೇಷ್ಠನೆ, ನೀನು ಕರ್ಣಸಮೇತರಾದ ಕೌರವರನ್ನು ರಣದಲ್ಲಿ ಗೆಲ್ಲಲು 
ಶಕ್ತ ಇನ್ನೊಬ್ಬನಿಂದ ಇದು ಶಕ್ಕವಿಲ್ಲ ಇದು ಸತ್ಯವೆಂದು ನಿನಗೆ ಹೇಳುತ್ತಿದ್ದೇನೆ. 


ಏತತೃತ್ವಾ ಮಹತ್ಸರ್ಮ ಹತ್ವಾ ಕರ್ಣಂ ಮಹಾರಥಮ್‌ | 


ಕೃತಾರ್ಥಃ ಸಫಲಃ ಪಾರ್ಥ ಸುಖೀ ಭವ ನರೋತ್ತಮ । 1೧೧೩॥॥ 


286 ಮಹಾಭಾರತ 


ನರೋತಮನಾದ ಅರ್ಜುನ, ನೀನು ಮಹಾರಥನಾದ ಕರ್ಣನನ್ನು ಕೊಂದು, 
ಆ ಮೂಲಕ ಮಹತ್ತಾದ ಕಾರ್ಯ ಒಂದನ್ನುಮಾಡಿ ಕೃತಾರ್ಥನಾಗು, ಸಫಲನಾಗು, 
ಸುಖಿಯಾಗು. 


ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ಕರ್ಣಪರ್ವಣಿ ಕೃಷ್ಣಾರ್ಜುನಸಂವಾದೇ ಅರ್ಜುನಾಶೀರ್ವಚನಂ ನಾಮ 
` ಸಪ್ತತಿತಮೋ5ಧ್ಯಾಯಃ ॥೭೦॥ 


ಕ್ಕಿ 
ಳ್‌ 


ಎಪ್ಪತ್ತೊಂದನೆಯ ಅಧ್ಯಾಯ 
ಅರ್ಜುನನು ಮಾಡುವ ಕರ್ಣವಧೆಯ ವೀರಸಂಕಲ್ಪ. 
ಸಂಜಯಃ 
ಸ ಕೇಶವಸ್ಯ ಬೀಭತು; ಶ್ರುತ್ವಾ ಭಾರತ ಭಾಷಿತಮ್‌ । 
ವಿಶೋಕಃ ಸಂಪ್ರಹೃಷ್ಟಶ್ಚ ಕ್ಷಣೇನ ಸಮಪದ್ಯತ Tell 


ಸಂಜಯ ನುಡಿದ ಅರ್ಜುನನು ಕೃಷ್ಣನ ಮಾತನ್ನು ಕೇಳಿ, ಕ್ಷಣದಲ್ಲಿ 
ಅಣ್ಣನನ್ನು ಹಳಿದೆನೆಂಬ ದುಗುಡವನ್ನು ಕಳೆದುಕೊಂಡು ಕರ್ಣವಧೆಯಲ್ಲಿ 
ಉತ್ಪಾಹಭರಿತನಾದ. 


ತತೋ ಜ್ಯಾಮನುಮೃಜ್ಯಾಶು ವ್ಯಾಕ್ಷಿಪದ್‌ ಗಾಂಡಿವಂ ಧನುಃ । 
ದದ್ರೇ ಕರ್ಣವಿನಾಶಾಯ ಕೇಶವಂ ಚಾಭ್ಯಭಾಷತ (1೨1! 


ಬಳಿಕ ಹೆದೆಯನ್ನು ಸವರಿ, ಬಿಲ್ಲಿಗೆ ಏರಿಸಿದ. ಗಾಂಡೀವಧನುಸನ್ನು 
ಕರ್ಣವಿನಾಶಕ್ಕಾಗಿ ಧರಿಸಿದ. ಕೃಷ್ಣನಿಗೆ ನುಡಿದ. 


ತ್ವಯಾ ನಾಥೇನ ಗೋವಿಂದ ಧ್ರುವ ಏಷ ಜಯೋ ಮಮ ॥ 
ಪ್ರಸನ್ನೋ ಯಸ್ಯ ಮೇತದ್ಯ ತ್ವಂ ಭೂತಭವ್ಯಭವತ್ವಭಃ 11೩1! 


"ಗೋವಿಂದ, ನೀನು ರಕ್ಷಕನಾಗಿ ಇರುವುದರಿಂದ ನನಗೆ ಕರ್ಣನೊಂದಿಗೆ 


ಕರ್ಣಪರ್ವ 287 


ಸಮರದಲ್ಲಿ ಜಯ ನಿಶ್ಚಿತ. ಹಿಂದೆ ಮುಂದೆ ಈಗಿರುವ ಎಲ್ಲಕ್ಕೂ ಪ್ರಭು ನೀನು, ಈಗ 
ನನ್ನಲ್ಲಿ ವಿಶೇಷವಾಗಿ ಪ್ರಸನ್ನನಾಗಿರುವೆ. 

ತೃ್ತತ್ರಹಾಯೋ ಹ್ಯಹಂ ಕೃಷ್ಣ ತ್ರೀನ್‌ ಲೋಕಾನ್‌ ವೈ ಸಮಾಗತಾನ್‌ । 

ಪ್ರಾಪಯೇಯಂ ಪರಂ ಲೋಕಂ ಕಿಮು ಕರ್ಣಂ ಮಹಾರಣೇ ॥೪॥ 

ನಿನ್ನ ಸಹಾಯದ ಬಲದಿಂದ ಕೃಷ್ಣ ನಾನು ಮೂರು ಲೋಕಗಳು ಇದಿರಿಗೆ 
ಬಂದರೂ ಪರಲೋಕಕ್ಕೆ ಕಳಿಸಬಲ್ಲೆ ಇನ್ನು ಮಹಾರಣದಲ್ಲಿ ಕರ್ಣನನ್ನು 
ಪರಲೋಕಕ್ಕೆ ಅಟ್ಟುವೆನೆಂದು ಬೇರೆ ಏನು ಹೇಳಬೇಕು? 

ಪಶ್ಯಾಮಿ ದ್ರವತೀಂ ಸೇನಾಂ ಪಾಂಚಾಲಾನಾಂ ಜನಾರ್ದನ । 

ಪಶ್ಯಾಮಿ ಕರ್ಣಂ ಸಮರೇ ವಿಚರಂತಮಭೀತವತ್‌ 11೫1 

ಈಗ ಕೃಷ್ಣ ನಾನು ಪಾಂಚಾಲ ಸೈನ್ಯ ರಣದಲ್ಲಿ ಹಿಮ್ಮೆಟ್ಟುವುದನ್ನು ಕಾಣುತ್ತಿದ್ದೇನೆ. 
ಕರ್ಣನು ಭೀತಿ ಇಲ್ಲದೆ ಓಡಾಡುವುದನ್ನು ಕಾಣುತಿದ್ದೇನೆ. 

ಭಾರ್ಗವಾಸ್ತಂ ಚ ಪಶ್ಯಾಮಿ ವಿಚರನ್ನಂ ಸಮಂತತಃ 1 

ಸೃಷ್ಟಂ ಕರ್ಣೇನ ವಾರ್ಷ್ಗೇಯ ಶಕ್ರೀಣೇವ ಮಹಾಶನಿಮ್‌ Well 

ಭಾರ್ಗವಾಸ್ಪವು ಎಲ್ಲೆಡೆ ಸಂಚರಿಸುವುದನ್ನು ನೋಡುತ್ತಿದ್ದೇನೆ. ಇಂದ್ರನು 
ಎಸೆದ ವಜ್ರಾಯುಧದಂತಿದೆ, ಕರ್ಣನು ಎಸೆದ ಭಾರ್ಗವಾಸ್ತ್ರ 

ಅಯಂ ಖಲು ಸ ಸಂಗ್ರಾಮೋ ಯತ್ರ ಕೃಷ್ಣ ಮಯಾ ಕೃತಮ್‌ । 

ಕಥಯಿಷ್ಯಂತಿ ಭೂತಾನಿ ಯಾವದ್‌ ಭೂಮಿರ್ಧರಿಷ್ಯತಿ Il 

ಕೃಷ್ಟ ಈಗ ನಾನು ಮಾಡುತ್ತಿರುವ ಯುದ್ಧ ಎಂಥ ಯುದ್ಧವೆಂದರೆ ಅದರಲ್ಲಿ 
ನಾನು ತೋರುವ ಪರಾಕ್ರಮವನ್ನು ಎಷ್ಟುಕಾಲ ಈ ಭೂಮಿ ಇರುವುದೋ 
ಅಷ್ಟುಕಾಲ ಎಲ್ಲರೂ ಮುಂದೆ ಹೊಗಳುತಾರೆ. 


ಅದ್ಯ ಕೃಷ್ಣ ವಿಕರ್ಣಾ ಮೇ ಕರ್ಣಂ ನೇಷ್ಯಂತಿ ಮೃತ್ಯವೇ । 
ಗಾಂಡೀವಮುಕ್ತಾಃ ಕ್ಷಿಣ್ಬಂತೋ ಮಮ ಹಸ್ತಪ್ರಚೋದಿತಾಃ 11೮11 


ಈಗ ಹಂದಿಕಿವಿಯಾಕಾರದ ಉತ್ತಮವಾದ ನನ್ನ ಬಾಣಗಳು ("ವಿ-ಕರ್ಣ' 


286 ಮಹಾಭಾರತ 


ನರೋತಮನಾದ ಅರ್ಜುನ, ನೀನು ಮಹಾರಥನಾದ ಕರ್ಣನನ್ನು ಕೊಂದು, 
ಆ ಮೂಲಕ ಮಹತಾದ ಕಾರ್ಯ ಒಂದನ್ನುಮಾಡಿ ಕೃತಾರ್ಥನಾಗು, ಸಫಲನಾಗು, 
ಸುಖಿಯಾಗು. 

ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 


ಕರ್ಣಪರ್ವಣಿ ಕೃಷ್ಣಾರ್ಜುನಸಂವಾದೇ ಅರ್ಜುನಾಶೀರ್ವಚನಂ ನಾಮ 
ಸಪ್ತತಿತಮೋ5ಧ್ಯಾಯಃ ॥೭೦॥ 


$, 
ಳ್ಳಿ 


ಎಪ್ಪತ್ತೊಂದನೆಯ ಅಧ್ಯಾಯ 
ಅರ್ಜುನನು ಮಾಡುವ ಕರ್ಣವಧೆಯ ವೀರಸಂಕಲ್ಪ. 
ಸಂಜಯಃ 
ಸ ಕೇಶವಸ್ಯ ಬೀಭತ್ತುಃ ಶ್ರುತ್ವಾ ಭಾರತ ಭಾಷಿತಮ್‌ । 
ವಿಶೋಕಃ ಸಂಪ್ರಹೃಷ್ಠಶ್ವ ಕ್ಷಣೇನ ಸಮಪದ್ಯತ 11೧1 


ಸಂಜಯ ನುಡಿದ ಅರ್ಜುನನು ಕೃಷ್ಣನ ಮಾತನ್ನು ಕೇಳಿ, ಕ್ಷಣದಲ್ಲಿ 
ಅಣ್ಣನನ್ನು ಹಳಿದೆನೆಂಬ ದುಗುಡವನ್ನು ಕಳೆದುಕೊಂಡು ಕರ್ಣವಧೆಯಲ್ಲಿ 
ಉತ್ಪಾಹಭರಿತನಾದ. 

ತತೋ ಜ್ಯಾಮನುಮೃಜ್ಯಾಶು ವ್ಯಾಕ್ಷಿಪದ್‌ ಗಾಂಡಿವಂ ಧನುಃ । 

ದಧ್ರೇ ಕರ್ಣವಿನಾಶಾಯ ಕೇಶವಂ ಚಾಭ್ಯಭಾಷತ 11೨ 


ಬಳಿಕ ಹೆದೆಯನ್ನು ಸವರಿ, ಬಿಲ್ಲಿಗೆ ಏರಿಸಿದ. ಗಾಂಡೀವಧನುಸ್ಸನ್ನು 
ಕರ್ಣವಿನಾಶಕ್ಕಾಗಿ ಧರಿಸಿದ. ಕೃಷ್ಣನಿಗೆ ನುಡಿದ. 


ತ್ವಯಾ ನಾಥೇನ ಗೋವಿಂದ ಧ್ರುವ ಏಷ ಜಯೋ ಮಮ । 
ಪ್ರಸನ್ನೋ ಯಸ್ಯ ಮೇತದ್ಯ ತಂ ಭೂತಭವ್ಯಭವತ್ವಭುಃ 11೩1! 


"ಗೋವಿಂದ, ನೀನು ರಕ್ಷಕನಾಗಿ ಇರುವುದರಿಂದ ನನಗೆ ಕರ್ಣನೊಂದಿಗೆ 


ಕರ್ಣಪರ್ವ 287 


ಸಮರದಲ್ಲಿ ಜಯ ನಿಶ್ಚಿತ. ಹಿಂದೆ ಮುಂದೆ ಈಗಿರುವ ಎಲ್ಲಕ್ಕೂ ಪ್ರಭು ನೀನು, ಈಗ 
ನನ್ನಲ್ಲಿ ವಿಶೇಷವಾಗಿ ಪ್ರಸನ್ನನಾಗಿರುವೆ. 
ತ್ವತಹಾಯೋ ಹ್ಯಹಂ ಕೃಷ್ಣ ತ್ರೀನ್‌ ಲೋಕಾನ್‌ ವೈ ಸಮಾಗತಾನ್‌ । 
ಪ್ರಾಪಯೇಯಂ ಪರಂ ಲೋಕಂ ಕಿಮು ಕರ್ಣಂ ಮಹಾರಣೇ ॥೪॥ 
ನಿನ್ನ ಸಹಾಯದ ಬಲದಿಂದ ಕೃಷ್ಣ ನಾನು ಮೂರು ಲೋಕಗಳು ಇದಿರಿಗೆ 


ಬಂದರೂ ಪರಲೋಕಕ್ಕೆ ಕಳಿಸಬಲ್ಲೆ ಇನ್ನು ಮಹಾರಣದಲ್ಲಿ ಕರ್ಣನನ್ನು 
ಪರಲೋಕಕ್ಕೆ ಅಟ್ಟುವನೆಂದು ಬೇರೆ ಏನು ಹೇಳಬೇಕು? 


ಪಶ್ಯಾಮಿ ದ್ರವತೀಂ ಸೇನಾಂ ಪಾಂಚಾಲಾನಾಂ ಜನಾರ್ದನ । 

ಪಶ್ಯಾಮಿ ಕರ್ಣಂ ಸಮರೇ ವಿಚರಂತಮಭೀತವತ್‌ 11೫11 

ಈಗ ಕೃಷ್ಣ ನಾನು ಪಾಂಚಾಲ ಸೈನ್ಯ ರಣದಲ್ಲಿ ಹಿಮ್ಮೆಟ್ಟುವುದನ್ನು ಕಾಣುತಿದ್ದೇನೆ. 
ಕರ್ಣನು ಭೀತಿ ಇಲ್ಲದೆ ಓಡಾಡುವುದನ್ನು ಕಾಣುತ್ತಿದ್ದೇನೆ. 

ಭಾರ್ಗವಾಸ್ತ್ರಂ ಚ ಪಶ್ಯಾಮಿ ವಿಚರನ್ನಂ ಸಮಂತತಃ | 

ಸೃಷ್ಟಂ ಕರ್ಣೇನ ವಾರ್ಷೇಯ ಶಕ್ರೇಣೇವ ಮಹಾಶನಿಮ್‌ Wel 

ಭಾರ್ಗವಾಸ್ತವು ಎಲ್ಲೆಡೆ ಸಂಚರಿಸುವುದನ್ನು ನೋಡುತಿದ್ದೇನೆ. ಇಂದ್ರನು 
ಎಸೆದ ವಜ್ರಾಯುಧದಂತಿದೆ, ಕರ್ಣನು ಎಸೆದ ಭಾರ್ಗವಾಸ್ತ್ರ 

ಅಯಂ ಖಲು ಸ ಸಂಗ್ರಾಮೋ ಯತ್ರ ಕೃಷ್ಣ ಮಯಾ ಕೃತಮ್‌ । 

ಕಥಯಿಷ್ಯಂತಿ ಭೂತಾನಿ ಯಾವದ್‌ ಭೂಮಿರ್ಧರಿಷ್ಯತಿ Hell 

ಕೃಷ್ಣ ಈಗ ನಾನು ಮಾಡುತ್ತಿರುವ ಯುದ್ಧ ಎಂಥ ಯುದ್ಧವೆಂದರೆ ಅದರಲ್ಲಿ 
ನಾನು ತೋರುವ ಪರಾಕ್ರಮವನ್ನು ಎಷ್ಟುಕಾಲ ಈ ಭೂಮಿ ಇರುವುದೋ 
ಅಷ್ಟುಕಾಲ ಎಲ್ಲರೂ ಮುಂದೆ ಹೊಗಳುತ್ತಾರೆ. 


ಅದ್ಯ ಕೃಷ್ಣ ವಿಕರ್ಣಾ ಮೇ ಕರ್ಣಂ ನೇಷ್ಯಂತಿ ಮೃತ್ಯವೇ । 
ಗಾಂಡೀವಮುಕ್ತಾಃ ಕ್ಷಿಣ್ಣಂತೋ ಮಮ ಹಸ್ತಪ್ರಚೋದಿತಾಃ 11೮ 


ಈಗ ಹಂದಿಕಿವಿಯಾಕಾರದ ಉತ್ತಮವಾದ ನನ್ನ ಬಾಣಗಳು ("ವಿ-ಕರ್ಣ' 


288 ಮಹಾಭಾರತ 


ವಿಶಿಷ್ಟವಾದ ವರಾಹಕರ್ಣದ ಆಕಾರ ಉಳ್ಳ ಬಾಣ. ಕರ್ಣನನ್ನು "ಏ' ಇನ್ನಿಲ್ಲದಂತೆ 
ಮಾಡುವ ಬಾಣ.) ಗಾಂಡೀವದಲ್ಲಿ ಹೂಡಿ ಕೈಯಿಂದ ಬಲವಾಗಿ ಸೆಳೆದುಬಿಟ್ಟಾಗ 
ಕರ್ಣನನ್ನು ಕೃತ ವಿಕ್ಷತನನ್ನಾಗಿ ಮಾಡಿ ಮೃತ್ಯುವಿನ ಬಳಿಗೆ ಒಯ್ಯುತ್ತವೆ. 


ಅದ್ಯ ರಾಜಾ ಧೃತರಾಷ್ಟ; ಸಾಂ ಬುದ್ಧಿಮವಮಂಸ್ಕತೇ | 
ದುರ್ಯೋಧನಮರಾಜ್ಯಾರ್ಹಂ ಯಯಾ ರಾಜ್ಯೇ5ಭ್ಯಷೇಚಯತ್‌ ೯1 


ಇಂದು ರಾಜಾ ಧೃತರಾಷ್ಟ್ರ ತನ್ನ ಬುದ್ಧಿಕೌಶಲವನ್ನು ಹಳಿಯುತಾನೆ. 
ರಾಜ್ಯಾರ್ಹನಲ್ಲದ ದುರ್ಯೋಧನನನ್ನು ರಾಜ್ಯದಲ್ಲಿ ಅಭಿಷೇಕ ಮಾಡಿದೆನಲ್ಲ 
ಎಂದುಕೊಳ್ಳುತಾನೆ. 


ಅದ್ಯ ರಾಜ್ಯಾತ್‌ ಸುಖಾಚ್ಚೈವ ಶ್ರಿಯೋ ರಾಷ್ಟಾತ್‌ ತಥಾ ಪುರಾತ್‌ । 
ಪುತ್ರೇಭ್ಯಶ್ಚ ಮಹಾಬಾಹೋ ಧೃತರಾಷ್ಟ್ರೋ ವಿಯೋಕ್ಷ್ಯತೇ 11೧೦1! 


ಇಂದು ಧೃತರಾಷ್ಟ್ರನು ರಾಜ್ಯ ಸುಖ ಸಂಪತ್ತು ರಾಷ್ಟ್ರ ಪಟ್ಟಣಗಳಿಂದ 
ಮಾತ್ರವಲ್ಲದೆ ತನ್ನೆಲ್ಲ ಮಕ್ಕಳಿಂದಲೂ ವಿಯೋಗ ಹೊಂದುತಾನೆ. 


ಅದ್ಯ ದುರ್ಯೋಧನೋ ರಾಜಾ ಜೀವಿತಾಚ್ಚ ನಿರಾಶಕಃ । 
ಭವಿಷ್ಯತಿ ಹತೇ ಕರ್ಣೇ ಕೃಷ್ಣ ಸತ್ಯಂ ಬ್ರವೀಮಿ ತೇ 11೧೧॥॥ 


ಇಂದು ರಾಜಾ ದುರ್ಯೋಧನನು, ಕರ್ಣ ಹತನಾದಾಗ ತನ್ನ ಬದುಕಿನಲ್ಲಿಯೇ 
ಆಸೆಯನ್ನು ಬಿಡುತಾನೆ. ಕೃಷ್ಣ ನಾನು ನಿನಗೆ ಸತ್ಯವನ್ನೇ ಹೇಳುತಿದ್ದೇನೆ. 


ಡೆ ಲ 


ಅದ್ಯ ದೃಷ್ಟ್ವಾ ಮಯಾ ಕರ್ಣಂ ಶರೈರ್ವಿಶಕಲೀಕೃತಮ್‌ । 

ಪುರಾ ದೇವಾಸುರೇ ಯುದ್ಧೇ ವೃತ್ರಂ ಬಲಭಿದಾ ಯಥಾ ek) 

ಸ್ಮರತಾಂ ತವ ವಾಕ್ಯಾನಿ ಶಮಂ ಪ್ರತಿ ಜನೇಶ್ವರಃ 11೧೩1! 

ಹಿಂದೆ ದೇವಾಸುರಯುದ್ದದಲ್ಲಿ ವೃತ್ರನನ್ನು ಇಂದ್ರನು ಕ್ಷತವಿಕ್ಷತಗೊಳಿಸಿದಂತೆ 
ನಾನು ಇಂದು ಕರ್ಣನನ್ನು ಬಾಣಗಳಿಂದ ಚೂರುಚೂರಾಗಿ ಮಾಡುವುದನ್ನು 


ಕಂಡು, ಅಂದು ಸಂಧಾನಕ್ಕಾಗಿ ನೀನು ನುಡಿದುದೆಲ್ಲವನ್ನೂ ರಾಜಾ 
ದುರ್ಯೋಧನನು ಸ್ಥರಿಸಿಕೊಳ್ಳಲಿ. 


ಕರ್ಣಪರ್ವ 289 


ಅದ್ಯಾಸೌ ಸೌಬಲಃ ಕೃಷ್ಣ ಗ್ಲಹಂ ಜಾನಾತು ವೈ ಶರಾನ್‌ । 
ದುರೋದರಂ ಚ ಗಾಂಡೀವಂ ಮಂಡಲಂ ಚ ರಥಂ ಮಮ (॥॥೧೪॥ 


ಕೃಷ್ಟ ಇಂದು ಶಕುನಿಯು, ನನ್ನ ದ್ಯೂತದಲ್ಲಿ ನನ್ನ ಗಾಂಡೀವವೆ 
ಜೂಜಾಡುತ್ತದೆ. ಅದಕ್ಕೆ ನನ್ನ ಬಾಣಗಳೇ ಪಣಗಳು. ನನ್ನ ರಥವೇ ಜೂಜಿನ ಕಟ್ಟೆ 
ಎಂಬುದನ್ನು ತಿಳಿದುಕೊಳ್ಳಲಿ. 

ಯೋತಸೌ ರಣೇ ನರಂ ನಾನ್ಯಂ ಪೃಥಿವ್ಯಾಮಭಿಮನ್ಯತೇ | 

ತಸ್ಯಾದ್ಯ ಸೂತಪುತ್ರಸ್ಯ ಭೂಮಿಃ ಪಾಸ್ಯತಿ ಶೋಣಿತಮ್‌ Tel 

ಕರ್ಣನು ಭೂಮಿಯಲ್ಲಿ ತನಗಿಂತ ಬೇರೊಬ್ಬ ಯೋಧನೇ ಇಲ್ಲ ಎಂದು 
ದುರಹಂಕಾರ ತಾಳಿದ್ದಾನೆ. ಅಂಥ ಕರ್ಣನ ಮೈಯ ರಕ್ತವನ್ನು ಭೂಮಿ ಪಾನ 
ಮಾಡಲಿದೆ. 

ಮಯಾ ಹಸ್ತವತಾ ಮುಕ್ತಾ ನಾರಾಚಾ ವೈದ್ಯುತತ್ವಿಷಃ । 

ಗಾಂಡೀವಸೃಷ್ಟಾ ದಾಸ್ಯಂತಿ ಕರ್ಣಸ್ಯ ಪರಮಾಂ ಗತಿಮ್‌ 1೧೬/1 

ನನ್ನ ಹಸ್ತಬಲದಿಂದ ಗಾಂಡೀವದಿಂದ ಹೊರಟ ಮಿಂಚಿನಂತೆ ಹೊಳೆವ ನನ್ನ 
ಬಾಣಗಳು ಕರ್ಣನಿಗೆ ಪರಲೋಕಗತಿಯನ್ನು ನೀಡುತವೆ. 

ಅದ್ಯ ತಪ್ಪ್ಯತಿ ರಾಧೇಯಃ ಪಾಂಚಾಲೀಂ ಯತ್ತದಾಬ್ರವೀತ್‌ । 

ಸಭಾಮಧ್ಯೇ ವಚಃ ಕ್ರೂರಂ ಕುತ್ತಯನ್‌ ಪಾಂಡವಾನ್‌ ಪ್ರತಿ ॥೧೭॥ 

ಅಂದು ದ್ಯೂತಸಭೆಯಲ್ಲಿ ಪಾಂಡವರನ್ನು ಹಳಿಯುತ್ತ ಕರ್ಣನು ದ್ರೌಪದಿಗೆ 
ಏನು ಕ್ರೂರವಾದ ಮಾತನ್ನು ಆಡಿದನೋ ಅದಕ್ಕೆ ಇಂದು ಅವನು 
ಪಶ್ಚಾತಾಪಪಡುವಂತಾಗುವುದು. 

ಯೇ ವೈ ಷಂಢತಿಲಾಸ್ತತ್ರ ಭವಿತಾರೋತದ್ಯ ತೇ ತಿಲಾಃ । 

ಹತೇ ವೈಕರ್ತನೇ ಕರ್ಣೇ ಸೂತಪತ್ರೇ ದುರಾತ್ಮನಿ 11೧೮॥॥ 


ಆ ಸಭೆಯಲ್ಲಿ ಜೊಳ್ಳು ಎಳ್ಳಿನ ಕಾಳುಗಳೆಂದೆನಿಸಿದವರೇ ಇಂದು ಎಣ್ಣೆ ತುಂಬಿದ 
ಎಳ್ಳಿನ ಕಾಳುಗಳೆನಿಸುವರು. ಏಕೆಂದರೆ ದುರಾತ್ಮಕರ್ಣನು ಇಂದು ಹತನಾಗುತಾನೆ. 


290 ಮಹಾಭಾರತ 


ಅಹಂ ವಃ ಪಾಂಡುಪುತ್ರೇಭ್ಯಸ್ವಾಸ್ಯಾಮೀತಿ ಯದಬ್ರವೀತ್‌ । 
ಧೃತರಾಷ್ಟಸುತಾನ್‌ ಕರ್ಣಃ ಶ್ಲಾಘಮಾನೋ55ತ್ಮನೋ ಗುಣಾನ್‌ । 
ಅನೃತಂ ತತ್ನರಿಷ್ಯಂತಿ ಮಾಮಕಾ ನಿಶಿತಾಃ ಶರಾಃ 11೧೯॥ 


ನಾನು ನಿಮ್ಮನ್ನು ಪಾಂಡವರಿಂದ ಕಾಪಾಡುವೆನೆಂದು ತನ್ನ ಗುಣಗಳನ್ನು 
ಹೊಗಳಿಕೊಳ್ಳುತ್ತ ಕರ್ಣನು ಅಂದು ಧೃತರಾಷ್ಟ್ರನ ಮಕ್ಕಳಿಗೆ ಏನು ಭರವಸೆ 
ಇತನೋ ಅದನ್ನು ಇಂದು ನನ್ನ ಹರಿತವಾದ ಬಾಣಗಳು ಸುಳ್ಳಾಗಿಸುತವೆ. 


ಹಂತಾಹಂ ಪಾಂಡವಾನ್‌ ಸರ್ವಾನ್‌ ಸಪುತ್ರಾನಿತಿ ಯೋಆಬ್ರವೀತ್‌ । 
ತಮದ್ಯ ಕರ್ಣಂ ಹಂತಾಸ್ತಿ ಮಿಷತಾಂ ಸರ್ವಧನ್ನಿನಾಮ್‌ 11೨೦॥| 


ಪಾಂಡವರನ್ನು ಅವರ ಮಕ್ಕಳೊಂದಿಗೆ ಎಲ್ಲರನ್ನೂ ನಾನು ಕೊಲ್ಲುವೆನೆಂದು 
ಯಾವ ಕರ್ಣನು ಅಂದು ಹೇಳಿದ್ದನೋ ಅವನನ್ನು ಇಂದು ನಾನು ಎಲ್ಲ 
ಬಿಲ್ಲಾಳುಗಳು ನೋಡುತಿದ್ದಂತೆಯೆ ಕೊಲ್ಲುವೆನು. 


ಯಸ್ಯ ವೀರ್ಯೇ ಸಮಾಶ್ವಾಸ್ಯ ಧಾರ್ತರಾಷ್ಟೋ5ಭ್ರಮರ್ಷಣಃ | 
ಅವಾಮನ್ಯತ ದುರ್ಬುದ್ಧಿರ್ನಿತ್ಯಮಸ್ಮಾನ್‌ ದುರಾತ್ಮವಾನ್‌ I 
ತಮದ್ಯ ಕರ್ಣಂ ರಾಧೇಯಂ ಹಂತಾಸ್ಥಿ ಮಧುಸೂದನ 11೨೧॥॥ 


ಕೃಷ್ಣ ಯಾವ ಕರ್ಣನ ಪರಾಕ್ರಮದಲ್ಲಿ ಭರವಸೆ ಇಟ್ಟುಕೊಂಡು ಸಹನೆ 
ಇಲ್ಲದವ, ದುರ್ಬುದ್ಧಿ ದುರಾತ್ಮನಾದ ದುರ್ಯೋಧನನು ಸದಾ ನಮ್ಮನ್ನು 
ಅವಮಾನಿಸುತ್ತಲೇ ಬಂದಿರುವನೋ ಆ ಕರ್ಣನನ್ನು ನಾನು ಇಂದು ಕೊಲ್ಲುವೆನು. 


ಅದ್ಯ ಕರ್ಣೇ ಹತೇ ಕೃಷ್ಣ ಧಾರ್ತರಾಷ್ಟ್ರಾ; ಸರಾಜಕಾಃ । 

ವಿದ್ರವಂತು ದಿಶೋ ಭೀತಾಃ ಸಿಂಹತ್ರಸ್ತಾ ಮೃಗಾ ಇವ 11೨೨1 

ಕೃಷ್ಣ ಇಂದು ನಾನು ಕರ್ಣನನ್ನು ವಧಿಸಿದಾಗ ಧೃತರಾಷ್ಟ್ರನ ಮಕ್ಕಳು 
ಭಯಭೀತರಾಗಿ ಸಿಂಹಕ್ಕೆ ಹೆದರಿ ಜಿಂಕೆಗಳು ಓಡುವಂತೆ, ಎಲ್ಲರಾಜರೊಂದಿಗೆ ಎಲ್ಲ 
ದಿಕ್ಕುಗಳಿಗೆ ಓಡಲಿ. 


ಅದ್ಯ ದುರ್ಯೋಧನೋ ರಾಜಾ ಆತ್ಮಾನಂ ಚಾನುಶೋಚತಾಮ್‌ । 
ಹತೇ ಕರ್ಣೇ ಮಯಾ ಸಂಖೇ ಸಪುತ್ರೇ ಸಸುಹೃಜ್ಜನೇ 11೨೩11 


ಕರ್ಣಪರ್ವ 291 


ಇಂದು ನಾನು ರಣರಂಗದಲ್ಲಿ ಕರ್ಣನನ್ನು ಅವನ ಪುತ್ರರೊಂದಿಗೆ 
ಬಂಧುಗಳೊಂದಿಗೆ ಕೊಂದಾಗ ರಾಜಾ ದುರ್ಯೋಧನನು ತನ್ನ ಬಗ್ಗೆಯೇ ತಾನು 
ಪರಿತಪಿಸಲಿ. 

ಅದ್ಯ ಕರ್ಣಂ ಹತಂ ದೃಷ್ಟಾ ಬ ಧಾರ್ತರಾಷ್ಟ್ರೋ ೇತ್ಯಮರ್ಷಣಃ । 

ಜಾನಾತು ಮಾಂ ರಣೇ ಕೃಷ್ಣ ಪ್ರವರಂ ಸರ್ವಧನ್ನಿನಾಮ್‌ 11೨೪॥! 


ಅತಿ ಅಸಹನೆಯಿಂದ ಕೂಡಿರುವ ದುರ್ಯೋಧನನು, ಇಂದು ನಾನು 
ಕರ್ಣನನ್ನು ಕೊಂದಾಗ, ನಾನು ಎಲ್ಲ ಬಿಲ್ಲಾರರಿಗಿಂತ ಹೇಗೆ ಶ್ರೇಷ್ಠನೆಂಬುದನ್ನು 
ತಿಳಿದುಕೊಳ್ಳಲಿ. 


ಅದ್ಯ ರಾಜ್ಯೇ ಕರಿಷ್ಯಾಮಿ ಧೃತರಾಷ್ಟ್ರಂ ಜನೇಶ್ವರಮ್‌ । 
ಸಪುತ್ರಪೌತ್ರಂ ಸಾಮಾತ್ಯಂ ಸಭೃತ್ಯಂ ಚ ನಿರಾಶಿಷಮ್‌ 11೨೫11 


ನಾನು ಇಂದು ಪುತ್ರ ಪೌತ್ರ ಮಿತ್ರ ಭೃತ್ಯರಿಂದ ಯುಕನಾದ ರಾಜಾ 
ಧೃತರಾಷ್ಟ್ರನನ್ನು ರಾಜ್ಯದಲ್ಲಿ ನಿರಾಶೆ ಹೊಂದುವಂತೆ ಮಾಡುವೆನು. 


ಅದ್ಯಾಹಮನೃಣಃ ಕೃಷ್ಣ ಭವಿಷ್ಯಾಮಿ ಧನುರ್ಭೃತಾಮ್‌ । 

ಕ್ರೋಧಸ್ಯ ಚ ಕುರೂಣಾಂ ಚ ಶರಾಣಾಂ ಗಾಂಡಿವಸ್ಯ ಚ TENT 

ಧನುರ್ಧಾರಿಗಳಲ್ಲಿ ಶ್ರೇಷ್ಠನಾದ ಕರ್ಣನನ್ನು ಪರಲೋಕಕ್ಕೆ ಕಳಿಸುವುದರಿಂದ 
ಧನುರ್ಧಾರಿಗಳ ಖುಣದಿಂದ ಮುಕನಾಗುತ್ತೇನೆ. ನನ್ನಲ್ಲಿ ಕ್ರೋಧ ಉಂಟುಮಾಡಿದ 
ಕೌರವರನ್ನು ಕ್ರೋಧದಿಂದ ಯಮಸದನಕ್ಕೆ ಕಳಿಸುವುದರಿಂದ ಅವರ ಯಣವೂ 
ಕ್ರೋಧದ ಯಣವೂ ಪರಿಹಾರವಾಗುತ್ತದೆ. ಬಾಣಪ್ರಯೋಗದಲ್ಲಿ ಬಲುಉಪಕಾರ 
ಮಾಡಿದ ಗಾಂಡೀವದಿಂದಲೆ ಕರ್ಣನಾಶಕವಾದ ಬಾಣವನ್ನೆಸೆಯುವುದರಿಂದ 
ಗಾಂಡೀವದ ಮತ್ತು ಬಾಣಗಳ ಯಣಪರಿಹಾರ. ಹೀಗೆ ನಾನು, ಕೃಷ್ಟ ನಿನ್ನ 
ಅನುಗ್ರಹದಿಂದ ಅನ್ಫಣನೆನಿಸುತ್ತೇನೆ. 


ಅದ್ಯ ದುಃಖಮಹಂ ಮೋಕ್ಷ್ಯೇ ತ್ರಯೋದಶಸಮಾರ್ಜಿತಮ್‌ । 
ಹತ್ವಾ ಕರ್ಣಂ ರಣೇ ಕೃಷ್ಣ ಶಂಬರಂ ಮಫಘವಾನಿವ 11೨೭1! 


292 ಮಹಾಭಾರತ 


ಹದಿಮೂರು ವರ್ಷಕಾಲ ನಮ್ಮೊಳಗೇ ನಾವು ಕೂಡಿಟ್ಟಿರುವ ಎಲ್ಲದುಃುವನ್ನು 
ಹಿಂದೆ ಶಂಬರಾಸುರನನ್ನು ದೇವೇಂದ್ರ ಕೊಂದಂತೆ, ಇಂದು ಕರ್ಣನನ್ನು ನಾನು 
ಕೊಲ್ಲುವುದರ ಮೂಲಕ, ಬಿಡುಗಡೆಗೊಳಿಸುತ್ತೇನೆ. 


ಅದ್ಯ ಕರ್ಣೇ ಹತೇ ಯುದ್ಧೇ ಸೋಮಕಾನಾಂ ಮಹಾರಥಾಃ । 
ಕೃತಂ ಕಾರ್ಯಂ ಚ ಮನ್ಯಂತಾಂ ಮಿತ್ರಕಾರ್ಯೇಪವೋ ಯುಧಿ 1೨೮ 


ಇಂದು ರಣದಲ್ಲಿ ಕರ್ಣ ಹತನಾದಾಗ, ಮಿತ್ರಕಾರ್ಯವನ್ನು ಬಯಸಿ ಬಂದ 
ಪಾಂಚಾಲಮಹಾರಥರು ಆ ಕಾರ್ಯ ಕೈಗೂಡಿತೆಂದೇ ತಿಳಿಯಲಿ. 


ನ ಜಾನೇ ಚ ಕಥಂ ಪ್ರೀತಿಃ ಶೈನೇಯಸ್ಯಾದ್ಯ ಮಾಧವ । 
ಭವಿಷ್ಯತಿ ಹತೇ ಕರ್ಣೇ ಮಯಿ ಚಾಪಿ ಜಯಾಧಿಕೇ 11೨೯॥! 


ಕೃಷ್ಣ ನಾನಿಂದು ಕರ್ಣನನ್ನು ಕೊಂದು ವಿಜಯದಿಂದ ಅಧಿಕಕೀರ್ತಿಯನ್ನು 
ಪಡೆದುಕೊಂಡಾಗ ಸಾತ್ಯಕಿಗೆ ಎಂಥ ಸಂತೋಷವಾದೀತೆಂಬುದನ್ನು ನಾನು 
ಊಹಿಸಲಾರೆ. 


ಅಹಂ ಹತ್ವಾ ರಣೇ ಕರ್ಣಂ ಪುತ್ರಂ ಚಾಸ್ಯ ಮಹಾರಥಮ್‌ । 
ಪ್ರೀತಿಂ ದಾಸ್ಯಾಮಿ ಭೀಮಸ್ಯ ಯಮಯೋಃ ಸಾತ್ಯಕೇರಪಿ 11೩೦11 


ನಾನು ರಣದಲ್ಲಿ ಕರ್ಣನನ್ನು ಕೊಂದು ಅವನ ಪುತ್ರನಾದ ಮಹಾರಥ 
ವೃಷಸೇನನನ್ನೂ ಕೊಂದು ಭೀಮನಿಗೂ ನಕುಲ-ಸಹದೇವರಿಗೂ ಸಾತ್ಯಕಿಗೂ 
ಸಂತೋಷವನ್ನು ನೀಡುತ್ತೇನೆ. 


ಧೃಷ್ಟದ್ಯುಮ್ನಶಿಖಂಡಿಭ್ಯಾಂ ಪಾಂಚಾಲಾನಾಂ ಚ ಮಾಧವ । 
ಅದ್ಯಾನೃಣ್ಯಂ ಗಮಿಷ್ಯಾಮಿ ಹತ್ವಾ ಕರ್ಣಂ ಮಹಾರಣೇ HAO 


ದೃಷ್ಟದ್ಯುಮ್ನ ಮತ್ತು ಶಿಖಂಡಿಗಳಿಗೂ ಪಾಂಚಾಲವೀರರಿಗೂ ಇಂದು ನಾನು 
ಕರ್ಣನನ್ನು ಮಹಾರಣದಲ್ಲಿ ಕೊಂದು ಯಣ ಪರಿಹಾರ ಮಾಡಿಕೊಳ್ಳುತ್ತೇನೆ. 


ಅದ್ಯ ಪಶ್ಯಂತು ಸಂಗ್ರಾಮೇ ಧನಂಜಯಮಮರ್ಷಣಮ್‌ ।ಟ 
ಯುಧ್ಯಂತಂ ಕೌರವಾನ್‌ ಸಂಖೇ ಪಾತಯಂತಂ ಚ ಸೂತಜಮ್‌ । 
ಭವತ್ತಕಾಶೇ ವಕ್ಷ್ಯೇ ಚ ಪುನರೇವಾತ್ಮಸಂಸ್ತವಮ್‌ 11೩೨॥ 


ಕರ್ಣಪರ್ವ 293 


ನೀವೆಲ್ಲರೂ ಸಂಗ್ರಾಮದಲ್ಲಿ ಸಹನೆ ಇಲ್ಲದ ಈ ಅರ್ಜುನ, ಕೌರವರೊಡನೆ 
ಯುದ್ಧ ಮಾಡುವುದನ್ನೂ ಕರ್ಣನನ್ನು ವಧಿಸುವುದನ್ನೂ ಪ್ರತ್ಯಕ್ಷ ನೋಡಿರಿ. ಬಳಿಕ 
ನಿಮ್ಮ ಮುಂದೆ ಪುನಃ ನನ್ನ ಆತ್ಮಸುತಿ ಮಾಡಿಕೊಳ್ಳುವೆನು. 


ಧನುರ್ವೇದೇ ಮತ್ತಮೋ ನಾಸ್ತಿ ಲೋಕೇ 
ಪರಾಕ್ರಮೇ ವಾ ಮಮ ಕೋಶಸ್ತಿ ತುಲ್ಯಃ | 
ಕೋ ವಾಪ್ಯನ್ಯೋ ಮತ್ತಮೋಶಸ್ತಿ ಕ್ಷಮಾಯಾಂ 
ತಥಾ ಕ್ರೋಧೇ ಸದೃಶೋತನ್ಕೋ ನಮೇಶಸ್ತಿ 11೩೩ 


ಧನುರ್ವಿದ್ಯೆಯಲ್ಲಿ ಲೋಕದಲ್ಲಿ ನನಗೆ ಸಮಾನನಿಲ್ಲ ಪರಾಕ್ರಮದಲ್ಲಾಗಲಿ 
ನನಗೆ ಯಾರು ತುಲ್ಕ? ಕ್ಹಮೆಯಲ್ಲಿ ನನಗೆ ಸಮನು ಬೇರೆ ಯಾರು? ಹಾಗೇ 
ಕ್ರೋಧದಲ್ಲಿಯೂ ಸದ್ಭಶನು ನನಗಿಂತ ಬೇರೆ ಇಲ್ಲ 


ಅಹಂ ಧನುಷ್ಠಾನಸುರಾನ್‌ ಸುರಾಂಶ್ಚ 
ಸರ್ವಾಣಿ ಭೂತಾನಿ ಚ ಸಂಗತಾನಿ । 
ಸ್ವಬಾಹುವೀರ್ಯಾದ್‌ ಗಮಯೇ ಪರಾಭವಂ 
ಮತೌರುಷಂ ಎದ್ದಿ ಪರಂ ಪರೇಭ್ಯಃ NAVI 


ಬಿಲ್ಲಾರನಾದ ನಾನು ಅಸುರರನ್ನು ಸುರರನ್ನು ಎಲ್ಲ ಯೋಧರನ್ನೂ ಒಟ್ಟಾಗಿ 
ಬಂದರೂ ನನ್ನ ಬಾಹುಬಲದಿಂದ ಪರಾಭವಗೊಳಿಸಬಲ್ಲೆ ಪರರ ಎಲ್ಲ 
ಪೌರುಷಗಳಿಗಿಂತಲೂ ಮೇಲು ನನ್ನ ಪೌರುಷ. 


ಶರಾರ್ಚಿಷಾ ಗಾಂಡಿವೇನಾಹಮೇಕಃ 
ಸರ್ವಾನ್‌ ಕುರೂನ್‌ ಬಾಹ್ಲಿಕಾಂಶ್ಲಾಭಿಪತ್ಯ | 
ಹಿಮಾತ್ಯಯೇ ಕಕ್ಷಗತೋ ಯಥಾಗ್ನಿ- 
ಸ್ತಥಾ ದಹೇಯಂ ಸಗಣಾನ್‌ ಪ್ರಸಹ್ಯ 11೩೫1 


ಬಾಣದ ಜ್ವಾಲೆಯಿಂದ ಕೂಡಿದ ಗಾಂಡೀವ ಒಂದರಿಂದಲೆ ನಾನೊಬ್ಬನೇ 
ಕುರುಗಳನ್ನೂ ಬಾಹ್ಮಿಕರನ್ನೂ ಆಕ್ರಮಿಸಿ, ಬೇಸಿಗೆಯಲ್ಲಿ ಹುಲ್ಲಿನ ಪೊದೆಯಲ್ಲಿ ಬಿದ್ದ 
ಬೆಂಕಿಯಂತೆ ಪರಿವಾರ ಸಮೇತವಾಗಿ ಎಲ್ಲರನ್ನೂ ಬಲಾತ್ಕಾರವಾಗಿ ಸುಡಬಲ್ಲೆ 


ಪಾಣೌ ಪೃಷತ್ಕಾ ಲಿಖತಾ ಮಮೈತೇ 
ಧನುಶ್ಚ ಸವ್ಯೇ ನಿಹಿತಂ ಸಬಾಣಮ್‌ । 
ಪಾದೌ ಚ ಮೇ ಸರಥೌ ಸಧ್ದಜೌ ಚ 
ನ ಮಾದೃಶಂ ಯುದ್ಧಗತಂ ಜಯಂತಿ JEW] 


ನನ್ನ ಬಲ ಅಂಗೈಯಲ್ಲಿ ಬಾಣದ ಚಿಹ್ನೆಗಳು ಲಿಖಿತವಾಗಿವೆ. ಎಡ 
ಅಂಗೈಯಲ್ಲಿಯೂ ಧನುರ್ಬಾಣಗಳ ಚಿಹ್ನೆ ಇದೆ. ಎರಡೂ ಪಾದಗಳಲ್ಲಿ ರಥ 
ಮತ್ತು ಧ್ವಜಗಳ ಚಿಹ್ನೆಗಳಿವೆ. ನನ್ನಂಥವನು ಯುದ್ಧಕ್ಕೆ ನಿಂತರೆ ಅವನನ್ನು ಯಾರೂ 
ಗೆಲ್ಲಲಾರರು.' 


ಇತ್ಯೇವಮುಕ್ತಾ 5 ಚ್ಯುತಮೇಕವೀರಃ 
ಕ್ಷಿಪ್ರಂ ರಿಪುಕ್ಷಿತ್‌ ಕ್ಷತಜೋಪಮಾಕ್ಷಃ | 
ಭೀಮಂ ಮುಮುಕ್ಷುಃ ಸಮರೇ ಪ್ರಯಾತಃ 
ಕರ್ಣಸ್ಯ ಕಾಯಾಚ್ಚ ಶಿರೋ ಜಿಹೀರ್ಷುಃ AI 


ಹೀಗೆ ಕೃಷ್ಣನಿಗೆ ಹೇಳಿ ಅಸದೃಶವೀರನಾದ ಶತ್ರುನಾಶಕನಾದ ರಕದಂತೆ 
ಕೆಂಪಾದ ಕಣ್ಣುಳ್ಳ ಅರ್ಜುನನು. ಭೀಮನಿಗೆ ಯುದ್ಧದಿಂದ ಸ್ವಲ್ಪ ಬಿಡುವು 
ನೀಡುವುದಕ್ಕೂ ಕರ್ಣನ ಮೈಯಿಂದ ತಲೆಯನ್ನು ತೆಗೆಯುವುದಕ್ಕೂ ಬಯಸಿ 
ಸಮರಕ್ಕೆ ತೆರಳಿದ. 


ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ಕರ್ಣಪರ್ವಣಿ ಕೃಷ್ಣಾರ್ಜುನಸಂವಾದೇ ಅರ್ಜುನಸತ್ವವಚನಂ ನಾಮ 
ಏಕಸಪ್ಪತಿತಮೋಧ್ಯಾ ಯಃ 11೭೦ 


$, 
Noe 


ಕರ್ಣಪರ್ವ 295 


ಮಹಾಭಾರತತಾತ್ತರ್ಯನಿರ್ಣಯ 


ನಿವಾರ್ಯ ಕರ್ಣಂ ಚ ಶರೈರಮುಷ್ಯ 
ಸೂನೋಃ ಸುಷೇಣಸ್ಯ ಶಿರಶ್ಚಕರ್ತ । 
ಪಪಾತ ಭೂಮೌ ಸ ಪಿತು: ಸಮೀಪೇ 
ಯಥಾ ಹತಃ ಸತ್ಯಸೇನೋಮುನೈವ | 
ಯಥೈವ ಕರ್ಣಾವರಜೌ ಪುರೈವ 
ನಿಶಾಯುದ್ದೇ ಕರ್ಣಪುರಃ ಪ್ರಪಾತಿತೌ WW ೮೦ I 


ಭೀಮ, ಕರ್ಣನನ್ನು ಬಾಣಗಳಿಂದ ತಡೆದು ಅವನ ಮಗನಾದ ಸುಷೇಣನ 
ಶಿರವನ್ನು ಕತ್ತರಿಸಿದ. ಹಿಂದೆ ಭೀಮನಿಂದಲೆ ಹತನಾದ ಸತ್ಯಸೇನ ಹೇಗೆ ಕರ್ಣನ 
ಬಳಿಯಲ್ಲಿಯೆ ಬಿದ್ದನೋ ಹಿಂದೆ ರಾತ್ರಿ ಯುದ್ಧದಲ್ಲಿ ಭೀಮನಿಂದಲೆ ಕರ್ಣನ 
ಇಬ್ಬರು ತಮ್ಮಂದಿರು ಕರ್ಣನ ಎದುರಿಗೇ ನೆಲದಲ್ಲಿ ಹೇಗೆ ಬೀಳಿಸಲ್ಪಟ್ಟರೋ ಹಾಗೇ 
ಈ ಸುಷೇಣನೂ ತಂದೆಯ ಬಳಿಯಲ್ಲಿಯೆ ನೆಲದಲ್ಲಿ ಬಿದ್ದ 


ಕೈ 
ಳ್ಳಿ 


ಎಪ್ಪತ್ತೆರಡನೆಯ ಅಧ್ಯಾಯ 


ಭೀಮನಿಂದ ಕರ್ಣಪುತ್ರ ಸುಷೇಣನ ವಧ. ಉತ್ತಮೌಜ ಕೃಪನನ್ನು 
ವಿರಥನನ್ನಾಗಿ ಮಾಡಿದ. ಅಶ್ವತ್ಥಾಮ ಕೃಪನನ್ನು ಕಾಪಾಡಿದ. 


ಧೃತರಾಷ್ಟ್ರಃ 
ಸಮಾಗಮೇ ಪಾಂಡವಸೃಂಜಯಾನಾಂ 
ಮಹಾಭಯೇ ಮಾಮಕಾನಾಮಗಾಧೇ | 


ಧನಂಜಯೇ ತಾತ ರಣಾಯ ಯಾತೇ 
ಬಭೂವ ತದ್‌ ಯುದ್ಧಮಥೋ ನು ಕೀದೃಕ್‌ Hou 


ಧೃತರಾಷ್ಟ್ರ ನುಡಿದ ಸಂಜಯ, ಪಾಂಡವ ಸ್ಫಂಜಯರಿಗೂ ನಮ್ಮವರಿಗೂ 
ಅಗಾಧವಾದ ಮಹಾಭಯಂಕರ ಯುದ್ಧ ನಡೆಯುತ್ತಿದ್ದಾಗ ಧನಂಜಯನು ರಣಕ್ಕೆ 
ಬಂದಿದ್ದಾನೆ, ಆಗ ಆ ಯುದ್ದ ಯಾವ ರೀತಿ ನಡೆಯಿತು? 


296 ಮಹಾಭಾರತ 


ಸಂಜಯಃ 


ತೇಷಾಮನೀಕಾನಿ ಬೃಹದ್‌ಧ್ವಜಾನಿ 

ರಣೇ ಸಮೃದ್ಧಾನಿ ಸಮಾಗತಾನಿ । 
ಭೇರೀನಿನಾದೈರ್ಮುಖರಾಣ್ಯಗರ್ಜನ್‌ 

ಮೇಘಾ ಯಥಾ ಪ್ರಾವೃಷಿ ತೋಯಪೂರ್ಣಾಃ ISU 


ಸಂಜಯನು ನುಡಿದ ದೊಡ್ಡ ಧ್ವಜಯುಕವಾದ ಬಲಸಮೃದ್ಧವಾದ ಅವರ 
ಸೈನ್ಯಗಳು ರಣದಲ್ಲಿ ಪರಸ್ಪರ ಇದಿರಾದಾಗ ಭೇರೀನಾದದಿಂದ ಶಬ್ದಮಾಡುತ್ತ 
ಮಳೆಗಾಲದಲ್ಲಿ ನೀರು ತುಂಬಿದ ಮೋಡಗಳಂತೆ ಗರ್ಜಿಸಿದುವು. 


ಮಹಾಗಜಾಭ್ರಸ್ರುತಶೋಣಿತೌಘಂ 
ವಾದಿತ್ರನೇಮೀತಳಶಬ್ಧವಚ್ಚ! 
ಹಿರಣ್ಯಚಿತ್ರಾಯುಧವೈದ್ಯುತಂ ಚ 
ಶರಾಸಿನಾರಾಚಮಹಾಸ್ಪಃ ಧಾರಮ್‌ 11೩1। 


ಆ ಯುದ್ಧ ಹೇಗಿತ್ತೆಂದರೆ, ಮಹಾಗಜಗಳೆಂಬ ಮೋಡಗಳಿಂದ ನೆತ್ತರಿನ ಮಳೆ 
ಸುರಿದಂತಿತ್ತು ರಣವಾದ್ಯ ರಥಚಕ್ರ ಧನುಷ್ಯಂಕಾರಗಳೆಂಬ ಗುಡುಗುಗಳು 
ಕೇಳಿಬರುತಿದ್ದುವು. ಬಂಗಾರದ ಸುಂದರ ಆಯುಧಗಳ ಮಿಂಚು ಹೊಳೆಯುತಿತ್ತು 
ಶರ ಅಸಿ ನಾರಾಚ ಮುಂತಾದ ಮಹಾ ಅಸ್ಪಗಳ ಜಲಧಾರೆ ಸುರಿಯುತಿತ್ತು 


ತದ್ಧಿ ೀಮವೇಗಂ ರುಧಿರೌಘವಾಹಿ 
ಖಡ್ಗಾಕುಲಂ ಕ್ಷತ್ರಿಯಜೀವವಾಹಿ । 
ಅನಾರ್ತವಂ ಕ್ರೂರಮನಿಷ್ಠವರ್ಷಂ 
ಬಭೂವ ತತ್ತಂಹರಣಂ ಪ್ರಜಾನಾಮ್‌ 11೪॥ 


ಅಕಾಲಿಕವಾದ ಕ್ರೂರವಾದ ಅನಿಷ್ಟವಾದ ಮಳೆ ಇದು ಭಯಂಕರವೇಗ 
ಉಳ್ಳದ್ದು ನೆತ್ತರಿನ ಹೊಳೆಯನ್ನು ಹರಿಸಿತು. ಖಡ್ಗಗಳಿಂದ ತುಂಬಿದ್ದು ಕೃತ್ರಿಯ 
ವೀರರ ಜೀವಗಳನ್ನು ಕೊಚ್ಚಿಕೊಂಡು ಹೋಯಿತು. ಕ್ಚತ್ರಿಯವೀರರೆಲ್ಲರ 
ಹತ್ಯಾಕಾಂಡ ರೂಪವಾಯಿತು. 


ಕರ್ಣಪರ್ವ 297 


ಏಕಂ ರಥಂ ಸಂಪರಿವಾರ್ಯ ಮೃತ್ಯುಂ 
ನಯನ್ರ್ಯನೇಕೇ ಚ ರಥಾಃ ಸಮೇತಾಃ । 
ಏಕಸ್ತಥೈಕಂ ರಥಿನಂ ರಥಾಗ್ರ್ಯಾಂ- 
ಸ್ತಥಾ ರಥಶ್ಚಾಪಿ ರಥಾನನೇಕಾನ್‌ 11೫11 
ಒಬ್ಬ ರಥಿಕನನ್ನು ಅನೇಕ ರಥಿಕರು ಸುತುವರಿದು ಅವನನ್ನು ಮೃತ್ಯುವಿನ ಬಳಿಗೆ 
ಒಯ್ದರು. ಒಬ್ಬ ರಥಿಕನು ಒಬ್ಬ ರಥಿಕನನ್ನು ಹಾಗೇ ಒಬ್ಬ ರಥಿಕನು ಅನೇಕ 
ಶ್ರೇಷ್ಠರಥಿಕರನ್ನು ಯಮಾಲಯಕ್ಕೆ ಕಳಿಸಿದರು. 
ರಥಂ ಸಸೂತಂ ಸಹಯಂ ಚ ಕಂಚಿತ್‌ 


ಕಶ್ಲಿದ್‌ ರಥೀ ಮೃತ್ಯುವಶಂ ನಿನಾಯ | 
ನಿನಾಯ ಚಾಪ್ಯೇಕಗಜೇನ ಕಶ್ಲಿದ್‌ 


 ರಥಾನ್‌ ಬಹೂನ್‌ ಮೃತ್ಯುವಶೇ ತಥಾಶ್ಚಾನ್‌ TAT 
ರಥಾನ್‌ ಸೂತಾನ್‌ ಸಹಯಾನ್‌ ಗಜಾಂಶ್ಚ 
ಸರ್ವಾನರೀನ್‌ ಮೃತ್ಯುವಶಂ ಶರೌಫಃ I 
ನಿನ್ಯೇ ಹಯಾಂಶ್ಚೈವ ತಥಾ ಸಸಾದೀನ್‌ 
ಪದಾತಿಸಂಘಾಂಶ್ಚ ತಥೈವ ಪಾರ್ಥಃ 11೭1! 


ಒಬ್ಬ ರಥಿಕನು ಇನ್ನೊಬ್ಬ ರಥಿಕನನ್ನು ಸಾರಥಿ ಅಶ್ವಗಳ ಸಮೇತವಾಗಿ 
ಮೃತ್ಯುವಶಕ್ಕೆ ಕಳಿಸಿದ. ಒಬ್ಬ ಗಜಾರೋಹಿಯು ಒಂದು ಗಜದಿಂದ ಬಹು 
ಸಾರಧಿಗಳನ್ನು ಅಶ್ವಗಳನ್ನು ಮೃತ್ಯುವಶಕ್ಕೆ ಕಳಿಸಿದ. ಆದರೆ ಪಾರ್ಥನೊಬ್ಬನೇ ರಥ 
ಸಾರಥಿ ಅಶ್ವ ಗಜ ಗಜಸೈೆನಿಕರನ್ನು ಅಶ್ವಾರೋಹಿಸಮೇತ ಅಶ್ವಗಳನ್ನು ಪದಾತಿ 
ಸಮೂಹಗಳನ್ನು ಎಲ್ಲ ಶತ್ರುಗಳನ್ನೂ ಬಾಣಪ್ರವಾಹಗಳಿಂದ ಮೃತ್ಯುವಶಕ್ಕೆ ಕಳಿಸಿದ. 
ಕೃಪಃ ಶಿಖಂಡೀ ಚ ರಣೇ ಸಮೇತೌ 
ದುರ್ಯೋಧನಂ ಸಾತೃಕಿರಭ್ಯಗಚ್ಛತ್‌ । 
ಶ್ರುತಶ್ರವಾ ದ್ರೋಣಸುತೇನ ಸಾರ್ಧಂ 
ಯುಧಾಮನ್ಯುಶ್ಚಿತ್ರಸೇನೇನ ಚಾಪಿ 11೮11 


ಕೃಪನೂ ಶಿಖಂಡಿಯೂ ರಣದಲ್ಲಿಇದಿರಾದರು. ದುರ್ಯೋಧನನನ್ನು ಸಾತ್ಯಕಿ 


298 ಮಹಾಭಾರತ 


ಇದಿರಿಸಿದ. ಶ್ರುತಶ್ರವನು ಅಶ್ವತ್ಥಾಮನೊಡನೆ ಮತ್ತು ಯುಧಾಮನ್ಯು 
ಚಿತ್ರಸೇನನೊಡನೆ ರಣಕ್ಕೆ ನಿಂತರು. 


ಕರ್ಣಸ್ಯ ಪುತ್ರಂ ತು ರಥೀ ಸುಷೇಣಂ 
ಸಮಾಗತಃ ಸೃಂಜಯಶ್ಚೋತ್ತಮೌಜಾಃ | 
ಗಾಂಧಾರರಾಜಂ ಸಹದೇವ: ಕ್ಷುಧಾರ್ತೋ 
ಮಹರ್ಷಭಂ ಸಿಂಹ ಇವಾಭ್ಯಧಾವತ್‌ 11೯11 


ಕರ್ಣಪುತ್ರನಾದ ಸುಷೇಣನನ್ನು ಸೃಂಜಯರ ಕಡೆಯ ಉತ್ತಮೌಜನು 
ರಣದಲ್ಲಿ ಇದಿರಿಸಿದನು. ಹಸಿದ ಸಿಂಹವು ದೊಡ್ಡ ಎತನ್ನು ಆಕ್ರಮಿಸುವಂತೆ 
ಸಹದೇವನು ಶಕುನಿಯನ್ನು ಆಕ್ರಮಿಸಿದ. 


ಶತಾನೀಕೋ ನಾಕುಲಿಃ ಕರ್ಣಪುತ್ರಂ 
ಯುವಾ ಯುವಾನಂ ವೃಷಸೇನಂ ಶರೌಫೈ । 
ಸಮಾರ್ದಯತ್‌ ಕರ್ಣಸುತಶ್ಚ ವೀರಃ 
ಪಾಂಚಾಲೇಯಂ ಶರವರ್ಪೈರನೇಕ್ಳೈಃ eel 


ಯುವಕನಾದ ನಕುಲಪುತ್ರ ಶತಾನೀಕನು ಯುವಕನಾದ ಕರ್ಣಪುತ್ರ ವೃಷಸೇನ 
ನನ್ನು ಬಾಣಪ್ರವಾಹಗಳಿಂದ ಪೀಡಿಸಿದ. ವೀರ ಕರ್ಣಪುತ್ರನೂ ಪಾಂಚಾಲೀ 
ನಕುಲರ ಪುತ್ರನಾದ ಆ ಶತಾನೀಕನನ್ನು ಅನೇಕ ಬಾಣವೃಷ್ಟಿಗಳಿಂದ ಪೀಡಿಸಿದ. 


ರಥರ್ಷಭಃ ಕೃತವರ್ಮಾಣಮಾರ್ಚ್ಛ- 

ನ್ಮಾದ್ರೀಪುತ್ರೋ ನಕುಲಶ್ಚಿತ್ರಯೋಧೀ । 
ಪಾಂಚಾಲಾನಾಮಧಿಪೋ ಯಾಜ್ಞಸೇನಿಃ 

ಸೇನಾಪತಿಂ ಕರ್ಣಮಾರ್ಚ್ಚತ್‌ ಸಸೈನ್ಯಮ್‌ 11೧೧॥ 


ಸುಂದರವಾಗಿ ಯುದ್ಧಮಾಡುವ ಶ್ರೇಷ್ಠರಥಿಕನಾದ ಮಾದ್ರೀಪುತ್ರ ನಕುಲನು 
ಕೃತವರ್ಮನನ್ನು ಇದಿರಿಸಿದ. ಪಾಂಚಾಲ ಸೇನಾಧಿಪತಿಯಾದ ಧೃಷ್ಟದ್ಯುಮ್ನನು 
ಕೌರವಸೇನಾಧಿಪತಿಯಾದ ಕರ್ಣನನ್ನೂ ಅವನ ಸೈನ್ಯವನ್ನೂ ಇದಿರಿಸಿದ. 


ಕರ್ಣಪರ್ವ 299 


ದುಃಶಾಸನೋ ಭಾರತ ಭಾರತೀ ಚ 
ಸಂಶಪ್ತಕಾನಾಂ ಪೃತನಾ ಸಮೃದ್ಧಾ । 
ಭೀಮಂ ರಣೇ ಶಸ್ತ್ರಭ್ಛತಾಂ ವರಿಷ್ಠಂ 
ತದಾ ಸಮಾಚ್ಛಃ ೯ತ್ತಮಸಹ್ಯವೇಗಮ್‌ O೨1 


ರಾಜನೆ, ದುಃಶಾಸನನೂ ಸಮೃದ್ಧವಾದ ಕೌರವಸ್ಥೆನ್ಯವೂ ಸಂಶಪಕ ಸೈನ್ಯವೂ 
ಸೇರಿ ಶಸ್ತ್ರಧಾರಿಗಳಲ್ಲಿ ಶ್ರೇಷ್ಠನಾದ ಸಹಿಸಲಾಗದ ವೇಗದವನಾದ ಒಬ್ಬ ಭೀಮನನ್ನು 
ಆಗ ರಣದಲ್ಲಿ ಇದಿರಿಸಿದರು. 


ಕರ್ಣಾತ್ಮಜಂ ತತ್ರ ಜಘಾನ ಶೂರ- 
ಸ್ತನುಚ್ಛಿದಾ ಸೋತ್ತಮೌಜಾಃ ಪ್ರಸಹ್ಯ । 
ತಸ್ಯೋತ್ತಮಾಂಗಂ ನಿಪಪಾತ ಭೂಮೌ 
ನಿನಾದಯದ್‌ ಗಾಂ ನಿನದೇನಖಂ ಚ 11೧೩ 


ಉತಮೌಜನಿಂದ ಯುಕನಾದ ಆ ಶೂರ ಭೀಮನು ಕರ್ಣಪುತ್ರನಾದ 
ಸುಷೇಣನನ್ನು ಶರೀರನಾಶಕವಾದ ಬಾಣದಿಂದ ಬಲವಾಗಿ ಹೊಡೆದ. ಅವನ 
ಶಿರವು ಆರ್ತನಾದದಿಂದ ಭೂಮ್ಯಂತರಿಕ್ಷಗಳಲ್ಲಿ ಪ್ರತಿಧ್ವನಿ ಉಂಟುಮಾಡುತ್ತ 
ಭೂಮಿಯಲ್ಲಿ ಬಿದ್ದಿತು. 
ನಿರ್ಣಯದಲ್ಲಿ ಹೇಳಿದಂತೆ ಸುಷೇಣನನ್ನು ಕೊಂದವನು, ಹಿಂದಿನ 
ಶ್ಲೋಕದಲ್ಲಿ ಉಕ್ತನಾದ, ಭೀಮ. ಉತ್ತಮೌಜ ಅವನಿಗೆ ಚಕ್ರರಕ್ಷಕನಾಗಿದ್ದ. 
ಮುದೆ 17ನೇ ಶ್ಲೋಕದಲ್ಲಿ ಇದು ಸ್ಪಷ್ಟವಾಗುತ್ತದೆ. 
ಸುಷೇಣಶೀರ್ಷಂ ಪತಿತಂ ಪೃಥಿವ್ಯಾಂ 
ವಿಲೋಕ್ಯ ಕರ್ಣೋsಥ ತದಾರ್ತರೂಪಃ । 
ಕ್ರೋಧಾದ್ಧಯಾಂಸ್ತಸ್ಯ ರಥಂ ಧ್ವಜಂ ಚ 
ಬಾಣೈಃ ಸುಘೋರೈರ್ನಿಶಿತೈರ್ನ್ಯಕೃಂತತ್‌ 11೧೪ 
ತನ್ನ ಮಗ ಸುಷೇಣನ ತಲೆ ನೆಲದಲ್ಲಿ ಬಿದ್ದಿದ್ದನ್ನು ಕಂಡು ಕರ್ಣನು 
ದುಖಾರ್ತನಾಗಿ ಕ್ರೋಧದಿಂದ ಉತ್ತಮೌಜಸನ ಕುದುರೆಗಳನ್ನೂ ರಥವನ್ನೂ 
ಧ್ವಜವನ್ನೂ ಹರಿತವಾದ ಘೋರವಾದ ಬಾಣಗಳಿಂದ ಕತ್ತರಿಸಿದ. 


300 ಮಹಾಭಾರತ 


ಸ ತೂತ್ತಮೌಜಾ ನಿಶಿತೈಃ ಪೃಷತ್ನೆ Hy 
ರ್ವಿವ್ಯಾಧ ಖಡ್ಸೇನ ಚ ಭಾಸ್ಪರೇಣ I 
ಪಾರ್ಷ್ಲಿಂ ಹಯಾಂಶ್ಚೈವ ಕೃಪಸ್ಯ ಹತ್ವಾ 
ಶಿಖಂಡಿವಾಹಂ ಸ ತತೋತಭ್ಯರೋಹತ್‌ 11೧೫1! 


ಉತ್ತಮೌಜನು ಕರ್ಣನನ್ನು ಹರಿತವಾದ ಬಾಣಗಳಿಂದ ಹೊಡೆದ ಮತ್ತು 
ಹೊಳೆಯುವ ಖಡ್ಗದಿಂದ ಕೃಪನ ಪೃಷ್ಠರಕ್ಕಕನನ್ನೂ ಅಶ್ವಗಳನ್ನೂ ವಧಿಸಿ 
ಶಿಖಂಡಿಯ ರಥವನ್ನೇರಿದ. 
ಕೃಪಂ ತು ದೃಷ್ಟ್ವಾ ವಿರಥಂ ರಥಸ್ಟೋ 
ನೈಚ್ಛಚ್ಛರೈಸ್ತಾಡಯಿತುಂ ಶಿಖಂಡೀ । 
ತಂ ದ್ರೌಣಿರಾವಾರ್ಯ ರಥಂ ಕೃಪಂ ಸ್ಥ 
ಸಮುಜ್ಜಹ್ರೇ ಪಂಕಗತಾಂ ಯಥಾ ಗಾಮ್‌ MOLI 


ಕೃಪನು ರಥರಹಿತನಾಗಿದ್ದನ್ನು ಕಂಡು ರಥದಲ್ಲಿದ್ದ ಶಿಖಂಡಿ ಬಾಣಗಳಿಂದ 
ಹೊಡೆಯಲು ಇಚ್ಛಿಸಲಿಲ್ಲ ಅವನನ್ನು ಅಶ್ವತ್ಥಾಮನು ತಡೆದು ನಿಲ್ಲಿಸಿ, ಕೆಸರಲ್ಲಿ 
ಸಿಕ್ಕಿಕೊಂಡ ಹೆಸುವನ್ನೆತುವಂತೆ ರಥಿಕನಾದ ಕೃಪನನ್ನು ಕಾಪಾಡಿದನು. 


ಹಿರಣ್ಯವರ್ಮಾ ನಿಶಿತೈಃ ಪೃಷತ್ಥೆ ರ್ಜ 
ಸ್ತವಾತ್ಮಜಾನಾಮನಿಲಾತ್ಮಜೋ ವೈ । 
ಅತಾಪಯತ್‌ ಸೈನ್ಯಮತೀವ ಭೀಮಃ 
ಕಾಲೇ ಶುಚೌ ಮಧ್ಯಗತೋ ಯಥಾರ್ಕಃ 11೧೭॥॥ 


ಬಂಗಾರದ ಕವಚಧರಿಸಿದ ಭೀಮನು ಹರಿತವಾದ ಬಾಣಗಳಿಂದ ನಿನ್ನ ಮಕ್ಕಳ 
ಸೈನ್ಯವನ್ನು ಆಷಾಢಮಾಸದ ಆಗಸದಲ್ಲಿ ನಡುನೆತಿಗೆ ಬಂದ ಸೂರ್ಯನಂತೆ ಅತೀವ 
ತಾಪಗೊಳಿಸಿದ. 


ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ಕರ್ಣಪರ್ವಣಿ ಸಂಕುಲಯುದ್ಧಂ ನಾಮ ದ್ವಿಸಪ್ರತಿತಮೋ5ಧ್ಯಾಯಃ 1೭.೨1 


ಕ್ಕೆ 
ಳ್ಳ 


ಕರ್ಣಪರ್ವ 301 


ಮಹಾಭಾರತತಾತ್ತರ್ಯನಿರ್ಣಯ 


ಭೀಮಸ್ತದಾ ಶತ್ರುಬಲಂ ಸಮಸ್ತಂ 
ವಿದ್ರಾವಯಾಮಾಸ ಜಘಾನ ಚಾಜೌ । 
ವೀರಾನ್‌ ರಣಾಯಾಭಿಮುಖಾನ್‌ ಸ್ಹಯಂತ್ರಾ 
ಕುರ್ವಂಶ್ಚವಾರ್ತಾ ರಮಮಾಣ ಏವ I ೧೩೯॥ 


ಭೀಮ ಆಗ ಸಾರಥಿ ವಿಶೋಕನೊಡನೆ ವಿನೋದವಾಗಿ ಮಾತನಾಡುತ್ತ 
ಆನಂದಿಸುತ್ತಲೆ ಸಮಸ್ತ ಶತ್ರುಸೇನೆಯನ್ನು ಓಡಿಸಿದ. ಯುದ್ಧಕ್ಕೆ ಎದುರಾದ 
ವೀರರನ್ನು ಕೊಂದ. 


ತ್ರ 
Roce 


ಎಪ್ಪತ್ತಮೂರನೆಯ ಅಧ್ಯಾಯ 
ಸಾರಥಿ ವಿಶೋಕನೊಡನೆ ವಿನೋದದ ಮಾತುಗಳನ್ನಾಡುತ್ತ 
ಭೀಮನು ಶತ್ರುಸೈನ್ಯವನ್ನು ಓಡಿಸುತ್ತಾನೆ. 
ಸಂಜಯಃ 


ಅಥ ತ್ವಿದಾನೀಂ ತುಮುಲೇ ವಿಮರ್ದೇ 
ದ್ವಿಷದ್ಧಿರೇಕೋ ಬಹುಭಿಃ ಸಮಾವೃತಃ । 
ಮಹಾಭಯೇ ಸಾರಥಿಮಿತ್ಯುವಾಚ 
ಭೀಮಶ್ಚಮೂಂ ವಾರಯನ್‌ ಧಾರ್ತರಾಷ್ಟಿ "ಮ್‌ Holl 
ಸಂಜಯ ನುಡಿದ ಈಗ ಮಹಾಭಯಂಕರವಾಗಿ ಈ ತುಮುಲ ಸಂಗ್ರಾಮ 
ದಲ್ಲಿ ಬಹುಶತ್ರುಗಳಿಂದ ಸುತುವರಿಯಲ್ಪಟ್ಟ ಒಬ್ಬ ಭೀಮನು ಕೌರವಸ್ಥೆನ್ಯವನ್ನು 
ತಡೆಯುತ್ತ ಸಾರಥಿಯಾದ ಅಶೋಕನಿಗೆ ನುಡಿದ. 


ತ್ವಂ ಸಾರಥೇ ಯಾಹಿ ಜವೇನ ವಾಹೈ- 
ರ್ನಯಾಮ್ಯೇತಾನ್‌ ಧಾರ್ತರಾಷ್ಟಾನ್‌ ಯಮಾಯ 11೨11 


ಸಾರಥಿಯೆ, ನೀನು ಅಶ್ವಗಳಿಂದ ವೇಗವಾಗಿ ರಥವನ್ನು ನಡೆಸು. ಈ 
ಕೌರವರನ್ನು ಯಮನಿಗೆ ಕಳಿಸುತ್ತೇನೆ. 


302 ಮಹಾಭಾರತ 


ಸಂಚೋದಿತೋ ಭೀಮಸೇನೇನ ಚೈವಂ 
ಸ ಸಾರಥಿಃ ಪುತ್ರಬಲಂ ತ್ವದೀಯಮ್‌ । 
ಪ್ರಾಯಾತ್‌ ತತಃ ಸತ್ತರಮುಗ್ರವೇಗೋ 
ಯತೋ ಯತೋ ಭೀಮಸೇನೋತಭ್ಯಗರ್ಜತ್‌ TENT 


ಭೀಮಸೇನ ಹೀಗೆ ಹೇಳಿದಾಗ ಉಗ್ರವೇಗವುಳ್ಳ ಸಾರಥಿಯು ಭೀಮನು 
ಯಾವ ಯಾವ ಕಡೆಗೆ ಗರ್ಜನೆ ಮಾಡಿದನೋ ಆ ಕಡೆಗೆ ನಿನ್ನ ಮಕ್ಕಳ 
ಸೈನ್ಯದೊಳಕ್ಕೆ ರಥವನ್ನು ವೇಗವಾಗಿ ನಡೆಸಿದ. 


ತತೋತಪರೇ ನಾಗರಥಾಶಪತ್ತಿಭಿಃ 
ಪ್ರತ್ಯುದ್ಯಯುಃ ಕುರವಸ್ತಂ ಸಮಂತಾತ್‌ । 
ಭೀಮಸ್ಯ ವಾಹಾಗ್ಯಮುದಾರವೇಗಂ 
ಸಮಂತತೋ ಬಾಣಗಣೈರ್ನಿಜಫ್ಗುಃ 11೪1 


ಆಗ ಶತ್ರುಗಳಾದ ಕೌರವರು ಭೀಮನನ್ನು ಎಲ್ಲೆಡೆ ಗಜ ರಥ ಅಶ್ವ ಪದಾತಿ 
ಸೈನ್ಯಗಳಿಂದ ಇದಿರಿಸಿದರು. ಬಹಳ ವೇಗವುಳ್ಳ ಭೀಮನ ಶ್ರೇಷ್ಠವಾದ 
ಕುದುರೆಯನ್ನು ಎಲ್ಲೆಡೆ ಬಾಣಸಮೂಹಗಳಿಂದ ಹೊಡೆದರು. 


ತತಃ ಶರಾನಾಪತತೋ ಮಹಾತ್ಮಾ 
ಚಿಚ್ಛೇದ ಬಾಣೈಸ್ತಪನೀಯಪುಂಖೈ: | 
ತೇ ವೈ ನಿಪೇತುಸ್ತಪನೀಯಪುಂಖಾ 
ದ್ವಿಧಾ ತ್ರಿಧಾ ಭೀಮಶರೈರ್ನಿಕೃತ್ತಾಃ 11೫1! 


ಆಗ ಮಹಾತ್ಮ ಭೀಮಸೇನನು, ಶತ್ರುಗಳ ಬಾಣಗಳು ಬರುತಿದ್ದಂತೆಯೆ, 
ಬಂಗಾರದ ಪುಕ್ಕಉಳ್ಳ ಬಾಣಗಳಿಂದ ಕತ್ತರಿಸಿದ. ಬಂಗಾರದ ಪುಕ್ಕಉಳ್ಳ ಆ ಶತ್ರು 
ಗಳ ಬಾಣಗಳು ಭೀಮನ ಬಾಣಗಳಿಂದ ಎರಡಾಗಿ ಮೂರಾಗಿ ಕಡಿದುಬಿದ್ದುವು. 


ತತೋ ರಾಜನ್ನಾಗರಥಾಶ್ಚಯೂನಾಂ 
ಭೀಮಾಹತಾನಾಂ ತವ ರಾಜಮಧ್ಯೇ I 
ಘೋರೋ ನಿನಾದ: ಪ್ರಬಭೌ ನರೇಂದ್ರ 
ವಜ್ರಾಹತಾನಾಮಿವ ಪರ್ವತಾನಾಮ್‌ We 


ಕರ್ಣಪರ್ವ 303 


ರಾಜನೆ, ಆಗ, ನಿನ್ನ ಕಡೆಯ ರಾಜರ ನಡುವೆ ಗಜ ರಥ ಅಶ್ವಾರೋಹಿ 
ಯುವಕರು ಭೀಮನಿಂದ ಹೊಡೆಸಿಕೊಂಡಾಗ, ವಜ್ರದ ಆಘಾತಕ್ಕೊಳಗಾದ 
ಪರ್ವತಗಳ ಧ್ವನಿಯಂತೆ ಘೋರವಾದ ಆರ್ತನಾದ ಕೇಳಿಬಂದಿತು. 


ತೇ ವಧ್ಯಮಾನಾಶ್ವ ನರೇಂದ್ರಮುಖ್ಯಾ 
ನಿರ್ಭಿನ್ನಾ ವೈ ಭೀಮಸೇನಪ್ರವೇಕೈಃ । 
ಭೀಮಂ ಸಮಂತಾತ್‌ ಸಮರೇsಧ್ಯರೋಹನ್‌ 
ವೃಕ್ಷಂ ಶಕುಂತಾ ಇವ ಜಾತಪಕ್ಷಾಃ TEA 


ಆ ರಾಜರು ಭೀಮಸೇನನ ಬಾಣಗಳಿಂದ ಹೊಡೆಸಿಕೊಳ್ಳುತ್ತ ಬಹಳ 
ಗಾಯಗೊಂಡು, ರೆಕ್ಕೆ ಬಲಿತ ಹಕ್ಕಿಗಳು ಮರವನ್ನು ಮುತುವಂತೆ, ಭೀಮಸೇನನನ್ನು 
ರಣದಲ್ಲಿ ಎಲ್ಲ ಕಡೆ ಮುತಿದರು. 


ತತೋsಭಿಯಾತೇ ತವ ಸೈನ್ಯೇ ಸಭೀಮಃ 
ಪ್ರಾದುಶ್ಚಕ್ರೇ ವೇಗಮನಂತವೇಗಃ । 
ಯಥಾನ್ರಕಾಲೇ ಕ್ಷಪಯನ್‌ ದಿಧಕ್ಷು- 
ರ್ಭೂತಾಂತಕೃತ್‌ ಕಾಲ ಇವಾತ್ತದಂಡಃ ISI 
ನಿನ್ನ ಸೈನ್ಯ ಹೀಗೆ ಮುತ್ತಿಗೆ ಹಾಕಿದಾಗ ಅನಂತ ವೇಗಶಾಲಿಯಾದ ಭೀಮನು, 
ಪ್ರಳಯಕಾಲದಲ್ಲಿನಾಶಮಾಡಲು ಸುಡಲು ಬಯಸುವ ಕಾಲಯಮನು ದಂಡವನ್ನು 
ಹಿಡಿಯುವಂತೆ, ತನ್ನ ವೇಗವನ್ನು ವ್ಯಕ್ತಗೊಳಿಸಿದ, ಕೈಗೆ ಎತ್ತಿಕೊಂಡ. 


ತಸ್ಯಾತಿವೇಗಸ್ಯ ರಣೇತತಿವೇಗಂ 
ನಾಶಕ್ನುವನ್‌ ಧಾರಯಿತುಂ ತ್ತದೀಯಾಃ । 
ವ್ಯಾತ್ತಾನನಸ್ಯಾಪತತೋ ಯಥೈವ 
ಕಾಲಸ್ಯ ಕಾಲೇ ಹರತಃ ಪ್ರಜಾವೈ Tal 
ಅತಿವೇಗಶಾಲಿಯಾದ ಆ ಭೀಮನ ವೇಗವನ್ನು ರಣದಲ್ಲಿ ತಡೆದುಕೊಳ್ಳಲು 
ನಿನ್ನ ಕಡೆಯವರು ಶಕ್ತರಾಗಲಿಲ್ಲ ಪ್ರಳಯಕಾಲದಲ್ಲಿ ಎಲ್ಲರನ್ನೂ ಸಂಹರಿಸುವ 
ಮೃತ್ಯು ಬಾಯೆರೆದು ವೇಗವಾಗಿ ಬಂದಾಗ ಪ್ರಾಣಿಗಳು ಅದನ್ನು 
ತಡೆದುಕೊಳ್ಳಲಾರವು ಹೇಗೋ ಹಾಗೆ. 


304 ಮಹಾಭಾರತ 


ತತೋ ಬಲಂ ಭಾರತ ಭಾರತಾನಾಂ 
ಪ್ರದಹ್ಯಮಾನಂ ಸಮರೇ ಮಹಾತ್ಮನಾ । 
ಭೀತಂ ದಿಶೋ5ಕೀರ್ಯತ ಭೀಮನುನ್ನಂ 
ಮಹಾನಿಲೇನಾಭ್ರಗಣೋ ಯಥೈವ Hoo 


ರಾಜನೆ, ಕೌರವರ ಸೈನ್ಯವು ಸಮರದಲ್ಲಿ ಮಹಾತ್ಮಭೀಮನಿಂದ ದಗ್ಗವಾಗುತ್ತ 
ಮಹಾಬಿರುಗಾಳಿಯಿಂದ ಭಯಂಕರವಾಗಿ ಹೊಡೆಸಿಕೊಂಡ ಮೋಡಸಮೂಹ 
ಚದುರಿಹೋಗುವಂತೆ, ಭಯಭೀತವಾಗಿ ಎಲ್ಲ ದಿಕ್ಕುಗಳಲ್ಲಿ ಚದುರಿತು. 


ತತೋ ಧೀಮಾನ್‌ ಸಾರಥಿಮಬ್ರವೀದ್‌ ಬಲೀ 
ಸ ಭೀಮಸೇನಃ ಪುನರೇವ ಹೃಷ್ಟಃ । 
ಸೂತಾಭಿಜಾನೀಹಿ ಪರಾನ್‌ ಸ್ಪಕಾನ್‌ ವಾ 
ರಥಾನ್‌ ಧ್ವಜಾಂಶ್ಚಾಪತತಃ ಸಮೇತಾನ್‌ । 
ಯುಧ್ಯನ್ನಹಂ ನಾಭಿಜಾನಾಮಿ ಕಿಂಚಿ- 
ನ್ಮ ಸೈನ್ಯಂ ಸ್ಪಂ ಛಾದಯಿಷ್ಯೇ ಪೃಷತ್ಯೈಃ 1೧೧॥ 


ಆಗ ಧೀಮಂತ ಬಲಿಷ್ಠ ಹೃಷ್ಟನಾದ ಭೀಮಸೇನನು ಪುನಃ ಸಾರಥಿಗೆ 
ವಿನೋದಕ್ಕಾಗಿ ನುಡಿದ, ಸಾರಥಿಯೆ, ನನ್ನ ಕಡೆಗೆ ಧಾವಿಸಿ ಬರುವ ರಥಗಳನ್ನೂ 
ಧ್ವಜಗಳನ್ನೂ ಅವು ಪರಕೀಯವೆ ಸ್ಪಕೀಯವೆ ನೋಡು. ಏಕೆಂದರೆ 
ಯುದ್ಧಮಾಡುವಾಗ ಅದು ಏನೂ ನನ್ನ ಗಮನಕ್ಕೇ ಬರುವುದಿಲ್ಲ ನಮ್ಮ ಸೈನ್ಯವನ್ನು 
ನಾನು ಬಾಣಗಳಿಂದ ಮುಚ್ಚುವಂತಾಗಬಾರದು ತಾನೆ? 


ಅರೀನ್‌ ವಿಶೋಕಾಭಿನಿರೀಕ್ಷ _ ಸರ್ವತೋ 

ಮನಸ್ತು ಚಿಂತಾ ಪ್ರದುನೋತಿ ಮೇ ಭೃಶಮ್‌ | 
ರಾಜಾ55ತುರೋ ನಾಗಮದ್‌ ಯತ್ನಿರೀಟೀ 

ಬಹೂನಿ ದುಃಖಾನ್ಯಭಿಜಾತೋಸ್ತಿ ಸೂತ 11೧೨! 


ವಿಶೋಕ! ಎಲ್ಲ ಕಡೆ ಶತ್ರುಗಳನ್ನು ನೋಡಿ ನನ್ನ ಮನಸನ್ನು ಚಿಂತೆಯು 
ಪೀಡಿಸುತಿದೆ. ರಾಜಾಯುಧಿಷ್ಠಿರನು ದುಃಖತನಾಗಿದ್ದಾನೆ. ಅವನನ್ನು ಕಾಣಲು 


ಕರ್ಣಪರ್ವ 305 


ಹೋಗಿರುವ ಅರ್ಜುನನು ಇನ್ನೂ ಹಿಂತಿರುಗಿ ಬಂದಿಲ್ಲ ನನಗೆ ಬಹಳ 
ದುಃಖಗಳುಂಟಾಗಿವೆ, ಸಾರಥಿಯೆ! 


ಏತದ್‌ ದುಃಖಂ ಸಾರಥೇ ಧರ್ಮರಾಜೋ 
ಯನ್ಮಾಂ ಹಿತ್ವಾ ಯಾತವಾನ್‌ ಶತ್ರುಮಧ್ಯೇ । 
ನೈನಂ ಜೀವನ್ನಾಪಿ ಜಾನಾಮ್ಯಜೀವನ್‌ 
ಬೀಭತ್ತುಂ ವಾ ತನ್ಮಮಾದ್ಯಾತಿದುಃಖಮ್‌ 11೧೩ಟ 


ಸಾರಥಿ, ಧರ್ಮರಾಜನು ನನ್ನನ್ನು ಶತ್ರುಗಳ ಮಧ್ಯದಲ್ಲಿ ಬಿಟ್ಟು ಹೋಗಿದ್ದಾನೆ 
ಎಂದಮೇಲೆ ಅವನು ಬದುಕಿರುವನೆ ಇಲ್ಲವೆ, ಒಂದನ್ನೂ ನಾನು ಅರಿಯೆ. 
ಅರ್ಜುನನನ್ನೂ ನಾನು ಕಾಣುತ್ತಿಲ್ಲ ಅದರಿಂದ ನನಗೆ ಈಗ ಬಹಳ ದುಃಖ 
ಉಂಟಾಗಿದೆ. 
ಸೋತ ಹಂ ದ್ವಿಷತ್ಸೈನ್ಯಮುದಗ್ರಕಲ್ಪಂ 
ವಿನಾಶಯಿಷ್ಯೇ ಪರಮಪ್ರತೀತಃ | 
ಏತಾನ್ನಿಹತ್ಯಾಜಿಮಧ್ಯೇ ಸಮೇತಾನ್‌ 
ಪ್ರೀತೋ ಭವಿಷ್ಯಾಮಿ ಸಹ ತ್ಹಯಾದ್ಯ 11೧೪॥॥ 
ಆದರೂ ಯುಧಿಷ್ಠಿರನ ಕ್ಷೇಮವಿಷಯದಲ್ಲಿ ಬಹಳ ವಿಶ್ವಾಸವಿಟ್ಟುಕೊಂಡು 
ನಾನು ಬಲಿಷ್ಠವಾಗಿರುವಂತೆ ಕಾಣುವ ಈ ಶತ್ರುಸೈನ್ಯವನ್ನು ನಾಶಗೊಳಿಸುತ್ತೇನೆ. 
ರಣರಂಗದ ನಡುವೆ ಇದಿರಿಸಿ ಬರುವ ಇವರನ್ನು ಸಂಹರಿಸಿ ಈಗಲೆ ನಿನ್ನೊಡನೆ 
ನಾನು ಸಂತೋಷಪಡುತ್ತೇನೆ. 
ಅವೇಕ್ಷಸ್ವ ಮೇ ಇಷುಧೀ ವಿಶೋಕ 
ಕಿಯಂತೋ ವಾ ಇಷವೋ ಮೇತವಶಿಷ್ಟಾಃ । 
ಕೇ ವಾ ಜಿತಾ: ಕಿಂ ಪ್ರಮಾಣಂ ಚ ತೇಷಾಂ 


ಜಾತ್ಸಾ ವ್ಯಕ್ತಂ ತನ್ನಮಾಚಕ್ಷ್ವ ಸೂತ 11೧೫11 
ಣ್‌ ಎರೆ ೪ 

ಕತಿ ವಾ ಸಹಸ್ರಾಣಿ ಕತಿ ವಾ ಶತಾನಿ 
ಹ್ಯಾಚಕ್ಷ ಮೇ ಸಾರಥೇ ಕ್ಷಿಪ್ರಮೇವ NOL 


ವಿಶೋಕ, ನನ್ನ ಎರಡೂ ಬತಳಿಕೆಗಳನ್ನು ನೋಡು. ನನ್ನ ಬಾಣಗಳು ಈಗ 


306 ಮಹಾಭಾರತ 


ಎಷ್ಟು ಉಳಿದಿವೆ? ಯಾವ ಯಾವ ರಾಜರು ಪರಾಜಿತರಾಗಿದ್ದಾರೆ? ಅವರ ಸೈನ್ಯ 
ಪ್ರಮಾಣವೆಷ್ಟು) ಚೆನ್ನಾಗಿ ತಿಳಿದು ನನಗೆ ಹೇಳು. ಎಷ್ಟು ಸಾವಿರ ಅಥವಾ ಎಷ್ಟು 
ನೂರು ಎಂದು ಬೇಗನೆ ಹೇಳು. 


ವಿಶೋಕಃ 


ಸರ್ವಂ ವಿದಿತೆ ಶೈ ವಮಹಂ ವದಾಮಿ 

ತವಾರ್ಥಸಿದ್ಧಿಪ್ರದಮದ್ಯ ವೀರ । 
ಕೈಕೇಯಕಾಮ್ಲೋಜಸುರಾಷ್ಟಬಾಹ್ಲಿಕಾ 

ಮ್ಲೇಚ್ಛಾಶ್ಚ ಸುಹ್ಮಾಃ ಪರತಂಕಣಾಶ್ಚ 11೧೭1! 
ಮದ್ರಾಶ್ಚ ವಂಗಾ ಮಗಧಾಃ ಕುಣಿಂದಾ 

ಆನರ್ತಕಾವರ್ತಕಾಃ ಪಾರ್ವತೀಯಾಃ | 
ಸರ್ವೇ ಗೃಹೀತಪ್ರವರಾಯುಧಾಸ್ತ್ವಾಂ 

ಸಂವೇಷ್ಟ _ ಸಂವೇಷ್ಟ _ ತತೋ ವಿನೇದುಃ 1೧೮॥ 


ವಿಶೋಕನು ನುಡಿದ ವೀರನೆ, ಹೀಗೇ ಎಲ್ಲವನ್ನೂ ತಿಳಿದು ನಾನು ನಿನಗೆ 
ಕಾರ್ಯಸಿದ್ಧಿಪ್ರದವಾದ ಮಾತನ್ನು ಈಗಲೆ ಹೇಳುತ್ತೇನೆ. ಇಷ್ಟರವರೆಗೆ ಕೈಕೇಯ 
ಕಾಂಬೋಜ ಸುರಾಷ್ಟ್ರ ಬಾಹ್ಮಿಕ ಮ್ಲೇಚ್ಛ ಸುಹ್ಮ ಪರತಂಕಣ ಮದ್ರ ವಂಗ ಮಗಧ 
ಕುಣಿಂದ, ಆನರ್ತಕ ಆವರ್ತಕ ಪಾರ್ವತೀಯ ದೇಶಗಳ ರಾಜರು, ಎಲ್ಲರೂ 
ಉತ್ತಮವಾದ ಆಯುಧಗಳನ್ನು ಹಿಡಿದವರು, ನಿನ್ನನ್ನು ಸುತುವರಿದು ಸುತುವರಿದು 
ಗರ್ಜಿಸಿದ್ದರು. 


ಜಾನಾಮಿ ಕಾಲಂ ಚ ದಶಾಂ ಗತಿಂ ಚ 

ಪಕ್ಷದ್ದಯೋಶ್ಪಾಪಿ ಬಲಾಬಲಂ ಚ ॥ 
ಅಶ್ವಾಂಶ್ಚ ಯೋದ್ಧಾರಮಥಾಯುಧಂ ಚ 

ಕ್ಷಿಪ್ರಂ ನಯೇಯಂ ರಥಮೇವ ವೀರ Teal 
ಅವರ ಕಾಲ, ಅವಸ್ಥೆ ಗತಿಗಳನ್ನು ನಮ್ಮ ಎರಡೂ ಪಕ್ಷಗಳ ಬಲ ಅಬಲಗಳನ್ನು 


ಅಶ್ವಗಳನ್ನೂ ಯೋಧರನ್ನೂ ಆಯುಧವನ್ನೂ ನಾನು ತಿಳಿದಿರುವೆನು. ವೀರನೆ, 
ಬೇಗನೆ ರಥವನ್ನು ನಡೆಸುವೆನು. 


ಕರ್ಣಪರ್ವ 307 


ಷಣ್ಮಾರ್ಗಣಾನಾಮಯುತಾನಿ ವೀರ 
ಕ್ಷುರಾಶ್ಚ ಭಲ್ಲಾಶ್ಚ ತಥಾಯುತಾಖ್ಯಾಃ I 
ನಾರಾಚಾನಾಂ ದ್ವೇ ಸಹಸ್ರೇ ತು ವೀರ 
ತ್ರೀಣ್ಯೇವ ಚ ಪ್ರದರಾಣಾಂ ಚ ಪಾರ್ಥ 11೨೦॥ 


ಮಾರ್ಗಣಗಳು ಈಗ ನಿನ್ನ ಬಳಿ ಅರವತ್ತು ಸಾವಿರ ಇವೆ. ಅರವತ್ತು ಸಾವಿರ 
ಕ್ಲುರಗಳೂ ಇವೆ. ಹತ್ತು ಸಾವಿರ ಭಲ್ಲೆಗಳಿವೆ. ಎರಡು ಸಾವಿರ ನಾರಾಚಗಳಿವೆ. 
ಮೂರು ಸಾವಿರ ಪ್ರದರಗಳೂ ಇವೆ. 


(ಇವೆಲ್ಲವೂ ಬೇರೆ ಬೇರೆ ಬಗೆಯ ಬಾಣಗಳು.) 


ಅಸ್ಟಾಯುಧಂ ಪಾಂಡವೇಯಾವಶಿಷ್ಟಂ 
ನ ಯದ್ದಹೇಚ್ಛಕಟಂ ಷಡ್‌ಗವೀಯಮ್‌ । 
ಏತದ್‌ ವಿದ್ದನ್‌ ಮುಂಚ ಸಹಸ್ರಶೋತಪಿ 
ಗದಾಸಿಬಾಹುದ್ರವಿಣಂ ಚ ತೇಶಸ್ತಿ 11೨೧॥॥ 
ಪ್ರಾಸಾಶ್ಚ ಖಡ್ಗಾಃ ಶಕ್ತಯಸ್ತೋಮರಾಶ್ಚ 
ಮಾ ಭೈಷೀಸ್ತ ೦ ಸಂಕ್ಷಯಾದಾಯುಧಾನಾಮ್‌ ॥ 
ಭೀಮಸೇನ, ನಿನ್ನ ಬಳಿ ಉಳಿದಿರುವ ಆಯುಧಗಳು ಎಷ್ಟೆಂದರೆ ಅವುಗಳನ್ನು 
ಆರು ಎತುಗಳು ಎಳೆಯಬಲ್ಲ ಬಂಡಿ ಕೂಡ ಹೊರಲಾರದು. ಅವುಗಳನ್ನು 
ಸಾವಿರಸಾವಿರಗಟ್ಟಲೆ ನೀನು ಎಸೆಯಬಹುದು. ಮತ್ತು ಜೊತೆಗೆ ಗದೆ ಕತಿಗಳೂ 
ನಿನ್ನ ಬಾಹುಬಲ ಸಂಪತುಗಳೂ ನಿನ್ನಲ್ಲಿ ಇವೆ. ಪ್ರಾಸ ಖಡ್ಗ ಶಕ್ತಿ ತೋಮರಗಳೂ 
ಇವೆ. ಆಯುಧಗಳು ಮುಗಿದು ಹೋಗುವುದೆಂದು ಭಯ ಪಡಬೇಡ. 
ಶ್ರೀಭೀಮಸೇನಃ 


ಅದ್ಕೆ ಲವ ನೂನಂ ಕಥಯಂತಿ ಸಿದ್ಧಾಂ 
ಮಮ ಪ್ರತಿಜ್ಞಾಂ ಸರ್ವಲೋಕೇ ವಿಶೋಕ । 
ನ ಮೋಕ್ಷ ತೇ ವಾ ಸಮರೇ ಭೀಮಸೇನ 
ಏಕಃ ಕುರೂನ್‌ ವಃ ಸಮರೇ ವ್ಯಜೈಷೀತ್‌ 2೨1 


308 ಮಹಾಭಾರತ 
ಆಶಂಸಿತಾನಾಮಿದಮೇಕಮಸ್ತು 
ತನ್ನೇ ದೇವಾಃ ಸಫಲಂ ಸಾಧಯಂತು 11೨೩1। 


ಭೀಮಸೇನ ನುಡಿದ ವಿಶೋಕ, ಎಲ್ಲ ಲೋಕಗಳಲ್ಲಿ ನಾನು ನನ್ನ ಪ್ರತಿಜ್ಞೆ 
ಪೂರೈಸಿದ್ದನ್ನು ಜನರು ಈಗಲೇ ಹೇಳುತ್ತಾರೆ. "ಭೀಮಸೇನನ ಸಮರದಲ್ಲಿ 
ಶತ್ರುಗಳು ನೀವು ಮುಕ್ತರಾಗುವುದಿಲ್ಲ ಭೀಮಸೇನನೊಬ್ಬನೇ ಕೌರವರನ್ನು 
ಸಮರದಲ್ಲಿ ಪರಾಭವಗೊಳಿಸುತಾನೆ' ಎನ್ನುತ್ತಾರೆ. ನಾನು ಅಪೇಕ್ಷಿಸಿದ 
ಕಾರ್ಯಗಳಲ್ಲಿ ಇದೊಂದೇ ಮುಖ್ಯವಾಗಿ ಕೈಗೂಡಲಿ. ಅದನ್ನು ದೇವತೆಗಳು 
ಸಫಲವಾಗಿ ನಡೆಸಿಕೊಡಲಿ. 


ದುಹಾಸನನ ಎದೆಬಗಿಯುವುದು ಮತ್ತು ದುರ್ಯೋಧನನ ತೊಡೆ 
ಮುರಿದು ತಲೆಯನ್ನು ಕಾಲಿಂದ ತುಳಿಯುವುದು ಈ ಎರಡು ಪ್ರತಿಜ್ಞೆಗಳ 
ಪಾಲನೆಯೊಂದೇ ನನಗೆ ಮುಖ್ಯವಾದ ಕಾರ್ಯ. ಅದನ್ನು “ದೇವತೆಗಳು' 
ಶ್ರೀಕೃಷ್ಣ ವ್ಯಾಸ ಪರಶುರಾಮರು ಸಫಲವಾಗಿ ನಡೆಸಿಕೊಡಲಿ' ಎಂದು ಅವರಲ್ಲಿ 
ಭೀಮನು "“ಹಂತಾರಂ ಶತ್ರೂಣಾಂ ಕೃಧಿ ವಿರಾಜಂ ಗೋಪತಿಂ ಗವಾಂ' ಎಂದು 
ಪ್ರಾರ್ಥಿಸುತ್ತಾನೆ. 
ಸೂತಾದ್ಯ ಮೇ ಬಾಹುವಿಮುಕ್ತಶಸ್ತ್ರೈ: 

ಸಂಭಿನ್ನಗಾತ್ರಾಃ ಪಾರ್ಥಿವಾ ನಾಶಮೀಯುಃ | 


ಕಳಿಂಗವಂಗಾಂಗ ಕರೂಶತಂಕಣಾಃ 

ಸೌವೀರಸೌರಾಷ್ಟ್ರಕುಣಿಂದಮಾಗಧಾಃ 11೨೪॥॥ 
ಕೈಕೇಯಕಾಂಬೋಜವಿದೇಹಚೇದಿಕಾ 

ಗಾಂಧಾರಕಾಶೀಪ್ರಮುಖಾಶ್ಚ ಸೂತ 11೨೫11 


ಸಾರಥಿ, ನನ್ನ ಬಾಹುವಿನಿಂದ ಹೊರಟ ಶಸ್ತ್ರಗಳಿಂದ ಕಳಿಂಗ ವಂಗ ಅಂಗ 
ಕರೂಷ ತಂಕಣ ಸೌವೀರ ಸೌರಾಷ್ಟ್ರ ಕುಣಿಂದ ಮಾಗಧ ಕೈಕೇಯ ಕಾಂಬೋಜ 


ವಿದೇಹ ಚೇದಿ ಗಾಂಧಾರ ಕಾಶಿ ಮುಂತಾದ ರಾಜರು ಮೈಯೆಲ್ಲ ಗಾಯಗೊಂಡು 
ನಾಶ ಹೊಂದಿದರು. 


ಸೂತಾದ್ಯೇಮಂ ಪಶ್ಯ ಭೀಮಪ್ರಮುಕ್ತೆಃ 
ಸಂಭಿಂದದ್ದಿಃ ಪಾರ್ಥಿವಾನಾಶುವೇಗೈ: | 


ಕರ್ಣಪರ್ವ 309 


ಉಗೈೈರ್ಬಾಣೈರಾಹವಂ ಘೋರರೂಪಂ 
ನಷ್ಟುದಿತ್ಯಂ ಮೃತ್ಯುಲೋಕೇನ ತುಲ್ಕಮ್‌ 1|೨೬।॥ 


ಸಾರಥಿ, ಈಗ ನೋಡು, ಭೀಮನು ಎಸೆವ ಬಲುವೇಗವುಳ್ಳ ಉಗ್ರವಾದ 
ಬಾಣಗಳು ರಾಜರನ್ನು ಸೀಳುತ್ತ ಈ ರಣರಂಗವನ್ನು ಸೂರ್ಯದರ್ಶನವಿಲ್ಲದಂತೆ 
ಮೃತ್ಕುಲೋಕಕ್ಕೆ ತುಲ್ಕವಾಗುವಂತೆ ಘೋರಸ್ವರೂಪವನ್ನಾಗಿ ಮಾಡುತವೆ. 


ಅದೈ ವ ತದ್ದಿದಿತಂ ಪಾರ್ಥಿವಾನಾಂ 
ಭವಿಷ್ಯತಿ ಹ್ಯಾಕುಮಾರಂ ಚ ಸೂತ । 
ನಿಮಗ್ನೋ ವಾ ಸಮರೇ ಭೀಮಸೇನ 
ಏಕಃ ಕುರೂನ್‌ ವಾ ಸಮರೇ ವಿಜೇತಾ 11೨೭1 


ಸಾರಥಿ, ಭೀಮಸೇನನು ರಣದಲ್ಲಿ ಮುಳುಗಿಹೋಗುವನೆ ಅಥವಾ ಒಬ್ಬನೆ 
ರಣದಲ್ಲಿ ಕೌರವರನ್ನು ಗೆಲ್ಲುವನೆ ಎಂಬುದು ರಾಜರಿಗೆ, ಮಕ್ಕಳವರೆಗಿನ ಅವರ 
ಎಲ್ಲ ಬಂಧುಗಳಿಗೆ ಇಂದೇ ತಿಳಿಯುತ್ತದೆ. 


ಸರ್ವೇ ಸಂಖೇ ಕುರವೋ ನಿಷ್ಠತಂತು 

ಮಾಂವಾ ಲೋಕಾಃ ಕೀರ್ತಯಂತ್ವಾಕುಮಾರಮ್‌ I 
ಸರ್ವಾನೇಕಸ್ತಾನಹಂ ಪಾತಯಿಷ್ಯೇ 

ತೇ ವಾ ಸರ್ವೇ ಭೀಮಸೇನಂ ತುದಂತು 11೨೮1 


ಎಲ್ಲ ಕೌರವರೂ ರಣದಲ್ಲಿ ಕರ್ಣನ ನಾಯಕತ್ವದಲ್ಲಿ ನನ್ನ ಮೇಲೇ 
ಎರಗುವರೊ ಅಥವಾ ಚಿಕ್ಕಮಕ್ಕಳವರೆಗೂ ಎಲ್ಲ ಜನರೂ ಅಜೇಯರಾಗಿ ನಿಲ್ಲುವ 
ನನ್ನನ್ನು ಹೊಗಳುವರೊ, ಎಲ್ಲರನ್ನೂ ಈಗ ನಾನೊಬ್ಬನೇ ನೆಲದ ಮೇಲೆ 
ಒರಗಿಸುವೆನೊ ಇಲ್ಲವೆ, ಅವರೆಲ್ಲರೂ ಭೀಮಸೇನನನ್ನೊಬ್ಬನನ್ನು ಒರೆಸುವರೂ, 
ಎಂಬುದು ಇಂದೇ ತಿಳಿಯುತದೆ. 


ಆಶಾಸ್ತಾರಃ ಕರ್ಮ ಚಾತೃ್ಯದ್ಭುತಂ ಮೇ 

ತೇ ವೈ ದೇವಾಃ ಸಫಲಂ ಸಾಧಯಂತು | 
ಆಯಾತ್ವಿಹಾದ್ಯಾರ್ಜುನಃ ಶತ್ರುಘಾತೀ 

ಶಕ್ರಸ್ತೂರ್ಣಂ ಯಜ್ಞ ಇವೋಪಹೂತಃ 11೨೯॥॥ 


310 ಮಹಾಭಾರತ 


ನನ್ನಿಂದ ನಡೆಯುವ ಅತ್ಯದ್ಭುತವಾದ ಕರ್ಮವನ್ನು ಬಯಸುವ ದೇವತೆಗಳು 
ತಮ್ಮ ಆ ಬಯಕೆಯನ್ನು ಸಫಲಗೊಳಿಸಿಕೊಳ್ಳಲಿ. ಯಜ್ಞದಲ್ಲಿ ಆಹುತಿ ಸ್ವೀಕರಿಸಲು 
ಆಹ್ವಾನ ನೀಡಿದಾಗ ಇಂದ್ರನು ಬೇಗ ಬರುವಂತೆ ಶತ್ರುನಾಶಕನಾದ ಅರ್ಜುನನು 
ಇಲ್ಲಿಗೆ ಬರಲಿ, ಕರ್ಣಸಂಹಾರವನ್ನು ಮಾಡಲಿ. 


ಈಕ್ಷಸ್ತೆ ್ವೈತಾಂ ಭಾರತೀಂ ದೀರ್ಯಮಾಣಾ- 
ಮೇತೇ ಕಸ್ಮಾದ್‌ ವಿದ್ರವಂತೇ ನರೇಂದ್ರಾಃ । 
ವ್ಯಕ್ತಂ ಧೀಮಾನ್‌ ಸವ್ಯಸಾಚೀ ನರಾಗ್ಯಃ 
ಸೈನ್ಯಂ ಹ್ಯೇತಚ್ಛಾದಯತ್ಯಾಶು ಬಾಣೈ: IO 


ಈ ಕೌರವಸೈನ್ಯವು ನಾಶವಾಗುತ್ತಿರುವುದನ್ನು ನೋಡು. ಈ ರಾಜರು ಏಕೆ 
ಪಲಾಯನಗೈಯುತಿದ್ದಾರೆ? ಧೀಮಂತ ನರೋತಮ ಸವ್ಯಸಾಚಿಯೆ ಈ ಸೈನ್ಯವನ್ನು 
ವೇಗವಾಗಿ ಬಾಣಗಳಿಂದ ಮುಚ್ಚುತಿದ್ದಾನೆ, ಇದು ನಿಶ್ಚಯ. 


ಪಶ್ಯ ಧ್ವಜಾಂಶ್ಚ ದ್ರವತೋ ವಿಶೋಕ 
ನಾಗಾನ್‌ ಹಯಾನ್‌ ಪತ್ತಿಸಂಘಾಂಶ್ಚ ಸಂಖೇ । 
ರಥಾನ್‌ ವಿಶೀರ್ಣಾನ್‌ ಶರಶಕ್ತಿತಾಡಿತಾನ್‌ 
ಪಶ್ಯಸ್ಥೆ ಸೈತಾನ್‌ ರಥಿನಶ್ಚೈವ ಸೂತ 11೩೧॥! 


ವಿಶೋಕ, ನೋಡು, ರಣದಲ್ಲಿ ಧಾವಿಸುತ್ತಿರುವ ಧ್ವಜ ಗಜ ಅಶ್ವ ಪದಾತಿ 
ಸಮೂಹಗಳನ್ನು, ಪುಡಿಯಾದ ರಥಗಳನ್ನು ಬಾಣ ಶಕ್ನಾಯುಧಗಳಿಂದ 
ಹೊಡೆಸಿಕೊಂಡ ಈ ರಥಿಕರನ್ನು ನೋಡು. 


ಆದೀರ್ಯತೇ ಕೌರವೀ ಚಾಪ್ಯಭೀಕ್ಷ್ಣಂ 

ಸೇನಾ ಹೃಸೌ ಸುಭೃಶಂ ಹನ್ಯಮಾನಾ । 
ಧನಂಜಯಸ್ಯಾಶನಿತುಲ್ಯವೇಗೈ- 

ರ್ಗ್ರಸ್ತಾ ಶರೈರ್ಬರ್ಹಿಸುವರ್ಣವಾಜ್ಯೆಃ 11೩೨॥॥ 


ಈ ಕೌರವಸೈನ್ಯವು ಸುವರ್ಣಮಯವಾದ ನವಿಲಿನ ಪುಕ್ಕದಿಂದ ಕೂಡಿದ 
ಮಿಂಚಿನಂತೆ ವೇಗವುಳ್ಳ ಅರ್ಜುನನ ಬಾಣಗಳಿಗೆ ತುತಾಗಿ ಪುನಃಪುನಃ ಬಹಳವಾಗಿ 
ಹೊಡೆಸಿಕೊಂಡು ನಾಶವಾಗುತಿವೆ. 


ಕರ್ಣಪರ್ವ 311 


ಏತೇ ದ್ರವಂತಿ ಸ್ಥ ರಥಾಶ್ಚನಾಗಾಃ 
ಪದಾತಿಸಂಘಾನವಮರ್ದಯಂತಃ | 

ಸಮ್ಮುಹ್ಯಮಾನಾಃ ಕೌರವಾಃ ಸರ್ವ ಏವ 
ದ್ರವಂತಿ ನಾಗಾ ಇವ ದಾವಭೀತಾಃ ! 

ಹಾಹಾಕೃತಾಶ್ಚೈವ ರಣೇ ವಿಶೋಕ 
ಮುಂಚಂತಿ ನಾದಾನ್‌ ವಿಪುಲಾನ್‌ ಗಜೇಂದ್ರಾಃ 11೩೩1! 


ಈ ರಥ ಅಶ್ವ ಗಜಸ್ಯೆನ್ಯಗಳು ಪದಾತಿಸಮೂಹಗಳನ್ನು ಹೊಸಕುತ್ತ 
ಧಾವಿಸುತಿವೆ. ಕೌರವರೆಲ್ಲರೂ ದಿಗ್ಭಮೆಗೊಂಡು ಕಾಳ್ಗಿಚ್ಚಿಗೆ ಹೆದರಿದ ಆನೆಗಳಂತೆ 
ರಣದಲ್ಲಿ ಹಾಹಾಕಾರ ಮಾಡುತ್ತ ಧಾವಿಸುತ್ತಿದ್ದಾರೆ. ಮದ್ದಾನೆಗಳು ಕೂಡ ಬಹಳ 
ಆರ್ತನಾದ ಮಾಡುತಿವೆ. 


ವಿಶೋಕಃ 


ಕಿಂ ಭೀಮ ನೈನಂ ತ್ವಮಿಹಾಶೃಣೋಷಿ 
ವಿಸ್ಥಾರಿತಂ ಗಾಂಡಿವಸ್ಯಾತಿಘೋರಮ್‌ I 
ಕ್ರುದ್ದೇನ ಪಾರ್ಥೇನ ವಿಕೃಷ್ಯತೋರದ್ಯ 
ಕಚ್ಚಿನ್ನೇಮೌ ತವ ಕರ್ಣೌ ವಿನಷ್ಟ್‌ 11೩೪1 


ವಿಶೋಕನು ನುಡಿದ ಭೀಮ, ನೀನು ಈಗ ಕ್ರುದ್ಧನಾದ ಅರ್ಜುನನು 
ಸೆಳೆಯುವ ಗಾಂಡೀವದ ಅತಿಘೋರವಾದ ಠೇಂಕಾರವನ್ನು ಕೇಳುತ್ತಿಲ್ಲವೇನು? ನಿನ್ನ 


ಈ ಕಿವಿಗಳು ಕಿವುಡಾಗಿಲ್ಲತಾನೆ? 


ಸರ್ವೇ ಕಾಮಾಃ ಪಾಂಡವ ತೇ ಸಮೃದ್ಧಾಃ 
ಕಪಿಧ್ದಜೋ ದೃಶ್ಯತೇ ಹಸ್ತಿಸೈನ್ಯೇ । 
ನೀಲಾದ್‌ಘನಾದ್‌ ಉತ್ಪತಂತೀವ ವಿದ್ಯುತ್‌ 
ತಥಾ ಪಶ್ಯ ವಿಸ್ತುರದ್‌ ವೈ ಧನುಸ್ತತ್‌ 11೩೫1 
ಭೀಮ, ನಿನ್ನ ಕಾಮನೆಗಳು ಸಮೃದ್ಧವಾಗಿ ಕೈಗೂಡಿವೆ. ಗಜಸ್ಥೆನ್ಯದಲ್ಲಿ 
ಅರ್ಜುನನ ಕಪಿಧ್ವಜ ಕಾಣಿಸುತ್ತಿದೆ. ಕಾರ್ಮೋಡದಿಂದ ಒಗೆಯುವ ಮಿಂಚಿನಂತೆ 
ಅವನ ಆ ಧನುಸ್ಸು ಕೂಡ ಹೊಳೆಯುತ್ತಿದೆ, ನೋಡು. 


310 ಮಹಾಭಾರತ 


ನನ್ನಿಂದ ನಡೆಯುವ ಅತ್ಯದ್ಭುತವಾದ ಕರ್ಮವನ್ನು ಬಯಸುವ ದೇವತೆಗಳು 
ತಮ್ಮ ಆ ಬಯಕೆಯನ್ನು ಸಫಲಗೊಳಿಸಿಕೊಳ್ಳಲಿ. ಯಜ್ಞದಲ್ಲಿ ಆಹುತಿ ಸ್ವೀಕರಿಸಲು 
ಆಹ್ವಾನ ನೀಡಿದಾಗ ಇಂದ್ರನು ಬೇಗ ಬರುವಂತೆ ಶತ್ರುನಾಶಕನಾದ ಅರ್ಜುನನು 
ಇಲ್ಲಿಗೆ ಬರಲಿ, ಕರ್ಣಸಂಹಾರವನ್ನು ಮಾಡಲಿ. 


ಈಕ್ಷಸ್ತೆ ಸೈ ತಾಂ ಭಾರತೀಂ ದೀರ್ಯಮಾಣಾ- 
ಮೇತೇ ಕಸ್ಮಾದ್‌ ವಿದ್ರವಂತೇ ನರೇಂದ್ರಾ: । 
ವ್ಯಕ್ತಂ ಧೀಮಾನ್‌ ಸವ್ಯಸಾಚೀ ನರಾಗ್ರ್ಯಃ 
ಸೈನ್ಯಂ ಹ್ಯೇತಚ್ಛಾದಯತ್ಯಾಶು ಬಾಣೈಃ loll 


ಈ ಕೌರವಸ್ಯೆನ್ಯವು ನಾಶವಾಗುತಿರುವುದನ್ನು ನೋಡು. ಈ ರಾಜರು ಏಕೆ 
ಪಲಾಯನಗೈಯುತ್ತಿದ್ದಾರೆ? ಧೀಮಂತ ನರೋತ್ತಮ ಸವ್ಯಸಾಚಿಯೆ ಈ ಸೈನ್ಯವನ್ನು 
ವೇಗವಾಗಿ ಬಾಣಗಳಿಂದ ಮುಚ್ಚುತ್ತಿದ್ದಾನೆ, ಇದು ನಿಶ್ಚಯ. 


ಪಶ್ಯ ಧ್ವಜಾಂಶ್ಚ ದ್ರವತೋ ವಿಶೋಕ 
ನಾಗಾನ್‌ ಹಯಾನ್‌ ಪತ್ತಿಸಂಘಾಂಶ್ಚ ಸಂಖೇ । 
ರಥಾನ್‌ ವಿಶೀರ್ಣಾನ್‌ ಶರಶಕ್ತಿತಾಡಿತಾನ್‌ 
ಪಶ್ಯಸ್ಥೆ ಸೈತಾನ್‌ ರಥಿನಶ್ಚೈವ ಸೂತ HAO 


ವಿಶೋಕ, ನೋಡು, ರಣದಲ್ಲಿ ಧಾವಿಸುತಿರುವ ಧ್ವಜ ಗಜ ಅಶ್ವ ಪದಾತಿ 
ಸಮೂಹಗಳನ್ನು, ಪುಡಿಯಾದ ರಥಗಳನ್ನು ಬಾಣ ಶಕ್ತ್ಯಾಯುಧಗಳಿಂದ 
ಹೊಡೆಸಿಕೊಂಡ ಈ ರಥಿಕರನ್ನು ನೋಡು. 


ಆದೀರ್ಯತೇ ಕೌರವೀ ಚಾಪ್ಯಭೀಕ್ಷ್ಮಂ 

ಸೇನಾ ಹ್ಯಸೌ ಸುಭ್ಬಶಂ ಹನ್ಯಮಾನಾ । 
ಧನಂಜಯಸ್ಕ್ಯಾಶನಿತುಲ್ಯವೇಗೈ- 

ರ್ಗ್ರಸ್ತಾ ಶರೈರ್ಬರ್ಹಿಸುವರ್ಣವಾಜ್ಯೆಃ 11೩೨॥॥ 


ಈ ಕೌರವಸೈನ್ಯವು ಸುವರ್ಣಮಯವಾದ ನವಿಲಿನ ಪುಕ್ಕದಿಂದ ಕೂಡಿದ 
ಮಿಂಚಿನಂತೆ ವೇಗವುಳ್ಳ ಅರ್ಜುನನ ಬಾಣಗಳಿಗೆ ತುತಾಗಿ ಪುನಃಪುನಃ ಬಹಳವಾಗಿ 
ಹೊಡೆಸಿಕೊಂಡು ನಾಶವಾಗುತಿವೆ. 


ಕರ್ಣಪರ್ವ 911 


ಏತೇ ದ್ರವಂತಿ ಸ್ಥ ರಥಾಶ್ಚನಾಗಾಃ 
ಪದಾತಿಸಂಘಾನವಮರ್ದಯಂತಃ । 

ಸಮ್ಮುಹ್ಯಮಾನಾಃ ಕೌರವಾಃ ಸರ್ವ ಏವ 
ದ್ರವಂತಿ ನಾಗಾ ಇವ ದಾವಭೀತಾಃ । 

ಹಾಹಾಕೃತಾಶ್ಚೈವ ರಣೇ ವಿಶೋಕ 
ಮುಂಚಂತಿ ನಾದಾನ್‌ ವಿಪುಲಾನ್‌ ಗಜೇಂದ್ರಾ: 11೩೩1 


ಈ ರಥ ಅಶ್ವ ಗಜಸ್ಯೆನ್ಯಗಳು ಪದಾತಿಸಮೂಹಗಳನ್ನು ಹೊಸಕುತ್ತ 
ಧಾವಿಸುತಿವೆ. ಕೌರವರೆಲ್ಲರೂ ದಿಗ್ಭಮೆಗೊಂಡು ಕಾಳ್ಗಿಚ್ಚಿಗೆ ಹೆದರಿದ ಆನೆಗಳಂತೆ 
ರಣದಲ್ಲಿ ಹಾಹಾಕಾರ ಮಾಡುತ್ತ ಧಾವಿಸುತ್ತಿದ್ದಾರೆ. ಮದ್ದಾನೆಗಳು ಕೂಡ ಬಹಳ 
ಆರ್ತನಾದ ಮಾಡುತಿವೆ. 


ವಿಶೋಕಃ 


ಕಿಂ ಭೀಮ ನೈನಂ ತ್ವಮಿಹಾಶೃಣೋಷಿ 
ವಿಸ್ಟಾರಿತಂ ಗಾಂಡಿವಸ್ಯಾತಿಘೋರಮ್‌ | 
ಕ್ರುದ್ದೇನ ಪಾರ್ಥೇನ ವಿಕೃಷ್ಯತೋರದ್ಯ 
ಕಚ್ಚಿನ್ನೇಮೌ ತವ ಕರ್ಣಿ ವಿನಷ್ಟೌ HAV 


ವಿಶೋಕನು ನುಡಿದ ಭೀಮ, ನೀನು ಈಗ ಕ್ರುದ್ಧನಾದ ಅರ್ಜುನನು 
ಸೆಳೆಯುವ ಗಾಂಡೀವದ ಅತಿಘೋರವಾದ ಠೇಂಕಾರವನ್ನು ಕೇಳುತಿಲ್ಲವೇನು? ನಿನ್ನ 


ಈ ಕಿವಿಗಳು ಕಿವುಡಾಗಿಲ್ಲ ತಾನೆ? 
ಸರ್ವೇ ಕಾಮಾಃ ಪಾಂಡವ ತೇ ಸಮೃದ್ಧಾಃ 
ಕಪಿದ್ದಜೋ ದೃಶ್ಯತೇ ಹಸ್ತಿಸೈನ್ಯೇ । 
ನೀಲಾದ್‌ಫನಾದ್‌ ಉತ್ಪತಂತೀವ ವಿದ್ಯುತ್‌ 
ತಥಾ ಪಶ್ಯ ಎಿಸ್ಫುರದ್‌ ವೈ ಧನುಸ್ತತ್‌ 11೩೫11 
ಭೀಮ, ನಿನ್ನ ಕಾಮನೆಗಳು ಸಮೃದ್ಧವಾಗಿ ಕೈಗೂಡಿವೆ. ಗಜಸೈನ್ಯದಲ್ಲಿ 
ಅರ್ಜುನನ ಕಪಿದ್ವಜ ಕಾಣಿಸುತ್ತಿದೆ. ಕಾರ್ಮೋಡದಿಂದ ಒಗೆಯುವ ಮಿಂಚಿನಂತೆ 
ಅವನ ಆ ಧನುಸ್ಸು ಕೂಡ ಹೊಳೆಯುತ್ತಿದೆ. ನೋಡು. 


ಕಪಿರ್ಹ್ಯಸೌ ವೀಕ್ಷತೇ ಸರ್ವತೋವೈ 
ಧ್ವಜಾಗ್ರಮಾರುಹ್ಯ ಧನಂಜಯಸ್ಯ । 
ವಿತ್ರಾಸಯನ್‌ ದ್ವಿಪಸಂಘಾನ್‌ ವಿಮರ್ದೇ 
ಬಿಭೇಮ್ಯಸ್ನಾ! ದಾತ್ಮನೈವಾಭಿವೀಕ್ಷ | WALI 


[> 
ಅರ್ಜುನನ ಧ್ವಜಾಗ್ರದಲ್ಲಿ ವಾನರ ಕುಳಿತು, ಎಲ್ಲ ಕಡೆಗೆ ದಿಟ್ಟಿಸುತ್ತಿದ್ದಾನೆ, 
ಯುದ್ಧದಲ್ಲಿ ಆನೆಸೈನ್ಯಗಳ ಸಮೂಹಗಳನ್ನು ಭಯಪಡಿಸುತಿದ್ದಾನೆ. ಅವನನ್ನು 
ನೋಡಿ ಸ್ವತಃ ನಾನೂ ಭಯಪಡುತೇನೆ. 


ವಿಭ್ರಾಜತೇ ಚಾತಿಮಾತ್ರಂ ಕಿರೀಟಂ 
ವಿಚಿತ್ರಮೇತಚ್ಚ ಧನಂಜಯಸ್ಯ । 


ದಿವಾಕರಾಭೋ ಮಣಿರೇಷ ದಿವ್ಯೋ 
ವಿಭ್ರಾಜತೇ ಚೈವ ಕಿರೀಟಸಂಸ್ಥಃ 11೩೭11 


ಅರ್ಜುನನ ಈ ಕಿರೀಟ ವಿಚಿತ್ರವಾಗಿದೆ. ಎಲ್ಲಕ್ಕಿಂತ ಅತಿಯಾಗಿ ಪ್ರಕಾಶಿಸುತ್ತಿದೆ. 
ಕಿರೀಟದಲ್ಲಿರುವ ಈ ದಿವ್ಯ ಮಣಿಯೂ ಸಹ ಸೂರ್ಯನಂತೆ ಹೊಳೆಯುತ್ತಿದೆ. 


ಪಾರ್ಶ್ವೇ ಭೀಮಂ ಪಾಂಡುರಾಭ್ರಪ್ರಕಾಶಂ 
ಪಶ್ಯೇಮಂ ತ್ಹಂ ದೇವದತ್ತಂ ಸುಘೋಷಮ್‌ । 
ಅಭೀಶುಹಸ್ತಸ್ಯ ರಥಾಂಗಪಾಣೇ- 
ರ್ವಿಗಾಹಮಾನಸ್ಯ ಚಮೂಂ ಪರೇಷಾಮ್‌ 11೩೮1 


ರವಿಪ್ರಭಂ ವಜ್ರನಾಭಂ ಕ್ಷುರಾಂತಂ 
ಪಾರ್ಶ್ವೇ ಸ್ಥಿತಂ ಪಶ್ಯ ಜನಾರ್ದನಸ್ಯ । 
ಚಕ್ರಂ ಯಶೋ ವರ್ಧಯದೇತದಸ್ಯ 
ಸದಾರ್ಚಿತಂ ಯದುಭಿಃ ಪಶ್ಯ ವೀರ HAF 


ವೀರಭೀಮನೆ, ಬಿಳಿಮೋಡದಂತೆ ಹೊಳೆವ ಮಂಗಳಕರ ಧ್ವನಿವುಳ್ಳ ಶತ್ರು 
ಭಯಂಕರವಾದ ಈ ದೇವದತ್ತ ಶಂಖವನ್ನು ಅರ್ಜುನನ ಬಳಿಯಲ್ಲಿ ನೋಡು. 
ಕುದುರೆಯ ಲಗಾಮು ಹಿಡಿದು ಶತ್ರುಸೈನ್ಯವನ್ನು ಪ್ರವೇಶಿಸುವ ಚಕ್ರಪಾಣಿಯಾದ 


ಕರ್ಣಪರ್ವ 313 


ಶ್ರೀಕೃಷ್ಣನ ಪಾರ್ಶ್ವದಲ್ಲಿ ಮಧ್ಯಭಾಗ ವಜ್ರದಂತೆಯೂ ಅಲುಗು ಕತ್ರಿಯಂತೆಯೂ 
ಇರುವ ಸೂರ್ಯನಂತೆ ಹೊಳೆವ ಚಕ್ರವಿರುವುದನ್ನೂ ನೋಡು. ಅದು ಕೃಷ್ಣನ 
ಕೀರ್ತಿಯನ್ನು ಹೆಚ್ಚಿಸುವಂಥದ್ದು ಯಾದವರು ಸದಾ ಪೂಜಿಸುವಂಥದ್ದು 


ಮಹಾದ್ದಿಪಾನಾಂ ಸರಳದ್ರುಮೋಪಮಾಃ 
ಕರಾ ನಿಕೃತ್ತಾಃ ಪ್ರಪತನ್ನಮೀ ಕ್ಷುರೈಃ । 
ಕಿರೀಟಿನಾನೇನ ಪುನಃ ಸಸಾದಿನಃ 
ಶರೈರ್ನಿಕೃತ್ತಾಃ ಕುಲಿಶೈರಿವಾದ್ರಯಃ voll 


ಮಹಾಗಜಗಳ ದೇವದಾರು ವೃಕ್ಷಸ್ಕಮಾನವಾದ ಸೊಂಡಿಲುಗಳು ಅರ್ಜುನನ 
ಬಾಣಗಳಿಂದ ಕಡಿದು ಬೀಳುತ್ತಿವೆ. ಆ ಗಜಗಳೂ ಕೂಡ ಆರೋಹಿಗಳ 
ಸಮೇತವಾಗಿ, ವಜ್ರಾಘಾತಗಳಿಂದ ಮುರಿದು ಬೀಳುವ ಬೆಟ್ಟಗಳಂತೆ, ಅರ್ಜುನನ 
ಬಾಣಗಳಿಂದ ಕಡಿದು ಬೀಳುತಿವೆ. 
ತಥೈವ ಕೃಷ್ಣಸ್ಯ ಚ ಪಾಂಚಜನ್ಯಂ 
ಮಹಾರ್ಹಮೇತದ್‌ ದ್ವಿಜರಾಜವರ್ಣಮ್‌ । 
ಕೌಂತೇಯ ಪಶ್ಯೋರಸಿ ಕೌಸ್ತುಭಂ ಚ 
ಜಾಜ್ವಲ್ಯಮಾನಾಂ ವಿಜಯಸ್ರಜಂ ಚ WYO 


ಭೀಮಸೇನ, ಶ್ರೀಕೃಷ್ಣನ ಪಾಂಚಜನ್ಯ ಶಂಖವನ್ನೂ ನೋಡು. ನಕ್ತತ್ರರಾಜನಾದ 
ಚಂದ್ರನ ಬಣ್ಣದಿಂದೊಪ್ಪುವ ಬಹುಮೂಲ್ಯವಾದ ಶಂಖ ಅದು. ಹಾಗೇ ಕೃಷ್ಣನ 
ಎದೆಯಲ್ಲಿ ಕೌಸ್ತುಭಮಣಿಯನ್ನೂ ಜಾಜ್ವಲ್ಯಮಾನವಾದ ವೈಜಯಂತೀಮಾಲೆ 
`ಯನ್ನೂ ನೋಡು. 

ಶ್ರೀಕೃಷ್ಣ ತನ್ನ ಪ್ರತಿಜ್ಞೆಯಂತೆ ಚಕ್ರದಿಂದ ಯುದ್ಧ ಮಾಡದಿದ್ದರೂ ತನ್ನ 

ಲಕ್ಷಣವಾದ ಆಯುಧ, ಆಭರಣಗಳನ್ನು ಪರಿತ್ಯಾಗ ಮಾಡಿರಲಿಲ್ಲ. ಪರಿತ್ಯಾಗ 

ಮಾಡುವುದಾಗಿ ಏನೂ ಪ್ರತಿಜ್ಞೆ ಮಾಡಿರಲಿಲ್ಲ. 

ಧ್ರುವಂ ರಥಾಗ್ರ್ಯಃ ಸಮುಪೈತಿ ಪಾರ್ಥೋ 

ವಿದ್ರಾವಯನ್‌ ಸೈನ್ಯಮಿದಂ ಪರೇಷಾಮ್‌ | 


314 ಮಹಾಭಾರತ 


ಸಿತಾಭ್ರವರ್ಣೈ ರಜತಪ್ರಕಾಶೈ- 
ರ್ಭಲ್ಲೈರ್ಮಹಾರ್ಹೆ ರಥಿನಾಂ ವರಿಷ್ಠಃ IYI 


ನಿಶ್ಚಯವಾಗಿ ಮಹಾರಥನಾದ ಪಾರ್ಥನೆ ಬರುತ್ತಿದ್ದಾನೆ. ಈ ಶತ್ರುಸೈನ್ಯವನ್ನು 
ಹಿಮ್ಮೆಟ್ಟಿಸುತ್ತ ಬಿಳಿ ಮೋಡಗಳ ಬಣ್ಣದ, ಬೆಳ್ಳಿಯಂತೆ ಬೆಳಗುವ, ಬಹುಮೂಲ್ಯದ 
ಭಲ್ಲೆಗಳೊಂದಿಗೆ ರಥಿಕರಲ್ಲಿ ಶ್ರೇಷ್ಠನಾದ ಅರ್ಜುನ ಬರುತ್ತಿದ್ದಾನೆ. 


ತಥಾ ಹಯಾಃ ಪತ್ತಿಗಣಾಶ್ಚ ಸಾಯಕೈ- 

ರ್ವಿದಾರಿತಾಃ ಪಶ್ಯ ಪತಂತ್ಯಮೀ ಯಥಾ । 
ತವಾನುಜೇನಾಮರರಾಜತೇಜಸಾ 

ಮಹಾವನಾನೀವ ಸುಪರ್ಣವಾಯುನಾ IAN 


ಈ ಅಶ್ವಸೈನ್ಯ ಪದಾತಿಸೈನ್ಯಸಮೂಹಗಳೂ ಕೂಡ ಇಂದ್ರಸಮಾನ 
ಪರಾಕ್ರಮಿಯಾದ ನಿನ್ನ ತಮ್ಮನ ಬಾಣಗಳಿಂದ ಛಿನ್ನಭಿನ್ನವಾಗಿ ಗರುಡನ ರೆಕ್ಕೆಯ 
ಗಾಳಿಯಿಂದ ಮಹಾವನಗಳು ನೆಲಸಮವಾಗುವಂತೆ ರಣರಂಗದಲ್ಲಿ ಬೀಳುತಿವೆ, 
ನೋಡು. 


ಚತುಃಶತಾನ್‌ ಪಶ್ಯ ರಥಾನಿಮಾನ್‌ ಹತಾನ್‌ 
ಸವಾಜಿಸೂತಾನ್‌ ಸಮರೇ ಕಿರೀಟಿನಾ । 
ಮಹೇಷುಭಿಃ ಸಪ್ತಶತಾನಿ ದಂತಿನಾಂ 
ಪದಾತಿಸಾದೀಂಶ್ಚ ಹತಾನನೇಕಶಃ 11೪೪॥ 


ಈ ನಾನ್ನೂರು ರಥಗಳು ಕುದುರೆ, ಸಾರಥಿಗಳೊಂದಿಗೆ ರಣದಲ್ಲಿ 
ಅರ್ಜುನನಿಂದ ಹತರಾಗಿರುವುದನ್ನು ನೋಡು, ಭೀಮ. ದೊಡ್ಡ ಬಾಣಗಳಿಂದ 
ಏಳುನೂರು ಗಜಸೈೆನಿಕರನ್ನೂ ಅನೇಕ ಪದಾತಿ ಅಶ್ವಸ್ಥೆನಿಕರನ್ನೂ ಅರ್ಜುನ 
ಸಂಹರಿಸಿದ್ದಾನೆ. 


ಅಯಂ ಸಮಭ್ಯೇತಿ ತವಾಂತಿಕಂ ಬಲೀ 

ನಿಘ್ನನ್‌ ಕುರೂನ್‌ ಕೇತುರಿವೊತ್ತಿತೋರರ್ಜುನಃ | 
ಸಮೃದ್ಧಕಾಮೋಸಿ ಹತಾಸ್ತವಾರಯೋಃ 

ಬಲಂ ತವಾಯುಶ್ಚ ಚಿರಾಯ ವರ್ಧತಾಮ್‌ 11೪೫11 


ಕರ್ಣಪರ್ವ 315 


ಕೌರವರಿಗೆ ಧೂಮಕೇತುವಿನಂತೆ ಉದಿಸಿದ ಬಲಿಷ್ಠನಾದ ಅರ್ಜುನನು 
ಕೌರವರನ್ನು ಸಂಹರಿಸುತ್ತ ನಿನ್ನ ಬಳಿಗೆ ಬರುತಿದ್ದಾನೆ. ನಿನ್ನ ಅಭಿಲಾಷೆಗಳು 
ಸಮೃದ್ಧವಾಗಿಯೆ ಪೂರೈಸಿವೆ. ನಿನ್ನ ಶತ್ರುಗಳು ಹತರಾಗಿದ್ದಾರೆ. ನಿನ್ನ ಬಲ, 
ಆಯುಷ್ಯಗಳು ಬಹುಕಾಲ ವರ್ಧಿಸುತಿರಲಿ. 


ಭೀಮಃ 


ದದಾಮಿ ತೇ ಗ್ರಾಮವರಾಂಶ್ಚತುರ್ದಶ 
ಪ್ರಿಯಾಖ್ಯಾನೇ ಸಾರಥೇ ಸುಪ್ರಸನ್ನಃ । 
ದಾಸೀಶತಂ ಚಾಪಿ ರಥಾಂಶ್ಚ ವಿಂಶತಿಂ 
ಯದರ್ಜುನಂ ವೇದಯಸೇ ವಿಶೋಕ 11೪೬॥ 


ಭೀಮಸೇನ ನುಡಿದ ಸಾರಥಿಯೆ, ನಿನಗೆ ನಾನು ಹದಿನಾಲ್ಕು ಗ್ರಾಮಗಳನ್ನು 
ಬಹುಮಾನವಾಗಿ ನೀಡುತ್ತೇನೆ. ನನಗೆ ಪ್ರಿಯವಾದುದನ್ನೇ ನೀನು ಹೇಳಿರುವೆ. 
ನಾನು ಪ್ರಸನ್ನನಾಗಿದ್ದೇನೆ. ವಿಶೋಕ, ಅರ್ಜುನ ಬರುತ್ತಿರುವುದನ್ನು ನನಗೆ 
ತಿಳಿಸಿದೆಯಾದ್ದರಿಂದ ನಿನಗೆ ನೂರು ದಾಸಿಯರನ್ನೂ ಇಪ್ಪತ್ತು ರಥಗಳನ್ನೂ 
ನೀಡುತ್ತೇನೆ. 


ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ಕರ್ಣಪರ್ವಣಿ ಭೀಮವಿಶೋಕಸಂವಾದೇ ಅರ್ಜುನಾಗಮನಪ್ರಶಂಸನಂ ನಾಮ 
ತ್ರಿಸಪ್ತತಿತಮೋಧ್ಯಾಯಃ ॥1೭೩॥ 


ಕೆ 
ಳ್ಳಿ 


ಮಹಾಭಾರತತಾತ್ತರ್ಯನಿರ್ಣಯ 


ತದಾಸದತ್‌ ತಂ ಶಕುನಿಃ ಸಸೈನ್ಕೋ 
ದುರ್ಯೋಧನಸ್ಯಾವರಜೈರುಪೇತಃ | 

ತಂ ಭೀಮಸೇನೋ ವಿರಥಂ ನಿರಾಯುಧಂ 
ವಿಧಾಯ ಬಾಣೈರ್ಭುವಿ ಚ ನೃಪಾತಯತ್‌ Il ೧೪೦ ॥ 


ಆಗ ಶಕುನಿ ದುರ್ಯೋಧನನ ತಮ್ಮಂದಿರೊಡಗೂಡಿ ಸೈನ್ಯಸಮೇತನಾಗಿ 


316 ಮಹಾಭಾರತ 


ಭೀಮನಿಗೆ ಎದುರಾದ. ಭೀಮ ಅವನನ್ನು ಬಾಣಗಳಿಂದ ವಿರಥನನ್ನಾಗಿ 
ನಿರಾಯುಧನನ್ನಾಗಿ ಮಾಡಿ ನೆಲದ ಮೇಲೆ ಕೆಡವಿದ. 


ನ ಜಫ್ಲವಾಂಸ್ತಂ ಸಹದೇವಭಾಗಂ 
ಪ್ರಕಲಿತಂ ಸೇನ ತದಾಕಗೋಷ್ಟಾ,ಮ್‌ । 
ಬ ವ ಎ ೨೮ 
ತಂ ಮೂಚ್ಛಿಃ ೯ತಂ ಶ್ವಾಸಮಾತ್ರಾವಶೇಷಂ 
ದುರ್ಯೋಧನಃ ಸ್ವರಥೇನಾಪನಿನ್ಯೇ 11 ೧೪೧ ॥ 


ಭೀಮ ಶಕುನಿಯನ್ನು ಕೊಲ್ಲಲಿಲ್ಲ ಏಕೆಂದರೆ ದ್ಯೂತಸಭೆಯಲ್ಲಿ ಶಕುನಿಯ ವಧೆ 
ಸಹದೇವನ ಪಾಲಿಗೆ ಎಂದು ತಾನೆ ವ್ಯವಸ್ಥೆ ಮಾಡಿದ್ದ ಅದರಿಂದ ಮೂರ್ಛಿತನಾಗಿ 
ಶ್ವಾಸ ಮಾತ್ರ ಉಳಿದಿದ್ದ ಶಕುನಿಯನ್ನು ದುರ್ಯೋಧನ ಎತ್ತಿಕೊಂಡು ತನ್ನ 
ರಥದಿಂದ ದೂರಕ್ಕೊಯ್ದ 


ದುರ್ಯೋಧನಸ್ಯಾವರಜಾ ದಶಾತ್ರ 

ಪ್ರದುದ್ರುವುರ್ಭೀಮಸೇನಂ ವಿಹಾಯ । 
ತದಾರ್ಜುನಂ ವಾಸುದೇವಂ ಚ ದೃಷ್ಟ್ವಾ 

ಪ್ರೀತಃ ಶ್ರುತ್ವಾ ಧರ್ಮರಾಜಪ್ರವೃತ್ತಿಮ್‌ 11 ೧೪೨ ॥ 
ದುರ್ಯೋಧನನ ಹತ್ತುಮಂದಿ ತಮ್ಮಂದಿರು ಭೀಮಸೇನನನ್ನು ಬಿಟ್ಟು ದೂರ 


ಓಡಿದರು. ಆಗ ಭೀಮ ಅರ್ಜುನನನ್ನೂ ಕೃಷ್ಣನನ್ನೂ ಕಂಡು ಧರ್ಮರಾಜನ 
ಕ್ಷೇಮಸಮಾಚಾರವನ್ನೂ ಕೇಳಿ ಸಂತುಷ್ಟನಾದ. 


ಹ) 
ಳ್ಳಿ 


ಎಪ್ಪತ್ತನಾಲ್ಕನೆಯ ಅಧ್ಯಾಯ 
ಭೀಮ ಶಕುನಿಯನ್ನು ಮೂರ್ಛೆಗೊಳಿಸಿ, ಅವನ ವಧೆಯನ್ನು ಸಹದೇವನ 
ಪಾಲಿಗೆ ಬಿಟ್ಟ. ದುರ್ಯೋಧನ ಶಕುನಿಯನ್ನು ದೂರಕ್ಕೆ ಒಯ್ದ. 
ಸಂಜಯಃ 


ಶ್ರುತ್ವಾ ಚ ರಥನಿರ್ಫೋಷಂ ಸಿಂಹನಾದಂ ಚ ಸಂಯುಗೇ । 
ಅರ್ಜುನಃ ಪ್ರಾಹ ಗೋವಿಂದಂ ಶೀಘ್ರಂ ಚೋದಯ ವಾಜಿನಃ ॥॥ 


ಕರ್ಣಪರ್ವ 317 


ಸಂಜಯನು ಧೃತರಾಷ್ಟ್ರನಿಗೆ ಹೇಳುತ್ತಾನೆ-- ರಣದಲ್ಲಿ ರಥದ್ವನಿಯನ್ನೂ 
ಭೀಮನ ಸಿಂಹನಾದಗಳನ್ನೂ ಕೇಳಿ ಅರ್ಜುನನು ಕೃಷ್ಣನಿಗೆ ಹೇಳಿದ, 
"ಕುದುರೆಗಳನ್ನು ವೇಗವಾಗಿ ನಡೆಸು' ಎಂದು. 


ಅರ್ಜುನಸ್ಯ ವಚಃ ಶ್ರುತ್ವಾ ಗೋವಿಂದೋತರ್ಜುನಮಬ್ರವೀತ್‌ | 

ಏಷ ಗಚ್ಛಾಮಿ ಸುಕ್ಷಿಪ್ರಂ ಯತ್ರ ಭೀಮೋ ವ್ಯವಸ್ಥಿತಃ TET 

ಅರ್ಜುನನ ಮಾತನ್ನು ಕೇಳಿ ಗೋವಿಂದನು ಅರ್ಜುನನಿಗೆ ನುಡಿದ 
"ಕರ್ಣನೊಡನೆ ಹೋರಾಡುತಿರುವ ಭೀಮನಿರುವಲ್ಲಿಗೇ ನಾನೀಗ ಬಲು ಬೇಗನೆ 
ಹೋಗುತಿದ್ದೇನೆ' ಎಂದು. 


ಆಯಾಂತಮಶ್ಚೈರ್ಹಿಮಶಂಖವರ್ಣ್ಳೈೆಃ 
ಸುವರ್ಣಮುಕ್ತಾಮಣಿಜಾಲನದ್ದೈಃ । 

ಜಂಭಂ ಜಿಘಾಂಸುಂ ಪ್ರಗೃಹೀತವಜ್ರಂ 
ಜಯಾಯ ದೇವೇಂದ್ರಮಿವೋಗ್ರಮನ್ಯುಮ್‌ 11೩1 


ರಥಾಶ್ಚಮಾತಂಗಪದಾತಿಸಂಘಾ 
ಬಾಣಸ್ವನೈರ್ನೇಮಿಖುರಸ್ವನೈಶ್ಚ | 
ಸನ್ನಾದಯಂತೋ ವಸುಧಾಂ ದಿಶಶ್ಚ 
ಕ್ರುದ್ಧಾ ನೃಸಿಂಹಾ ಜಯಮಭ್ಯುದೀಯುಃ 11೪ 
ಹಿಮದಂತೆ ಶಂಖದಂತೆ ಬಿಳುಪಾದ ಬಂಗಾರ ಮುತ್ತು ಮಣಿಮಾಲೆಗಳಿಂದ 
ಅಲಂಕೃತವಾದ ಕುದುರೆಗಳಿಂದ, ಜಂಭಾಸುರನ ಸಂಹಾರಕ್ಕೆ ಬಯಸಿ ವಜ್ರಾಯುಧ 
ಧರಿಸಿದ ದೇವೇಂದ್ರನಂತೆ, ಉಗ್ರಕೋಪದಿಂದ ಜಯಕ್ಕಾಗಿ ಅರ್ಜುನನು 
ಬರುತ್ತಿದ್ದಂತೇ, ನಡುವೆ ರಥ ಅಶ್ವ ಗಜ ಪದಾತಿಸಮೂಹಗಳ ಶ್ರೇಷ್ಠ ಯೋಧರು 
ಬಾಣದ್ವನಿ ರಥಚಕ್ರದ್ದನಿ ಅಶ್ವಗಳ ಗೊರಸುಗಳ ದ್ವನಿಗಳಿಂದ ಯುಕವಾಗಿ 
ಭೂಮಿ ಅಂತರಿಕ್ಷಗಳಲ್ಲಿ ಪ್ರತಿದ್ಧನಿ ಉಂಟಾಗುವಂತೆ ಮಾಡುತ್ತ ಕ್ರುದ್ಧರಾಗಿ ಆ 
pt ಉ 
ಅರ್ಜುನನನ್ನು ಇದಿರಿಸಿದರು. 


ತೇಷಾಂ ಚ ಪಾರ್ಥಸ್ಯ ಮಹತ್ತದಾಸೀದ್‌ 
ದೇಹಾಸುಪಾಪ್ಠಕ್ಷಪಣಂ ಸುಯುದ್ಧಮ್‌ । 


318 ಮಹಾಭಾರತ 


ತ್ರೈಲೋಕ್ಯಹೇತೋರಸುರೈರ್ಯಥಾಸೀದ್‌ 
ದೇವಸ್ಯ ವಿಷ್ಣೋರ್ಜಯತಾಂ ವರಸ್ಯ 11೫11 


ಮೂರ್ಲೋಕಗಳ ್ಹಪ್ರಾಪಿಗಾಗಿ ಜಯಗಳಿಸುವವರಲ್ಲಿ ಶ್ರೇಷ್ಠನಾದ 
ವಿಷ್ಣುದೇವನಿಗೂ ಅಸುರರಿಗೂ ನಡೆದ ಯುದ್ಧದಂತೆ, ದೇಹ ಪ್ರಾಣ ಪಾಪ 
ಕ್ಷಯಕಾರಿಯಾದ ಒಳ್ಳೆಯ ಮಹಾಯುದ್ಧವು ಪಾರ್ಥನಿಗೂ ಕೌರವ 
ಯೋಧರಿಗೂ ನಡೆಯಿತು. 


ತೈರಸ್ತಮುಚ್ಚಾವಚಮಾಯುಧೌಘ- 
ಮೇಕಃ ಪ್ರಚಿಚ್ಛೇದ ಕಿರೀಟಮಾಲೀ | 
ಕ್ಷುರಾರ್ಧಚಂದೈರ್ನಿಶಿತೈಶ್ಚ ಬಾಣೈಃ 
ಶಿರಾಂಸಿ ತೇಷಾಂ ಬಹುಧಾ ಚ ಬಾಹೂನ್‌ 11೭1 


ಅವರು ಎಸೆದ ದೊಡ್ಡ ಸಣ್ಣ ಆಯುಧಗಳ ಪ್ರವಾಹವನ್ನು ಅರ್ಜುನನು ಒಬ್ಬನೆ 
ಕ್ಲುರು ಅರ್ಧಚಂದ್ರಗಳೆಂಬ ಹರಿತವಾದ ಬಾಣಗಳಿಂದ ಕಡಿದ. ಅವರ ಶಿರಸ್ಸು 
ಬಾಹುಗಳನ್ನೂ ಬಹುವಾಗಿ ಕತರಿಸಿದ. 


ಛತ್ರಾಣಿ ವಾಲವ್ಯಜನಾನಿ ಕೇತೂ- 
ನಶ್ಚಾನ್‌ ರಥಾನ್‌ ಪತ್ತಿಗಣಾನ್‌ ದ್ವಿಪಾಂಶ್ಚ । 
ತೇ ಪೇತುರುರ್ವ್ಯಾಂ ಬಹುಧಾ ವಿರೂಪಾ 
ವಾತಪ್ರಭಗ್ನಾನಿ ಯಥಾ ವನಾನಿ 11೭11 


ಛತ್ರ-ಚಾಮರ ಬಾಲವ್ಯಜನಗಳನ್ನೂ ಧ್ವಜ ಅಶ್ವ ರಥಗಳನ್ನೂ ಪದಾತಿ 
ಸಮೂಹಗಳನ್ನೂ ಗಜಸೈನ್ಯಗಳನ್ನೂ ಅರ್ಜುನನು ಬಾಣಗಳಿಂದ ಕತರಿಸಿದ. 
ಬಿರುಗಾಳಿಯಿಂದ ಮುರಿದು ಬೀಳುವ ವನಗಳಂತೆ ಅವರೆಲ್ಲರೂ ಬಹುವಾಗಿ 
ವಿರೂಪಗೊಂಡು ರಣಭೂಮಿಯಲ್ಲಿ ಒರಗಿದರು. 


ಸುವರ್ಣಜಾಲಾವಿತತಾ ಮಹಾಗಜಾಃ 
ಸವೈಜಯಂತೀದಧ್ದಜಯೋಧಕಲ್ಲಿತಾಃ I 

ಸುವರ್ಣಪುಂಖೈರಿಷುಭಿಃ ಸಮಾಚಿತಾ- 
ಶ್ಚಕಾಶಿರೇ ಪ್ರಜ್ನಲಿತಾ ಯಥಾಚಲಾಃ ISI 


ಕರ್ಣಪರ್ವ 3419 


ಬಂಗಾರದ ಮಾಲೆಗಳಿಂದ ತುಂಬಿದ, ವೈಜಯಂತೀ ಧ್ವಜ ಯೋಧರಿಂದ 
ಶೋಭಿತವಾದ ಮಹಾಗಜಗಳು, ಬಂಗಾರದ ಪುಕ್ಕಉಳ್ಳ ಅರ್ಜುನನ ಬಾಣಗಳು 
ಮೈಯೆಲ್ಲ ನಾಟದಾಗ, ಕಾಳ್ಗಿಚ್ಚಿನಿಂದ ಉರಿವ ಬೆಟ್ಟಗಳಂತೆ ಕಂಡುಬಂದುವು. 


ವಿದಾರ್ಯ ನಾಗಾಂಶ್ಚ ರಥಾಂಶ್ಚ ವಾಜಿನಃ 
ಶರೋತ್ತಮೈರ್ವಾಸವವಣಜ್ರಸನ್ನಿಬ್ಳಃ । 

ದ್ರುತಂ ಯಯೌ ಕರ್ಣಜಿಘಾಂಸಯಾ ತಥಾ 
ಯಥಾ ಮರುತ್ಹಾನ್‌ ಬಲಭೇದನೇ ಪುರಾ al 


ಗಜ ರಥ ಅಶ್ವ ಸೈನಿಕರನ್ನು ಇಂದ್ರನ ವಜ್ರಾಯುಧಕ್ಕೆ ಸಮವಾದ ಉತ್ತಮ 
ಬಾಣಗಳಿಂದ ಭೇದಿಸಿ, ಹಿಂದೆ ಬಲಾಸುರನನ್ನು ಭೇದಿಸಲು ಹೊರಟ ಇಂದ್ರನಂತೆ, 
ಅರ್ಜುನನು ಕರ್ಣನನ್ನು ವಧಿಸಲು ವೇಗವಾಗಿ ಮುಂದೆ ನಡೆದ. 

ತತಃ ಸ ಪುರುಷವ್ಯಾಘ್ರಃ ಸೂತಸೈನ್ಯಮರಿಂದಮಃ । 

ಪ್ರವಿವೇಶ ಮಹಾಬಾಹುರ್ಮಕರಃ ಸಾಗರಂ ಯಥಾ 11೧೦॥ 

ಶತ್ರುನಾಶಕನಾದ ಮಹಾಬಾಹು ಪುರುಷಶ್ರೇಷ್ಠನಾದ ಅರ್ಜುನನು ಕರ್ಣನ 
ಸೈನ್ಯವನ್ನು ಸಾಗರವನ್ನು ಮೊಸಳೆಯಂತೆ, ಪ್ರವೇಶಿಸಿದ. 

ತಂ ದೃಷ್ಟ್ಯಾ ತಾವಕಾ ರಾಜನ್‌ ರಥಪತ್ತಿಸಮನ್ನಿತಾಃ | 

ಗಜಾಶ್ವಸಾದಿಬಹುಲಾಃ ಪಾಂಡವಂ ಸಮುಪಾದ್ರವನ್‌ [eel 

ರಾಜನೆ, ಅರ್ಜುನನನ್ನು ನೋಡಿ ರಥ-ಪದಾತಿಯುಕವಾದ ಗಜ- 
ಅಶ್ವಯೋಧರಿಂದ ತುಂಬಿದ್ದ ನಿನ್ನ ಸೈನಿಕರು ಅವನನ್ನು ಆಕ್ರಮಿಸಿದರು. 

ತತ್ರಾಭಿದ್ರವತಾಂ ಪಾರ್ಥಮಾರಾವಃ ಸುಮಹಾನಭೂತ್‌ । 

ಸಾಗರಸ್ಯೇವ ಮತ್ತಸ್ಯ ಯಥಾ ಸ್ಯಾತ್‌ ಸಲಿಲಸ್ವನಃ 11೧೨।! 

ಅರ್ಜುನನನ್ನು ಆಕ್ರಮಿಸುವಾಗ ನಿನ್ನ ಸೈನಿಕರ ಗರ್ಜನೆ ಕ್ಷುಬ್ಬವಾದ ಸಾಗರ 
ಜಲದ ಭೋರ್ಗರೆವ ಶಬ್ದದಂತೆ ಬಲು ದೊಡ್ಡದಾಗಿತ್ತು 


ತೇ ತು ತಂ ಪುರುಷವ್ಯಾಘ್ರಂ ವ್ಯಾಘ್ರಾ ಇವ ಮಹಾರಥಾಃ । 
ಅಭ್ಯದ್ರವಂತ ಸಂಗ್ರಾಮೇ ತ್ಯಕ್ತ್ವಾ ಪ್ರಾಣಕೃತಂ ಭಯಮ್‌ ॥೧೩॥ 


320 ಮಹಾಭಾರತ 


ಪುರುಷಶ್ರೇಷ್ಠನಾದ ಅರ್ಜುನನ ಬಳಿಗೆ ಮಹಾರಥರು ಪ್ರಾಣಭಯವನ್ನು 
ಬಿಟ್ಟು ಹುಲಿಗಳಂತೆ ಮೇಲೇರಿ ಬಂದರು. 

ತೇಷಾಮಾಪತತಾಂ ತತ್ರ ಶರವರ್ಷಾಣಿ ಮುಂಚತಾಮ್‌ । 

ಅರ್ಜುನೋ ವ್ಯಧಮತ್‌ ಸೈನ್ಯಂ ಮಹಾವಾತೋ ಫನಾನಿವ ॥೧೪॥ 

ಬಾಣಗಳ ಮಳೆ ಸುರಿಸುತ್ತ ತನ್ನ ಮೇಲೇರಿ ಬರುತಿದ್ದ ಆ ಶತ್ರುಗಳ ಸೈನ್ಯವನ್ನು 
ಮೋಡಗಳನ್ನು ಬಿರುಗಾಳಿಯಂತೆ ಅರ್ಜುನನು ಚದುರಿಸಿದ. 

ತೇರರ್ಜುನಂ ಸಹಿತಾ ಭೂತ್ವಾ ರಥವಂಶೈಃ ಪ್ರಹಾರಿಣಃ । 

ಅಭಿಯಾಯ ಮಹೇಷ್ವಾಸಾ ವಿವ್ಯಧುರ್ನಿಶಿತೈಃ ಶರೈಃ: 11೧೫1! 

ಮಹಾಬಿಲ್ಲಾಳುಗಳಾದ ಅವರೆಲ್ಲರೂ ಪುನಃ ಒಟ್ಟಾಗಿ ರಥಸಮೂಹಗಳಿಂದ 


ಬಾಣಪ್ರಹಾರ ಮಾಡುತ್ತ ಇದಿರಿಗೆ ಬಂದು ಹರಿತವಾದ ಬಾಣಗಳಿಂದ 
ಅರ್ಜುನನನ್ನು ಹೊಡೆದರು. 


ತತೋಶರ್ಜುನಃ ಸಹಸ್ರಾಣಿ ರಥವಾರಣವಾಜಿನಾಮ್‌ । 
ಪ್ರೇಷಯಾಮಾಸ ವಿಶಿಖ್ಛರ್ಯಮಸ್ಯ ಸದನಂ ಪ್ರತಿ 11೧೬1 


ಆಗ ಅರ್ಜುನನು ಸಾವಿರಾರು ರಥ ಗಜ ಅಶ್ವಗಳನ್ನು ಬಾಣಗಳಿಂದ 
ಯಮಸದನಕ್ಕೆ ಅಟ್ಟಿದ. | 

ತೇ ವಧ್ಯಮಾನಾಃ ಸಮರೇ ಪಾರ್ಥಚಾಪಚ್ಯುತ್ಯಃ ಶರೈಃ । 

ತತ್ರ ತತ್ರ ಸ್ಥ ಲೀಯಂತೇ ಭಯೇ ಜಾತೇ ಮಹಾರಥಾಃ 11೧೭11 


ಮಹಾರಥಿಕರಿಗೆ ಈಗ ಭಯಉಂಟಾದ್ದರಿಂದ ರಣದಲ್ಲಿ ಪಾರ್ಥನ ಧನುಸ್ಸಿ 
ನಿಂದ ಹೊರಟ ಬಾಣಗಳಿಂದ ಹೊಡೆಸಿಕೊಳ್ಳುತಿದ್ದಂತೇ ಅಲ್ಲಲ್ಲಿ ಅಡಗಿದರು. 


ತೇಷಾಂ ಚತುಃಶತಾನ್‌ ವೀರಾನ್‌ ಯತಮಾನಾನ್‌ ಮಹಾರಥಾನ್‌ । 
ಅರ್ಜುನೋ ನಿಶಿತೈರ್ಬಾಣೈರನಯದ್‌ ಯಮಸಾದನಮ್‌ 11೧೮॥ 


ಅವರಲ್ಲಿ ಇನ್ನೂ ನಿಂತು ಯುದ್ಧ ಮಾಡುತ್ತಿದ್ದ ನಾನ್ನೂರು ಮಹಾರಥರನ್ನು 
ಅರ್ಜುನನು ಹರಿತವಾದ ಬಾಣಗಳಿಂದ ಯಮಸದನಕ್ಕೆ ಕಳಿಸಿದ. 


ಕರ್ಣಪರ್ವ 921 


ತೇ ವಧ್ಯಮಾನಾಃ ಸಮರೇ ನಾನಾಲಿಂಗೈಃ ಶಿತೈಃ ಶರೈಃ: । 
ಅರ್ಜುನಂ ಸಮಭಿತ್ಯಜ್ಯ ದುದ್ರುವುರ್ವೈ ದಿಶೋ ಭಯಾತ್‌ ॥೧೯॥ 


ಅರ್ಜುನನು ಬೇರೆಬೇರೆ ಬಗೆಯ ಹರಿತವಾದ ಬಾಣಗಳಿಂದ ಹೊಡೆಯು 
ವಾಗ ಅವರು ಭಯದಿಂದ ಅವನನ್ನು ಬಿಟ್ಟು ದಿಕ್ಕುಗಳಿಗೆ ಓಡಿದರು. 


ತೇಷಾಂ ಶಬ್ದೋ ಮಹಾನಾಸೀದ್‌ ದ್ರವತಾಂ ವಾಹಿನೀಮುಖೇ । 
ಮಹೌಫಸ್ಯೇವ ಭದ್ರಸ್ಯ ಗಿರಿಮಾಸಾದ್ಯ ದೀರ್ಯತಃ Idol 


ಅವರು ಓಡುವಾಗ ಸೈನ್ಯದ ಮುಂಭಾಗದಲ್ಲಿ ಬೆಟ್ಟದ ಬುಡಕ್ಕೆ ವೇಗವಾಗಿ 
ಬಂದು ಒಡೆಯುವ ದೊಡ್ಡಜಲಪ್ರವಾಹದಂತೆ ದೊಡ್ಡಶಬ್ದ ಉಂಟಾಯಿತು. 


ತಾಂ ತು ಸೇನಾಂ ಭೃಶಂ ವಿದ್ಧ್ವಾ ದ್ರಾವಯಿತ್ನಾರ್ಜುನಃ ಶರೈಃ । 

ಪ್ರಾಯಾದಭಿಮುಖಃ ಪಾರ್ಥಃ ಸೂತಾನೀಕಾನಿ ಮಾರಿಷ 11೨೧ 

ಆ ಸೈನ್ಯವನ್ನು ಬಾಣಗಳಿಂದ ಚೆನ್ನಾಗಿ ಹೊಡೆದು ಅಟ್ಟಿಸಿಕೊಂಡು ಹೋಗಿ, 
ತಿರುಗಿ ಕರ್ಣನ ಸೈನ್ಯದ ಕಡೆಗೇ ಅರ್ಜುನನು ಬಂದ. 

ತಸ್ಯ ಶಬ್ದೋ ಮಹಾನಾಸೀತ್‌ ಪರಾನಭಿಮುಖಸ್ಯ ವೈ। 

ಗರುಡಸ್ಕೇವ ಪತತಃ ಪನ್ನಗಾರ್ಥೇ ಯಥಾ ಪುರಾ 11೨೨11 

ಶತ್ರುಗಳ ಕಡೆಗೆ ಅಭಿಮುಖವಾಗಿ ಅರ್ಜುನನು ಹಿಂತಿರುಗಿ ಬರುವಾಗ, ಹಿಂದೆ 
ಹಾವುಗಳನ್ನೆಶಿಕೊಳ್ಳಲು ಗರುಡನು ಆಗಮಿಸಿದಾಗ ಹೇಗೋ ಹಾಗೇ, ದೊಡ್ಡ ಶಬ್ದ 
ಉಂಟಾಯಿತು. 

ತಂ ತು ಶಬ್ದಮಭಿಶ್ರುತ್ಯ ಭೀಮಸೇನೋ ಮಹಾಬಲಃ ।॥ 

ಬಭೂವ ಪರಮಪ್ರೀತಃ ಪಾರ್ಥದರ್ಶನಲಾಲಸಃ 112೩1 

ಆ ಶಬ್ದವನ್ನು ಕೇಳಿ ಮಹಾಬಲಿ ಭೀಮಸೇನನು ಅರ್ಜುನನ ದರ್ಶನ 
ಲಾಲಸೆಯಿಂದ ಬಹಳ ಸಂತುಷ್ಟನಾದ. 


ಶ್ರುತ್ಸೈವ ಪಾರ್ಥಮಾಯಾಂತಂ ಭೀಮಸೇನಃ ಪ್ರತಾಪವಾನ್‌ । 
ತ್ಯಕ್ತ್ವಾ ಪ್ರಾಣಾನ್‌ ಮಹಾರಾಜ ಸೇನಾಂ ತವ ಮಮರ್ದಧ ಹ ॥೨೪॥ 
ವ 


322 ಮಹಾಭಾರತ 


ಅರ್ಜುನನು ತನ್ನ ಬಳಿಗೆ ಬರುವ ಶಬ್ದವನ್ನು ಕೇಳಿದ ಮಾತ್ರಕ್ಕೇ ಪ್ರತಾಪಶಾಲಿ 
ಭೀಮಸೇನನು, ಮಹಾರಾಜ, : ಪ್ರಣಭಯವನ್ನು ತೊರೆದು ನಿನ್ನ ಸೈನ್ಯವನ್ನು 
ಪುಡಿಗೈದ. 
ಸ ವಾಯುವೀರ್ಯಪ್ರತಿಮೋ ವಾಯುವೇಗಸಮೋ ಜವೇ ॥ 
ವಾಯುವದ್‌ ವ್ಯಚರದ್‌ ಭೀಮೋ ವಾಯುಪುತ್ರಃ 
ಪ್ರತಾಪವಾನ್‌ 11೨೫॥ 


ವೀರ್ಯದಲ್ಲಿ ವಾಯುಸಮ, ವೇಗದಲ್ಲಿಯೂ ವಾಯುವೇಗಸಮ, 
ಪ್ರತಾಪಶಾಲಿ ವಾಯುಪುತ್ರ ಭೀಮನು ವಾಯುವಿನಂತೆ, ರಣದಲ್ಲಿ ಸಂಚರಿಸಿದ. 


ತೇನಾರ್ದ್ಯಮಾನಾ ರಾಜೇಂದ್ರ ಸೇನಾ ತವ ವಿಶಾಂಪತೇ | 
ವ್ಯಭ್ರಾಮ್ಯತ ಮಹಾರಾಜ ಭಿನ್ನಾ ನೌರಿವ ಸಾಗರೇ 11೨೬। 


ರಾಜನೆ, ಭೀಮನಿಂದ ಪೀಡಿತವಾಗುವಾಗ ನಿನ್ನ ಸೈನ್ಯವು ಸಾಗರದಲ್ಲಿ ಒಡೆದ 
ನೌಕೆಯಂತೆ ದಿಗ್ರಮೆ ಹೊಂದಿತು. 


ತಾಂ ತು ಸೇನಾಂ ತದಾ ಭೀಮೋ ದರ್ಶಯನ್‌ ಪಾಣಿಲಾಘವಮ್‌ ।ಟ 
ಶರೈರವಚಕರ್ತೋಗೈಃ ಪ್ರೇಷಯಿಷ್ಯನ್‌ ಯಮಕ್ಷಯಮ್‌ 11೨೭! 


ಆಗ ಭೀಮನು ತನ್ನ ಕೈಚಳಕವನ್ನು ತೋರುತ್ತ ಆ ಸೈನ್ಯವನ್ನು ಯಮಸದನಕ್ಕೆ 
ಅಟ್ಟುವುದಕ್ಕಾಗಿ ಉಗ್ರಬಾಣಗಳಿಂದ ಚೂರುಚೂರು ಮಾಡಿದ. 


ತತ್ರ ಭಾರತ ಭೀಮಸ್ಯ ಬಲಂ ದೃಷ್ಟಾತಿಮಾನುಷಮ್‌ । 
ವ್ಯತ್ರಸ್ಯ್ಕಂತ ರಣೇ ಯೋಧಾಃ ಕಾಲಸ್ಯೇವ ಯುಗಕ್ಷಯೇ 11೨೮॥॥ 


ರಾಜನೆ, ಭೀಮನ ಅತಿಮಾನುಷವಾದ ಬಲವನ್ನು ಕಂಡು ಪ್ರಾಣಿಗಳು 
ಯುಗಪ್ರಳಯದಲ್ಲಿ ಕಾಲಯಮನಿಗೆ ಹೆದರುವಂತೆ ರಣದಲ್ಲಿ ಯೋಧರು 
ಭೀಮನಿಗೆ ಹೆದರಿದರು. 


ತಥಾರ್ದಿತಾನ್‌ ಭೀಮಬಲಾನ್‌ ಭೀಮಸೇನೇನ ಭಾರತ । 
ದೃಷ್ಟಾ ದುರ್ಯೋಧನೋ ರಾಜಾ ಇದಂ ವಚನಮಬ್ರವೀತ್‌ ॥೨೯॥ 


ಕರ್ಣಪರ್ವ 323 


ಭಯಂಕರ ಬಲಉಳ್ಳ ಕೌರವಯೋಧರು ಭೀಮಸೇನನಿಂದ ಹೊಡೆಸಿ 
ಕೊಳ್ಳುತ್ತಿರುವುದನ್ನು ಕಂಡು ರಾಜಾ ದುರ್ಯೋಧನನು ನುಡಿದ. 


ಸೈನಿಕಾನ್‌ ಸ ಮಹೇಷ್ವಾಸೋ ಯೋಧಾಂಶ್ಚ ಭರತರ್ಷಭ । 
ಸಮಾದಿಶದ್‌ ರಣೇ ಸರ್ವಾನ್‌ ಹತ ಭೀಮಮಿತಿ ಸ್ಥ ಹ। 
ತಸ್ಮಿನ್‌ ಹತೇ ಹತಂ ಮನ್ಯೇ ಸರ್ವಸೈನ್ಯಮಶೇಷತಃ 11೩೦1! 


ರಾಜನೆ, ಮಹಾ ಬಿಲ್ಲಾಳುವಾದ ದುರ್ಯೋಧನನು ಎಲ್ಲಸೈೆನಿಕ ಯೋಧರನ್ನು 
ರಣದಲ್ಲಿ ಆದೇಶಿಸಿದ: "ಭೀಮನನ್ನು ಸಂಹರಿಸಿರಿ. ಅವನು ಹತನಾದರೆ ಪಾಂಡವರ 
ಎಲ್ಲ ಸೈನ್ಯವು ಹತವಾಯಿತೆಂದೇ ತಿಳಿಯುತ್ತೇನೆ' ಎಂದು. 

ಪ್ರತಿಗೃಹ್ಯ ಚ ತಾಮಾಜ್ಞಾಂ ತವ ಪುತ್ರಸ್ಯ ಪಾರ್ಥಿವಾಃ | 

ಭೀಮಂ ಪ್ರಚ್ಛಾದಯಾಮಾಸುಃ ಶರವರ್ಪೈಃ ಸಮಂತತಃ 11೩೧॥1 

ನಿನ್ನ ಮಗನಾದ ದುರ್ಯೋಧನನ ಆಜ್ಞೆಯನ್ನು ಶಿರಸಾವಹಿಸಿ ರಾಜರು ಎಲ್ಲ 
ಕಡೆಯಿಂದ ಭೀಮನನ್ನು ಬಾಣಗಳ ಮಳೆಯಿಂದ ಮುಚ್ಚಿದರು. 

ಗಜಾಶ್ಚ ಬಹುಲಾ ರಾಜನ್ನರಾಶ್ಚ ಜಯಗೃದ್ದಿನಃ | 

ರಥಾ ಹಯಾಶ್ಚ ರಾಜೇಂದ್ರ ಪರಿವವ್ರುರ್ವಕೋದರಮ್‌ 11೩೨1 

ರಾಜನೆ, ಜಯಾಕಾಂಕ್ಟಿಗಳಾದ ಬಹುಮಂದಿ ಗಜ ಪದಾತಿ ರಥಅಶ್ವಯೋಧರು 
ಭೀಮನನ್ನು ಸುತ್ತುವರಿದರು. 

ಸ ತೈಃ ಪರಿವೃತಃ ಶೂರೈಃ ಶೂರೋ ರಾಜನ್‌ ಸಮಂತತಃ । 

ಶುಶುಭೇ ಭರತಶ್ರೇಷ್ಠ ನಕ್ಷತ್ರೈರಿವ ಚಂದ್ರಮಾಃ 11೩೩1 

ರಾಜನೆ, ಶೂರರಾದ ಆ ರಾಜರೆಲ್ಲರಿಂದ ಎಲ್ಲೆಡೆ ಸುತುವರಿದ ಶೂರ 
ಭೀಮನು ನಕ್ಷತ್ರಗಳಿಂದ ಸುತುವರಿದ ಚಂದ್ರನಂತೆ ಶೋಭಿಸಿದ. 


ಸ ರರಾಜ ತಥಾ ಸಂಖೇ ದರ್ಶನೀಯೋ ನರೋತ್ತಮಃ । 
ನಿರ್ವಿಶೇಷಂ ಮಹಾರಾಜ ಯಥಾ ಹಿ ವಿಜಯಸ್ತಥಾ JEU 


324 ಮಹಾಭಾರತ 


ಮಹಾರಾಜ, ಅರ್ಜುನನಂತೆಯೇ ನರೋತಮನಾದ ಭೀಮನೂ ಕೂಡ 
ಏನೂ ವ್ಯತ್ಯಾಸವಿಲ್ಲದೆ ರಣದಲ್ಲಿ ಪ್ರೇಕ್ಷಣೀಯನಾಗಿ ಕಂಗೊಳಿಸಿದ. 


ತತ್ರ ತೇ ಪಾರ್ಥಿವಾಃ ಸರ್ವೇ ಶರವೃಷ್ಟೀಃ ಸಮಾಸ್ಫಜನ್‌ । 
ಕ್ರೋಧರಕ್ತೇಕ್ಷಣಾಃ ಕ್ರೂರಾ ಹಂತುಕಾಮಾ ವೃಕೋದರಮ್‌  ॥॥೩೫॥ 


ಆಗ ಕ್ರೊರರಾದ ಆ ಎಲ್ಲ ರಾಜರೂ ಭೀಮನನ್ನು ಕೊಲ್ಲಲು ಬಯಸಿ 
ಕ್ರೋಧದಿಂದ ಕೆಂಪುಕಣ್ಣಿನವರಾಗಿ ಬಾಣಗಳ ಮಳೆಗರೆದರು. 


ಸ ವಿದಾರ್ಯ ಮಹಾಸೇನಾಂ ಶರೈಃ: ಸನ್ನತಪರ್ವಭಿಃ | 
ನಿಶಕ್ರಾಮ ರಣಾದ್‌ ಭೀಮೋ ಮತ್ತೋ ಜಾಲಾದಿವಾಂಭಸಿ 11೩೬॥॥ 


ಭೀಮಸೇನನು ಡೊಂಕುಗಿಣ್ಣಿನ ಬಾಣಗಳಿಂದ ಮಹಾಸೈನ್ಯವನ್ನು ಭೇದಿಸಿ 
ನೀರಿನಲ್ಲಿ ಮೀನು ಬಲೆಯಿಂದ ಹೊರಗೆ ಬರುವಂತೆ ರಣದಿಂದ ಮುಕನಾಗಿ 
ಹೊರಬಂದ. 


ಹತ್ವಾ ದಶ ಸಹಸ್ರಾಣಿ ಗಜಾನಾಮನಿವರ್ತಿನಾಮ್‌ । 
ನೃಣಾಂ ಶತಸಹಸ್ರೇ ದ್ವೇ ದ್ವೇ ಶತೇ ಚೈವ ಭಾರತ 11೩೭11 


ಪಂಚ ಚಾಶ್ಚಸಹಸ್ರಾಣಿ ರಥಾನಾಂ ಶತಮೇವ ಚ ಟ 
ಹತ್ವಾ ಪ್ರಾಸ್ಯಂದಯದ್‌ ಭೀಮೋ ನದೀಂ 
ಶೋಣಿತಕರ್ದಮಾಮ್‌ ॥ಃ೩೮॥ 


ಯುದ್ಧದಿಂದ ಹಿಮ್ಮೆಟ್ಟದಿರುವ ಹತ್ತು ಸಾವಿರ ಗಜಯೋಧರನ್ನೂ ಎರಡು 
ಲಕ್ಷದ ಇನ್ನೂರು ಪದಾತಿಗಳನ್ನೂ ಐದುಸಾವಿರ ಅಶ್ಚಯೋಧರನ್ನೂ ನೂರು 
ರಥಿಕರನ್ನೂ ಕೊಂದು ಭೀಮನು ರಕ್ತದ ಕೆಸರಿನ ಹೊಳೆಯನ್ನೇ ಹರಿಸಿದ. 


ಶೋಣಿತೋದಾಂ ರಥಾವರ್ತಾಂ ಹಸ್ತಿಗ್ರಾಹಸಮಾಕುಲಾಮ್‌ । 
ನರಮೀನಾಮಶ್ಚನಕ್ರಾಂ ಕೇಶಶೈವಲಶಾದ್ದಲಾಮ್‌ IA 


ಅಲ್ಲಿ ರಕವೆ ನೀರು. ರಥವೆ ಸುಳಿ. ಗಜಗಳೆಂಬ ಮೊಸಳೆಗಳಿಂದ ತುಂಬಿದೆ. 
ಪದಾತಿಗಳು ಮೀನುಗಳು, ಅಶ್ವಗಳು ಮೊಸಳೆಗಳು. ಕೇಶಗಳು ಪಾಚಿಗಳು. 


ಕರ್ಣಪರ್ವ ` 325 


ಸಂಛನ್ನಭುಜನಾಗೇಂದ್ರಾಂ ಬಹುರತ್ನಾಪಹಾರಿಣೀಮ್‌ । 
ಊರುಗ್ರಾ ಹಾಂ ಮಜ್ಜಪಂಕಾಂ ಶೀರ್ಷೋಪಲಸಮಾಕುಲಾಮ್‌ ॥೪೦॥ 


ಆ ನದಿಯಲ್ಲಿ ಕತರಿಸಿಬಿದ್ದ ಬಾಹುಗಳೇ ದೊಡ್ಡಹಾವುಗಳು. ಯೋಧರ 
ಬಹುರತ್ನಗಳನ್ನು ಆ ಪ್ರವಾಹ ಕೊಚ್ಚಿಕೊಂಡು ಹೋಗುತಿತ್ತು ತೊಡೆಗಳು 
ಮೊಸಳೆಗಳಂತೆ, ಮಜ್ಜೆ ಕೆಸರಿನಂತೆ, ಶಿರಸುಗಳು ಕಲ್ಲುಗಳಂತೆ ತುಂಬಿದ್ದುವು. 


ಧನುಷ್ಠಾಶಾಂ ಶರಾವಾಪಾಂ ಗದಾಪರಿಘಪನ್ನಗಾಮ್‌ | 
ಹಂಸಚ್ಛತ್ರ ಧ್ವಜೋಪೇತಾಮುಷ್ಣೀಷವರಫೇನಿಲಾಮ್‌ WYO 


ಆ ನದಿಯಲ್ಲಿ ಧನುಸುಗಳು ಜೊಂಡುಹುಲ್ಲುಗಳು ಬಾಣಗಳು ತರಂಗಗಳು. 
ಗದೆ-ಪರಿಘಗಳು ಹಾವುಗಳು, ಛತ್ರ ಧ್ವಜಗಳೇ ಹಂಸಗಳು. ಶಿರಸ್ವಾಣಗಳೇ 
ನೊರೆಗಳು. 


ಹಾರಪದ್ಮಾಕರಾಂ ಚೈವ ಭೂಮಿರೇಣೂರ್ಮಿಮಾಲಿನೀಮ್‌ । 
ಇತ್ನಂವೃತ್ತವತೀಂ ಸಂಖೇ ಸುತರಾಂ ಭೀರುದುಸ್ತರಾಮ್‌ । 
ಯೋಧವ್ರಾತವತೀಂ ಸಂಖೇ ವಹಂತೀಂ ಯಮಸಾದನಮ್‌ ॥೪೨॥ 


ಆ ರಕನದಿಯಲ್ಲಿ ಹಾರಗಳೇ ಕಮಲಸಮೂಹ. ರಣಭೂಮಿಯಲ್ಲಿ ಏಳುವ 
ಧೂಳು ಅಲೆಗಳ ಸಾಲುಗಳು. ಇಂಥ ಹರಿವು ಉಳ್ಳ ರಕನದಿ ರಣದಲ್ಲಿ ಸುತರಾಂ 
ಹೇಡಿಗಳಿಗೆ ದುಸರವಾದುದು. ಯೋಧಸಮೂಹಗಳನ್ನು ತನ್ನಲ್ಲಿ ತುಂಬಿಕೊಂಡು 
ಯಮಸದನಕ್ಕೇ ಹರಿಯುತಿದೆ. 

ಕ್ಷಣೇನ ಪುರುಷವ್ಯಾಘ್ರಃ ಪ್ರಾವರ್ತಯತ ನಿಮ್ನಗಾಮ್‌ । 

ಯಥಾ ವೈತರಣೀಮುಗ್ರಾಂ ದುಸ್ತರಾಮಕೃತಾತ್ಮಭಿಃ 11೪೩11 

ಪುರುಷಶ್ರೇಷ್ಠನಾದ ಭೀಮಸೇನನು ಒಂದು ಕ್ಷಣದಲ್ಲಿ ವೈತರಣೀ ನದಿಯಂತೆ 
ಉಗ್ರವಾದ ಮನೋನಿಗ್ರಹವಿಲ್ಲದವರಿಗೆ ದುಸ್ತರವಾದ ರಕ್ತದ ನದಿಯನ್ನೇ 
ಹರಿಸಿದ. 

ಯತೋ ಯತಃ ಪಾಂಡವೇಯಃ ಪ್ರವೃತ್ತೋ ರಥಸತ್ತಮಃ । 

ತತಸ್ತತೋ5ಪಾತಯತ ಯೋಧಾನ್‌ ಶತಸಹಸ್ರಶಃ 11೪೪॥ 


326 ಮಹಾಭಾರತ 


ಶ್ರೇಷ್ಠರಥಿಕನಾದ ಭೀಮಸೇನನು ರಣರಂಗದಲ್ಲಿ ಎಲ್ಲೆಲ್ಲಿ ನಡೆದಾಡುವನೋ 
ಅಲ್ಲಲ್ಲಿ ನೂರಾರು ಸಾವಿರಾರು ಯೋಧರನ್ನು ನೆಲದಲ್ಲಿ ಕೆಡವಿದ. 


ಏವಂ ದೃಷ್ಟ್ವಾ ಕೃತಂ ಕರ್ಮ ಭೀಮಸೇನೇನ ಸಂಯುಗೇ । 


ಆವ ಲ 
ದುರ್ಯೋಧನೋ ಮಹಾರಾಜ ಶಕುನಿಂ ವಾಕ್ಯಮಬ್ರವೀತ್‌ 1೪೫॥ 
ಹೀಗೆ ಭೀಮಸೇನನು ರಣದಲ್ಲಿಮಾಡಿದ ಕರ್ಮವನ್ನು ನೋಡಿ, ಮಹಾರಾಜ, 
ದುರ್ಯೋಧನನು ಶಕುನಿಗೆ ಈ ಮಾತನ್ನು ನುಡಿದ. 


ಜಹಿ ಮಾತುಲ ಸಂಗ್ರಾಮೇ ಭೀಮಂ ಭೀಮಂ ಮಹಾಬಲಮ್‌ ।ಟ 
ಅಸ್ಮಿನ್‌ ಜಿತೇ ಜಿತಂ ಸರ್ವಂ ಪಾಂಡವೇಯಂ ಮಹದ್‌ಬಲಮ್‌ ॥1೪೬/॥ 


ಮಾವ, ಭಯಂಕರ ಮಹಾಬಲಶಾಲಿಯಾದ ಭೀಮನನ್ನು ಸಂಗ್ರಾಮದಲ್ಲಿ 
ಸಂಹರಿಸು. ಈತನೊಬ್ಬ ಜಿತನಾದರೆ ಪಾಂಡವರ ಇಡಿ ಮಹತಾದ ಸೈನ್ಯವೇ 
ಜಿತವಾಗುವುದು. 


ತತಃ ಪ್ರಾಯಾನ್ಮಹಾರಾಜ ಸೌಬಲೇಯಃ ಪ್ರತಾಪವಾನ್‌ । 
ರಣಾಯ ಮಹತೇ ಯುಕ್ತೋ ಭ್ರಾತೃಭಿಃ ಪರಿವಾರಿತಃ 11೪೭ 


ಮಹಾರಾಜ, ಒಡನೆ ಪ್ರತಾಪಶಾಲಿಯಾದ ಶಕುನಿಯು ಸೋದರರಿಂದ 
ಪರಿವೃತನಾಗಿ ದೊಡ್ಡ ರಣಕ್ಕೆ ಸನ್ನದ್ಧನಾಗಿ ಹೊರಟ. 


ಸ ಸಮಾಸಾದ್ಯ ಸಂಗ್ರಾಮೇ ಭೀಮಂ ಭೀಮಪರಾಕ್ರಮಮ್‌ | 

ವಾರಯಾಮಾಸ ತಂ ವೀರೋ ವೇಲೇವ ಮಕರಾಲಯಮ್‌ ॥೪೮॥ 
ಅಭ್ಯವರ್ತತ ತಂ ಭೀಮೋ ವಾರ್ಯಮಾಣಃ ಶಿತೈಃ ಶರೈಃ Tal 
ಶಕುನಿಯು ರಣದಲ್ಲಿ ಭಯಂಕರ ಪರಾಕ್ರಮಿಯಾದ ಭೀಮನನ್ನು ಇದಿರಿಸಿ 


ಅವನನ್ನು ಸಾಗರವನ್ನು ತೀರವು ತಡೆಯುವಂತೆ ತಡೆದ. ಆದರೆ ಶಕುನಿ 
ತಡೆಯುತಿದ್ದಂತೆಯೇ ಭೀಮನು ಅವನನ್ನು ಆಕ್ರಮಿಸಿದ. 


ಶಕುನಿಸ್ತಸ್ಯ ರಾಜೇಂದ್ರ ವಾಮೇ ಪಾರ್ಶ್ವೇ ಸ್ತನಾಂತರೇ । 
ಪ್ರೇಷಯಾಮಾಸ ನಾರಾಚಾನ್‌ ರುಗ್ಧಪುಂಖಾನ್‌ ಶಿಲಾಶಿತಾನ್‌ ॥!೫೦॥॥ 


ಕರ್ಣಪರ್ವ 327 


ಶಕುನಿಯು ಭೀಮನೆದೆಯ ಎಡಭಾಗಕ್ಕೆ ಬಂಗಾರದ ಪುಕ್ಕವುಳ್ಳ ಸಾಣೆಹಿಡಿದ 
ಬಾಣಗಳನ್ನು ಎಸೆದ. 

ವರ್ಮ ಭಿತ್ತ್ವಾ ತು ಸೌವರ್ಣಂ ಬಾಣಾಸ್ತಸ್ಯ ಮಹಾತ್ಮನಃ | 

ನ್ಯಮಜ್ಜಂತ ಮಹಾರಾಜ ಕಂಕಬರ್ಹಿಣವಾಸಸಃ Iso 

ಮಹಾರಾಜ, ಹದ್ದಿನ ನವಿಲಿನ ರೆಕ್ಕೆಗಳುಳ್ಳ ಆ ಬಾಣಗಳು ಮಹಾತ್ಮನಾದ 
ಭೀಮನ ಕವಚವನ್ನು ಭೇದಿಸಿ ಒಳಗೆ ಪ್ರವೇಶಿಸಿದವು. 

ಸೋತತಿವಿದ್ದೋ ರಣೇ ಭೀಮಃ ಶರಂ ಹೇಮವಿಭೂಷಿತಮ್‌ ।ಟ 

ಪ್ರೇಷಯಾಮಾಸ ಸಹಸಾ ಸೌಬಲಂ ಪ್ರತಿ ಭಾರತ 11೫೨11 

ರಾಜನೆ, ರಣದಲ್ಲಿ ಅತಿಯಾಗಿ ಹೊಡೆಸಿಕೊಂಡ ಭೀಮನು ಒಡನೆ ಶಕುನಿಗೆ 
ಬಂಗಾರದಿಂದ ಅಲಂಕೃತವಾದ ಬಾಣವನ್ನು ಎಸೆದ. 

ತಮಾಯಾಂತಂ ಶರಂ ಘೋರಂ ಶಕುನಿಃ ಶತ್ರುತಾಪನಃ । 

ಚಿಚ್ಛೇದ ಶತಧಾ ರಾಜನ್‌ ಕೃತಹಸ್ತೋ ಮಹಾಬಲಃ ISA 

೪ fr) 

ರಾಜನೆ, ಘೋರವಾದ ಆ ಬಾಣ ಬರುತಿದ್ದಂತೆ, ಕೈಚಳಕವುಳ್ಳ ಶತ್ರುನಾಶಕ 
ಮಹಾಬಲಿ ಶಕುನಿಯು ನೂರುಚೂರುಗಳಾಗಿ ಕತರಿಸಿದ. 

ತಸ್ಥಿನ್ನಿಪತಿತೇ ಭೂಮೌ ಭೀಮಃ ಕ್ರುದ್ಧೋ ವಿಶಾಂಪತೇ । 

ಧನುಶ್ಚಿಚ್ಛೇದ ಭಲ್ಲೇನ ಸೌಬಲಸ್ಯ ಹಸನ್ನಿವ 11೫೪! 

ರಾಜನೆ, ಆ ಬಾಣವು ನೆಲದಲ್ಲಿ ಬಿದ್ದಾಗ ಭೀಮನು ಕ್ರುದ್ಧನಾಗಿ ನಗುತ್ತ 
ಭಲ್ಲೆಯಿಂದ ಶಕುನಿಯ ಧನುಸನ್ನು ಕತ್ತರಿಸಿದ. 

ತದಪಾಸ್ಯ ಧನುಶ್ಚಿನ್ನಂ ಸೌಬಲೇಯಃ ಪ್ರತಾಪವಾನ್‌ । 

ಅನ್ಯದಾದತ್ತ ವೇಗೇನ ಧನುರ್ಭಲ್ಲಾಂಶ್ಚ ಷೋಡಶ 11೫೫1 

ಮುರಿದ ಆ ಧನುಸನ್ನು ದೂರಕ್ಕೆ ಎಸೆದು ಪ್ರತಾಪಶಾಲಿಯಾದ ಶಕುನಿಯು 
ಬೇಗನೆ ಇನ್ನೊಂದು ಧನುಸನ್ನೂ ಹದಿನಾರು ಭಲ್ಲೆಗಳನ್ನೂ ಎತ್ತಿಕೊಂಡ. 


328 ಮಹಾಭಾರತ 


ತೈಸ್ತಸ್ಯ ತು ಮಹಾರಾಜ ಭಲ್ಲೈಃ ಸನ್ನತಪರ್ವಭಿಃ | 
ಚತುರ್ಭಿಃ ಸಾರಥಿಂ ಹ್ಯಾರ್ಚ್ಛದ್‌ ಭೀಮಂ ಪಂಚಭಿರೇವ ಚ 1೫೬1 


ಮಹಾರಾಜ, ಡೊಂಕುಗಿಣ್ಣಿನ ಆ ನಾಲ್ಕು ಭಲ್ಲೆಗಳಿಂದ ಭೀಮನ ಸಾರಥಿ 
ಯನ್ನೂ ಐದು ಭಲ್ಲೆಗಳಿಂದ ಭೀಮನನ್ನೂ ಹೊಡೆದ. 


ಧ್ವಜಮೇಕೇನ ಚಿಚ್ಛೇದ ಛತ್ರಂ ದ್ವಾಭ್ಯಾಂ ವಿಶಾಂಪತೇ । 
ಚತುರ್ಭಿಶ್ಚತುರೋ ವಾಹಾನ್‌ ವಿವ್ಯಾಧ ಸುಬಲಾತ್ಮಜಃ 11೫೭! 


ಮತ್ತು ರಾಜನೆ, ಶಕುನಿಯು ಒಂದು ಭಲ್ಲೆಯಿಂದ ಭೀಮನ ಧ್ವಜವನ್ನೂ 
ಎರಡು ಭಲ್ಲೆಗಳಿಂದ ಛತ್ರವನ್ನೂ ನಾಲ್ಕು ಭಲ್ಲೆಗಳಿಂದ ನಾಲ್ಕು ಅಶ್ವಗಳನ್ನೂ 


ಹೊಡೆದ. 


ತತಃ ಕ್ರುದ್ಧೋ ಮಹಾರಾಜ ಭೀಮಸೇನಃ ಪ್ರತಾಪವಾನ್‌ | 
ಶಕ್ತಿಂ ಚಿಕ್ಷೇಪ ಸಮರೇ ರುಗ್ಗದಂಡಾಮಯಸ್ಥಯೀಮ್‌ 11೫೮ 


ಆಗ, ಮಹಾರಾಜ, ಪ್ರತಾಪಶಾಲಿ ಭೀಮಸೇನನು ಕ್ರುದ್ಧನಾಗಿ ರಣದಲ್ಲಿ 
ಬಂಗಾರದ ದಂಡಉಳ್ಳ ಕಬ್ಬಿಣದಿಂದಾದ ಶಕ್ತ್ಯಾಯುಧವನ್ನು ಎಸೆದ. 


ಸಾ ಭೀಮಭುಜನಿರ್ಮುಕ್ತಾ ನಾಗಜಿಹ್ಹೇವ ಚಂಚಲಾ ।ಟ 
ನಿಪಪಾತ ರಥೇ ತೂರ್ಣಂ ಸೌಬಲಸ್ಯ ಮಹಾತ್ಮನಃ Teal 


ಆ ಶಕ್ತಾಯುಧವು ಭೀಮನ ಭುಜದಿಂದ ಹೊರಟು ಹಾವಿನ ನಾಲಿಗೆಯಂತೆ 
ಚಂಚಲವಾಗಿ ವೇಗವಾಗಿ ಮಹಾತ್ಮ ಶಕುನಿಯ ರಥದ ಮೇಲೆ ಬಿದ್ದಿತು. 


ತತಸ್ತಾಮೇವ ಸಂಗೃಹ್ಯ ಶಕ್ತಿಂ ಕನಕಭೂಷಣಾಮ್‌ । 
ಭೀಮಸೇನಾಯ ಚಿಕ್ಷೇಪ ಕ್ರುದ್ಧರೂಪೋ ವಿಶಾಂಪತೇ 11೬೦॥ 


ರಾಜನೆ, ಆಗ ಕ್ರುದ್ಧನಾದ ಶಕುನಿಯು ಬಂಗಾರದಿಂದ ಅಲಂಕೃತವಾದ ಅದೇ 
ಶಕ್ತ್ಯಾಯುಧವನ್ನು ಹಿಡಿದು ತಿರುಗಿ ಭೀಮಸೇನನ ಮೇಲೆ ಎಸೆದ. 

ಸಾ ನಿರ್ಭಿದ್ಯ ಭುಜಂ ಸವ್ಯಂ ಪಾಂಡವಸ್ಯ ಮಹಾತ್ಮನಃ | 

ಪಪಾತ ಚ ತತೋ ಭೂಮೌ ಯಥಾ ವಿದ್ಯುನ್ನಭಶ್ಚು ತೌ 11೬೧॥| 


ಕರ್ಣಪರ್ವ 329 


ಆ ಶಕ್ತಿಯು ಮಹಾತ್ಮನಾದ ಭೀಮನ ಎಡ ತೊಳನ್ನು ಭೇದಿಸಿ, ಆಗಸದಿಂದ 
ಬೀಳುವ ಮಿಂಚಿನಂತೆ ನೆಲದಲ್ಲಿ ಬಿದ್ದಿತು. 

ಅಥೋತ್‌ಕ್ರುಷ್ಟಂ ಮಹಾರಾಜ ಧಾರ್ತರಾಷ್ಟ್ರೈಃ ಸಮಂತತಃ । 

ನ ತು ತಂ ಮಮೃಷೇ ಭೀಮಃ ಸಿಂಹನಾದಂ ತರಸ್ನಿನಾಮ್‌ 11೬೨॥॥ 

ಮಹಾರಾಜ, ಆಗ ಕೌರವರು ಎಲ್ಲೆಡೆ ಜೋರಾಗಿ ಗರ್ಜಿಸಿದರು. ವೇಗಶಾಲಿ 
ಗಳಾದ ಕೌರವರ ಆ ಸಿಂಹನಾದವನ್ನು ಭೀಮನು ಸಹಿಸಲಿಲ್ಲ 

ಸ ಸಂಗೃಹ್ಯ ಧನುಃ ಸಜ್ಯಂ ತ್ವರಮಾಣೋ ಮಹಾರಥಃ | 

ಮುಹೂರ್ತಾದಿವ ರಾಜೇಂದ್ರ ಛಾದಯಾಮಾಸ ಸಾಯಕ್ಕೆಃ । 

ಸೌಬಲಸ್ಯ ಬಲಂ ಸಂಖೇ ತ್ಯಕ್ತ ಾತ್ಥಾನಂ ಮಹಾಬಲಃ 11೬೩ 

ರಾಜನೆ, ಮಹಾರಥನಾದ ಮಹಾಬಲಿಯಾದ ಭೀಮನು ಪ್ರಾಣದ 


ಹಂಗುತೊರೆದು ಬೇಗನೆ ಹೆದೆಏರಿಸಿದ್ದ ಬಿಲ್ಲನ್ನೆ ತಿಕೊಂಡು ಒಂದು ಮುಹೂರ್ತ 
ದೊಳಗೇ ಶಕುನಿಯ ಸೈನ್ಯವನ್ನು ರಣದಲ್ಲಿ ಬಾಣಗಳಿಂದ ಮುಚ್ಚಿದ. 


ತಸಾಶಾಂಶತುರೋ ಹತಾ ಸೂತಂ ಚೈವ ವಿಶಾಂಪತೇ । 


ಕಶ ವಚ ವ 


ಧ್ವಜಂ ಚಿಚ್ಛೇದ ಭಲ್ಲೇನ ತ್ವರಮಾಣಃ ಪರಾಕ್ರಮೀ 11೬೪॥॥ 


ರಾಜನೆ, ಶಕುನಿಯ ನಾಲ್ಕೂ ಕುದುರೆಗಳನ್ನು ಕೊಂದು, ಸಾರಥಿಯನ್ನೂ 
ಕೊಂದು, ಪರಾಕ್ರಮಿ ಭೀಮನು ಬೇಗನೆ ಶಕುನಿಯ ಧ್ವಜವನ್ನೂ ಕಡಿದ. 


ಹತಾಶಂ ರಥಮುತ ಜ. ತರಮಾಣೋ ನರೋತಮಃ | 
ವ $ KDE ಜ್‌ 


ತಸ್ಥೌ ವಿಸ್ಥಾರಯನ್‌ ಚಾಪಂ ಕ್ರೋಧರಕ್ಷೇಕ್ಷಣಃ ಶ್ಹಸನ್‌ 11೬೫1 
ಶರೈಶ್ಚ ಬಹುಧಾ ರಾಜನ್‌ ಭೀಮಮಾರ್ಚ್ಚ್ಛತ್‌ ಸಮಂತತಃ WLI 


ನರೋತಮ ಶಕುನಿಯು ಕೋಪದಿಂದ ಕೆಂಪಾದ ಕಣ್ಣುಳ್ಳವನಾಗಿ 
ಭುಸುಗುಟ್ಟುತ್ತ ಕುದುರೆ ಇಲ್ಲದ ಆ ರಥವನ್ನು ತೊರೆದು ಬಿಲ್ಲನ್ನು ಸೆಳೆದುನಿಂತ. 
ರಾಜನೆ, ಬಾಣಗಳಿಂದ ಬಹುವಾಗಿ ಎಲ್ಲೆಡೆ ಭೀಮನನ್ನು ಪೀಡಿಸಿದ. 


ಪ್ರತಿಹತ್ಯ ತು ವೇಗೇನ ಭೀಮಸೇನಃ ಪ್ರತಾಪವಾನ್‌ । 
ಧನುಶಿಚೇದ ಸಂಕ್ರುದ್ದೋ ವಿವ್ಯಾಧ ಚ ಶಿತೈಃ ಶರೈಃ 11೬೭1! 
ಸ್ಟ ಚಲ ಇ ಳೆ 


330 ಮಹಾಭಾರತ 


ಆದರೆ ಪ್ರತಾಪಶಾಲಿಯಾದ ಭೀಮನು ಕ್ರುದ್ಧನಾಗಿ ಹರಿತವಾದ ಬಾಣಗಳಿಂದ 
ಹೊಡೆದು ವೇಗದಿಂದ ಶಕುನಿಯ ಧನುಸನ್ನೂ ಕಡಿದ. 


ಸೋತತಿವಿದ್ದೋ ಬಲವತಾ ಶತ್ರುಣಾ ಶತ್ರುಕರ್ಶನಃ । 
ನಿಪಪಾತ ತತೋ ಭೂಮೌ ಕಿಂಚಿತ್ಸಾಣೋ ನರಾಧಿಪ 11೬೮।॥ 


ರಾಜನೆ, ಶತ್ರುನಾಶಕನಾದ ಶಕುನಿಯು ಬಲಿಷ್ಠನಾದ ಶತ್ರುವಿನಿಂದ ಅತಿಯಾಗಿ 
ಹೊಡೆಸಿಕೊಂಡು ಸ್ವಲ್ಪವೆ ಉಸಿರಾಡುತ್ತ ನೆಲದಲ್ಲಿ ಬಿದ್ದ 


ತತಸ್ತಂ ವಿಹ್ವಲಂ ಜ್ಞಾತ್ವಾ ಪುತ್ರಸ್ತವ ವಿಶಾಂಪತೇ । 
ಅಪೋವಾಹ ರಥೇನಾಜೌ ಭೀಮಸೇನಸ್ಯ ಪಶ್ಯತಃ WI 


ರಾಜನೆ, ಶಕುನಿಯು ವಿಹ್ವಲನಾಗಿರುವುದನ್ನು ಕಂಡು ನಿನ್ನ ಮಗನು ಅವನನ್ನು 
ಭೀಮನು ನೋಡುತ್ತಿದ್ದಂತೆಯೇ ರಣದಲ್ಲಿ ರಥದಿಂದ ದೂರಕ್ಕೆ ಒಯ್ದ 


ಶಕುನಿಂ ವಿಷಲಂ ದೃಷ್ಟಾ 2 ಧಾರ್ತರಾಷ್ಟ್ರಾ; ಪರಾಜ್ಮುಖಾಃ I 


ಪ್ರದುದ್ರುವುರ್ದಿಶೋ ಭೀತಾ ಭೀಮಸೇನಭಯಾತ್‌ ಪ್ರಭೋ ॥೭೦॥ 

ರಾಜನೆ, ಶಕುನಿಯು ವಿಹ್ವಲನಾಗಿರುವುದನ್ನು ಕಂಡು ಭೀಮನ ಭಯದಿಂದ 
ಭೀತರಾದ ಹತುಮಂದಿ ದುರ್ಯೋಧನನ ತಮ್ಮಂದಿರು ಬೆನ್ನು ತಿರುಗಿಸಿ 
ದಿಕ್ಕುಗಳಿಗೆ ಧಾವಿಸಿದರು. 


ಸೌಬಲೇ ನಿರ್ಜಿತೇ ರಾಜನ್‌ ಭೀಮಸೇನೇನ ಧನ್ನಿನಾ । 
ಭಯೇನ ಮಹತಾವಿಷ್ಠ; ಪುತ್ರೋ ದುರ್ಯೋಧನಸ್ತವ ॥ 
ಅಪಾಯಾಜ್ಜವನೈರಶ್ಚೈಃ ಸಾಕ್ಷೇಪೋ ಮಾತುಲಂ ಪ್ರತಿ 11೭೧॥॥ 


ಬಿಲ್ಲಾರನಾದ ಭೀಮನಿಂದ ಶಕುನಿ ಪರಾಜಿತನಾದಾಗ ನಿನ್ನ ಪುತ್ರ 
ದುರ್ಯೋಧನನು ಮಹಾಭಯದಿಂದ ಆವಿಷ್ಠನಾಗಿ ಮಾವನನ್ನು ಆಕ್ಷೇಪಿಸುತ್ತ 
ವೇಗದ ಕುದುರೆಗಳಿಂದ ದೂರಕ್ಕೆ ಹೊರಟುಹೋದ. 


ಪರಾಜ್ನುಖಂ ತು ರಾಜಾನಂ ದೃಷ್ಟಾ ಜು ಸೈನ್ಯಾನಿ ಭಾರತ । 
ವಿಪ್ರಜಗ್ಗುಃ ಸಮುತ್ಸೃಜ್ಯ ದೆ ಸ್ಸೈರಥಾನಿ ಸಮಂತತಃ ೭೨1 


ಕರ್ಣಪರ್ವ 331 


ರಾಜನೆ, ರಾಜಾ ದುರ್ಯೋಧನನು ಯುದ್ಧದಿಂದ ವಿಮುಖನಾಗಿ 
ಹೋದುದನ್ನು ಕಂಡು ಸೈನ್ಯಗಳು ಎಲ್ಲೆಡೆ ದ್ವೈರಥ ಯುದ್ಧಗಳನ್ನು ತೊರೆದು 
ಹೊರಟುಹೋದವು. 
ತಾನ್‌ ದೃಷ್ಟಾ ಪಿರಥಾನ್‌ ಸರ್ವಾನ್‌ ಧಾರ್ತರಾಷ್ಟ್ರಾನ್‌ 
ಪರಾಜ್ಕುಖಾನ್‌ I 
ಜವೇನಾಭ್ಯಪತದ್‌ ಭೀಮಃ ಕಿರನ್‌ ಶರಶತಾನ್‌ ಬಹೂನ್‌ 11೭೩1 


ಅತಿರಥರಾದ ಕೌರವರೆಲ್ಲರೂ ಪಲಾಯನ ಮಾಡುವುದನ್ನು ಕಂಡು 
ಭೀಮನು ವೇಗದಿಂದ ನೂರಾರು ಬಾಣಗಳನ್ನು ಎಸೆಯುತ್ತ ಅವರನ್ನು ಆಕ್ರಮಿಸಿದ. 


ತೇ ವಧ್ಯಮಾನಾ ಭೀಮೇನ ಧಾರ್ತರಾಷ್ಟ್ರಾ; ಪರಾಜ್ಮುಖಾಃ | 

ಕರ್ಣಮಾಸಾದ್ಯ ಸಮರೇ ಸ್ಥಿತಾ ರಾಜನ್‌ ಸಮಂತತಃ । 

ಸ ಹಿ ತೇಷಾಂ ಮಹಾವೀರ್ಯೋ ದ್ವೀಪೋ5 ಭೂತ್ತುಮಹಾಬಲಃ॥॥೭೪॥॥ 

ಪಲಾಯನ ಮಾಡಲು ತೊಡಗಿದ ಕೌರವರು ಭೀಮನಿಂದ ಹೊಡೆಸಿಕೊಳ್ಳುತ್ತ 
ಕರ್ಣನ ಬಳಿಗೆ ಧಾವಿಸಿ ಬಂದು ಅವನನ್ನು ಸುತ್ತುವರಿದು ನಿಂತರು. ಅವರಿಗೆ 
ಮಹಾವೀರ್ಯ ಮಹಾಬಲಿಯಾದ ಕರ್ಣನೇ ಈಗ ಆಶ್ರಯದಾತನಾದ. 

ಭಿನ್ನನೌಕಾ ಯಥಾ ರಾಜನ್‌ ದ್ವೀಪಮಾಸಾದ್ಯ ನಿರ್ವೃತಾಃ । 

ಭವಂತಿ ಪುರುಷವ್ಯಾಘ್ರ ನಾವಿಕಾಃ ಕಾಲಪರ್ಯಯೇ 11೭೫1 

ನೌಕೆ ಒಡೆದಾಗ ನಾವಿಕರು ಸಮುದ್ರದಲ್ಲಿ ಕಾಲಾಂತರದಲ್ಲಿ ಒಂದು 
ದ್ವೀಪವನ್ನು ಹೊಂದಿ ನೆಮ್ಮದಿ ಪಡೆಯುತಾರೆ. 

ತಥಾ ಕರ್ಣಂ ಸಮಾಸಾದ್ಯ ತಾವಕಾ ಭರತರ್ಷಭ | 

ಸಮಾಶಸ್ತಾಃ ಸಿತಾ ರಾಜನ್‌ ಸಂಪ್ರಹೃಷ್ಠಾಃ ಪರಸರಮ್‌ । 

ಆಇ ಇ ಬ 0) 
ಸಮಾಜಗುಶ ಯುದಾಯ ಮ್ಹತ್ತುಂ ಕೃತಾ ನಿವರ್ತನಮ್‌ 11೭೬।! 
೬ಚ ೦ಎ ಲ ಶೆ ಲವ 
ಹಾಗೇ, ರಾಜನೆ, ನಿನ್ನ ಸೈನಿಕರು ಕರ್ಣನನ್ನು ಹೊಂದಿ ನೆಮ್ಮದಿ ಪಡೆದರು. 


332 ಮಹಾಭಾರತ 


ಬಳಿಕ ಯುದ್ಧೋತ್ಸಾಹದಿಂದ ಮರಣದಿಂದಲೇ ತಮಗೆ ಯುದ್ಧನಿವೃತ್ತಿ ಎಂದು 
ನಿಶ್ಚಯ ಮಾಡಿಕೊಂಡು ಪರಸ್ಪರ ಇದಿರಿಸಿ ನಿಂತರು. 


ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ಕರ್ಣಪರ್ವಣಿ ಶಕುನಿಪರಾಜಯೋ ನಾಮ ಚತುಃಸಪ್ಪತಿತ್ತಮೋತಧ್ಯಾಯಃ ॥॥೭೪॥ 


$, 
ಳಿ 


ಎಪ್ಪತ್ತೈದನೆಯ ಅಧ್ಯಾಯ 
ಕರ್ಣನ ಪ್ರತಾಪ, ಪಾಂಡವಸ್ಯೆನ್ಯಕ್ಕೆ ಪರಾಜಯ 
ಧೃತರಾಷ್ಟ್ರ 
ತತೋ ಭಗ್ನೇಷು ಸೈನ್ಯೇಷು ಭೀಮಸೇನೇನ ಸಂಯುಗೇ । 
ದುರ್ಯೋಧನೋತಬ್ರವೀತ್‌ ಕಿಂ ನು ಸೌಬಲೋ ವಾಪಿ ಸಂಜಯ 1೧1 


ಕರ್ಣೋ ವಾ ಜಯತಾಂ ಶ್ರೇಷ್ಠೋ ಯೋಧಾ ವಾ ಮಾಮಕಾ ಯುಧಿ! 
ಕೃಪೋ ವಾ ಕೃತವರ್ಮಾ ವಾ ದ್ರೌಣಿರ್ದುಃಶಾಸನೋಪಪಿ ವಾ ॥1೨॥ 


ಧೃತರಾಷ್ಟ್ರನು ನುಡಿದ ಸಂಜಯ, ಕೌರವಸೈೆನ್ಯಗಳು ರಣದಲ್ಲಿ 
ಭೀಮಸೇನನಿಂದ ಪರಾಜಿತವಾದಾಗ ದುರ್ಯೋಧನನು ಏನು ಹೇಳಿದ? 
ಶಕುನಿಯಾದರೂ ಏನು ಹೇಳಿದ? ಜಯಶಾಲಿಗಳಲ್ಲಿ ಶ್ರೇಷ್ಠನಾದ ಕರ್ಣನಾಗಲಿ, 
ನನ್ನ ಕಡೆಯ ಯೋಧರಾಗಲಿ ಕೃಪನಾಗಲಿ ಕೃತವರ್ಮನಾಗಲಿ ಅಶ್ವತ್ಥಾಮ 
ದುಃಶಾಸನರಾಗಲಿ ಏನು ಹೇಳಿದರು? 


ಅತ್ಯದ್ಭುತಮಹಂ ಮನ್ಯೇ ಪಾಂಡವೇಯಸ್ಯ ವಿಕ್ರಮಮ್‌ । 
ಯದೇಕಃ ಸಮರೇ ಸರ್ವಾನ್‌ ಯೋಧಯಾಮಾಸ ಮಾಮಕಾನ್‌ ಟ 
ಯಥಾಪ್ರತಿಜ್ನಂ ಯೋಧಾನಾಂ ರಾಧೇಯಃ ಕೃತವಾನಪಿ 11೩11 


ಭೀಮನ ಪರಾಕ್ರಮ ಅತ್ಯದ್ಭುತವೆಂದು ನಾನು ಭಾವಿಸುತ್ತೇನೆ. ಏಕೆಂದರೆ 
ನಮ್ಮವರನ್ನು ಎಲ್ಲರನ್ನೂ ಅವನು ಒಬ್ಬನೆ ರಣದಲ್ಲಿ ಇದಿರಿಸಿದ್ದಾನೆ! 


ಯೋಧರು ಮಾಡಿದ್ದ ಪ್ರತಿಜ್ಞೆಯಂತೇ ಕರ್ಣನೇನೋ ಯುದ್ಧ ಮಾಡಿದ್ದಾನೆ. 


ಕುರೂಣಾಮಪಿ ಸರ್ವೇಷಾಂ ಕರ್ಣಃ ಶತ್ರುನಿಷೂದನಃ | 
ಶರ್ಮ ವರ್ಮ ಪ್ರತಿಷ್ಠಾ ಚ ಜೀವಿತಾಶಾ ಚ ಸಂಜಯ 11೪1 


ಕರ್ಣಪರ್ವ 333 


ಸಂಜಯ, ಕರ್ಣನೊಬ್ಬನೆ ಕೌರವರಿಗೆಲ್ಲರಿಗೂ ಶತ್ರುನಾಶಕ; ಸುಖದಾಯಕ, 
ರಕ್ಷಕ, ಆಶ್ರಯದಾತ. ಬದುಕಿಗೆ ಆಸರೆಯೂ ಆಗಿದ್ದಾನೆ. 


ತತ್‌ಪ್ರಭಗ್ನಂ ಬಲಂ ದೃಷ್ಟ್ವಾ ಕೌಂತೇಯೇನಾಮಿತೌಜಸಾ । 
ರಾಧೇಯೋ ವಾಪ್ಯಾಧಿರಥಿಃ ಕರ್ಣಃ ಕಿಮಕರೋದ್‌ ಯುಧಿ 11೫1! 


ಅಮಿತ ಪರಾಕ್ರಮಿಯಾದ ಭೀಮನು ನಮ್ಮ ಸೈನ್ಯವನ್ನು ಪುಡಿಗೈೆಯುವುದನ್ನು 
ನೋಡಿ ರಣದಲ್ಲಿ ಕರ್ಣನೇನು ಮಾಡಿದ? 

ಪುತ್ರಾ ವಾ ಮಮ ದುರ್ಧರ್ಷಾ ರಾಜಾನೋ ವಾ ಮಹಾರಥಾಃ । 

ಏತನ್ನೇ ಸರ್ವಮಾಚಕ್ಷ್ವ ಕುಶಲೋ ಹ್ಯಸಿ ಸಂಜಯ 11೬1! 


ನನ್ನ ಪುತ್ರರಾಗಲಿ, ಮಣಿಸಲಾಗದ ಮಹಾರಥರಾದ ರಾಜರಾಗಲಿ ಏನು 
ಮಾಡಿದರು? ಇದೆಲ್ಲವನ್ನೂ ನನಗೆ ಹೇಳು, ಸಂಜಯ, ನೀನು ನಿಪುಣನಾಗಿರುವೆ. 


ಸಂಜಯಃ 
ಅಪರಾಹ್ನೇ ಮಹಾರಾಜ ಸೂತಪುತ್ರಃ ಪ್ರತಾಪವಾನ್‌ । 
ಜಘಾನ ಸೋಮಕಾನ್‌ ಸರ್ವಾನ್‌ ಭೀಮಸೇನಸ್ಯ ಪಶ್ಯತಃ 11೭! 
ಭೀಮೋತಪ್ಯತಿಬಲಃ ಸೈನ್ಯಂ ಧಾರ್ತರಾಷ್ಟ್ರಂ ವ್ಯಪೋಥಯತ್‌ 11೮1! 
ಸಂಜಯ ನುಡಿದ ಪ್ರತಾಪಶಾಲಿಯಾದ ಕರ್ಣನು ಅಪರಾಹ್ನಕಾಲದಲ್ಲಿ 


ಭೀಮಸೇನನು ನೋಡುತಿದ್ದಂತೆಯೆ ಎಲ್ಲ ಸೋಮಕರನ್ನು ಸಂಹರಿಸಿದ, 
ಅತಿಬಲಿಷ್ಠನಾದ ಭೀಮನೂ ಕೂಡ ಕೌರವಸ್ಯೆನ್ಯವನ್ನು ಧ್ವಂಸಮಾಡಿದ. 


ದ್ರಾವ್ಯಮಾಣಂ ಬಲಂ ದೃಷ್ಟ್ವಾ ಭೀಮಸೇನೇನ ಧೀಮತಾ । 
ಯಂತಾರಮಬ್ರವೀತ್‌ ಕರ್ಣಃ ಪಾಂಚಾಲಾನೇವ ಮಾ ವಹ [al 
ಧೀಮಂತನಾದ ಭೀಮಸೇನನು ಕೌರವಸ್ಥೆನ್ಕವನ್ನು ಹೊಡೆದೋಡಿಸು 
ತಿದ್ದುದನ್ನು ಕಂಡು ಕರ್ಣನು ತನ್ನ ಸಾರಥಿಗೆ ನುಡಿದ, "ನನ್ನನ್ನು ಪಾಂಚಾಲರ ಕಡೆಗೇ 
ಒಯ್ಯು' ಎಂದು. | 
ಮದ್ರರಾಜಸ್ತತಃ ಶಲ್ಯಃ ಶ್ಹೇತಾನಶ್ಚಾನ್‌ ಮಹಾಜವಾನ್‌ । 
ಪ್ರಾಹಿಣೋಚ್ಚೇದಿಪಾಂಚಾಲಾನ್‌ ಕರೂಷಾಂಶ್ಚ ಮಹಾಬಲಃ ॥1೧೦॥॥ 


334 ಮಹಾಭಾರತ 


ಮಹಾಬಲಿ ಮದ್ರರಾಜ ಶಲ್ಯನು ಮಹಾವೇಗಉಳ್ಳ ಬಿಳಿಕುದುರೆಗಳನ್ನು ಚೇದಿ 
ಪಾಂಚಾಲ ಕರೂಷರ ಬಳಿಗೆ ನಡೆಸಿದ. 


ಪ್ರವಿಶ್ಯ ಚ ಸ ತಾಂ ಸೇನಾಂ ಶಲ್ಯಃ ಪರಬಲಾರ್ದನಃ । 
ನ್ಯಯಚ್ಛತ್‌ ತುರಗಾನ್‌ ಹೃಷ್ಟೋ ಯತ್ರ ಯತ್ರೈಚ್ಛದಗ್ರಣೀಃ ॥೧೧॥ 


ಶತ್ರುಸೈನ್ಯನಾಶಕನಾದ ಶಲ್ಯನು ಆ ಸೈನ್ಯವನ್ನು ಪ್ರವೇಶಿಸಿ, ನಾಯಕನಾದ ಕರ್ಣನು 
ಎಲ್ಲೆಲ್ಲಿಗೆ ಹೋಗಲು ಬಯಸಿದನೋ ಅಲ್ಲಿಗೆ ಉತ್ಸಾಹಿತನಾಗಿ ಕುದುರೆಗಳನ್ನು 
ನಡೆಸಿದ. 


ತಂ ರಥಂ ಮೇಘಸಂಕಾಶಂ ವೈಯಾಫ್ರಪರಿವಾರಣಮ್‌ । 
ಸಂದೃಶ್ಯ ಪಾಂಡುಪಾಂಚಾಲಾಸ್ಪಸ್ತಾ ಆಸನ್‌ ವಿಶಾಂಪತೇ 1೧೨॥॥ 


ಮೋಡದಂತೆ ಕಾಣುವ ಹುಲಿತೊಗಲಿನಿಂದ ಮುಚ್ಚಿದ ಕರ್ಣನ ರಥವನ್ನು 
ಕಂಡು, ರಾಜನೆ, ಪಾಂಡವ ಪಾಂಚಾಲ ಸೈನಿಕರು ಭಯಪಟ್ಟರು. 


ತತೋ ರಥಸ್ಯ ನಿನದಃ ಪ್ರಾದುರಾಸೀನ್ನಹಾರಣೇ । 
ಪರ್ಜನ್ಯಸಮನಿರ್ಫೋಷಃ ಪರ್ವತಸ್ಯೇವ ದೀರ್ಯತಃ 11೧೩।! 


ಮೋಡಗಳ ಗುಡುಗಿನಂಥ ಪರ್ವತವೇ ಸೀಳಿಹೋಗುವಂಥ ಕರ್ಣರಥದ 
ಧ್ವನಿ ಮಹಾರಣದಲ್ಲಿ ಪ್ರಾದುರ್ಭವಿಸಿತು. 


ತತಃ ಶರಶತೈಸ್ತೀಕ್ಷ್ವೈಃ ಕರ್ಣೋತಪ್ಯಾಕರ್ಣನಿಃಸೃತೈ: | 


ಜಘಾನ ಪಾಂಡವಬಲಂ ಶತಶೋsಥ ಸಹಸ್ರಶಃ Tel 


ಕರ್ಣನು ಕಿವಿವರೆಗೆ ಸೆಳೆದು ಎಸೆದ ತೀಕ್ಷ್ಣವಾದ ನೂರಾರು ಬಾಣಗಳಿಂದ 
ಪಾಂಡವಸ್ಥೆನ್ಯದಲ್ಲಿ ನೂರಾರು ಸಾವಿರಾರು ಸೈನಿಕರನ್ನು ಸಂಹರಿಸಿದ. 


ತಂ ತಥಾ ಸಮರೇ ಕರ್ಮ ಕುರ್ವಾಣಮತಿಮಾನುಷಮ್‌ । 
ಪರಿವವ್ರುರ್ಮಹೇಷ್ವಾಸಾಃ ಪಾಂಡವಾನಾಂ ಮಹಾರಥಾಃ Tet 


ಕರ್ಣನು ರಣದಲ್ಲಿ ಹಾಗೆ ಅಮಾನುಷವಾಗಿ ವಧೆಮಾಡುವಾಗ 
ಪಾಂಡವಪಕ್ಷದ ಮಹಾಬಿಲ್ಗಾರರಾದ ಮಹಾರಥರು ಅವನನ್ನು ಸುತುವರಿದರು. 


ಕರ್ಣಪರ್ವ 335 


ತಂ ಶಿಖಂಡೀ ಚ ಭೀಮಶ್ಚ ಧೃಷ್ಟದ್ಯುಮ್ನಶ್ಚ ಪಾರ್ಷತಃ । 

ನಕುಲಃ ಸಹದೇವಶ್ಚ ದ್ರೌಪದೇಯಾಃ ಸಸಾತೃಕಾಃ । 

ಪರಿವವ್ರುರ್ಜಿಘಾಂಸಂತೋ ರಾಧೇಯಂ ಶರವೃಷ್ಟಿಭಿಃ HOt 

ಶಿಖಂಡಿ ಭೀಮ ಧೃಷ್ಟದ್ಯುಮ್ನ ನಕುಲ-ಸಹದೇವ ದ್ರೌಪದೀಪುತ್ರರು ಸಾತ್ಯಕಿ 
ಇವರೆಲ್ಲರೂ ಕರ್ಣನನ್ನು ಬಾಣಗಳ ಮಳೆಗರೆದು ಕೊಲ್ಲಲು ಬಯಸಿ 
ಸುತುವರಿದರು. 

ಸಾತೃಕಿಸ್ತು ತತಃ ಕರ್ಣಂ ವಿಂಶತ್ಯಾ ನಿಶಿತೈಃ ಶರೈಃ । 

ಅತಾಡಯದ್‌ ರಣೇ ಶೂರೋ ಜತ್ರುದೇಶೇ ನರೋತ್ತಮಃ 11೧೭ 

ಪುರುಷಶ್ರೇಷ್ಠನಾದ ಶೂರ ಸಾತ್ಯಕಿಯು ರಣದಲ್ಲಿ ಇಪ್ಪತ್ತು ತೀಕ್ಷ್ಮಬಾಣಗಳಿಂದ 
ಕರ್ಣನ ಕೊರಳಿನ ಎಲುಬಿಗೆ ಹೊಡೆದ. 

ಶಿಖಂಡೀ ಪಂಚವಿಂಶತ್ಯಾ ಧೃಷ್ಟದ್ಯುಮ್ಮಶ್ಚ ಸಪ್ತಭಿಃ । 

ದ್ರೌಪದೇಯಾಶ್ಚತುಃಷಷ್ಟ್ಯಾ ಸಹದೇವಶ್ಚ ಸಪ್ತಭಿಃ । 

ನಕುಲಶ್ಚ ಶತೇನಾಜೌ ಕರ್ಣಂ ವಿವ್ಯಾಧ ಸಾಯಕೈಃ Hoc 

ಶಿಖಂಡಿಯು ಇಪ್ಪತ್ತೈದು, ಧೃಷ್ಟದ್ಯುಮ್ನನು ಏಳು, ದ್ರೌಪದೀಪುತ್ರರು 
ಅರವತ್ತನಾಲ್ಕು, ಸಹದೇವನು ಏಳು, ನಕುಲನು ನೂರು, ಈ ಕ್ರಮದಿಂದ 
ಬಾಣಗಳನ್ನೆಸೆದು ಕರ್ಣನನ್ನು ಹೊಡೆದರು. 


ಭೀಮಸೇನಸ್ತು ರಾಧೇಯಂ ನವತ್ಯಾ ನತಪರ್ವಣಾಮ್‌ । 
ವಿವ್ಯಾಧ ಸಮರೇ ಕ್ರುದ್ಧೋ ಜತ್ರುದೇಶೇ ಮಹಾಬಲಃ oF 


ಮಹಾಬಲಿ ಭೀಮಸೇನನು ಕ್ರುದ್ಧನಾಗಿ ಡೊಂಕುಗಿಣ್ಣಿನ ತೊಂಬತ್ತು 
ಬಾಣಗಳಿಂದ ರಣದಲ್ಲಿ ಕರ್ಣನ ಕೊರಳಿನೆಲುಬಿಗೆ ಹೊಡೆದ. 


ತತಃ ಪ್ರಹಸ್ಯಾಧಿರಥಿರ್ವಿಕ್ಷಿಪನ್‌ ಧನುರುತ್ತಮಮ್‌ । 
ಮುಮೋಚ ನಿಶಿತಾನ್‌ ಬಾಣಾನ್‌ ಪೀಡಯನ್‌ ಸುಮಹಾಬಲಃ । 
ತಾನ್‌ ಪ್ರತ್ಯವಿಧ್ಯದ್‌ ರಾಧೇಯಃ ಪಂಚಭಿಃ ಪಂಚಭಿಃ ಶರೈಃ: [ble] 


ಆಗ ಮಹಾಬಲಿ ರಾಧೇಯ ಆಧಿರಥಿ ಕರ್ಣನು ನಕ್ಕು ಉತಮವಾದ 


336 ಮಹಾಭಾರತ 


ಧನುಸನ್ನು ಸೆಳೆದು ತೀಕ್ಷ್ಣವಾದ ಬಾಣಗಳನ್ನು ಪಾಂಡವಮಹಾರಥರ ಮೇಲೆ 
ಎಸೆದ. ಅವರಲ್ಲಿ ಪ್ರತಿಯೊಬ್ಬರನ್ನೂ ಐದೈದು ಬಾಣಗಳಿಂದ ಪೀಡಿಸುತ್ತ ಹೊಡೆದ. 


ಸಾತ್ಯಕೇಸ್ತು ಧನುಶ್ಚಿತ್ತಾ ಎ ಧಜಂ ಚ ಪುರುಷರ್ಷಭಃ | 
ಅಥೈನಂ ನವಭಿರ್ಬಾಣೈರಾಜಘಾನ ಸ್ತನಾಂತರೇ 11೨೧11 


ಸಾತ್ಯಕಿಯ ಧನುಸನ್ನೂ ಧ್ವಜವನ್ನೂ ಕಡಿದು ಒಂಬತ್ತು ಬಾಣಗಳಿಂದ ಅವನ 
ಎದೆಗೆ ಹೊಡೆದ. 


ಭೀಮಸೇನಸ್ತು ತಂ ಕ್ರುದ್ಧೋ ವಿವ್ಯಾಧ ತ್ರಿಂಶತಾ ಶರೈಃ । 
ಸಾರಥಿಂ ಚ ತ್ರಿಭಿರ್ಬಾಣೈರಾಜಘಾನ ಪರಂತಪಃ 11೨೨11 


ಶತ್ರುನಾಶಕನಾದ ಭೀಮಸೇನನು ಕ್ರುದ್ಧನಾಗಿ ಕರ್ಣನನ್ನು ಮೂವತ್ತು 
ಬಾಣಗಳಿಂದ ಹೊಡೆದ, ಮೂರು ಬಾಣಗಳಿಂದ ಸಾರಥಿಯನ್ನೂ ಹೊಡೆದ. 


ವಿರಥಾನ್‌ ದ್ರೌಪದೇಯಾಂಶ್ಚ ಚಕಾರ ಪುರುಷರ್ಷಭಃ । 

ಅಕ್ಷೋರ್ನಿಮೇಷಮಾತ್ರೇಣ ತದದ್ದುತಮಿವಾಭವತ್‌ 11೨೩। 

ಕರ್ಣನು ದ್ರೌಪದೀಪುತ್ರರನ್ನು ಕಣ್ಣುರೆಪ್ಪೆ ಹೊಡೆಯುವುದರೊಳಗೇ 
ವಿರಥರನ್ನಾಗಿ ಮಾಡಿದ. ಇದು ಅದ್ಭುತವಾಗಿತ್ತು 

ವಿಮುಖೀಕೃತ್ಯ ತಾನ್‌ ಸರ್ವಾನ್‌ ಶರೈಃ ಸನ್ನತಪರ್ವಭಿಃ I 

ಪಾಂಚಾಲಾನಹನತ್‌ ಶೂರಶ್ಚೇದೀನಾಂ ಚ ಮಹಾರಥಾನ್‌ 11೨೪॥| 


ಅವರೆಲ್ಲರನ್ನೂ ಡೊಂಕುಗಿಣ್ಣಿನ ಬಾಣಗಳಿಂದ ಹಿಮ್ಮೆಟ್ಟಿಸಿ, ಶೂರ ಕರ್ಣನು 
ಪಾಂಚಾಲ ಮತ್ತು ಚೇದಿ ಮಹಾರಥರನ್ನು ಸಂಹರಿಸಿದ. 


ತೇ ವಧ್ಯಮಾನಾಃ ಸಮರೇ ಚೇದಿಮತ್ಪ್ಯಾ ವಿಶಾಂಪತೇ । 
ಕರ್ಣಮೇಕಮಭಿದ್ರುತ್ಯ ಶರಸಂಘೈಃ ಸಮಾರ್ದಯನ್‌ । 
ತಾನ್‌ ಜಘಾನ ಶಿತೈರ್ಬಾಣೈಃ ಸೂತಪುತ್ರೋ ಮಹಾರಥಃ 11೨೫ 


ರಾಜನೆ, ರಣದಲ್ಲಿ ಚೇದಿ-ಮತ್ಸ ತರು ಕರ್ಣನಿಂದ ಹೊಡೆಸಿಕೊಳ್ಳುತ್ತ 
ಕರ್ಣನೊಬ್ಬನನ್ನು ಆಕ್ರಮಿಸಿ ಬಾಣಸಮೂಹಗಳಿಂದ ಪೀಡಿಸಿದರು. ಅವರನ್ನು 
ಮಹಾರಥನಾದ ಕರ್ಣನು ಹರಿತವಾದ ಬಾಣಗಳಿಂದ ಹೊಡೆದ. 


ಕರ್ಣಪರ್ವ 337 


ಏತದತ್ಯದ್ಳುತಂ ಕರ್ಣೇ ದೃಷ್ಟವಾನಸ್ಮಿ ಭಾರತ । 
ಯದೇಕಃ ಸಮರೇ ಶೂರಾನ್‌ ಸೂತಪುತ್ರಃ ಪ್ರತಾಪವಾನ್‌ 11೨೬॥ 


ಯತಮಾನಾನ್‌ ಪರಂ ಶಕ್ಕಾಯೋಧಯತ್‌ ತಾಂಶ್ಚ ಧನಿನಃ | 
ಪಾಂಡವೇಯಾನ್‌ ಮಹಾರಾಜ ಶರೈರ್ವಾರಿತವಾನ್‌ ರಣೇ 11೨೭1! 


ರಾಜನೆ, ಕರ್ಣನಲ್ಲಿ ನಾನೊಂದು ಅತಿ ಅದ್ಭುತವನ್ನು ಕಂಡೆ. ಅದೇನೆಂದರೆ 
ಪ್ರತಾಪಶಾಲಿಯಾದ ಅವನು ಒಬ್ಬನೆ ಸಮರದಲ್ಲಿ ಪಾಂಡವಪಕ್ಷದ ಅನೇಕ 
ಬಿಲ್ಲಾಳುಗಳಾದ ಶೂರರನ್ನು ಅವರು ಜಯಕ್ಕೆ ಬಹಳ ಯತ್ತಿಸುತಿರುವಾಗಲೆ 
ಸೃಶಕಿಯಿಂದ ಇದಿರಿಸಿದ ಮತ್ತು ರಣದಲ್ಲಿ ಬಾಣಗಳಿಂದ ತಡೆದ. 


ತತ್ರ ಭಾರತ ಕರ್ಣಸ್ಯ ಲಾಘವೇನ ಮಹಾತ್ಮನಃ । 

ತುತುಷುರ್ದೇವತಾಃ ಸರ್ವಾಃ ಸಿದ್ದಾಶ್ಚ ಪರಮರ್ಷಯಃ 120 

ರಾಜನೆ, ಆಗ ಮಹಾತ್ಮನಾದ ಕರ್ಣನ ವೇಗದಿಂದ ಎಲ್ಲ ದೇವತೆಗಳೂ 
ಸಿದ್ದರೂ ಮಹರ್ಷಿಗಳೂ ಸಂತೋಷಪಟ್ಟರು. 

ಅಪೂಜಯನ್‌ ಮಹೇಷ್ವಾಸಾ ಧಾರ್ತರಾಷ್ಟ್ರಾ ನರೋತ್ತಮಮ್‌ । 

ಕರ್ಣಂ ರಥವರಶ್ರೇಷ್ಠಂ ಶ್ರೇಷ್ಠಂ ಸರ್ವಧನುಷ್ಠತಾಮ್‌ 12೯1 

ಕರ್ಣನು ಶ್ರೇಷ್ಠ ರಥಿಕರಲ್ಲಿ ಶ್ರೇಷ್ಠ, ಎಲ್ಲ ಬಿಲ್ಲಾಳುಗಳಿಗಿಂತ ಶ್ರೇಷ್ಠ 
ಪುರುಷಶ್ರೇಷ್ಠನೆಂದು ಮಹಾಬಿಲ್ಲಾಳುಗಳಾದ ಕೌರವರು ಅಭಿನಂದಿಸಿದರು. 

ತತಃ ಕರ್ಣೋ ಮಹಾರಾಜ ದದಾಹ ರಿಪುವಾಹಿನೀಮ್‌ । 

ಕಕ್ಷಮಿದ್ದೋ ಯಥಾ ವಹ್ನಿರ್ನಿದಾಘೇ ಜಲಿತೋ ಮಹಾನ್‌ IOI 

ಮಹಾರಾಜ, ಬೇಸಿಗೆಯಲ್ಲಿ ಹುಲ್ಲಿನ ಪೊದೆಯಲ್ಲಿ ಬಿದ್ದ ಬೆಂಕಿ ದೊಡ್ಡದಾಗಿ 
ಜ್ವಲಿಸಿ ಪೊದೆಯನ್ನು ಸುಡುವಂತೆ ಕರ್ಣನು ಶತ್ರುಸೈನ್ಯವನ್ನು ದಹಿಸಿದ. 

ತೇ ವಧ್ಯಮಾನಾಃ ಕರ್ಣೇನ ಪಾಂಡವೇಯಾಸ್ತತಸ್ತತಃ | 

ಪ್ರಾದ್ರವಂತ ರಣೇ ಭೀತಾಃ ಕರ್ಣಂ ದೃಷ್ಟ್ವಾ ಮಹಾಬಲಮ್‌ ॥!೩೦॥ 


ಪಾಂಡವರ ಸೈನಿಕರು ಕರ್ಣನಿಂದ ಪೀಡಿತರಾಗುವಾಗ ಮಹಾಬಲಿಯಾದ 
ಕರ್ಣನನ್ನು ರಣದಲ್ಲಿ ಕಂಡು ಭೀತರಾಗಿ ಎಲ್ಲೆಡೆ ಪಲಾಯನಗೈದರು. 


338 ಮಹಾಭಾರತ 


ತತ್ರಾಕ್ರಂದೋ ಮಹಾನಾಸೀತ್‌ ಪಾಂಚಾಲಾನಾಂ ಮಹಾರಣೇ । 
ವಧ್ಯತಾಂ ಸಾಯಕ್ಕಸ್ತೀಕ್ಷ್ಮೈೈಃ ಕರ್ಣಚಾಪವರಚ್ಯುತೈಃ: 11೩.೨11 


ಮಹಾರಣದಲ್ಲಿ ಕರ್ಣನ ಉತ್ತಮ ಧನುಸಿನಿಂದ ಹೊರಟ ತೀಕ್ಷ್ಮವಾದ 
ಬಾಣಗಳಿಂದ ಹತರಾಗುವ ಪಾಂಚಾಲರ ಆರ್ತನಾದ ಬಹಳ ದೊಡ್ಡದಾಗಿತ್ತು 


ತೇನ ಶಬ್ದೇನ ವಿತ್ರಸ್ತಾ ಪಾಂಡವಾನಾಂ ಮಹಾಚಮೂಃ | 
ಕರ್ಣಮೇಕಂ ರಣೇ ಯೋಧಂ ಮೇನಿರೇ ತತ್ರ ಶಾತ್ರವಾಃ 11೩೩11 


ಆ ಶಬ್ದದಿಂದಲೆ ಪಾಂಡವರ ಮಹಾಸೈೆನ್ಯ ಭಯಗ್ರಸವಾಯಿತು. ಆಗ ಶತ್ರುಗಳು 
ಕರ್ಣನೊಬ್ಬನೆ ರಣದಲ್ಲಿ ಯೋಧನೆಂದು ತಿಳಿದರು. 


ತತ್ರಾದ್ಭುತಂ ಪರಂ ಚಕ್ರೇ ರಾಧೇಯಃ ಶತ್ರುಕರ್ಶನಃ । 
ಯದೇಕಂ ಪಾಂಡವಾಃ ಸರ್ವೇ ನ ಶೇಕುರಭಿವೀಕ್ಷಿತುಮ್‌ 11೩೪॥॥ 


ಆಗ ಶತ್ರುನಾಶಕನಾದ ಕರ್ಣನು ಒಂದು ಅದ್ಭುತವನ್ನೇ ಮಾಡಿದ್ದ 
ಅದೇನೆಂದರೆ ಅವನೊಬ್ಬನನ್ನು ಪಾಂಡವಯೋಧರು ಯಾರೂ ದಿಟ್ಟಿಸಿ 
ನೋಡುವುದಕ್ಕೂ ಶಕರಾಗಲಿಲ್ಲ 


ಯಥೌಘಃ: ಪರ್ವತಶ್ರೇಷ್ಠಮಾಸಾದ್ಯಾಭಿಪ್ರದೀರ್ಯತೇ I 
ತಥಾ ತತ್ತಾಂಡವಂ ಸೈನ್ಯಂ ಕರ್ಣಮಾಸಾದ್ಯ ದೀರ್ಯತೇ 11೩೫11 


ದೊಡ್ಡ ನೀರಿನ ಪ್ರವಾಹವು ಬಂದು ಬೆಟ್ಟದ ಬುಡದಲ್ಲಿ ಒಡೆದು 
ಭಾಗವಾಗುವಂತೆ ಪಾಂಡವಸ್ಥೆನ್ಯವು ಕರ್ಣನ ಇದಿರಿಗೆ ನಿಂತರೆ ಒಡನೆ ಚದುರಿತು. 


ಕರ್ಣೋಂಪಿ ಸಮರೇ ರಾಜನ್‌ ವಿಧೂಮೋಗ್ಗಿರಿವ ಜ್ವಲನ್‌ । 
ದಹಂಸ್ತಸ್ಮ್‌ ಮಹಾಬಾಹುಃ ಪಾಂಡವಾನಾಂ ಮಹಾಚಮೂಮ್‌ ॥ಃ೩೬॥ 


ಮಹಾಬಾಹು ಕರ್ಣನು ಸಮರದಲ್ಲಿ ಹೊಗೆಯಿಲ್ಲದ ಬೆಂಕಿಯಂತೆ ಜ್ವಲಿಸುತ್ತ 
ಪಾಂಡವರ ಮಹಾಸೈನ್ಯವನ್ನು ಸುಡುತ್ತ ನಿಂತ. 


ಶಿರಾಂಸಿ ಚ ಮಹಾರಾಜ ಕರ್ಣಾಂಶ್ಚೈಷ ಸಕುಂಡಲಾನ್‌ ।ಟ 
ಬಾಹೂಂಶ್ಚ ವೀರೋ ವೀರಾಣಾಂ ಚಿಚ್ಛೇದ ಲಘು ಚೇಷುಭಿಃ 1೩೭0 


ಕರ್ಣಪರ್ವ 339 


ಮಹಾರಾಜ, ವೀರಕರ್ಣನು ವೀರರ ಶಿರಸುಗಳನ್ನೂ ಕುಂಡಲಸಹಿತವಾದ 
ಕಿವಿಗಳನ್ನೂ ಬಾಹುಗಳನ್ನೂ ಬೇಗನೆ ಬಾಣಗಳಿಂದ ಕತರಿಸಿದ. 


ಹಸ್ತಿದಂತಾನ್‌ತ್ತರೂನ್‌ ಖಡ್ಗಾನ್‌ ಧ್ವಜಾನ್‌ ಶಕ್ತೀರ್ಹಯಾನ್‌ ಗಜಾನ್‌ । 
ರಥಾಂಶ್ಚ ವಿವಿಧಾನ್‌ ರಾಜನ್‌ ಪತಾಕಾ ವ್ಯಜನಾನಿ ಚ 11೩೮11 


ಅಕ್ಷೇಷಾಯುಗಯೋಕ್ತಾಣಿ ಚಕ್ರಾಣಿ ವಿವಿಧಾನಿ ಚ । 
ಚಿಚ್ಛೇದ ಶತಧಾ ಕರ್ಣೋ ಯೋಧವ್ರತಮನುಷ್ಠಿತಃ 11೩೯1 


ಯೋಧರ ವ್ರತವನ್ನು ನಡೆಸುವ ಕರ್ಣನು ಶತ್ರುಗಳ ಹಸಿದಂತನಿರ್ಮಿತ 
ಖಡ್ಗದ ಹಿಡಿಗಳನ್ನೂ ಖಡ್ಗಗಳನ್ನೂ ಧ್ವಜಗಳನ್ನೂ ಶಕ್ತಿಗಳನ್ನೂ ನಾನಾವಿಧ ಅಶ್ವ 
ಗಜ ರಥಗಳನ್ನೂ ಪತಾಕೆಗಳನ್ನೂ ವ್ಯಜನಗಳನ್ನೂ ಅಕ್ಷ ಈಷಾ ಯುಗ ಯೊಕ್ತ 
ಗಳನ್ನೂ ನಾನಾ ವಿಧವಾದ ಚಕ್ರಗಳನ್ನೂ ನೂರು ಚೂರುಗಳಾಗಿ ಕತ್ತರಿಸಿದ. 


ತತ್ರ ಭಾರತ ಕರ್ಣೇನ ನಿಹತೈರ್ಗಜವಾಜಿಭಿಃ | 
ಅಗಮ್ಯರೂಪಾ ಪೃಥಿವೀ ಮಾಂಸಶೋಣಿತಕರ್ದಮಾ 11೪೦॥! 


ಇ 


ರಾಜನೆ, ಕರ್ಣನು ವಧಿಸಿದ ಗಜ ಅಶ್ವಗಳಿಂದ ರಣಭೂಮಿ ಮಾಂಸ 
ರಕ್ತಗಳಿಂದ ತುಂಬಿ ದುರ್ಗಮವಾಯಿತು. 

ವಿಷಮಂ ಚ ಸಮಂ ಚೈವ ಹತೈೆರಶ್ಚಪದಾತಿಭಿಃ | 

ರಥೈಶ್ಚ ಕುಂಜರೈಶ್ಚೈವ ನ ಪ್ರಾಜ್ಞಾಯತ ಕಿಂಚನ ell 

ಕುದುರೆ ಪದಾತಿಗಳು ರಥ ಗಜಗಳು ಹತವಾಗಿ ಎಲ್ಲೆಡೆ ಹರಡಿದ್ದರಿಂದ 
ರಣಭೂಮಿಯಲ್ಲಿ ಹಳ್ಳ-ತಿಟ್ಟುಗಳೊಂದೂ ತಿಳಿಯದಾಯಿತು. 

ನಾಪಿ ಸ್ಟೇ ನ ಪರೇ ಯೋಧಾಃ ಪ್ರಾಜ್ಞಾಯಂತ ಪರಸ್ಪರಮ್‌ ।ಟ 

ಘೋರೇ ಶರಾಂಧಕಾರೇ ತು ಕರ್ಣಾಸ್ತ್ರೇ ಚ ವಿಜೃಮ್ಮಿತೇ 11೪೨॥॥ 

ಯೋಧರಲ್ಲಿ ತಮ್ಮವರು ಪರಕೀಯರು ಎಂದು ಪರಸ್ಪರ ಭೇದವೂ 
ತಿಳಿಯದಾಯಿತು. ಘೋರವಾದ ಬಾಣಗಳ ಅಂಧಕಾರದಲ್ಲಿಕರ್ಣನ ಅಸ್ತ್ರ ಒಂದೇ 
ಎಲ್ಲೆಡೆ ಕಾಣುತಿತ್ತು 


340 ಮಹಾಭಾರತ 


ರಾಧೇಯಚಾಪನಿರ್ಮುಕ್ಕೆಃ ಶರೈಃ ಕಾಂಚನಭೂಷಿತೈೆಃ । 


ಸಂಛಾದಿತಾ ಮಹಾರಾಜ ಯತಮಾನಾ ಮಹಾರಥಾಃ YA 
ತೇ ಪಾಂಡವೇಯಾಃ ಸಮರೇ ಕರ್ಣೇನ ಸ್ಥ ಪುನಃ ಪುನಃ । 
ಅಭಜ್ಯಂತ ಮಹಾರಾಜ ಯತಮಾನಾ ಮಹಾರಥಾಃ IYI 


ಮಹಾರಾಜ, ಕರ್ಣನ ಧನುಸಿನಿಂದ ಹೊರಟ ಬಂಗಾರದಿಂದ ಅಲಂಕೃತವಾದ 
ಬಾಣಗಳಿಂದ, ಪಾಂಡವಪಕ್ಚದ ಮಹಾರಥರು ಎಷ್ಟು ಯತ್ನಿಸಿದರೂ ಮುಚ್ಚಿ 
ಹೋದರು. ರಣದಲ್ಲಿ ಕರ್ಣನಿಂದ ಪುನಃಪುನಃ ಪರಾಜಿತರಾದರು. 


ಮೃಗಸಂಘಾನ್ಯಥಾ ಕ್ರುದ್ಧಃ ಸಿಂಹೋ ದ್ರಾವಯತೇ ವನೇ । 
ಕರ್ಣಸ್ತು ಸಮರೇ ಯೋಧಾನ್‌ ತತ್ರ ತತ್ರ ಮಹಾಯಶಾಃ ॥ 
ಕಾಲಯಾಮಾಸ ತತ್ಪೈನ್ಯಂ ಯಥಾ ಪಶುಗಣಾನ್‌ ವೃಕಃ 11೪೫। 


ಕಾಡಿನಲ್ಲಿ ಕ್ರುದ್ದವಾದ ಸಿಂಹವು ಮೃಗಸಮೂಹಗಳನ್ನು ಬೆನ್ನಟ್ಟುವಂತೆ, ತೋಳವು 
ಪಶುಸಮೂಹಗಳನ್ನು ಸಂಹರಿಸುವಂತೆ, ರಣದಲ್ಲಿ ಮಹಾ ಯಶಸ್ವಿಯಾದ 
ಕರ್ಣನು ಪಾಂಡವರ ಸೈನ್ಯವನ್ನು ಅವರ ಯೋಧರನ್ನು ಎಲ್ಲೆಡೆ ನಾಶಮಾಡುತ್ತ 
ನಡೆದ. 


ದೃಷ್ಟ್ವಾ ತು ಪಾಂಡವೀಂ ಸೇನಾಂ ಧಾರ್ತರಾಷ್ಟ್ರಾಃ ಪರಾಜ್ಕುಖೀಮ್‌ I 
ಅಭಿಜಗ್ಮುರ್ಮಹೇಷ್ಮಾಸಾ ರುವಂತೋ ಭೈರವಾನ್‌ ರವಾನ್‌ WLI 


ಪಾಂಡವರ ಸೈನ್ಯ ಹಿಮ್ಮೆಟ್ಟುತ್ತಿರುವುದನ್ನು ಕಂಡು ಕೌರವರು ಭಯಂಕರ 
ನಿಯಿಂದ ಗರ್ಜನೆ ಮಾಡುತ ಅವರನ್ನು ಆಕ್ರಮಿಸಿದರು. 
pf «a 


ದುರ್ಯೋಧನೋ ಹಿ ರಾಜೇಂದ್ರ ಮುದಾ ಪರಮಯಾ ಯುತಃ । 
ವಾದಯಾಮಾಸ ಸಂಹೃಷ್ಟೋ ನಾನಾವಾದ್ಯಾನಿ ಸರ್ವಶಃ 11೪೭! 


ಮಹಾರಾಜ, ದುರ್ಯೋಧನನು ಪರಮ ಸಂತೋಷಯುಕನಾಗಿ, ಬಲು 
ಉತ್ಸಾಹಿತನಾಗಿ ಎಲ್ಲೆಡೆ ನಾನಾ ವಾದ್ಯಗಳನ್ನು ಮೊಳಗಿಸಿದ. 


ಪಾಂಚಾಲಾಶ್ನ ಮಹೇಷಾಸಾ ಭಗ್ಗಾಸ್ಪತ್ರ ಮಹಾರಣೇ । 
ಚ ವ a 


ನ್ಯವರ್ತಂತ ತಥಾ ಶೂರಾ ಮೃತ್ಯುಂ ಕೃತ್ವಾ ನಿವರ್ತನಮ್‌ 11೪೮1 


ಕರ್ಣಪರ್ವ 341 


ಆದರೆ ಆ ಮಹಾರಣದಲ್ಲಿ ಪರಾಭವಗೊಳ್ಳುತ್ತಿದ್ದ ಪಾಂಚಾಲ ಬಿಲ್ಲಾಳುಗಳು 
ಮಾತ್ರ ಧೃತಿಗೆಡದೆ, "ಮರಣ ಬಂದರೇ ಯುದ್ಧದಿಂದ ನಿವೃತಿ ಎಂದು ನಿಶ್ಚಯ 
ಮಾಡಿಕೊಂಡು, ಪಲಾಯನ ಮಾಡುತಿದ್ದವರು ಹಿಂತಿರುಗಿದರು. 


ತಾನ್ನಿವೃತ್ತಾನ್‌ ರಣೇ ಶೂರಾನ್‌ ರಾಧೇಯಃ ಶತ್ರುತಾಪನಃ । 
ಅನೇಕಶೋ ಮಹಾರಾಜ ಬಭಂಜ ಪುರುಷರ್ಷಭಃ Teal 


ಮಹಾರಾಜ, ರಣದಲ್ಲಿ ಹಿಂತಿರುಗಿ ಬಂದ ಶೂರರಾದ ಅನೇಕ ಪಾಂಚಾಲರನ್ನು 
ಪುರುಷಶ್ರೇಷ್ಠ ಶತ್ರುನಾಶಕ ಕರ್ಣನು ಪರಾಭವಗೊಳಿಸಿದ. 


ತತ್ರ ಭಾರತ ಕರ್ಣೇನ ಪಾಂಚಾಲಾ ವಿಂಶತೀ ರಥಾಃ | 
ನಿಹತಾಃ ಸಾದಯಃ ಕ್ರೋಧಾಚ್ಚೇದಯಶ್ಚ ಪರಃಶತಾಃ 11೫೦1 


ರಾಜನೆ, ಆಗ ಕರ್ಣನಿಂದ ಇಪ್ಪತ್ತು ಪಾಂಚಾಲ ರಥಿಕರೂ ನೂರಕ್ಕೂ ಹೆಚ್ಚು 
ಚೇದಿ ಅಶ್ವಯೋಧರೂ ಕೋಪದಿಂದ ಹತರಾದರು. 

ಕೃತ್ವಾ ಶೂನ್ಯಾನ್‌ ರಥೋಷಸ್ಥಾನ್‌ ವಾಜಿಪೃಷ್ಠಾಂಶ್ಚ ಭಾರತ । 

ನಿರ್ಮನುಷ್ಯಾನ್‌ ಗಜಸ್ಕಂಧಾನ್‌ ಪಾದಾತಾಂಶ್ಸೈವ ವಿದ್ರುತಾನ್‌ ॥೫೧॥ 

ಆದಿತ್ಯ ಇವ ಮಧ್ಯಾಹ್ನೇ ದುರ್ನಿರೀಕ್ಷ್ಯಃ ಪರಂತಪಃ । 

ಕಾಲಾಂತಕವಪುಃ ಕ್ರೂರಃ ಸೂತಪುತ್ರಶ್ಚಚಾರ ಹ 11೫೨11 

ರಾಜನೆ, ರಥದೊಳಗಿನ ಆಸನಗಳನ್ನೂ ಅಶ್ವಗಳ ಬೆನ್ನು ಮತ್ತು ಗಜಗಳ 
ಹೆಗಲುಗಳನ್ನೂ ಮನುಷ್ಯರಿಲ್ಲದೆ ಶೂನ್ಯವಾಗುವಂತೆ ಮಾಡಿ ಪದಾತಿಗಳನ್ನು 
ಪಲಾಯನ ಗೈಸಿ ಕಾಲಯಮನಂಥ ರೂಪದ ಕ್ರೂರನಾದ ಶತ್ರುತಾಪಕನಾದ 
ಕರ್ಣನು ಮಧ್ಯಾಹ್ನದ ಸೂರ್ಯನಂತೆ ದಿಟ್ಟಿಸಿ ನೋಡಲೂ ಅಶಕ್ಕನಾದ. 

ಏವಮೇತಾನ್‌ ಮಹಾರಾಜ ನರವಾಜಿರಧದ್ದಿಪಾನ್‌ | 

ಹತ್ವಾ ತಸೌ ಮಹೇಷ್ಟಾಸಃ ಕರ್ಣೋ5ರರಿಗಣಸೂದನಃ 11೫೩।॥ 

ಛು 

ಮಹಾರಾಜ, ಹೀಗೆ ಮಹಾಬಿಲ್ಲಾರನಾದ ಶತ್ರುಸಮೂಹನಾಶಕನಾದ ಕರ್ಣನು 

ಈ ಪದಾತಿ ಅಶ್ವ ರಥ ಗಜ ಯೋಧರನ್ನು ಸಂಹರಿಸಿ ಅಜೇಯನಾಗಿ ನಿಂತ. 


342 ಮಹಾಭಾರತ 


ಯಥಾ ಭೂತಗಣಾನ್‌ ಹತ್ವಾ ಕಾಲಸ್ಷಿಷ್ಠೇನ್ನಹಾಬಲಃ I 
ತಥಾ ಸ ಸೋಮಕಾನ್‌ ಹತ್ವಾ ತಸ್ಮಾವೇಕೋ ಮಹಾರಥಃ 11೫೪॥। 


ಪ್ರಾಣಿಸಮೂಹಗಳನ್ನು ಸಂಹರಿಸಿ ಮಹಾಬಲಿ ಕಾಲಯಮನು ನಿಲ್ಲುವಂತೆ 
ಮಹಾರಥನಾದ ಕರ್ಣನು ಸೋಮಕರನ್ನು ಸಂಹರಿಸಿ ಒಬ್ಬನೇ ನಿಂತ. 


ತತ್ರಾದ್ಭುತಮಪಶ್ಯಾಮ ಪಾಂಚಾಲಾನಾಂ ಪರಾಕ್ರಮಮ್‌ । 
ವಧ್ಯಮಾನಾಶ್ಚ ಯೇ ಕರ್ಣಂ ನ ಜಹೂ ರಣಮೂರ್ಧನಿ 11೫೫1! 


ಆಗ ಪಾಂಚಾಲರ ಪರಾಕ್ರಮ ಅದ್ಭುತವಾಗಿದ್ದುದನ್ನು ನಾವು ಕಂಡೆವು. ಅವರು 
ಕರ್ಣನಿಂದ ಹೊಡೆಸಿಕೊಳ್ಳುತ್ತಿದ್ದರೂ ರಣರಂಗದ ಮುಂಭಾಗದಲ್ಲಿ ಕರ್ಣನನ್ನು 
ಬಿಡಲಿಲ್ಲ 


ರಾಜಾ ದುಃಶಾಸನಶ್ಚೈವ ಕೃಪಃ ಶಾರದ್ದತಸ್ತಥಾ । 
ಅಶ್ವತ್ಥಾಮಾ ಕೃತವರ್ಮಾ ಶಕುನಿಶ್ಚಾಪಿ ಸೌಬಲ: । 
ನ್ಯಹನನ್‌ ಪಾಂಡವೀಂ ಸೇನಾಂ ಶತಶೋ5ಥ ಸಹಸ್ರಶಃ 111೬1 


ದುರ್ಯೋಧನ ದುಃಶಾಸನ ಕೃಪ ಅಶ್ವತ್ಥಾಮ ಕೃತವರ್ಮ ಶಕುನಿ ಇವರೆಲ್ಲರೂ 
ಪಾಂಡವ ಸೈನ್ಯವನ್ನು ನೂರಾರು ಸಾವಿರಾರು ಸಂಖ್ಯೆಯಲ್ಲಿ ಸಂಹರಿಸಿದರು. 


ಕರ್ಣಪುತ್ರೌ ಚ ರಾಜೇಂದ್ರ ಭ್ರಾತರೌ ಸತ್ಯವಿಕ್ರಮೌ । 
ಅನಾಶಯೇತಾಂ ಬಲಿನಃ ಪಾಂಚಾಲಾನ್‌ ವೈ ತತಸ್ತತಃ । 
ತತ್ರ ಯುದ್ಧಂ ತದಾ ಹ್ಯಾಸೀತ್‌ಕ್ರೂರಂ ವಿಶಸನಂ ಮಹತ್‌ 1೫೭! 


ರಾಜನೆ, ಕರ್ಣನ ಇಬ್ಬರು ಪುತ್ರರು ನಿಜವಾದ ಪರಾಕ್ರಮವನ್ನು ತೋರುವ 
ಸೋದರರು ಬಲಿಷರಾದ ಪಾಂಚಾಲರನ್ನು ಎಲ್ಲೆಡೆ ನಾಶಗೊಳಿಸಿದರು. ಆಗ 
ನಡೆದ ಯುದ್ಧ ಕ್ರೂರವಾಗಿತ್ತು ಮಹಾವಿನಾಶಕಾರಿಯಾಗಿತ್ತು 


ತಥೈವ ಪಾಂಡವಾಃ ಶೂರಾ ಧೃಷ್ಟದ್ಯುಮ್ನಶಿಖಂಡಿನೌ । 
ದ್ರೌಪದೇಯಾಶ್ಚ ಸಂಕ್ರುದ್ಧಾ ಅಭ್ಯಫ್ನನ್‌ ತಾವಕಂ ಬಲಮ್‌ ॥೫೮॥ 


ಕರ್ಣಪರ್ವ 


343 


ಹಾಗೆಯೇ ಶೂರರಾದ ಪಾಂಡವರೂ ಧೃಷ್ಟದ್ಯುಮ್ನ ಶಿಖಂಡಿಗಳೂ 
ದ್ರೌಪದೀಪುತ್ರರೂ ಬಲುಕುಪಿತರಾಗಿ ನಿನ್ನ ಸೈನ್ಯವನ್ನು ಆಕ್ರಮಿಸಿ ಹೊಡೆದರು. 


ಏವಮೇವ ಕ್ಷಯೋ ವೃತ್ತಃ ಪಾಂಡವಾನಾಂ ತತಸ್ತತಃ । 


ತಾವಕಾನಾಮಪಿ ರಣೇ ಭೀಮಂ ಪ್ರಾಪ್ಯ ಮಹಾಬಲಮ್‌ 11೫೯1 


ಹೀಗೇ ಎಲ್ಲೆಡೆ ಪಾಂಡವಯೋಧರ ವಿನಾಶವೂ ಆಯಿತು. ಮಹಾಬಲಿ 


ಭೀಮನನ್ನು ಇದಿರಿಸಿ ನಿನ್ನ ಕಡೆ ಯೋಧರ ವಿನಾಶವೂ ಉಂಟಾಯಿತು. 


ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ಕರ್ಣಪರ್ವಣಿ ಕರ್ಣಜಯೋ ನಾಮ ಪಂಚಸಪ್ಪತಿತಮೋಧ್ಯಾಯಃ ॥೭೫॥ 


ಕ್ಕ 
ಳ್ಳಿ 


ಎಪ್ಪತ್ತಾರನೆಯ ಅಧ್ಯಾಯ 
ತೇಜೋವಧೆ ಮಾಡುತ್ತಿದ್ದ ಶಲ್ಯ ಕರ್ಣನನ್ನು ಈಗ ಹುರಿದುಂಬಿಸುತ್ತಾನೆ. 
ಸಂಜಯಃ 


ಅರ್ಜುನಸ್ತು ಮಹಾರಾಜ ಹತ್ವಾ ಸೈನ್ಯಂ ಚತುರ್ವಿಧಮ್‌ ।ಟ 


ಸೂತಪುತ್ರಂ ಸುಸಂರಬ್ಬಂ ದೃಷ್ಟ್ವಾ ಚೈವ ಮಹಾರಣೇ 11೧1! 


ಶೋಣಿತೋದಾಂ ಮಹೀಂ ಕೃತ್ವಾ ಮಾಂಸಮಜ್ಜಾಸ್ಥಿವಾಹಿನೀಮ್‌ I 


ಮನುಷ್ಯತೀರ್ಷಪಾಷಾಣಾಂ ಹಸ್ತೃಶ್ಚಕೃತರೋಧಸಮ್‌ 11೨1 


ಶೂರಾಸ್ಥಿಚಯಸಂಕೀರ್ಣಾಂ ಕಾಕಗೃಧ್ರಾನುನಾದಿತಾಮ್‌ । 


ಛತ್ರಹಂಸಪ್ಪವೋಪೇತಾಂ ವೀರವೃಕ್ಷಾಪಹಾರಿಣೀಮ್‌ 11೩1 


ಹಾರಪದ್ಧಾಕರವತೀಮುಷ್ಣೀಷವರಫೇನಿಲಾಮ್‌ | 


ಧನುಃಶರಧ್ವಜೋಪೇತಾಂ ನರಕ್ಷುದ್ರಕಪಾಲಿನೀಮ್‌ 11೪॥ 


ಚರ್ಮವರ್ಮಭ್ರಮೋಪೇತಾಂ ರಥೋಡುಪಸಮಾಕುಲಾಮ್‌ । 
ಜಯೈಪಿಣಾಂ ಚ ಸುತರಾಂ ಭೀರೂಣಾಂ ಚ ಸುದುಸ್ತರಾಮ್‌ । 


ತಾಂ ನದೀಂ ಪ್ರಾಪಯಿತ್ವಾ ತು ಬೀಭತು; ಪರವಾಹಿನೀಮ್‌ 11೫1! 


342 ಮಹಾಭಾರತ 


ಯಥಾ ಭೂತಗಣಾನ್‌ ಹತ್ವಾ ಕಾಲಸ್ಷಿಷ್ಠೇನ್ಮಹಾಬಲಃ I 
ತಥಾ ಸ ಸೋಮಕಾನ್‌ ಹತ್ವಾ ತಸ್ಥಾವೇಕೋ ಮಹಾರಥಃ 11೫೪॥ 


ಪ್ರಾಣಿಸಮೂಹಗಳನ್ನು ಸಂಹರಿಸಿ ಮಹಾಬಲಿ ಕಾಲಯಮನು ನಿಲ್ಲುವಂತೆ 
ಮಹಾರಥನಾದ ಕರ್ಣನು ಸೋಮಕರನ್ನು ಸಂಹರಿಸಿ ಒಬ್ಬನೇ ನಿಂತ. 


ತತ್ರಾದ್ಳುತಮಪಶ್ಯಾಮ ಪಾಂಚಾಲಾನಾಂ ಪರಾಕ್ರಮಮ್‌ । 
ವಧ್ಯಮಾನಾಶ್ಚ ಯೇ ಕರ್ಣಂ ನ ಜಹೂ ರಣಮೂರ್ಧನಿ 11೫೫11 


ಆಗ ಪಾಂಚಾಲರ ಪರಾಕ್ರಮ ಅದ್ಭುತವಾಗಿದ್ದುದನ್ನು ನಾವು ಕಂಡೆವು. ಅವರು 
ಕರ್ಣನಿಂದ ಹೊಡೆಸಿಕೊಳ್ಳುತಿದ್ದರೂ ರಣರಂಗದ ಮುಂಭಾಗದಲ್ಲಿ ಕರ್ಣನನ್ನು 
ಬಿಡಲಿಲ್ಲ 


ರಾಜಾ ದುಃಶಾಸನಶ್ಚೈವ ಕೃಪಃ ಶಾರದ್ದತಸ್ತಥಾ । 
ಅಶ್ವತ್ಥಾಮಾ ಕೃತವರ್ಮಾ ಶಕುನಿಶ್ಚಾಪಿ ಸೌಬಲಃ । 
ನ್ಯಹನನ್‌ ಪಾಂಡವೀಂ ಸೇನಾಂ ಶತಶೋ5ಥ ಸಹಸ್ರಶಃ 11೫೬1 


ದುರ್ಯೋಧನ ದುಚಾಸನ ಕೃಪ ಅಶ್ವತ್ಥಾಮ ಕೃತವರ್ಮ ಶಕುನಿ ಇವರೆಲ್ಲರೂ 
ಪಾಂಡವ ಸೈನ್ಯವನ್ನು ನೂರಾರು ಸಾವಿರಾರು ಸಂಖ್ಯೆಯಲ್ಲಿ ಸಂಹರಿಸಿದರು. 


ಕರ್ಣಪುತ್ರೌ ಚ ರಾಜೇಂದ್ರ ಭ್ರಾತರೌ ಸತ್ಯವಿಕ್ರಮೌ । 
ಅನಾಶಯೇತಾಂ ಬಲಿನಃ ಪಾಂಚಾಲಾನ್‌ ವೈ ತತಸ್ತತಃ | 
ತತ್ರ ಯುದ್ಧಂ ತದಾ ಹ್ಯಾಸೀತ್‌ಕ್ರೂರಂ ವಿಶಸನಂ ಮಹತ್‌ 1೫೭/ 


ರಾಜನೆ, ಕರ್ಣನ ಇಬ್ಬರು ಪುತ್ರರು ನಿಜವಾದ ಪರಾಕ್ರಮವನ್ನು ತೋರುವ 
ಸೋದರರು ಬಲಿಷ್ಠರಾದ ಪಾಂಚಾಲರನ್ನು ಎಲ್ಲೆಡೆ ನಾಶಗೊಳಿಸಿದರು. ಆಗ 
ನಡೆದ ಯುದ್ಧ ಕ್ರೂರವಾಗಿತ್ತು ಮಹಾವಿನಾಶಕಾರಿಯಾಗಿತ್ತು 


ತಥೈವ ಪಾಂಡವಾಃ ಶೂರಾ ಧೃಷ್ಟದ್ಯುಮ್ನಶಿಖಂಡಿನೌ I 
ದ್ರೌಪದೇಯಾಶ್ಚ ಸಂಕ್ರುದ್ಧಾ ಅಭ್ಯಫ್ನನ್‌ ತಾವಕಂ ಬಲಮ್‌  11೫೮॥ 


ಕರ್ಣಪರ್ವ 


343 


ಹಾಗೆಯೇ ಶೂರರಾದ ಪಾಂಡವರೂ ಧೃಷ್ಟದ್ಯುಮ್ನ ಶಿಖಂಡಿಗಳೂ 
ದ್ರೌಪದೀಪುತ್ರರೂ ಬಲುಕುಪಿತರಾಗಿ ನಿನ್ನ ಸೈನ್ಯವನ್ನು ಆಕ್ರಮಿಸಿ ಹೊಡೆದರು. 


ಏವಮೇವ ಕ್ಷಯೋ ವೃತ್ತಃ ಪಾಂಡವಾನಾಂ ತತಸ್ತತಃ । 


ತಾವಕಾನಾಮಪಿ ರಣೇ ಭೀಮಂ ಪ್ರಾಪ್ಯ ಮಹಾಬಲಮ್‌ Lal 


ಹೀಗೇ ಎಲ್ಲೆಡೆ ಪಾಂಡವಯೋಧರ ವಿನಾಶವೂ ಆಯಿತು. ಮಹಾಬಲಿ 


ಭೀಮನನ್ನು ಇದಿರಿಸಿ ನಿನ್ನ ಕಡೆ ಯೋಧರ ವಿನಾಶವೂ ಉಂಟಾಯಿತು. 


ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ಕರ್ಣಪರ್ವಣಿ ಕರ್ಣಜಯೋ ನಾಮ ಪಂಚಸಪ್ರತಿತಮೋ5ಧ್ಯಾಯಃ ॥೭೫। 


$, 
ಳ್ಳ 


ಎಪ್ಪತ್ತಾರನೆಯ ಅಧ್ಯಾಯ 
ತೇಜೋವಧೆ ಮಾಡುತ್ತಿದ್ದ ಶಲ್ಯ ಕರ್ಣನನ್ನು ಈಗ ಹುರಿದುಂಬಿಸುತ್ತಾನೆ. 
ಸಂಜಯಃ 


ಅರ್ಜುನಸ್ತು ಮಹಾರಾಜ ಹತ್ವಾ ಸೈನ್ಯಂ ಚತುರ್ವಿಧಮ್‌ । 


ಸೂತಪುತ್ರಂ ಸುಸಂರಬ್ದಂ ದೃಷ್ಟ್ವಾ ಚೈವ ಮಹಾರಣೇ Tell 


ಶೋಣಿತೋದಾಂ ಮಹೀಂ ಕೃತ್ವಾ ಮಾಂಸಮಜ್ಞಾಸ್ಲಿವಾಹಿನೀಮ್‌ | 


ಮನುಷ್ಯಶೀರ್ಷಪಾಷಾಣಾಂ ಹಸ್ತೃಶ್ಚಕೃತರೋಧಸಮ್‌ 11೨1! 


ಶೂರಾಸ್ಥಿಚಯಸಂಕೀರ್ಣಾಂ ಕಾಕಗೃಧ್ರಾನುನಾದಿತಾಮ್‌ । 


ಛತ್ರ ಹಂಸಪ್ಪವೋಹೇತಾಂ ವೀರವೃಕ್ಷಾಪಹಾರಿಣೀಮ್‌ 11೩11 


ಹಾರಪದ್ಮಾಕರವತೀಮುಷ್ಟೀಷವರಥೇನಿಲಾಮ್‌ | 


ಧನುಃಶರಧ್ದಜೋಪೇತಾಂ ನರಕ್ಷುದ್ರಕಪಾಲಿನೀಮ್‌ WY 


ಚರ್ಮವರ್ಮಭ್ರಮೋಪೇತಾಂ ರಥೋಡುಪಸಮಾಕುಲಾಮ್‌ । 
ಜಯೈಷಿಣಾಂ ಚ ಸುತರಾಂ ಭೀರೂಣಾಂ ಚ ಸುದುಸ್ತರಾಮ್‌ । 


ತಾಂ ನದೀಂ ಪ್ರಾಪಯಿತ್ವಾ ತು ಬೀಭತುಃ ಪರವಾಹಿನೀಮ್‌ 11೫11 


344 ಮಹಾಭಾರತ 


ವಾಸುದೇವಮಿದಂ ವಾಕ್ಯಮಬ್ರವೀತ್‌ ಪುರುಷರ್ಷಭ Well 


(ಅರ್ಜುನನು 74ನೆಯ ಅಧ್ಯಾಯದಲ್ಲಿ ಹೊರಟು, ಮಾರ್ಗದಲ್ಲಿಇದಿರಾದ 
ವೀರಯೋಧರನ್ನು ಸಂಹರಿಸಿ, ರಕ್ತದ ಹೊಳೆಗಳನ್ನು ಹರಿಸಿ, ಇದೀಗ ಈ 
ಅಧ್ಯಾಯದಲ್ಲಿ ಕರ್ಣನ ಬಳಿಗೆ ಬರುತ್ತಿದ್ದಾನೆ.) 


ಸಂಜಯ ನುಡಿದ ಮಹಾರಾಜ, ಅರ್ಜುನನು ಹರಿಸಿದ ರಕನದಿಯಲ್ಲಿ 
ರಕ್ತವೇ ನೀರು. ಮಾಂಸ ಮಜ್ಜ ಅಸ್ಥಿಗಳನ್ನು ಪ್ರವಾಹದಲ್ಲಿ ಒಯ್ಯುತಿದೆ. 
ತಲೆಬುರುಡೆಗಳೇ ಕಲ್ಲುಗಳು. ಆನೆ ಕುದುರೆಗಳ ಶವಗಳೆ ನದೀತೀರಗಳು. ಶೂರರ 
ಅಸ್ಥಿರಾಶಿಗಳಿಂದ ತುಂಬಿದೆ. ಕಾಗೆ ಹದ್ದುಗಳ ಧ್ವನಿ ಕೇಳಿಬರುತ್ತಿವೆ. ಛತ್ರಗಳೇ 
ಹಂಸಗಳಂಥ ದೋಣಿಗಳು. ವೀರರನ್ನು ವೃಕ್ಷಗಳಂತೆ ಪ್ರವಾಹವು ಕೊಚ್ಚಿ 
ಒಯ್ಯುತ್ತಿದೆ. ಹಾರಗಳಿಂದ ಕಮಲಾಕರವೆನಿಸಿದೆ. ಒಳ್ಳೆಯ ರುಮಾಲುಗಳೆ 
ನೊರೆಗಳು. ಧನುಸ್ಸು ಬಾಣ ಧ್ವಜಗಳು ತುಂಬಿವೆ. ಪದಾತಿಗಳ ಒಡೆದ ಕಪಾಲಗಳು 
ತುಂಬಿವೆ. ಗುರಾಣಿ ಕವಚಗಳು ನದಿಯಲ್ಲಿ ಸುಳಿಗಳಂತಿವೆ. ರಥಗಳೇ 
ದೋಣಿಗಳಂತಿವೆ. ಈ ನದಿಯು ಜಯೇಚ್ಛುಗಳಿಗೂ ದಾಟಲು ಅಶಕ್ಕ. ಹೇಡಿಗಳಿಗೆ 
ಸುತರಾಂ ದಾಟಲಸಾಧ್ಯ. ಅರ್ಜುನನು ಇಂಥ ನದಿಯನ್ನು ಶತ್ರುಸೇನೆಗೆ 
ಒದಗಿಸಿಕೊಟ್ಟು ಕೃಷ್ಣನಿಗೆ ನುಡಿದ. 


ಅರ್ಜುನಃ 
ಏಷ ಕೇತೂ ರಣೇ ಕೃಷ್ಣ ಸೂತಪುತ್ರಸ್ಯ ದೃಶ್ಯತೇ | 
ಭೀಮಸೇನಾದಯಶ್ಚೈತೇ ಯೋಧಯಂತಿ ಮಹಾರಥಾನ್‌ । 
ಏತೇ ದ್ರವಂತಿ ಪಾಂಚಾಲಾಃ ಕರ್ಣತ್ರಸ್ತಾ ಜನಾರ್ದನ 11೭11 


ಅರ್ಜುನನು ನುಡಿದ ಕೃಷ್ಣ ಕರ್ಣನ ದ್ವಜವಿದು ಕಾಣಿಸುತ್ತಿದೆ. ಭೀಮಸೇನ 
ಮುಂತಾದವರು ಇಲ್ಲಿ ಮಹಾರಥರೊಂದಿಗೆ ಹೋರಾಡುತ್ತಿದ್ದಾರೆ. ಪಾಂಚಾಲರು 
ಕರ್ಣನಿಗೆ ಹೆದರಿ ಹಿಮ್ಮೆಟ್ಟುತ್ತಿದ್ದಾರೆ. 


ಏಷ ದುರ್ಯೋಧನೋ ರಾಜಾ ಶ್ನೇತಚ್ಛತ್ರೇಣ ಭಾಸ್ಪತಾ । 
ಕರ್ಣೇನ ಭಗ್ನಾನ್‌ ಪಾಂಚಾಲಾನ್‌ ದ್ರಾವಯನ್‌ ಬಹು 
ಶೋಭತೇ ॥೮॥॥ 


ಕರ್ಣಪರ್ವ 345 


ಹೊಳೆಯುವ ಶ್ವೇತಚ್ಛತ್ರದಿಂದ ಯುಕನಾದ ಈ ದುರ್ಯೋಧನನು 
ಕರ್ಣನಿಂದ ಪರಾಭವಗೊಂಡ ಪಾಂಚಾಲರನ್ನು ಬೆನ್ನಟ್ಟುತ್ತ ಬಹಳ 
ಶೋಭಿಸುತಿದ್ದಾನೆ. 

ಕೃಪಶ್ಚ ಕೃತವರ್ಮಾ ಚ ದ್ರೌಣಿಶ್ಸೈವ ಮಹಾಬಲಃ । 

ಏತೇ ರಕ್ಷಂತಿ ರಾಜಾನಂ ಸೂತಪುತ್ರೇಣ ರಕ್ಷಿತಾಃ । 

ಅವಧ್ಯಮಾನಾಸ್ತೇತಸ್ಥಾಭಿರ್ಧಾತಯಿಷ್ಯಂತಿ ಸೋಮಕಾನ್‌ Tall 

ಕೃಪ ಕೃತವರ್ಮ ಹಾಗೂ ಮಹಾಬಲಿ ಅಶ್ವತ್ಥಾಮರು ಸೂತಪುತ್ರ ಕರ್ಣನ 
ರಕ್ಷಣೆಯಲ್ಲಿ ರಾಜಾ ದುರ್ಯೋಧನನನ್ನು ರಕ್ಷಿಸುತ್ತಿದ್ದಾರೆ. ನಾವು ಅವರನ್ನು ಈಗ 
ವಧಿಸುತ್ತಿಲ್ಲವಾದ್ದರಿಂದ ಅವರು ಸೋಮಕರನ್ನು ಸಂಹರಿಸಲಿದ್ದಾರೆ. 

ಏಷ ಶಲ್ಯೋ ರಥೋಪಸ್ಥೇ ರಶ್ಶಿಸಂಚಾರಕೋವಿದಃ | 

ಸೂತಪುತ್ರರಥಂ ಕೃಷ್ಣ ವಾಹಯನ್‌ ಬಹು ಶೋಭತೇ 11೧೦॥ 

ಈತ ಶಲ್ಯ, ರಥದ ಆಸನದಲ್ಲಿ ಲಗಾಮನ್ನು ತಿರುಗಿಸುವಲ್ಲಿ ಕೋವಿದನಾಗಿ 
ಕುಳಿತು ಕರ್ಣನ ರಥವನ್ನು ನಡೆಸುತ್ತ ಬಹಳ ಶೋಭಿಸುತ್ತಿದ್ದಾನೆ. 

ತತ್ರ ಮೇ ಬುದ್ಧಿರುತ್ಹನ್ನಾ ವಾಹಯಾತ್ರ ಮಹಾರಥಮ್‌ ।ಟ 

ನಾಹತ್ವಾ ಸಮರೇ ಕರ್ಣಂ ನಿವರ್ತಿಷ್ಯೇ ಕಥಂಚನ 11೧೧11 

ಅಲ್ಲಿಗೆ ನಮ್ಮ ಮಹಾರಥವನ್ನು ನಡೆಸು. ಸಮರದಲ್ಲಿ ಕರ್ಣನನ್ನು ಕೊಲ್ಲದೆ 
ನಾನು ಸರ್ವಥಾ ಹಿಂತಿರುಗುವುದಿಲ್ಲ ಹಿಂತಿರುಗಬಾರದು ಎಂದು ನನಗೆ ದೃಢ 
ಬುದ್ಧಿ ಉಂಟಾಗಿದೆ. 

ರಾಧೇಯೋತಪ್ಯನ್ಯಥಾ ಪಾರ್ಥಾನ್‌ ಸೃಂಜಯಾಂಶ್ಚ ಮಹಾರಥಾನ್‌ । 

ನಿಃಶೇಷಾನ್‌ ಸಮರೇ ಕುರ್ಯಾತ್‌ ಪಶ್ಯತೋರ್ನೌ ಜನಾರ್ದನ ॥೧೨॥ 

ಕರ್ಣನನ್ನು ನಾನೀಗ ಕೊಲ್ಲದೆ ಬಿಟ್ಟರೆ ಅವನು, ನಾವು ನೋಡುತ್ತಿದ್ದಂತೆಯೇ, 
ಮಹಾರಥರಾದ ಪಾಂಡವರನ್ನೂ ಸ್ಫಂಜಯರನ್ನೂ ರಣದಲ್ಲಿ ನಿಃಶೇಷಗೊಳಿಸು 


ತಾನೆ ಕೃಷ! 
ಂ ಲ'ಣ 


346 ಮಹಾಭಾರತ 


ಸಂಜಯಃ 


ತತಃ ಪ್ರಾಯಾದ್‌ ರಥೇನಾಶು ಕೇಶವಸ್ತವ ವಾಹಿನೀಮ್‌ । 
ಕರ್ಣಂ ಪ್ರತಿ ಮಹೇಷ್ವಾಸಂ ದ್ವೈರಥೇ ಸವ್ಯಸಾಚಿನಾ 11೧೩1 


ಸಂಜಯ ನುಡಿದ ಆಗ ಕೃಷ್ಣನು ರಥದಿಂದ ನಿನ್ನ ಸೈನ್ಯದ ಕಡೆಗೆ, 
ಮಹಾಬಿಲ್ಲಾರನಾದ ಕರ್ಣನ ಬಳಿಗೆ, ಅರ್ಜುನನೊಡನೆ ದ್ದೆ ರಥಯುದ್ದದ 
ಸಲುವಾಗಿ ಬೇಗನೆ ನಡೆದ. 


ಪ್ರಯಾತಶ್ಚ ಮಹಾಬಾಹುಃ ಪಾಂಡವಾನುಜ್ನಯಾ ಹರಿಃ । 
ಆಶ್ವಾಸಯನ್‌ ರಥೇನೈವ ಪಾಂಡುಸೈನ್ಯಾನಿ ಸರ್ವಶಃ 11೧೪॥ 


ಅರ್ಜುನನ ಅಪೇಕ್ಟೆಯಂತೆ ಮಹಾಬಾಹುವಾದ ಕೃಷ್ಣನು ರಥದಿಂದಲೇ ಎಲ್ಲ 
ಪಾಂಡುಸೈನ್ಯಗಳಿಗೆ ಆಶ್ವಾಸನೆ ಉಂಟುಮಾಡುತ್ತ ನಡೆದ. 


ರಥಘೋಷಃ ಸ ಸಂಗ್ರಾಮೇ ಪಾಂಡವೇಯಸ್ಯ ಸಂಬಭೌ । 
ವಾಸವಾಶನಿತುಲ್ಯಸ್ಯ ಮೇಘೌಫಸ್ಯೇವ ಮಾರಿಷ 11೧೫11 


ರಾಜನೆ, ಇಂದ್ರನ ವಜ್ರಾಯುಧದಂಥ, ಮೋಡಸಮೂಹದ ಧ್ವನಿಯಂಥ 
ಅರ್ಜುನನ ರಥಘೋಷವು ಸಂಗ್ರಾಮದಲ್ಲಿ ಬಹಳ ಶೋಭಿಸಿತು. 


ಮಹತಾ ರಥಘೋಷೇಣ ಪಾಂಡವಃ ಸತ್ಯವಿಕ್ರಮಃ I 
ಅಭ್ಯಯಾದಪ್ರಮೇಯಾತ್ಮಾ ವಿಜಯಸ್ತವ ವಾಹಿನೀಮ್‌ Tex 


ನಿಜವಾದ ಪರಾಕ್ರಮವುಳ್ಳ ಅಮೇಯಾತ್ಮನಾದ "ವಿಜಯ' ಎಂಬ ಹೆಸರಿ 
ನಿಂದಲೆ ಪ್ರಸಿದ್ಧನಾದ ಪಾಂಡುಪುತ್ರ ಅರ್ಜುನನು ಮಹಾರಥ ಘೋಷದೊಂದಿಗೆ 
ನಿನ್ನ ಸೈನ್ಯಕ್ಕೆ ಇದಿರಾಗಿ ನಡೆದ. 

ತಮಾಯಾಂತಂ ಸಮೀಕ್ಷೆ ಸ ವ ಶ್ವೇತಾಶ್ಚಂ ಕೃಷ್ಣಸಾರಥಿಮ್‌ I 

ಮದ್ರರಾಜೋತಬ್ರವೀತ್‌ ಕರ್ಣಂ ಕೇತುಂ ದೃಷ್ಟ್ವಾ ಮಹಾತ್ಮನಃ ॥1೧೭॥ 


ಬಿಳಿ ಅಶ್ವಗಳುಳ್ಳ, ಕೃಷ್ಣನೇ ಸಾರಥಿಯಾಗಿರುವ ಆ ರಥ ಬರುತ್ತಿರುವುದನ್ನು 


ಕರ್ಣಪರ್ವ 347 


ಕಂಡು, ಅದರಲ್ಲಿ ಮಹಾತ್ಮನಾದ ಅರ್ಜುನನ ಕಪಿದ್ವಜವಿರುವುದನ್ನು ಕಂಡು, 
ಶಲ್ಯನು ನುಡಿದ. 

ಅಯಂ ಸ ರಥ ಆಯಾತಿ ಶ್ವೇತಾಶ್ವಃ ಕೃಷ್ಣಸಾರಥಿಃ । 

ನಿಘ್ನನ್ನಮಿತ್ರಾನ್‌ ಸಮರೇ ಯಂ ಕರ್ಣ ಪರಿಪೃಚ್ಛಸಿ Hol 


ಕರ್ಣನೆ, ನೀನು ಯಾವ ರಥವನ್ನು ಎಲ್ಲಿ ಎಲ್ಲಿ ಎಂದು ಕೇಳುತಿರುವೆಯೋ 
ಅದೇ ಈ ರಥ ಬಿಳಿ ಅಶ್ವಗಳುಳ್ಳದ್ದು ಕೃಷ್ಣನೆ ಸಾರಥಿಯಾಗಿರುವುದು, ರಣದಲ್ಲಿ 
ಶತ್ರುಗಳನ್ನು ಸಂಹರಿಸುತ್ತ ಬರುತಿದೆ. 


ಏಷ ತಿಷ್ಠತಿ ಕೌಂತೇಯಃ ಸಂಸ್ಕೃಶನ್‌ ಗಾಂಡಿವಂ ಧನುಃ । 
ತಂ ಹನಿಷ್ಯಸಿ ಚೇದದ್ಯ ತನ್ನಃ ಶ್ರೇಯೋ ಭವಿಷ್ಯತಿ Teal 


ಈ ಅರ್ಜುನನು ಗಾಂಡೀವ ಧನುಸನ್ನು ಹಿಡಿದು ನಿಂತಿದ್ದಾನೆ. ಅವನನ್ನು ನೀನು 
ಈಗ ಸಂಹರಿಸುವೆಯಾದರೆ ನಮಗೆ ಶ್ರೇಯಸ್ಸು ಉಂಟಾಗುವುದು. 


ಏಷಾ ವಿದೀರ್ಯತೇ ಸೇನಾ ಧಾರ್ತರಾಷ್ಟೀ € ಸಮಂತತಃ । 


ಅರ್ಜುನಸ್ಯ ಭಯಾತ್‌ ತೂರ್ಣಂ ನಿಘ್ನತಃ ಶಾತ್ರವಾನ್‌ 
ಬಹೂನ್‌ ॥1೨೦॥ 


ಈ ಕೌರವಸೈನ್ಯವು ಬಹಳ ಶತ್ರುಗಳನ್ನು ಕೊಲ್ಲುವ ಅರ್ಜುನನ ಭಯದಿಂದ 
ಬೇಗನೆ ಎಲ್ಲೆಡೆ ನಶಿಸುತಿರುವುದು. 


ವರ್ಜಯನ್‌ ಸರ್ವಸೈನ್ಯಾನಿ ತ್ತರತೇ ಹಿ ಧನಂಜಯಃ । 
ತ್ವದರ್ಥಮಿತಿ ಮನ್ಯೇ5ಹಂ ಯಥಾಸ್ಯೋದೀರ್ಯತೇ ವಪುಃ  11೨೧॥ 


ನ ಹೃವಸ್ಥಾಪ್ಯತೇ ಪಾರ್ಥೋ ಯುಯುತ್ತುಃ ಕೇನಚಿತ್‌ ಸಹ । 
ತ್ವಾಮೃತೇ ಕ್ರೋಧದೀಪ್ರೋ ಹಿ ಪೀಡ್ಕಮಾನೇ ವೃಕೋದರೇ ॥೨೨॥ 


ಬೇರೆ ಎಲ್ಲ ಸೈನ್ಯಗಳನ್ನು ಬಿಟ್ಟು ನಿನ್ನ ಬಳಿಗೇ ಬರಲು ಅರ್ಜುನನು ಅವಸರ 
ಪಡುತ್ತಿದ್ದಾನೆ, ಅವನ ಮೈ ಉತ್ಸಾಹದಿಂದ ಉಬ್ಬಿದ್ದನ್ನು ಕಂಡರೆ ನನಗೆ ಹಾಗೇ 


ಬಂ 


ಎನಿಸುತಿದೆ. ನಿನ್ನ ಹೊರತು ಬೇರೆ ಯಾರ ಜೊತೆಗೂ ಯುದ್ಧದಲ್ಲಿ ಅರ್ಜುನನನ್ನು 


348 ಮಹಾಭಾರತ 


ತಡೆದು ನಿಲ್ಲಿಸಲಾಗದು. ಭೀಮನು ಪೀಡಿತನಾಗುತಿರುವುದರಿಂದ ಅರ್ಜುನನು 
ಕೋಪದಿಂದ ಉರಿಯುತ್ತ ನಿನ್ನೊಡನೇ ಯುದ್ಧವನ್ನು ಬಯಸುತ್ತಿದ್ದಾನೆ. 


ವಿರಥಂ ಧರ್ಮರಾಜಂ ಚ ದೃಷ್ಟಾ 3 ಸುದೃಢವಿಕ್ಷತಮ್‌ । 
ಶಿಖಂಡಿನಂ ಸಾತ್ಯಕಿಂ ಚ ಧೃಷ್ಟದ್ಯುಮ್ನಂ ಚ ಪಾರ್ಷತಮ್‌ 11೨೩11 


ದ್ರೌಪದೇಯಾನ್‌ ಯುಧಾಮನ್ಯುಮುತ್ತಮೌಜಸಮೇವ ಚ । 
ನಕುಲಂ ಸಹದೇವಂ ಚ ಭ್ರಾತರೌ ದ್ವೌ ಸಮೀಕ್ಷ್ಯ ಚ 11೨೪॥॥ 


ಸಹಸೈಕರಥಃ ಪಾರ್ಥಸ್ತಾ ಮಭ್ಯೇತಿ ಪರಂತಪ । 
ಕ್ರೋಧರಕ್ತೇಕ್ಷಣಃ ಕ್ರುದ್ಧೋ ಜಿಘಾಂಸುಃ ಸರ್ವಪಾರ್ಥಿವಾನ್‌ ॥1೨೫॥ 


ಧರ್ಮರಾಜನು ವಿರಥನಾಗಿ ಬಲುಗಾಢವಾಗಿ ಗಾಯಗೊಂಡಿದ್ದನ್ನು ಕಂಡು, 
ಮತ್ತು ಶಿಖಂಡಿ ಸಾತ್ಯಕಿ ಧೃಷ್ಟದ್ಯುಮ್ನ ದ್ರೌಪದೀಪುತ್ರರು ಯುಧಾಮನ್ಯು 
ಉತ್ತಮೌಜರು ನಕುಲ-ಸಹದೇವ ಸೋದರರು ಇವರೆಲ್ಲರನ್ನೂ ಕಂಡು 
ಕ್ರುದ್ಧನಾಗಿ ಕೋಪದಿಂದ ಕೆಂಪಾದ ಕಣ್ಣಿನವನಾಗಿ, ಎಲ್ಲ ರಾಜರನ್ನು ಕೊಲ್ಲಲು 
ಬಯಸಿರುವ ಏಕರಥನಾದ ಪಾರ್ಥನು, ಶತ್ರುತಾಪಕನೆ, ನಿನ್ನ ಬಳಿಗೆ ಬರುತ್ತಿದ್ದಾನೆ. 


ತ್ವರಿತೋರಭಿಪತತೃಸ್ಮಾಂಸ್ಕೃಕ್ತ್ವಾ ಸೈನ್ಯಾನ್ಯಸಂಶಯಮ್‌ । 


ಇದ 
ತ್ಹಂ ಕರ್ಣ ಪ್ರತಿಯಾಹ್ಯೇನಂ ನಾಸ್ತ್ಯನ್ಯೋ ಹಿ ಧನುರ್ಧರಃ 11೨೬॥।॥ 
ಅರ್ಜುನನು ಬೇರೆ ಎಲ್ಲ ಸೈನ್ಯಗಳನ್ನು ಬಿಟ್ಟು ತ್ವರೆಯಿಂದ ನಮ್ಮ ಮೇಲೇ ಏರಿ 


ಬರುತಾನೆ, ಸಂಶಯವಿಲ್ಲ ಅವನನ್ನು ಕರ್ಣ! ನೀನು ಇದಿರಿಸು. ನಿನ್ನಹೊರತು ಅನ್ಯ 
ಧನುರ್ಧರನಿಲ್ಲ 


ನತಂ ಪಶ್ಯಾಮಿ ಲೋಕೇಶಸ್ಮಿನ್‌ ತ್ವತ್ತೋತಪ್ಯನ್ಯಂ ಧನುರ್ಧರಮ್‌ । 
ಅರ್ಜುನಂ ಸಮರೇ ಕ್ರುದ್ಧಂ ಯೋ ವೇಲಾಮಿವ ಧಾರಯೇತ್‌ 11೨೭ಟ॥ 


ಸಮರದಲ್ಲಿ ಕ್ರುದ್ಧನಾದ ಅರ್ಜುನನನ್ನು ತಡೆಯಬಲ್ಲ ಸಮುದ್ರಕ್ಕೆ 


ತೀರದಂತಿರುವ, ಧನುರ್ಧರನನ್ನು ನಿನ್ನ ಹೊರತು ಅನ್ಯನನ್ನು ಈ ಲೋಕದಲ್ಲಿ 
ನಾನು ಕಾಣುತಿಲ್ಲ 


ಕರ್ಣಪರ್ವ 349 


ನ ಚಾಸ್ಯ ರಕ್ಷಾಂ ಪಶ್ಯಾಮಿ ಪೃಷ್ಠತೋ ನಚ ಪಾರ್ಶ್ವತಃ | 
ಏಕ ಏವಾಭಿಯಾತಿ ತಾಂ ಪಶ್ಯ ಸಾಕಲ್ಯಮಾತ್ಮನಃ 11೨೮॥॥ 
ಅವನ ರಕ್ಷಣೆಗೆ ಹಿಂದೆಯೂ ಯಾರೂ ಕಾಣಿಸುತ್ತಿಲ್ಲ. ಪಾರ್ಶ್ವಗಳಲ್ಲಿಯೂ 


ಯಾರೂ ಕಾಣಿಸುತ್ತಿಲ್ಲ. ಏಕಾಂಗಿಯಾಗಿ ಅವನು ನಿನ್ನ ಮೇಲೇರಿ ಬರುತ್ತಿದ್ದಾನೆ. 
ನೀನು ನಿನ್ನಿಂದಾಗಬಹುದಾದ ಎಲ್ಲ ಪ್ರಯತ್ನಸಮೂಹವನ್ನು ಈಗ ಆಲೋಚಿಸು. 


ತಂ ಹಿ ಕೃಷ್ಣೌ ರಣೇ ಶಕ್ತಃ ಸಂಸಾಧಯಿತುಮಾಹವೇ । 

ತವೈಷ ಭಾರೋ ರಾಧೇಯ ಪ್ರತ್ಯುದ್ಯಾಹಿ ಧನಂಜಯಮ್‌ 112೯1 

ನೀನೇ ರಣದಲ್ಲಿ ಕೃಷ್ಣಾರ್ಜುನರನ್ನು ಇದಿರಿಸಲು ಸಮರ್ಥ. ಕರ್ಣ, ಇದರ 
ಭಾರ ನಿನ್ನ ಮೇಲೇ ಬಿದ್ದಿದೆ. ಅರ್ಜುನನನ್ನು ಇದಿರಿಸು. 

ತ್ನಂ ಕೃತೋ ಹ್ಯೇವ ಭೀಷ್ಮೇಣ ದ್ರೋಣದ್ರೌಣಿಕೃಪೈರಪಿ । 

ಸವ್ಯಸಾಚಿಪ್ರತಿರಥಸ್ತಂ ನಿವರ್ತಯ ಪಾಂಡವಮ್‌ 11೩೦1! 

ಭೀಷ್ಮ ದ್ರೋಣ ಅಶ್ವತ್ಥಾಮ ಕೃಪರು ಎಲ್ಲರೂ ತಾವು ವಿಫಲರಾಗಿ ನಿನ್ನನ್ನೇ 
ಅರ್ಜುನನಿಗೆ ಸರಿಯಾದ ಪ್ರತಿರಥನನ್ನಾಗಿ ಮಾಡಿದ್ದಾರೆ. ನೀನೇ ಅರ್ಜುನನನ್ನು 
ಹಿಮ್ಮೆಟ್ಟಿಸಬೇಕು. 

ಲೇಲಿಹಾನಂ ಯಥಾ ಸರ್ಪಂ ಗರ್ಜಂತಮೃಷಭಂ ಯಥಾ ।ಟ 

ವನಸ್ಥಿತಂ ಯಥಾ ವ್ಯಾಘ್ರಂ ಜಹಿ ಕರ್ಣ ಧನಂಜಯಮ್‌ HAO 


ಕಟವಾಯಿಗಳನ್ನು ನೆಕ್ಕಿಕೊಳ್ಳುವ ಸರ್ಪದಂತೆ, ಗರ್ಜಿಸುವ ವೃಷಭದಂತೆ, 
ಕಾಡಿನಲ್ಲಿರುವ ಹುಲಿಯಂತೆ ಈ ಅರ್ಜುನ, ಕರ್ಣ! ನೀನು ಅವನನ್ನು ಕೊಲ್ಲು 

ಏತೇ ದ್ರವಂತಿ ಸಮರೇ ಧಾರ್ತರಾಷ್ಟ್ರಾ ಮಹಾರಥಾಃ । 

ಅರ್ಜುನಸ್ಯ ಭಯಾತ್‌ ತೂರ್ಣಂ ನಿರಪೇಕ್ಷಾ ಜನಾಧಿಪಾಃ 12೨1 


ಅರ್ಜುನನ ಭಯದಿಂದ ರಣದಲ್ಲಿ ಜಯಾಪೇಕ್ಟೆಯನ್ನು ತೊರೆದು, ಕೌರವ 
ಪಕ್ಷದ ಮಹಾರಥರಾದ ರಾಜರು ಬೇಗಬೇಗನೆ ಪಲಾಯನ ಮಾಡುತಿದ್ದಾರೆ. 


350 ಮಹಾಭಾರತ 


ದ್ರವತಾಮಥ ತೇಷಾಂ ತು ಯುಧಿ ನಾನ್ಯೋಶಸ್ತಿ ಮಾನವಃ | 
ಭಯಹಾ ಯೋ ಭವೇದ್‌ ವೀರ ತ್ವಾಮೃತೇ ಸೂತನಂದನ 11೩೩1 


ವೀರ ಕರ್ಣನೆ, ರಣದಲ್ಲಿ ಪಲಾಯನ ಮಾಡುತ್ತಿರುವ ಅವರಿಗೆ ಅಭಯ 
ನೀಡಬಲ್ಲವನು ನಿನ್ನ ಹೊರತು ಅನ್ಯಮಾನವನಿಲ್ಲ 


ಏತೇ ತ್ವಾಂ ಕುರವಃ ಸರ್ವೇ ದ್ವೀಪಮಾಸಾದ್ಯ ಸಂಯುಗೇ । 
ವಿಷ್ಠಿತಾಃ ಪುರುಷವ್ಯಾಘ್ರ ತ್ತತ್ತಃ ಶರಣಕಾಂಕ್ಷಿಣಃ WAPI 


ಈ ಕುರುಯೋಧರೆಲ್ಲರೂ ನಿನ್ನಿಂದಲೆ ರಕ್ಷಣೆಯನ್ನು ಬಯಸಿ, ಸಮುದ್ರದಲ್ಲಿ 
ಮುಳುಗುವವರಿಗೆ ದ್ವೀಪದಂತೆ, ರಣದಲ್ಲಿ ಹಿಮ್ಮೆಟ್ಟುವವರಿಗೆ ನೀನೇ ಆಶ್ರಯದಾತ 
ಎಂದು ನಂಬಿದ್ದಾರೆ. 


ವೈದೇಹಾಂಬಷ್ಕಕಾಂಬೋಜಾಸ್ತಥಾ ನಗ್ಗಜಿತಸ್ತ್ವಯಾ । 
ಗಾಂಧಾರಾಶ್ಚ ಯಯಾ ದೃತ್ಯಾ ಜಿತಾಃ ಸಂಖೇ ಸುದುರ್ಜಯಾಃ 11೩೫1 


ತಾಂ ಧೃತಿಂ ಕುರು ರಾಧೇಯ ತತಃ ಪ್ರತ್ಯೇಹಿ ಪಾಂಡವಮ್‌ । 
ವಾಸುದೇವಂ ಚ ವಾರ್ಷೇಯಂ ಪ್ರೀಯಮಾಣಂ ಕಿರೀಟಿನಾ  ॥॥೩೬॥ 


ವಿದೇಹ ಅಂಬಷ್ಠ ಕಾಂಬೋಜ ನಗ್ಗಜಿತ ಗಾಂಧಾರರು ರಣದಲ್ಲಿ ಅತ್ಯಂತ 
ದುರ್ಜಯರು. ಅವರನ್ನು ನೀನು ಯಾವ ದೈರ್ಯದ ಬಲದಿಂದ ಗೆದ್ದಿರುವೆಯೋ 
ಆ ಧೈರ್ಯವನ್ನು ಈಗ ನಿನ್ನಲ್ಲಿ ತಂದುಕೊಳ್ಳು. ಅರ್ಜುನನ್ನು ಇದಿರಿಸು. ಅರ್ಜುನನ 
ಜೊತೆಯಲ್ಲಿ ಸಂತುಷ್ಠನಾಗುವ ಕೃಷ್ಣನನ್ನೂ ಇದಿರಿಸು. 


ಕರ್ಣಃ 


ತಿಸೋಹಿಮೇ ಶಲ್ಯ ಇದಾನೀಂ ಸಮ್ಮತಸ್ತಥಾ I 


ಲ re) 


ಕ್ಷ 
ತಿಭಾಸಿ ಮಹಾಬಾಹೋ ವಿಭೀಶ್ಚೈವ ಧನಂಜಯಾತ್‌ 11೭11 


೫ 81 


ಕರ್ಣನು ನುಡಿದ ಮಹಾಬಾಹು ಶಲ್ಯನೆ, ನೀನು ಈಗ ನಿನ್ನ 
ಸಹಜಸ್ಥಿತಿಯಲ್ಲಿರುವೆ. ನನಗೆ ಈಗ ನಂಬಿಗಸ್ಸ್ನನೂ ಆಗಿರುವೆ ಎಂದು ನನಗೆ 
ಎನಿಸುತ್ತಿದೆ. ಅರ್ಜುನನ ಭಯ ನಿನಗಿಲ್ಲಎಂದೂ ಎನಿಸುತಿದೆ. 


ಕರ್ಣಪರ್ವ 351 


ಪಶ್ಯ ಬಾಹ್ಹೋರ್ಬಲಂ ಮೇತದ್ಯ ಶಿಕ್ಷಿತಸ್ಯ ಚ ಪಶ್ಯ ಮೇ । 
ಏಕೋತದ್ಯ ನಿಷನಿಷ್ಯಾಮಿ ಪಾಂಡವಾನಾಂ ಮಹಾಚಮೂಮ್‌ ॥ಟ೩೮॥॥ 


ಈಗ ನೀನು ನನ್ನ ಬಾಹುಬಲವನ್ನು ನೋಡು. ಧನುರ್ವೇದ ಶಿಕ್ಷಣದ 
ಬಲವನ್ನೂ ನೋಡು, ಪಾಂಡವರ ಮಹಾಸೈನ್ಯವನ್ನು ನಾನೊಬ್ಬನೆ ಸಂಹರಿಸುವೆನು. 


ಕೃಷ್ಣಾ ಚ ಪುರುಷವ್ಯಾಘ್ರೌ ತಚ್ಚ ಸತ್ಯಂ ಬ್ರವೀಮಿ ತೇ । 
ನಾಹತ್ಥಾ ಯುಧಿ ತೌ ವೀರಾವಪಯಾಸ್ಥೆ € ಕಥಂಚನ 11೩೯1 


ಕೃಷ್ಣಾರ್ಜುನರೂ ಕೂಡ ಪುರುಷರಲ್ಲಿ ಶ್ರೇಷ್ಠರೆ, ಅದು ಸತ್ಯವೆಂದು ನಿನಗೆ 
ಹೇಳುತ್ತಿದ್ದೇನೆ. ಆದರೆ ರಣದಲ್ಲಿ ಆ ಇಬ್ಬರು ವೀರರನ್ನು ಕೊಲ್ಲದೆ ಹತ ಸರ್ವಧಾ 
ಹಿಂತಿರುಗಲಾರೆ. 


ಸ್ವಪ್ಸ್ಯೇ ವಾ ನಿಹತಸ್ತಾಭ್ಯಾಮನಿತ್ಯೋ ಹಿ ರಣೇ ಜಯಃ । 
ಕೃತಾರ್ಥೋ ವಾ ಭವಿಷ್ಯಾಮಿ ಹತ್ವಾ ವಾಪ್ಯಥವಾ ಹತಃ 11೪೦1 


ನಾನು ಒಂದುವೇಳೆ ಅವರಿಂದ ಹತನಾಗಿ ನೆಲದ ಮೇಲೊರಗಿಯೇನು, 
ರಣದಲ್ಲಿ ಯಾರಿಗೂ ಜಯ ನಿಶ್ಚಿತವಲ್ಲವಾದ್ದರಿಂದ, ನಾನು ಅವರ ಹನನ 
ಮಾಡಿಯಾಗಲಿ, ನಾನೇ ಹತನಾಗಿಯಾಗಲಿ, ಕೃತಾರ್ಥನಂತೂ ಆದೇನು. 


ನೈತಾದೃಶೋ ಜಾತು ಬಭೂವ ಲೋಕೇ 
ರಥೋತ್ತಮೋ ಯಾವದನುಶ್ರುತಂ ನಃ; 
ತಮೀದೃಶಂ ಪ್ರತಿಯೋತ್ಸ್ಯಾಮಿ ಪಾರ್ಥಂ 
ಮಹಾಹವೇ ಪಶ್ಯ ಚ ಪೌರುಷಂ ಮೇ 11೪೧॥ 


ನಾವು ಕೇಳಿ ತಿಳಿದಮಟ್ಟಿಗೆ, ಇಂಥ ಒಬ್ಬ ಶ್ರೇಷ್ಠ ರಥಿಕನು ಲೋಕದಲ್ಲಿಎಂದೂ 
ಹುಟ್ಟಿಲ್ಲ ಇಂಥ ಪಾರ್ಥನನ್ನು ನಾನು ರಣದಲ್ಲಿ ಇದಿರಿಸುತ್ತೇನೆ. ನೋಡು ನನ್ನ 
ಪೌರುಷವನ್ನು 
ರಥಾನ್‌ ವರಾನೇತಿ ರಥಪ್ರವೀರ: 
ಶೀಘ್ರೈರ್ಹಯೈ: ಕೌರವರಾಜಪುತ್ರಃ 1 


352 ಮಹಾಭಾರತ 


ಸ ಚಾದ್ಯ ಮಾಂ ನೇಷ್ಯತಿ ಕ್ಲಿಪ್ರಮಂತಂ 
ಕರ್ಣೋತಸ್ಯಾಂತೇತಪ್ಯತ್ರ ಭವೇತ್‌ ಸಮರ್ಥ: TE] 


ರಥಿಕರಲ್ಲಿ ಶ್ರೇಷ್ಠವೀರನೆನಿಸಿದ ಕುರುವಂಶದ ರಾಜಕುಮಾರ ಅರ್ಜುನನು 
ವೇಗದ ಕುದುರೆಗಳಿಂದ ರಥಿಕರನ್ನು ಆಕ್ರಮಿಸುತ್ತಿದ್ದಾನೆ. ಅವನೂ ನನ್ನನ್ನು 
ಶೀಘ್ರವಾಗಿ ಕೊಲ್ಲಬಲ್ಲ ಈ ಕರ್ಣನೂ ಅವನ ವಧೆಗೆ ಸಮರ್ಥನಾಗಬಲ್ಲ. 


ಅಸ್ಟೇದಿನೌ ರಾಜಪುತ್ರಸ್ಯ ಹಸ್ತಾ- 
ವವೇಷಿನೌ ಜಾತಕಿಣೌ ಬೃಹಂತೌ । 
ದೃಢಾಯುಧಃ ಕೃತಿಮಾನ್‌ ಕ್ಷಿಪ್ರಹಸ್ತೋ 
ನ ಪಾಂಡವೇಯೇನ ಸಮೋಶಸ್ತಿ ಯೋಧಃ 11೪೩॥ 


ರಾಜಪುತ್ರನಾದ ಅರ್ಜುನನ ಕೈಗಳು ಬೆವರುವುದಿಲ್ಲ ನಡುಗುವುದಿಲ್ಲ ಸಡ್ಡು 
ಗಟ್ಟಿವೆ. ನೀಳವಾಗಿವೆ. ದೃಢವಾಗಿ ಆಯುಧವನ್ನು ಹಿಡಿಯಬಲ್ಲನು, ಪ್ರಯತ್ನಶೀಲ, 
ಕೈಚಳಕ ಉಳ್ಳವನು. ಇಂಥ ಅರ್ಜುನನಿಗೆ ಸಮನಾದ ಯೋಧನಿಲ್ಲ 


ಗೃಹ್ನಾತ್ಯನೇಕಾನಪಿ ಕಂಕಪತ್ರಾ- 
ನೇಕಂ ಯಥಾ ತಾನ್‌ ಪ್ರಹಿಣೋತಿ ಚಾಶು । 
ತೇ ಕ್ರೋಶಮಾತ್ರಂ ನಿಪತಂತ್ಯಮೋಘಾಃ 
ಕಸ್ತೇನ ಯೋಧೋಶಕಸ್ತಿ ಸಮಃ ಪೃಥಿವ್ಯಾಮ್‌ 11೪೪॥॥ 


ಒಮ್ಮೆಲೆ ಅನೇಕ ಬಾಣಗಳನ್ನು ಎತಿಕೊಳ್ಳುತಾನೆ. ಒಮ್ಮೆಲೆ ಎಲ್ಲವನ್ನೂ ಬೇಗನೆ 
`ಒಂದಾಗಿ ಕಾಣುವಂತೆ ಎಸೆಯುತಾನೆ. ಅಮೋಘವಾದ ಆ ಬಾಣಗಳು ಕ್ರೋಶದಷ್ಟು 
ದೂರದವರೆಗೂ ಹಾರುತವೆ. ಅವನಿಗೆ ಸಮನಾದ ಯೋಧನು ಭೂಮಿಯಲ್ಲಿ 
ಯಾವನಿದ್ದಾನೆ? (ಕ್ರೋಶ ಎಂದರೆ ಸುಮಾರು ಐದಾರು ಕಿ.ಮೀ.) 


ಅತೋಷಯತ್‌ ಪಾಂಡವೇಯೋ ಹುತಾಶಂ 
ಕೃಷ್ಣದಿತೀಯೋತತಿರಥಸ್ತರಸೀ । 
ಗವ ವ 
ಲೇಭೇ ಚಕ್ರಂ ಯತ್ರ ಕೃಷ್ಣೋ ಮಹಾತ್ಮಾ 
ಧನುರ್ಗಾಂಡೀವಂ ಪಾಂಡವಃ ಸವ್ಯಸಾಚೀ 11೪೫ 


ಕರ್ಣಪರ್ವ 354 


ಅರ್ಜುನನು ಅಗ್ನಿಯನ್ನು ಖಾಂಡವವನದಲ್ಲಿ ಸಂತೋಷಪಡಿಸಿದ. ಅವನಿಗೆ 
ಕೃಷ್ಣನ ಸಹಾಯವಿದೆ. ವೇಗಉಳ್ಳ ಅತಿರಥನು ಆತ. ಖಾಂಡವವನದಲ್ಲಿ 
ಮಹಾತ್ಸಕೃಷ್ಣನು ಚಕ್ರವನ್ನೂ ಸವ್ಯಸಾಚಿ ಅರ್ಜುನನು ಗಾಂಡೀವವನ್ನೂ ಪಡೆದ. 


ಶ್ಲೇತಾಶ್ಚಯುಕ್ತಂ ಚ ಸುಘೋಷಮಗ್ರ್ಯಂ 
ರಥಂ ಮಹಾಬಾಹುರದೀನಸತ್ತ್ವಃ । 
ಮಹೇಷುಧೀ ಚಾಕ್ಷಯೌ ದಿವ್ಯರೂಪೌ 
ಶಸ್ತ್ರಾಣಿ ದಿವ್ಯಾನಿ ಚ ಹವ್ಯವಾಹಾತ್‌ IVE 


ಅರ್ಜುನನು ಆಗ ಗಾಂಡೀವವನ್ನು ಮಾತ್ರವಲ್ಲದೆ ಬಿಳಿಕುದುರೆಯುಳ್ಳ ಒಳ್ಳೆ 
ಧ್ವನಿ ಮಾಡುವ ಉತಮವಾದ ರಥವನ್ನೂ ಅಗ್ನಿಯಿಂದ ಪಡೆದ. ಮಹಾಬಾಹು 
ಹಾಗೂ ಮಹಾಸತ್ವಶಾಲಿಯಾದ ಆತ ದಿವ್ಯವಾದ ದೊಡ್ಡ ಎರಡು ಅಕ್ಷಯ 
ಬತಳಿಕೆಗಳನ್ನೂ ದಿವ್ಯ ಆಯುಧಗಳನ್ನೂ ಅಗ್ನಿದೇವನಿಂದ ಪಡೆದ. 


ತಥೇಂದ್ರಲೋಕೇ ನಿಜಘಾನ ದೈತ್ಯಾ- 
ನಸಂಖ್ಯೇಯಾನ್‌ ಕಾಲಕೇಯಾಂಶ್ಚ ಸರ್ವಾನ್‌ । 
ಲೇಭೇ ಶಂಖಂ ದೇವದತ್ತಂ ಸ್ಥ ತತ್ರ 
ಕೋ ನಾಮ ತೇನಾಭೃಧಿಕಃ ಪೃಥಿವ್ಯಾಮ್‌ 11೪೭1 
ಇಂದ್ರಲೋಕಕ್ಕೆ ಹೋಗಿ ಲೆಕ್ಕವಿಲ್ಲದಷ್ಟು ಕಾಲಕೇಯ ದೈತ್ಯರೆಲ್ಲರನ್ನೂ 
ಸಂಹರಿಸಿದ. ಆಗ ದೇವದತ್ತ ಎಂಬ ಶಂಖವನ್ನು ಪಡೆದ. ಅವನಿಗಿಂತ ಶ್ರೇಷ್ಠನು 
ಭೂಮಿಯಲ್ಲಿ ಯಾವನು ತಾನೆ ಇರಬಲ್ಲ) 


ಮಹಾದೇವಂ ತೋಷಯಾಮಾಸ ಚೈವ 
ಸಾಕ್ಷಾತ್ಸುಯುದ್ಧೇನ ಮಹಾನುಭಾವ: | 
ಲೇಭೇ ತತಃ ಪಾಶುಪತಂ ಸುಘೋರಂ 
ತ್ರೈಲೋಕ್ಯಸಂಹಾರಕರಂ ಮಹಾಸ್ತ್ರಮ್‌ 11೪೮1 


ಮಹಾನುಭಾವ ಅರ್ಜುನನು ಒಳ್ಳೆಯ ಯುದ್ಧದಿಂದ ಸಾಕ್ಷಾತ್‌ ಮಹಾದೇವ 
ನನ್ನು ಸಂತೋಷಪಡಿಸಿದ. ಮಹಾದೇವನಿಂದ ಬಲುಘೋರವಾದ ಪಾಶುಪತಾಸ್ತ್ರ 
ವೆಂಬ ಮೂರ್ಲೋಕ ಸಂಹಾರಮಾಡಬಲ್ಲ ಮಹಾ ಅಸ್ಪವನ್ನೂ ಪಡೆದುಕೊಂಡ. 


354 ಮಹಾಭಾರತ 


ಪೃಥಕ್‌ ಪೃಥಗ್ಸೋಕಪಾಲಾಃ ಸಮೇತಾ 
ದದುರ್ಹ್ಯಸ್ವ್ರಾಣ್ಯಪ್ರಮೇಯಾಣಿ ಯಸ್ಯ । 


ಯೈಸ್ತಾನ್‌ ಜಘಾನಾಶು ರಣೇ ನೃಸಿಂಹಾನ್‌ 
ಸ ಕಾಲಖಂಜಾನಸುರಾನ್‌ ಸಮೇತಾನ್‌ HE 


ಬೇರೆಬೇರೆ ಲೋಕಪಾಲರೂ ಕೂಡಿ ಅಪ್ರಮೇಯವಾದ ಅಸ್ಪಗಳನ್ನು ಅವನಿಗೆ 
ನೀಡಿದರು. ಆ ಅಸ್ಪಗಳಿಂದ, ಪುರುಷಶ್ರೇಷ್ಠರಾದ ಕಾಲಖಂಜರೆಂಬ ಅಸುರರೆಲ್ಲ 
ಸಾವಿರಾರು ಮಂದಿ ಒಟ್ಟಾಗಿ ಬಂದರೂ, ಅವರೆಲ್ಲರನ್ನೂ ಅರ್ಜುನನು ಸಂಹಾರ 
ಮಾಡಿದ. 


ತಥಾ ವಿರಾಟಸ್ಯ ಪುರೇ ಸಮೇತಾನ್‌ 
ಸರ್ವಾನಸ್ಮಾನೇಕರಥೇನ ಜಿತ್ವಾ। 
ಜಹಾರ ತದ್ಗೋ "ಧನಮಾಜಿಮಧ್ಯೇ 
ವಸ್ಟಾಃ ಣಿ ಚಾದತ್ತ ಮಹಾರಥೇಭ್ಯಃ Wo 


ವಿರಾಟನಗರದಲ್ಲಿ ನಾವೆಲ್ಲರೂ ಒಟ್ಟಾಗಿ ಗೋಗ್ರಹಣಕ್ಕೆ ಬಂದಾಗ ಅವನು 
ಒಂದು ರಥದಿಂದ ರಣದಲ್ಲಿ ನಮ್ಮನ್ನು ಗೆದ್ದು ಗೋಧನವನ್ನು ಒಯ್ದ ಮತ್ತು 
ಮಹಾರಥರಿಂದ ವಸ್ಸಗಳನ್ನು ಅಪಹರಿಸಿದ. 


ತಮೀದೃಶಂ ವೀರ್ಯಗುಣೋಪಪನ್ನಂ 
ಕೃಷ್ಣದ್ದಿತೀಯಂ ವರಯೇ ರಣಾಯ । 
 ಅನಂತವೀರ್ಯೇಣ ಚ ಕೇಶವೇನ 
ನಾರಾಯಣೇನಾಪ್ರತಿಮೇನ ಗುಪ್ತಮ್‌ Well 


ಇಂಥ ವೀರ್ಯಗುಣಸಂಪನ್ನನಾದ ಅರ್ಜುನನು ಕೃಷ್ಣನ ಸಹಾಯವನ್ನು 
ಹೊಂದಿದ್ದಾನೆ. ಅನಂತವೀರ್ಯವುಳ್ಳ ಅಪ್ರತಿಮನಾದ ನಾರಾಯಣಾವತಾರನಾದ 


ಕೃಷ್ಣನಿಂದ ರಕ್ಷಿತನೂ ಆಗಿದ್ದಾನೆ. ಇಂಥ ಅರ್ಜುನನನ್ನು ನಾನು ಯುದ್ಧಕ್ಕೆ 
ವರಿಸುತಿದ್ದೇನೆ. 


ಕರ್ಣಪರ್ವ 355 


ವಪುರ್ಯುತೈರ್ಯಸ್ಯ ಗುಣಾ ನ ಶಕ್ಯಾ 
ವಕ್ತುಂ ಸಮೇತೈರಪಿ ಸರ್ವಲೋಕೈ: | 

ಮಹಾತ್ಮನಃ ಶಂಖಚಕ್ರಾಸಿಪಾಣೇ- 
ರ್ವಿಷ್ಣೋರ್ಜಿಷ್ಣೋರ್ವಸುದೇವಾತ್ಮಜಸ್ಯ 11೫1೨ 


ವಸುದೇವಪುತ್ರನಾದ ಕೃಷ್ಣನ ಗುಣಗಳನ್ನು ಪ್ರಾಕೃತಶರೀರಿಗಳಾದ 
ಸರ್ವಲೋಕದ ಜನರು ಎಲ್ಲರೂ ಜೊತೆಗೆ ಸೇರಿದರೂ, ಹೇಳಲು ಶಕರಾಗಲಾರರು. 
ಅವನು ಮಹಾತ್ವ ಶಂಖ ಚಕ್ರ ಖಡ್ಗಪಾಣಿಯಾದ ಜಯಶೀಲನಾದ ವಿಷ್ಣುವಿನ 


ಅವತಾರ. 


ಭಯಂ ಮೇ ವೈ ಜಾಯತೇ ಸಾಧ್ವಸಂ ಚ 
ದೃಷ್ಟ್ವಾ ಕೃಷ್ಣಾವೇಕರಥೇ ಸಮೇತೌ 11೫೩ 


ಬದಲ ಣ 
ನನಗೆ ನಿಜವಾಗಿ ಮನಸಿನಲ್ಲಿ ಭಯ, ಮೈಯಲ್ಲಿ ನಡುಕ ಉಂಟಾಗುತ್ತಿದೆ, 
ಒಂದು ರಥದಲ್ಲಿ ಕೃಷ್ಣಾರ್ಜುನರು ಜೊತೆಗಿರುವುದನ್ನು ಕಂಡಾಗ. 


ಅತೀವ ಪಾರ್ಥೋ ಯುಧಿ ಕಾರ್ಮುಕಿಭ್ಯೋ 
ನಾರಾಯಣಶ್ಚಾಪ್ರತಿಮಶ್ಚ ಯುದ್ಧೇ । 
ಏವಂವಿಧೌ ಪಾಂಡವವಾಸುದೇವೌ 
ಚಲೇತ ದೇಶಾದಿಮವಾನ ಕೃಷ್ಣೌ 11೫೪1 
ವ ಎ ಇಲ ಣ 


ರಣದಲ್ಲಿ ಬಿಲ್ಲಾಳುಗಳೆಲ್ಲರಿಗಿಂತ ಅತಿಶ್ರೇಷ್ಠನು ಅರ್ಜುನ. ಚಕ್ರಯುದ್ಧದಲ್ಲಿ 
ಅಪ್ರತಿಮನು ನಾರಾಯಣ. ಇಂಥವರು ಕೃಷ್ಣಾರ್ಜುನರು. ಒಂದುವೇಳೆ ಹಿಮಾಲಯ 
ಪರ್ವತವಾದರೂ ತನ್ನ ಸ್ಥಾನದಿಂದ ಚಲಿಸಬಹುದು. ಕೃಷ್ಣಾರ್ಜುನರು ಮಾತ್ರ 


ವಿಚಲಿತರಾಗಲಾರರು. 
ಉಭೌ ಹಿ ಶೂರೌ ಕೃತಿನೌ ದೃಢಾಸ್ತ್ರೌ 
ಮಹಾರಥೌ ಸಂಹನನೋಪಪನ್ನೌ | 
ಏತಾದೃಶೌ ಫಲ್ಲು; ನವಾಸುದೇವೌ 
ಕೋಠನ್ಯಃ ಪ್ರತೀಯಾನ್‌ ಮದ್ಭತೇ ನು ಶಲ್ಯ 11೫೫1 


356 ಮಹಾಭಾರತ 


ಕೃಷ್ಣಾರ್ಜುನರಿಬ್ಬರೂ ಪ್ರಯತ್ನಶೀಲರು, ದೃಢವಾದ ಅಸ್ವವುಳ್ಳವರು, 
ಮಹಾರಥರು, ಒಳ್ಳೆಯ ಮೈಕಟ್ಟುಳ್ಳವರು. ಇಂಥ ಕೃಷ್ಣಾರ್ಜುನರನ್ನು ಶಲ್ಯ! ನನ್ನ 
ಹೊರತು ಇನ್ನಾವನು ಯುದ್ಧದಲ್ಲಿ ಇದಿರಿಸಿಯಾನು? 


ಮನೋರಥೋ ಯಸ್ತು ಮಮಾದ್ಯ ಶಲ್ಯ 
ಮದ್ರೇಶ ಯುದಂ ಪ್ರತಿ ಪಾಂಡವಸ್ಕ ॥ 
ಎ ಲೆ 
ನೇದಂ ಚಿರಾದಾಶು ಭವಿಷ್ಯತೀದ- 
ಮತ್ಯದ್ದುತಂ ಚಿತ್ರಮತುಲ್ಯರೂಪಮ್‌ TENT 


ಶಲ್ಯ, ಅರ್ಜುನನ ಇದಿರಿನಲ್ಲಿ ಯುದ್ಧ ಮಾಡುವ ನನ್ನ ಈ ಮನೋರಥವು 
ಫಲಿಸಲು ತಡವಿಲ್ಲ ಬೇಗನೇ ಫಲಿಸುವುದು. ಅದು ಅತ್ಯದ್ಭುತ, ಸುಂದರ, 
ಅನುಪಮವಾಗಿರುತದೆ. 


ಏತಾವಹಂ ಯುಧಿ ವಾ ಪಾತಯಿಷ್ಯೇ 
: ಮಾಂ ವಾ ಕೃಷ್ಣೌ ನಿಹನಿಷ್ಯತೋತದ್ಯ 11೫೭! 


ಇವರಿಬ್ಬರನ್ನು ನಾನು ಈಗ ಬೀಳಿಸುವೆ ಅಥವಾ ಅವರು ನನ್ನನ್ನು 
ಸಂಹರಿಸುವರು. 


ಸಂಜಯಃ 
ಇತಿ ಬ್ರುವನ್‌ ಶಲ್ಯಮಮಿತ್ರಹಂತಾ 
ಕರ್ಣೋ ರಣೇ ಮೇಘ ಇವೋನ್ನನಾದ 11೫೮11 


ಸಂಜಯನು ನುಡಿದ ಶತ್ರುನಾಶಕನಾದ ಕರ್ಣನು ಶಲ್ಕನಿಗೆ ಹೀಗೆ ಹೇಳುತ್ತ 
ಮೇಘದಂತೆ ಗರ್ಜನೆ ಮಾಡಿದ. 


ಅಭ್ಯೇತ್ಯ ಪುತ್ರೇಣ ತವಾಭಿನಂದಿತಃ । 
ಸಮೇತ್ಯ ಚೋವಾಚ ಕುರುಪ್ರವೀರಾನ್‌ । 
ಕೃಪಂ ಚ ಭೋಜಂ ಚ ಮಹಾಭುಜಾವುಭೌ 
ತಥೈವ ಗಾಂಧಾರನೃಪಂ ಸಹಾನುಜಮ್‌ । 
ಗುರೋಃ ಸುತಂ ಚಾವರಜಂ ತಥಾತ್ಮನಃ 
ಪದಾತಿನೋ5ಥ ದ್ವಿಪಸಾದಿನೋತನ್ಯಾನ್‌ Teal 


ಕರ್ಣಪರ್ವ 357 


ನಿನ್ನ ಮಗ ದುರ್ಯೋಧನನು ಬಂದು ಕರ್ಣನನ್ನು ಅಭಿನಂದಿಸಿದ. 
ಅವನೊಂದಿಗೆ ಕರ್ಣನು ನಿಂತು ಮಹಾಬಾಹುಗಳಾದ ಕೃಪ ಕೃತವರ್ಮರನ್ನೂ 
ಸೋದರರೊಂದಿಗೆ ಯುಕನಾದ ಶಕುನಿಯನ್ನೂ ಅಶ್ವತ್ಥಾಮನನ್ನೂ ತನ್ನ 
ತಮ್ಮನನ್ನೂ ಪದಾತಿ ಗಜ ಅಶ್ವ ಸೈನಿಕರನ್ನೂ ಕುರಿತು ನುಡಿದ. 
ಕರ್ಣಃ 
ನಿರುಂಧತಾಭಿದ್ರವತಾಚ್ಯುತಾರ್ಜುನೌ 
ಶ್ರಮೇಣ ಸಂಯೋಜಯತಾಶು ಸರ್ವಶಃ | 


ಯಥಾ ಭವದ್ಬಿರ್ಭೃಶವಿಕ್ಚತಾವುಭೌ 
ಸುಖೇನ ಹನ್ಯಾಮಹಮದ್ಯ ಭೂಮಿಪಾಃ 11೬೦॥॥ 


ಕರ್ಣನು ನುಡಿದ ರಾಜರೆ, ಕೃಷ್ಣಾರ್ಜುನರನ್ನು ತಡೆಯಿರಿ, ಆಕ್ರಮಿಸಿರಿ, 
ಎಲ್ಲ ಕಡೆಯಿಂದ ಅವರಿಗೆ ಶ್ರಮವಾಗುವಂತೆ ದಾಳಿ ಮಾಡಿರಿ. ನೀವು ಅವರನ್ನು 
ಬಹಳ ಗಾಯಗೊಳಿಸಿದಾಗ ನಾನು ಅವರನ್ನು ನಿರಾಯಾಸವಾಗಿ ಕೊಲ್ಲಬಲ್ಲೆ 


ಸಂಜಯಃ 
ತಥೇತಿ ಚೋಕ್ವ್ಯಾತ್ಹರಿತಾಃ ಸ್ಮ ತೇರರ್ಜುನಂ 


ಜಿಘಾಂಸವೋ ವೀರತಮಾಃ ಸಮಭ್ಯಯುಃ । 
ಶರೈಶ್ಚ ಜಘ್ನರ್ಯುಧಿ ತಂ ಮಹಾರಥಾ 
ಧನಂಜಯಂ ಕರ್ಣನಿದೇಶಕಾರಿಣಃ 11೬೧॥ 


ನದೀನದಾನ್‌ ಭೂರಿಜಲೋ ಮಹಾರ್ಣವೋ 
ಯಥಾ ತಥಾ ತಾನ್‌ ಸಮರೇ5ರ್ಜುನೋನ5ಗ್ರಸತ್‌ 11೬೨॥| 


ಸಂಜಯನು ನುಡಿದ-- ಮಹಾವೀರರಾದ ಆ ರಾಜರು "ಹಾಗೇ ಆಗಲಿ' 
ಎಂದು ಹೇಳಿ ಬೇಗನೆ ಅರ್ಜುನನನ್ನು ಇದಿರಿಸಿದರು. ಆ ಮಹಾರಥರು ಸೇನಾಧಿ 
ಪತಿಯಾದ ಕರ್ಣನ ಆದೇಶದಂತೆ ರಣದಲ್ಲಿ ಅರ್ಜುನನನ್ನು ಬಾಣಗಳಿಂದ 
ಹೊಡೆದರು. ಅಪಾರ ಜಲ ಉಳ್ಳ ಮಹಾಸಮುದ್ರವು ಎಲ್ಲ ನದೀ ನದಜಲಗಳನ್ನು 
ಅನಾಯಾಸವಾಗಿ ಕಬಳಿಸುವಂತೆ ಅರ್ಜುನನು ಅವರೆಲ್ಲರ ಬಾಣಗಳನ್ನು 


ಅನಾಯಾಸವಾಗಿ ನಾಶಪಡಿಸಿದ. 


ನ ಸಂದಧಾನೋ ನ ತಥಾ ಶರೋತ್ತಮಾನ್‌ 
ಪ್ರಮುಂಚಮಾನೋ ರಿಪುಭಿಃ ಪ್ರದೃಶ್ಯತೇ । 
ಧನಂಜಯಸ್ತಸ್ಯ ಶರೈಶ್ಚ ದಾರಿತಾ 
ಹತಾಶ್ಚ ಪೇತುರ್ನರವಾಜಿಕುಂಜರಾಃ 11೬೩1 


ಅರ್ಜುನನು ಉತಮವಾಗಿ ಬಾಣಗಳನ್ನು ಯಾವಾಗ ಬಿಲ್ಲಿಗೆ ಹೂಡುತಾನೆ, 
ಯಾವಾಗ ಬಿಡುತಾನೆ ಎಂಬುದು ಶತ್ರುಗಳಿಗೆ ಕಾಣಿಸುವುದಿಲ್ಲ ಅವನ 
ಬಾಣಗಳಿಂದ ಹೊಡೆಸಿಕೊಂಡು ಪದಾತಿ ಅಶ್ವಗಜಯೋಧರು ಸತುಬಿದ್ದರು. 
ಇದು ಮಾತ್ರ ಎಲ್ಲರಿಗೂ ಕಾಣಿಸಿಕೊಂಡಿತು. 


ಶರಾರ್ಚಿಷಂ ಗಾಂಡಿವಚಾರುಮಂಡಲಂ 
ಯುಗಾಂತಸೂರ್ಯಪ್ರತಿಮಾನತೇಜಸಮ್‌ । 
ನ ಕೌರವಾಃ ಶೇಕುರುದೀಕ್ಷಿತುಂ ಜಯಂ 
. ಯಥಾ ರವಿಂ ವ್ಯಾಧಿತಚಕ್ಷುಷೋ ಜನಾಃ WL 


ಪ್ರಳಯಕಾಲದ ಸೂರ್ಯನ ತೇಜಸ್ಸು ಅರ್ಜುನನದು. ಬಾಣಗಳು ಈ 
ಸೂರ್ಯನ ಕಿರಣಗಳು. ವೃತಾಕಾರವಾಗಿ ಬಾಗಿದ ಬಿಲ್ಲು ಅವನ ಸೂರ್ಯ 
ಮಂಡಲ. ಕಣ್ಣುಬೇನೆಯವರು ಸೂರ್ಯದರ್ಶನ ಮಾಡಲು ಶಕರಾಗುವುದಿಲ್ಲ 
ಹಾಗೇ ಅರ್ಜುನನನ್ನು ದಿಟ್ಟಿಸಿ ನೋಡಲು ಕೌರವರು ಶಕರಾಗಲಿಲ್ಲ 


ಶರೋತ್ತಮಾನ್‌ ಸ ಪ್ರಹಿತಾನ್‌ ಮಹಾರಥೈ- 
ಶ್ಚಿಚ್ಛೇದ ಪಾರ್ಥಃ ಪ್ರಹಸನ್‌ ಶರೌಫೈಃ । 

ಭೂಯಶ್ಚ ತಾನಹನದ್‌ ಬಾಣಸಂಘೈ- 
ರ್ಗಾಂಡೀವಧನ್ಹಾನ5ಯತಪೂರ್ಣಮಂಡಲಃ 11೬೫1 


ಸೆಳೆದು ಪೂರ್ಣಮಂಡಲಾಕಾರವಾಗಿಸಿದ ಗಾಂಡೀವಬಿಲ್ಲನ್ನು ಧರಿಸಿದ 
ಅರ್ಜುನನು ನಗುತ್ತ ಮಹಾರಥರು ಎಸೆದ ಉತಮವಾದ ಬಾಣಗಳನ್ನು 


ಬಾಣಸಮೂಹಗಳಿಂದ ಕತರಿಸಿದ. ಪುನಃ ಬಾಣಸಮೂಹಗಳಿಂದ ಅವರನ್ನು 
ಹೊಡೆದ. 


ಕರ್ಣಪರ್ವ 359 


ಯಥೋಗ್ರಶಶ್ಶಿಃ ಶುಚಿಶುಕ್ಸ್ಳಮಧ್ಯಗಃ 
ಸುಖಂ ವಿವಸ್ಟಾನ್‌ ಹರತೇ ಜಲೌಫಾನ್‌ । 
ತಥಾರ್ಜುನೋ ಬಾಣಗಣಾನ್‌ ನಿರಸ್ಯ 
ದದಾಹ ಸೇನಾಂ ತವ ಪಾರ್ಥಿವೇಂದ್ರ WEL 


ಮಹಾರಾಜ, ಜ್ಯೇಷ್ಠ-ಆಷಾಢ ಮಾಸ ಮಧ್ಯದ ಸೂರ್ಯನು ಪ್ರಖರ ರಶ್ಚಿ 
ಉಳ್ಳವನಾಗಿದ್ದು ಕಿರಣಗಳಿಂದ ಎಲ್ಲ ನೀರಿನ ಪ್ರವಾಹಗಳನ್ನು ಸುಖವಾಗಿ 
ಹೀರಿಕೊಳ್ಳುವಂತೆ ಅರ್ಜುನನು ಬಾಣಸಮೂಹಗಳನ್ನು ಎಸೆದು ನಿನ್ನ ಸೈನ್ಯವನ್ನು 
ಅನಾಯಾಸವಾಗಿ ಸುಟ್ಟುಬಿಟ್ಟ 


ತಮಭ್ಯಧಾವದ್‌ ವಿಸ್ಫಜನ್‌ ಶರಾನ್‌ ಕೃಪ- 
ಸ್ವಥೈವ ಭೋಜಸ್ತವ ಚಾತ್ಮಜಃ ಸ್ವಯಮ್‌ । 
ಮಹಾರಥೋ ದ್ರೋಣಸುತಶ್ಚ ಸಾಯಕ್ಕೆ- 
ರವಾಕಿರಂಸ್ತೋಯಧರಾ ಯಥಾಚಲಮ್‌ । 
ಜಿಘಾಂಸುಭಿಸ್ತಾನ್‌ ಕುಶಲೈಃ ಶರೋತ್ತಮಾನ್‌ 
ಮಹಾಹವೇ ಸಂಜವಿತಾನ್‌ ಪ್ರಯತ್ನತಃ 11೬೭1 


ಶರೈಃ ಪ್ರಚಿಚ್ಛೇದ ಸ ಪಾಂಡವಸ್ತ್ರರನ್‌ 
ಪರಾಭಿನದ್‌ ವಕ್ಷಸಿ ಚ ತ್ರಿಭಿಸ್ತಿಭಿಃ ICI 
ಅರ್ಜುನನನ್ನು ಕೃಪ ಕೃತವರ್ಮ ಸ್ವಯಂ ನಿನ್ನ ಮಗ ದುರ್ಯೋಧನ ಮತ್ತು 
ಮಹಾರಥನಾದ ಅಶ್ವತ್ಥಾಮ ಇವರೆಲ್ಲರೂ, ಮೋಡಗಳು ಬೆಟ್ಟವನ್ನು ಮಳೆಯಿಂದ 
ತೋಯಿಸುವಂತೆ, ಬಾಣಗಳಿಂದ ಮುಚ್ಚಿದರು. ಅರ್ಜುನನನ್ನು ಕೊಲ್ಲುವ 
ಇಚ್ಛೆಯಿಂದ ಅಸ್ಪಕುಶಲರು ಎಸೆದ ಆ ಉತ್ತಮವಾದ ಬಾಣಗಳನ್ನು 
ಮಹಾರಣದಲ್ಲಿ ಅವರು ಪ್ರಯತ್ನದಿಂದ ವೇಗಯುಕವಾಗಿ ಎಸೆದಿದ್ದರೂ, 
ಅವುಗಳನ್ನು ಅರ್ಜುನನು ವೇಗದಿಂದಲೆ ಬಾಣಗಳಿಂದ ಕತ್ತರಿಸಿದ. ಎಲ್ಲರಿಗೂ 
ಮೂರು ಮೂರು ಬಾಣಗಳಿಂದ ಎದೆಯಲ್ಲಿ ಹೊಡೆದ. 


ಸ ಗಾಂಡಿವಾಭ್ಯಾಯತಪೂರ್ಣಮಂಡಲ- 
ಸ್ವಪನ್‌ ರಿಪೂನರ್ಜುನಭಾಸ್ಕರೋ ಬಭೌ । 


360 ಮಹಾಭಾರತ 


ಶರೋಗ್ರರಶ್ಲಿಃ ಶುಚಿಶುಕ್ನಮಧ್ಯಗೋ 
ಯಥೈವ ಸೂರ್ಯಃ ಪರಿವೇಷಗಸ್ತಥಾ WE 


ಅರ್ಜುನನು ಚೆನ್ನಾಗಿ ಸೆಳೆದು ಮಂಡಲಾಕಾರವಾಗಿ ಬಾಗಿಸಿದ ಗಾಂಡೀವಧಾರಿ 
ಯಾದ್ದಂಂದ, ಬಾಣಗಳೆಂಬ ಉಗ್ರರಶ್ಚಿಯುಕ್ಕನಾದ ಆ ಅರ್ಜುನ ಭಾಸ್ಕರನು ಶತ್ರು 
ಗಳನ್ನು ಸುಡುತ್ತ ಜ್ಯೇಷ್ಠ ಆಷಾಢಮಧ್ಯಗತನಾದ ಸೂರ್ಯನು ಮಂಡಲಾಕಾರ 
ದಲ್ಲಿ ಪರಿವೇಷಗೊಂಡರೆ ಹೇಗೆ ಕಾಣುವನೋ ಹಾಗೆ ಕಾಣಿಸಿಕೊಂಡ. 


ಅಥಾಗ್ರ್ಯಬಾಣೈರ್ದಶಭಿರ್ಧನಂಜಯಂ 

ಪರಾಭಿನದ್‌ ದ್ರೋಣಸುತೋತಚ್ಯುತಂ ತ್ರಿಭಿಃ । 
ಚತುರ್ಭಿರಶ್ಚಾಂಶ್ಚತುರಃ ಕಪಿಂ ತಥಾ 

ಶರೈಃ ಸ ನಾರಾಚವರೈರವಾಕಿರತ್‌ 11೭೦॥| 


ಅಶ್ವತ್ಥಾಮನು ಹತ್ತು ಉತ್ತಮಬಾಣಗಳಿಂದ ಅರ್ಜುನನನ್ನೂ ಮೂರು 
ಬಾಣಗಳಿಂದ ಕೃಷ್ಣನನ್ನೂ ಹೊಡೆದ. ನಾಲ್ಕು ಬಾಣಗಳಿಂದ ನಾಲ್ಕು ಅಶ್ವಗಳನ್ನೂ 
ಉತ್ತಮ ನಾರಾಚಗಳಿಂದ ಕಪಿದ್ದಜವನ್ನೂ ಹೊಡೆದ. 


ತಥಾ ತು ತತ್ತತ್‌ಸ್ಫುರದಾತ್ತಕಾರ್ಮುಕಂ 

ತ್ರಿಭಿಃ ಶರೈರ್ಯಂತೃಶಿರಃ ಕ್ಷುರೇಣ । 
ಹಯಾಂಶ್ಚತುರ್ಭಿಶ್ಚತುರಸ್ವಿಭಿರ್ಧ್ವಜಂ 

ಧನಂಜಯೋ ದ್ರೌಣಿರಥಾನ್ನ್ಯಪಾತಯತ್‌ 11೭೧॥ 


ಅರ್ಜುನನು ಅಶ್ವತ್ಥಾಮನ ಹೊಳೆಯುವ ಆ ಧನುಸ್ಸನ್ನು ಮೂರು 
ಬಾಣಗಳಿಂದ; ಅವನ ಸಾರಥಿಯ ಶಿರಸ್ಸನ್ನು ಒಂದು ಕ್ಷುರದಿಂದ, ನಾಲ್ಕು ಅಶ್ವಗಳನ್ನು 
ನಾಲ್ಕು ಕ್ಷುರಗಳಿಂದ ಕತ್ತರಿಸಿದ. ಧ್ವಜವನ್ನು ಮೂರು ಕ್ಷುರಗಳಿಂದ ಕಡಿದು 
ಅಶ್ವತ್ಥಾಮನ ರಥದಿಂದ ಬೀಳಿಸಿದ. 


ಸ ರೋಷಪೂರ್ಣೋ ಮಣಿವಜ್ರಹಾಟಕೈ- 
ರಲಂಕೃತಂ ತಕ್ಷಕಭೋಗವರ್ಚಸಮ್‌ । 
ಮಹಾಧನಂ ಕಾರ್ಮುಕಮನ್ಯದಾದದೇ 
ಯಥಾ ಮಹಾಹಿಪ್ರವರಂ ಗಿರಿಸ್ತಥಾ 11೭೨1 


ಕರ್ಣಪರ್ವ 361 


ಅಶ್ವತ್ಥಾಮನು ರೋಷಪೂರ್ಣನಾಗಿ ಮಣಿ ವಜ್ರ ಬಂಗಾರಗಳಿಂದ 
ಅಲಂಕೃತವಾದ ತಕ್ಷಕನ ಶರೀರದಂತಿರುವ ಬಹುಮೂಲ್ಯವಾದ ಇನ್ನೊಂದು 
ಬಿಲ್ಲನ್ನು ಮಂದರಪರ್ವತವು ವಾಸುಕಿಯೆಂಬ ಮಹಾ ಸರ್ಪಶ್ರೇಷ್ಠವನ್ನು 
ಸ್ವೀಕರಿಸಿದಂತೆ ಸ್ವೀಕರಿಸಿದ. 


ಸ್ಹ್ವಮಾಯುಧಂ ಚಾಪಿ ವಿಕೃಷ್ಯ ಭೂತಳೇ 
ಧನುಶ್ಚ ಕೃತ್ವಾ ಸಗುಣಂ ಗುಣಾಧಿಕಃ । 

ಸಮಾನಯಾನಾವಜಿತೌ ನರೋತ್ತಮೌ 
ಶರೋತ್ತಮೈರ್ದ್ವೌಣಿರವಿಧ್ಯದಂತಿಕಾತ್‌ 11೭೩ 


ಅಶ್ವತ್ಥಾಮನ ರಥದೊಳಗಿನ ಆಸನವು ಭೂತಲದಂತಾಗಿತ್ತು ಏಕೆಂದರೆ 
ಸಾರಥಿ ಅಶ್ವಧ್ವಜಗಳೆಲ್ಲ ನಾಶವಾಗಿದ್ದುವು. ಅಂಥ ಭೂತಲತುಲ್ಯವಾದ ರಥದ 
ಆಸನದ ಮೇಲೆ ಅಶ್ವತ್ಥಾಮನು ಕೋಶದಿಂದ ತನ್ನ ಆಯುಧಗಳನ್ನು ತಾನೇ 
ಹೊರಗೆ ಸೆಳೆದು ಹಾಕಿ, ಬಿಲ್ಲಿಗೆ ಹೆದೆಯೇರಿಸಿ, ಒಂದೇ ರಥದಲ್ಲಿ ಜೊತೆಯಾಗಿ 
ನಿಂತ ಕೃಷ್ಣಾರ್ಜುನರನ್ನು ಉತ್ತಮವಾದ ಬಾಣಗಳಿಂದ ಸಮೀಪದಿಂದಲೆ ಹೊಡೆದ. 


ಕೃಪಶ್ಚ ಭೋಜಶ್ಚ ತಥಾತ್ಮಜಶ್ಚ ತೇ 
ಶರೈರನೇಕೈರ್ಯುಧಿ ಪಾಂಡವರ್ಷಭಮ್‌ ।ಟ 
ಮಹಾರಥಾಃ ಸಂಯುಗಮೂರ್ಧನಿ ಸ್ಥಿತಾ 
ಸ್ತಮೋನುದಂ ವಾರಿಧರಾ ಇವಾಪತನ್‌ 11೭೪ 


ರಣರಂಗದಲ್ಲಿ ಅಗ್ರಭಾಗದಲ್ಲಿ ನಿಂತ ಮಹಾರಥರಾದ ಕೃಪ ಕೃತವರ್ಮ 
ದುರ್ಯೋಧನರು ಅರ್ಜುನನನ್ನು ಅನೇಕ ಬಾಣಗಳಿಂದ ಸೂರ್ಯನನ್ನು 
ಮೋಡಗಳಂತೆ, ಆಕ್ರಮಿಸಿದರು. 
ಕೃಪಸ್ಯ ಪಾರ್ಥಃ ಸಶರಂ ಶರಾಸನಂ 
ಹಯಾನ್‌ ಧ್ವಜಂ ಸಾರಥಿಮೇವ ಪತ್ರಿಭಿಃ । 
ನೃಪಾತಯದ್‌ ಬಾಹುಸಹಸ್ರವಿಕ್ರಮ- 
ಸ್ತಥಾ ಯಥಾ ವಜ್ರಧರಃ ಪುರಾ ಬಲೇಃ 11೭೫1! 


362 ಮಹಾಭಾರತ 


ಸಾವಿರ ತೋಳುಗಳುಳ್ಳ ಕಾರ್ತವೀರ್ಯಾರ್ಜುನನಂಥ ಪರಾಕ್ರಮಿಯಾದ 
ಅರ್ಜುನನು ಕೃಪನ ಧನುರ್ಬಾಣಗಳನ್ನೂ ಅಶ್ವ ಧ್ವಜ ಸಾರಥಿಗಳನ್ನೂ 
ಬಾಣಗಳಿಂದ ಹಿಂದೆ ದೇವೇಂದ್ರನು ಬಲಿಚಕ್ರವರ್ತಿಯ ಧನುರ್ಬಾಣ 
ಮುಂತಾದುವನ್ನು ಬೀಳಿಸಿದಂತೆ ಬೀಳಿಸಿದ. 


ಸ ಪಾರ್ಥಬಾಣೈರ್ವಿನಿಪಾತಿತಾಯುಧೋ 
ಧ್ವಜಾವಮರ್ದೇ ಚ ಕೃತೇ ಮಹಾಹವೇ । 
ಕೃತ: ಕೃಪೋ ಬಾಣಸಹಸ್ರಯಂತ್ರಿತೋ 
ಯಥಾಪಗೇಯಃ ಪ್ರಥಮಂ ಕಿರೀಟಿನಾ Hl 


ಅರ್ಜುನನ ಬಾಣಗಳಿಂದ ಕೃಪನ ಆಯುಧ ಧ್ವಜಗಳು ಬಿದ್ದ ಬಳಿಕ, ಹಿಂದೆ 
ಅರ್ಜುನನು ಸಾವಿರಾರು ಬಾಣಗಳಿಂದ ಭೀಷ್ಮನನ್ನು ಮುಚ್ಚಿದಂತೆ ಈಗ ಕೃಪನನ್ನೂ 
ಹಾಗೇ ಮುಚ್ಚಿದ. 


ಶರೈಃ ಪ್ರಚಿಚ್ಛೇದ ತವಾತ್ನಜಸ 
೪ ಅ ಶಿ 
ಧ್ವಜಂ ಧನುಶ್ಚ ಪ್ರಚಕರ್ತ ನರ್ದತಃ | 
ಜಘಾನ ಚಾಶ್ಚಾನ್‌ ಕೃತವರ್ಮಣಃ ಶುಭಾನ್‌ 
ಧಜಂ ಚ ಚಿಚ್ಛೇದ ತತಃ ಪ್ರತಾಪವಾನ್‌ 11೭೭1! 
ವ ಲ 


ಪ್ರತಾಪಶಾಲಿ ಅರ್ಜುನನು ಗರ್ಜನೆ ಮಾಡುತ್ತಿದ್ದ ದುರ್ಯೋಧನನ 
ಧ್ವಜವನ್ನೂ ಧನುಸನ್ನೂ ಬಾಣಗಳಿಂದ ಚೆನ್ನಾಗಿ ಕತ್ತರಿಸಿದ. ಕೃತವರ್ಮನ 
ಸುಂದರವಾದ ಅಶ್ವಗಳನ್ನು ಕೊಂದ. ಧ್ವಜವನ್ನೂ ಕಡಿದ. 


ಸವಾಜಿಸೂತೇಷ್ಟಸನಾನ್‌ ಸಕೇತನಾನ್‌ 
ಜಘಾನ ನಾಗಾಶ್ಚರಥಾಂಸ್ಕರಂಶ್ಚ ಸಃ 
ತತಃ ಪ್ರಕೀರ್ಣಂ ಸುಮಹದ್ದಲಂ ತವ 
ಪ್ರದಾರಿತಂ ಸೇತುರಿವಾಂಭಸಾ ಯಥಾ । 
ತತೋರರ್ಜುನಸ್ಯಾಶು ರಥೇನ ಕೇಶವ- 
ಶ್ಚಕಾರ ಶತ್ರೂನಪಸವ್ಯಮಾತುರಾನ್‌ 11೭೮1॥॥ 


ಕರ್ಣಪರ್ವ 363 


ಅರ್ಜುನನು ಬೇಗನೆ ಗಜ ಅಶ್ವ ರಥಯೋಧರನ್ನು ಅಶ್ವಸಾರಥಿ ಧನುಸ್‌ 
ಧ್ವಜಸಮೇತವಾಗಿ ಸಂಹರಿಸಿದ. ಆಗ, ಪ್ರವಾಹದಿಂದ ಅಣೆಕಟ್ಟು ಒಡೆಯುವಂತೆ 
ಸಂಘಟಿತವಾಗಿದ್ದ ನಿನ್ನ ಮಹಾಸೈನ್ಯವೀಗ ಚದುರಿ ನಾಶವಾಯಿತು. ಅರ್ಜುನನ 
ರಥದಿಂದ ಕೃಷ್ಣನು ಪೀಡಿತರಾಗಿದ್ದ ಶತ್ರುಗಳನ್ನು ಬಲಕ್ಕೆ ಬಿಟ್ಟು ನಡೆದ. 


ತತಃ ಪ್ರಯಾಂತಂ ತ್ನರಿತಂ ಧನಂಜಯಂ 
ಶತಕ್ರತುಂ ವೃತ್ರನಿಜಘ್ನುಷಂ ಯಥಾ । 
ಸಮನ್ನಧಾವನ್‌ ಪುನರುಚ್ಛಿ: ತೈರ್ಧ್ವಜೈ 
ರಥೈಃ ಸುಯುಕ್ರೆರಪರೇ ಯುಯುತ್ತವಃ 11೭೯1 


ವೃತ್ರಾಸುರನನ್ನು ಕೊಲ್ಲಲು ಬಯಸಿ ವೇಗವಾಗಿ ಹೋಗುತ್ತಿದ್ದ ದೇವೇಂದ್ರನನ್ನು 
ಅಸುರರು ಹಿಂಬಾಲಿಸಿದಂತೆ ಕರ್ಣನ ವಧೆಗಾಗಿ ಹೋಗುತ್ತಿದ್ದ ಅರ್ಜುನನನ್ನು 
ಎತ್ತರವಾದ ಧ್ವಜಗಳಿಂದ ಯುಕ್ತವಾದ ಸಜ್ಜಾದ ರಥಗಳಿಂದ ಬೇರೆ 
ಯುದ್ಧಾಕಾಂಕ್ಷಿಗಳಾದ ಶತ್ರುಗಳು ಹಿಂಬಾಲಿಸಿದರು. 


ಅಥಾಭಿಸೃತ್ಯ ಪ್ರತಿವಾರ್ಯ ತಾನರೀನ್‌ 
ಧನಂಜಯಸ್ಯಾಭಿ ರಥಂ ಮಹಾರಥಾಃ | 
ಶಿಖಂಡಿಶೈನೇಯಯಮಾಃ ಶಿತೈಃ ಶರೈಃ 
ವಿದಾರಯಂತೋ ವ್ಯನದನ್ನುಭೈರವಮ್‌ ISO 
ಅರ್ಜುನನ ರಥವನ್ನು ಹಿಂಬಾಲಿಸಿದ ಆ ಶತ್ರುಗಳನ್ನು ಇದಿರಿಸಿ ತಡೆದು 
ಮಹಾರಥರಾದ ಶಿಖಂಡಿ ಸಾತ್ಯಕಿ ನಕುಲ-ಸಹದೇವರು ಹರಿತವಾದ ಬಾಣಗಳಿಂದ 
ನಾಶಪಡಿಸುತ್ತ ಭಯಂಕರವಾಗಿ ಗರ್ಜಿಸಿದರು. 
ತತೋಇಭಿಜಗ್ಯುಃ ಕುಷಿತಾಃ ಪರಸ್ಪರಂ 
ಶರೈಸ್ತದಾಂಜೋಸತಿಭಿಃ ಸುತೇಜನೈಃ । 
ಕುರುಪ್ರವೀರಾಃ ಸಹ ಸೃಂಜಯೈರ್ಯಥಾ- 
ಸುರಾಃ ಪುರಾ ದೇವವರೈರಯೋಧಯನ್‌ 11೮೧॥ 
ಆಗ ಕೌರವರ ವೀರರು ಕುಪಿತರಾಗಿ ಸೃಂಜಯಯೋಧರೊಡನೆ ಹರಿತವಾದ 


364 ಮಹಾಭಾರತ 


ವೇಗದ ಗತಿಯುಳ್ಳ ಬಾಣಗಳಿಂದ ಪರಸ್ಪರವಾಗಿ ಇದಿರಿಸಿ ಹಿಂದೆ ಅಸುರರು 
ದೇವೋತಮರೊಂದಿಗೆ ಯುದ್ಧ ಮಾಡಿದಂತೆ ಹೋರಾಡಿದರು. 


ಜಯೇಪವಃ ಸ್ವರ್ಗಮನಾಯ ಚೋತುಕಾಃ 
ಪತಂತಿ ನಾಗಾಶ್ಚರಥಾಃ ಪರಂತಪ । 
ಜಗರ್ಜುರುಚ್ಚೈರ್ಬಲವಚ್ಚ ವಿವ್ಯಧುಃ 
ಶರೈಃ ಸುಮುಕ್ಳೆ ರಿತರೇತರಂ ಪೃಥಕ್‌ 11೮೨॥॥ 


ರಾಜನೆ, ವಿಜಯೇಚ್ಛುಗಳಾಗಿ ಅಥವಾ ಸತ್ತು ಸ್ವರ್ಗಕ್ಕೆ ಗಮನೋತ್ಸಕರಾಗಿ 
ಗಜ ಅಶ್ವ ರಥಯೋಧರು ಪರಸ್ಪರವಾಗಿ ಪ್ರತ್ಯೇಕವಾಗಿ ಆಕ್ರಮಿಸಿದರು. 
ಗಟ್ಟಿಯಾಗಿ ಪರಸ್ಫರ ಚೆನ್ನಾಗಿ ಎಸೆದ ಬಾಣಗಳಿಂದ ಬಲವಾಗಿ ಹೊಡೆದರು. 


ಶರಾಂಧಕಾರೇ ತು ಮಹಾತ್ಮಭಿಃ ಕೃತೇ 
ಮಹಾಮೃಧೇ ಯೋಧವರೈಃ ಪರಸ್ಪರಮ್‌ | 
ಚತುರ್ದಿಶೋವೈ ವಿದಿಶಶ್ಚ ಪಾರ್ಥಿವ 
ಪ್ರಭಾ ಚ ಸೂರ್ಯಸ್ಯ ತಮೋವೃತಾಭವತ್‌ HSA 


ಮಹಾತ್ಮರಾದ ಶ್ರೇಷ್ಠ ಯೋಧರು ಮಹಾರಣದಲ್ಲಿ ಪರಸ್ಪರವಾಗಿ 
ಬಾಣಗಳಿಂದ ಅಂಧಕಾರವನ್ನು ಉಂಟುಮಾಡಿದಾಗ ನಾಲ್ಕು ದಿಕ್ಕುಗಳೂ 
ವಿದಿಕ್ಕುಗಳೂ ಸೂರ್ಯನ ಪ್ರಭೆಯೂ ಕತಲಿಂದ ಆಚ್ಛಾದಿತವಾದುವು. 


ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ಕರ್ಣಪರ್ವಣಿ ಷಟ್‌ಸಪ್ತತಿತಮೋ5ಧ್ಯಾಯಃ 11೭೬1! 


) 
ಳ್ಳಿ 


ಕರ್ಣಪರ್ವ 365 


ಎಪ್ಪತ್ತೇಳನೆಯ ಅಧ್ಯಾಯ 
ಅರ್ಜುನನಿಂದ ಕುರುಸೈನ್ಯದ ವಿನಾಶ. 
ಸಂಜಯಃ 

ರಾಜನ್‌ ಕುರೂಣಾಂ ಪ್ರವರೈರ್ಬಲೈರ್ಭೀಮಮಭಿದ್ರುತಮ್‌ । 
ಮಜ್ಜಂತಮಿವ ಕೌಂತೇಯಮುಜ್ಜಿಹೀರ್ಷುರ್ಧನಂಜಯಃ 11೧ 
ವಿಮೃದ್ಯ ಸೂತಪುತ್ರಸ್ಯ ಸೇನಾಂ ಭಾರತ ಸಾಯಕೈಃ | 
ಪ್ರಾಹಿಣೋತ್‌ ಮೃತ್ಯುಲೋಕಾಯ ಪರವೀರಾನ್‌ ಧನಂಜಯಃ ॥೨॥ 
ಸಂಜಯ ನುಡಿದ ರಾಜನೆ, ಕೌರವರ ಶ್ರೇಷ್ಠ ಸೈನ್ಯಗಳಿಂದ ಆಕ್ರಮಿಸಲ್ಪಟ್ಟು 


ಮುಳುಗುತ್ತಿದ್ದಂತೆ ಕಂಡ ಭೀಮನನ್ನು ಪಾರುಮಾಡಲು ಬಯಸಿ ಅರ್ಜುನನು 
ಕರ್ಣನ ಸೈನ್ಯವನ್ನು ಬಾಣಗಳಿಂದ ಮರ್ದಿಸಿ ಶತ್ರುವೀರರನ್ನು ಯಮಲೋಕಕ್ಕೆ 


ತತೋತಸ್ಯಾಂಬರಮಾವೃತ್ಯ ಶರಜಾಲಾನಿ ಭಾರತ । 

ಅದೃಶ್ಯಂತ ತಥಾನ್ಯೇ ಚ ನಿಜಘುಸ್ತವ ವಾಹಿನೀಮ್‌ 11೩11 

ರಾಜನೆ, ಅರ್ಜುನನ ಬಾಣಸಮೂಹಗಳು ಆಕಾಶವನ್ನು ಆವರಿಸಿ ಕಂಗೊಳಿಸಿ 
ದುವು. ಹಾಗೇ ಬೇರೆ ಪಾಂಡವಯೋಧರೂ ನಿನ್ನ ಸೈನ್ಯವನ್ನು ನಾಶಮಾಡಿದರು. 

ಸ ಪಕ್ಷಿಸಂಘಾಚರಿತಮಾಕಾಶಂ ಪೂರಯನ್‌ ಶರೈಃ | 

ಧನಂಜಯೋ ಮಹಾರಾಜ ಕುರೂಣಾಮಂತಕೋ5 ಭವತ್‌ 11೪॥ 

ಮಹಾರಾಜ, ಅರ್ಜುನನು, ಪಕ್ಷಿಸಮೂಹಗಳು ಹೇಗೆ ಗುಂಪಾಗಿ 
ಹಾರಾಡುವುವೋ, ಆಕಾಶದಲ್ಲಿ ಬಾಣಗಳನ್ನೂ ಹಾಗೇ ತುಂಬಿಸುತ್ತ ಕೌರವರಿಗೆ 
ಅಂತಕನಂತಾದ. 

ತತೋ ಭಲ್ಲೈಃ ಕ್ಷುರಪ್ರೈಶ್ಚ ನಾರಾಚೈರ್ನಿರ್ಮಲೈರಪಿ । 

ಗಾತ್ರಾಣಿ ಪ್ರಾಕ್ಷಿಣೋತ್‌ ಪಾರ್ಥಃ ಶಿರಾಂಸಿ ಚ ಚಕರ್ತ ಹ 11೫1 


366 ಮಹಾಭಾರತ 
ನಿರ್ಮಲವಾದ ಭಲ್ಲ ಕ್ಷುರಪ್ರ ನಾರಾಚ ಬಾಣಗಳಿಂದ ಕುರುಯೋಧರ 
ಶರೀರಗಳನ್ನು ಸೀಳುತ್ತ ಅರ್ಜುನನು ಅವರ ಶಿರಸ್ಸುಗಳನ್ನು ಕತ್ತರಿಸಿದ. 


ಛಿನ್ನಗಾತ್ರೈರ್ವಿಕವಚೈರ್ವಿಶಿರಸ್ಥೆ ೈಃ ಸಮಂತತಃ । 
ಪತಿತೈಶ್ಚ ಪತದಿಶ ಯೋಧೈರಾಸೀತ್‌ ಸಮಾವೃತಮ್‌ 11೬.1 
ಚ ಬಜ 


ಶತ್ರುಯೋಧರು ಮೈಗಾಯಗೊಂಡು ಕವಚರಹಿತರಾಗಿ ತಲೆ ಇಲ್ಲದವರೂ 
ಆಗಿ ಎಲ್ಲೆಡೆ ಬಿದ್ದಿದ್ದಾರೆ. ಬೀಳುತ್ತಿದ್ದಾರೆ. ಅವರಿಂದ ರಣಭೂಮಿ ತುಂಬಿ 
ಹೋಯಿತು. 


ಧನಂಜಯಶರಧ ಸ್ಥೆ: ಸ್ಯಂದನಾಶ್ನನರದ್ದಿಪೈ: I 


ಸಂಛಿನ್ನಭಿನ್ನವಿಧ್ವಸೈರ್ವ್ಯಂಗಾಂಗಾವಯವೈಃ ಸ್ಪತಾ Hl 
ಸುದುರ್ಗಮಾ ಸುವಿಷಮಾ ಘೋರಾತ್ಯರ್ಥಂ ಸುದುರ್ದೃಶಾ । 
ರಣಭೂಮಿರಭೂದ್‌ ರಾಜನ್‌ ಮಹಾವೈತರಣೇ ಯಥಾ 11೮11 


ಅರ್ಜುನನ ಬಾಣಗಳಿಂದ ಪುಡಿಯಾದ ರಥ ಅಶ್ವ ಪದಾತಿ ಗಜಗಳು 
ಅಂಗಾಂಗಗಳಲ್ಲಿ ಛಿನ್ನಭಿನ್ನಗೊಂಡು ಧ್ವಸವಾಗಿ ಎಲ್ಲೆಡೆ ಹರಡಿದುವು. ಅದರಿಂದ 
ರಣಭೂಮಿ ಬಲು ದುರ್ಗಮ ವಿಷಮ ಘೋರವಾಗಿ ನೋಡಲು ಅತ್ಯಂತ 
ಅಶಕ್ಕವಾಯಿತು. ಯಮಲೋಕದ ಮಹಾವೈತರಣೀ ನದಿಯಂತೆ ಕಂಡುಬಂದಿತು. 

ಈಷಾಚಕ್ರಾಕ್ಷಭಂಗೈಶ್ಚ ವ್ಯಶ್ಚೈಃ ಸಾಶ್ವೈಶ್ಚ ಯುಧ್ಯತಾಮ್‌ । 

ಸಸೂತೈರ್ಹತಸೂತೈಶ್ವ ರಥೈಃ ಸ್ತೀರ್ಣಾಭವನ್ಮಹೀ Tal 

ರಥಗಳ ಈಷಾ ಚಕ್ರ ಅಕ್ಷಗಳು ಮುರಿದುವು. ಅವುಗಳಿಗೆ ಕೆಲವಕ್ಕೆ ಅಶ್ವಗಳಿವೆ 
ಕೆಲವಕ್ಕೆ ಇಲ್ಲ ಕೆಲವಕ್ಕೆ ಸಾರಥಿಗಳಿದ್ದಾರೆ, ಕೆಲವಕ್ಕೆ ಸತ್ತಿದ್ದಾರೆ, ಶತ್ರುಯೋಧರ 
ಇಂಥ ರಥಗಳಿಂದ ರಣಭೂಮಿ ವ್ಯಾಪವಾಯಿತು. 

ಸುವರ್ಣವರ್ಮಸನ್ನಾಹೈರ್ಯೋಧ್ಯೆ: ಕನಕಭೂಷಣ್ಣೆ: । 

ಆಸ್ಥಿತಾಃ ಕೃತವರ್ಮಾಣೋ ಭದ್ರಾ ನಿತ್ಯಮದಾ ದ್ವಿಪಾಃ । 

ಕ್ರುದ್ಧಾ! ಕ್ರುದ್ಧೈರ್ಮಹಾಮಾತ್ರೈಃ ಪಾರ್ಷ್ಟ್ಯಂಗುಷ್ಠಪ್ರ ಚೋದಿತಾಃ 

11೧೦॥| 


ಕರ್ಣಪರ್ವ 367 


ಚತುಃಶತಾಃ ಶರವರ್ಪೈರ್ಹತಾಃ ಪೇತುಃ ಕಿರೀಟಿನಾ । 
ಪರ್ಯಸ್ತಾನೀವ ಶೃಂಗಾಣಿ ಸಸತ್ತ್ವಾನಿ ಮಹಾಗಿರೇಃ Wool 


ಬಂಗಾರದ ಕವಚ ಮುಂತಾದುವನ್ನು ಧರಿಸಿದ, ಬಂಗಾರದಿಂದ ಅಲಂಕೃತ 
ರಾದ ಗಜಯೋಧರು, ಕವಚವನ್ನು ಹೊತ್ತ ಮಂಗಳಕರವಾದ ನಿತ್ಯಮದಿಸಿದ 
ಗಜಗಳನ್ನು ಏರಿದ್ದಾರೆ. ಆ ಗಜಗಳು ಕೋಪಗೊಳ್ಳುತವೆ. ಕೋಪಗೊಂಡ 
ಮಾವುತರು ಹಿಮ್ಮಡಿ, ಅಂಗುಷ್ಠಗಳಿಂದ ಅವುಗಳನ್ನು ತಿವಿಯುತಾರೆ. ಇಂಥ 
ನಾನ್ನೂರು ಗಜಗಳು ಅರ್ಜುನನ ಬಾಣಗಳ ಮಳೆಗಳಿಂದ, ದೊಡ್ಡಬೆಟ್ಟಗಳ 
ಶಿಖರಗಳು ಜೀವಜಂತುಗಳೊಂದಿಗೇ ಉರುಳಿ ಬೀಳುವಂತೆ ಸತುಬಿದ್ದುವು. 


ಧನಂಜಯಶರಥ್ವಸ್ಪೈಃ ಸ್ತೀರ್ಣಾ ಭೂರ್ವರವಾರಣೆಃ | 
ಧನಂಜಯನ ಬಾಣಗಳಿಂದ ಧ್ವಸವಾದ ಶ್ರೇಷ್ಠ ಗಜಗಳಿಂದ ರಣಭೂಮಿ 
ಎಲ್ಲೆಡೆ ತುಂಬಿಹೋಯಿತು. 


ಸಮಂತಾದ್‌ ಜಲದಪ್ರಖ್ಯಾನ್‌ ವಾರಣಾನ್‌ ಮದವರ್ಷಿಣಃ | 
ಅಭಿಪೇದೇ5ರ್ಜುನರಥೋ ಫನಾನ್‌ ಭಿಂದನ್ನಿವಾಂಶುಮಾನ್‌ ॥೧೨॥ 


ಎಲ್ಲೆಡೆ ಮದಜಲವನ್ನು ಸುರಿಸುವ ಮೋಡಗಳಂತೇ ಕಾಣುವ ಗಜಗಳು 
ಸತ್ತುಬಿದ್ದಲ್ಲಿ ಅವುಗಳನ್ನು ಅರ್ಜುನ ರಥವು, ಮೋಡಗಳ ನಡುವೆ ಸೂರ್ಯನಂತೆ, 
ಸೀಳಿಕೊಂಡು ಮುಂದೆ ನಡೆಯಿತು. 

ಹತೈರ್ಗಜಮನುಷ್ಯಾಶ್ಚೈರ್ಭಗ್ನೈಶ್ಚ ಬಹುಧಾ ರಥೈಃ । 

ವಿಶಸ್ವಚರ್ಮಕವಚೈರ್ಯುದ್ಧಶೌಂಡೈರ್ಗತಾಸುಭಿಃ | 

ಅಪವಿದ್ಧಾಯುಧೈರ್ಮಾರ್ಗಸ್ತೀರ್ಣೋ5 ಭೂತ್‌ ಫಲ್ಲುನೇನ ವೈ 1೧೩1 

ಗಜ ಪದಾತಿ ಅಶ್ವಗಳು ಎಲ್ಲೆಡೆ ಸತುಬಿದ್ದಿವೆ, ರಥಗಳು ಬಹಳ ಚೂರಾಗಿವೆ. 
ಯುದ್ಧನಿಪುಣರು ಶಸ್ತ್ರ ಗುರಾಣಿ ಕವಚರಹಿತರಾಗಿ ಆಯುಧಗಳನ್ನು ಚೆಲ್ಲಿ ಸತ್ತು 
ಬಿದ್ದಿದ್ದಾರೆ. ಇಂಥ ಮಾರ್ಗವನ್ನು ಅರ್ಜುನ ಕ್ರಮಿಸಬೇಕಾಯಿತು. 


ವ್ಯಸ್ಫೂರ್ಜಯಚ್ಚ ಗಾಂಡೀವಂ ಸುಮಹದ್‌ ಭೈರವಸ್ನ್ಥನಮ್‌ । 
ಘೋರಂ ವಜ್ರವಿನಿಷ್ಟೇಷಂ ಸ್ತನಯಿತ್ನುರಿವಾಂಬರೇ Te dT 


368 ಮಹಾಭಾರತ 


ಆಕಾಶದಲ್ಲಿ ಮೋಡವು ಘೋರವಾದ ಗುಡುಗಿನ ಧ್ವನಿ ಮಾಡುವಂತೆ 
ಅರ್ಜುನನು ಭೀಕರ ಧ್ವನಿಯುಳ್ಳ ಮಹತಾದ ಗಾಂಡೀವಧನುಸನ್ನು ಠೇಂಕರಿಸಿದ. 


ತತಃ ಪ್ರಾದೀರ್ಯತ ಚಮೂರ್ಧನಂಜಯಶರಾಹತಾ । 
ಮಹಾವಾತಸಮಾವಿದ್ದಾ ಮಹಾನೌರಿವ ಸಾಗರೇ 11೧೫ 


ಬಳಿಕ ಧನಂಜಯನ ಬಾಣಗಳಿಂದ ಹೊಡೆಸಿಕೊಂಡು ಶತ್ರುಸೈನ್ಯವು 
ಸಾಗರದಲ್ಲಿ ಬಿರುಗಾಳಿಗೆ ಸಿಲುಕಿದ ನೌಕೆಯಂತೆ ವಿಚಲಿತವಾಯಿತು. 


ನಾನಾರೂಪಾಃ ಪ್ರಹರಣಾಃ ಶರಾ ಗಾಂಡೀವಚೋದಿತಾಃ । 
ಅಲಾತೋಲ್ಕಾಶನಿಪ್ರಖ್ಯಾಸ್ತವ ಸೈನ್ಯಂ ವಿನಿರ್ದಹನ್‌ HOt 


ಗಾಂಡೀವದಿಂದ ಹೊರಟ ನಾನಾ ಬಗೆಯ ಬಾಣಗಳು ಆಯುಧಗಳು ಕೊಳ್ಳಿ 
ಉಲ್ಕೆ ಮಿಂಚುಗಳಂತೇ ಇದ್ದು ನಿನ್ನ ದೊಡ್ಡ ಸೈನ್ಯವನ್ನು ಸುಟ್ಟವು. 

ಮಹಾಗಿರೌ ವೇಣುವನಂ ನಿಶಿ ಪ್ರಜ್ನಲಿತಂ ಯಥಾ । 

ತಥಾ ತವ ಮಹತ್‌ಸೈನ್ಯಂ ಪ್ರಾಸ್ಫುರಚ್ಛರಪೀಡಿತಮ್‌ 11೧೭1! 


ದೊಡ್ಡಬೆಟ್ಟದಲ್ಲಿ ಬಿದಿರುಮೆಳೆ ರಾತ್ರಿ ಹೊತ್ತು ಹೊತಿಉರಿವಂತೆ ನಿನ್ನ ದೊಡ್ಡ 
ಸೈನ್ಯವು ಅರ್ಜುನನ ಬಾಣಗಳಿಂದ ಉರಿದು ಹೋಯಿತು. 


ಸಂಪಿಷ್ಠದಗ್ನವಿಧ್ಧಸ್ತಂ ತವ ಸೈನ್ಯಂ ಕಿರೀಟಿನಾ । 
ಹತಂ ಪ್ರವಿಹತಂ ಬಾಣೈಃ ಸರ್ವತಃ ಪ್ರದ್ರುತಂ ದಿಶಃ HOS 
ನಿನ್ನ ಸೈನ್ಯವು ಅರ್ಜುನನ ಬಾಣಗಳಿಂದ ಮತ್ತೂ ಮತ್ತೂ ಹೊಡೆಸಿಕೊಂಡು 


ಪುಡಿಯಾಗಿ ಸುಟ್ಟು ನಾಶ ಹೊಂದಿತು ಅಥವಾ ಎಲ್ಲ ದಿಕ್ಕುಗಳಿಗೆ ಪಲಾಯನ 
ಮಾಡಿತು. 


ಮಹಾವನೇ ಮೃಗಗಣಾ ದಾವಾಗ್ನಿಗ್ರಸಿತಾ ಯಥಾ । 
ಕುರವಃ ಪರ್ಯವರ್ತಂತ ನಿರ್ದಗ್ಗಾಃ ಸವ್ಯಸಾಚಿನಾ 11೧೯॥ 


ಮಹಾಅರಣ್ಯದಲ್ಲಿ ಮೃಗಸಮೂಹಗಳು ಕಾಳ್ಗಿಚ್ಚಿನಲ್ಲಿ ಸಿಲುಕಿದಂತೆ ಕೌರವರ 
ಸೈನ್ಯಗಳು ಅರ್ಜುನನ ಬಾಣಗಳಿಂದ ಸುಟ್ಟು ಅತಿತ್ತ ಪಲಾಯನಗೈದುವು. 


ಕರ್ಣಪರ್ವ 369 


ಉತ್ಪ ಜ್ಯ ಹಿ ಮಹಾಬಾಹುಂ ಭೀಮಸೇನಂ ತದಾ ರಣೇ । 
ಬಲಂ ಕುರೂಣಾಮುದ್ದಿಗ್ಗಂ ಸರ್ವಮಾಸೀತ್‌ ಪರಾಜ್ಕುಖಮ್‌ 11೨೦॥। 


ಕೌರವಸೈನ್ಯವೆಲ್ಲವೂ ಭಯಗೊಂಡು ರಣದಲ್ಲಿ ಮಹಾಬಾಹುವಾದ 
ಭೀಮಸೇನನನ್ನು ಬಿಟ್ಟು ಪಲಾಯನಗೈದಿತು. 

ತತಃ ಕುರುಷು ಭಗ್ನೇಷು ಬೀಭತ್ತುರಪರಾಜಿತಃ । 

ಭೀಮಸೇನಂ ಸಮಾಸಾದ್ಯ ಮುಹೂರ್ತಂ ಸೋರಭ್ಯವರ್ತತ 11೨೧1 

ಕೌರವರು ಚದುರಿಹೋದಾಗ ಅಪರಾಜಿತನಾದ ಅರ್ಜುನನು ಭೀಮಸೇನನ 
ಬಳಿಸಾರಿ ಮುಹೂರ್ತಕಾಲ ಅಲ್ಲಿಯೇ ನಿಂತ. 

ಸಮಾಗಮ್ಯ ಸ ಭೀಮೇನ ಮಂತ್ರಯಿತ್ವಾ ಚ ಫಲ್ಗುನಃ । 

ವಿಶಲ್ಯಮರುಜಂ ಚಾಸೆ ಸೈ ಕಥಯಿತ್ವಾ ಯುಧಿಷ್ಠಿರಮ್‌ 11೨೨11 

ಭೀಮಸೇನಾಭ್ಯನುಜ್ಞಾತಸ್ತತಃ ಪ್ರಾಯಾದ್‌ ಧನಂಜಯಃ । 

ನಾದಯನ್‌ ರಥಘೋಷೇಣ ಪೃಥಿವೀಂ ದ್ಯಾಂ ಚ ಭಾರತ 11೨೩1 

ಭೀಮನನ್ನು ಸಂಧಿಸಿ ಮಂತ್ರಾಲೋಚನೆಗೈದು ಅರ್ಜುನನು ಯುಧಿಷ್ಠಿರನ ಬಗ್ಗೆ 
ಅವನಿಗೆ ಶಲ್ಯಚಿಕಿತ್ಸೆ ಮಾಡಿಸಿ, ನೋವನ್ನು ಕಳೆದ ವಿಷಯವನ್ನು ಹೇಳಿ, ಭೀಮನ 
ಅನುಜ್ಞೆ ಪಡೆದು, ರಥಘೋಷದಿಂದ ಪೃಥಿವಿಯನ್ನೂ ಅಂತರಿಕ್ಷವನ್ನೂ ತುಂಬಿಸುತ್ತ 
ಕರ್ಣನ ಕಡೆಗೆ ಹೊರಟ. 

ತತಃ ಪರಿವೃತೋ ವೀರೈರ್ದಶಭಿಃ ಶತ್ರುಪುಂಗವೈ: | 

ಃಶಾಸನಾದವರಜೈಸ್ತವ ಪುತ್ತೈರ್ಧನಂಜಯಃ 11೨೪॥ 

ಆಗ ಶತ್ರುಗಳಲ್ಲಿ ಮುಖ್ಯರಾದ ವೀರರಾದ ದುಃಶಾಸನನ ತಮ್ಮಂದಿರಾದ 
ಹತ್ತುಮಂದಿ ನಿನ್ನ ಪುತ್ರರಿಂದ ಅರ್ಜುನನು ಸುತುವರಿಯಲ್ಪಟ್ಟ 

ತೇ ತಮಭ್ಯರ್ದಯನ್‌ ಬಾಣೈರುಲ್ಕಾಭಿರಿವ ಕುಂಜರಮ್‌ ।ಟ 

ಆತತೇಷ್ಟಸನಾಃ ಕ್ರೂರಾ ನೃತ್ಯನ್ತ ಇವ ಭಾರತ 11೨೫11 

ಅವರು ಅವನನ್ನು ಆನೆಯನ್ನು ಪಂಜುಗಳಿಂದ ಪೀಡಿಸುವಂತೆ, ಬಾಣಗಳಿಂದ 
ಪೀಡಿಸಿದರು. ಅವರು ಕ್ರೂರರು, ಬಿಲ್ಲನ್ನು ಸೆಳೆದು ನೃತ್ಯಮಾಡುವಂತೆ ಕಂಡು 
ಬಂದರು. 


370 ಮಹಾಭಾರತ 


ಅಪಸವ್ಯಾಂಸ್ತು ತಾಂಶ್ಚಕ್ರೇ ರಥೇನ ಮಧುಸೂದನಃ | 
ತತಸ್ತೇ ಪ್ರಾದ್ರವನ್‌ ಶೂರಾಃ ಪರಾಜ್ಮುಖರಥೇರ5ರ್ಜುನೇ 11೨೬॥॥ 


ಅವರನ್ನು ಬಲಕ್ಕೆ ಬಿಟ್ಟು ಕೃಷ್ಣನು ರಥದಿಂದ ಮುಂದೆ ನಡೆದ. ಅರ್ಜುನನ 
ರಥವು ಹೀಗೆ ಪರಾಜ್ಜುಖವಾದಾಗ ಶೂರರಾದ ಅವರು ಬೆನ್ನಟ್ಟಿ ಧಾವಿಸಿಬಂದರು. 


ತೇಷಾಮಾಪತತಾಂ ಕೇತೂನ್‌ ರಥಾಂಶ್ಚಾಪಾನಿ ಸಾಯಕಾನ್‌ । 
ನಾರಾಚೈರರ್ಧಚಂದ್ರೈಶ್ಚಕ್ಷಿಪ್ರಂ ಪಾರ್ಥೋ ನ್ಯಪಾತಯತ್‌ ॥೨೭॥ 


ಅವರು ಆಕ್ರಮಣ ಮಾಡಿದಾಗ ಪಾರ್ಥನು ಬೇಗನೆ ಅವರ ರಥ ಧ್ವಜ ಬಿಲ್ಲು 
ಬಾಣಗಳನ್ನು ನಾರಾಚಗಳಿಂದ ಮತ್ತು ಅರ್ಧಚಂದ್ರಗಳಿಂದ ಕಡಿದು ಬೀಳಿಸಿದ. 


ಅಥಾನ್ಯೆ ಲರ್ದಶಭಿರ್ಭಲ್ಲೈಃ ಶಿರಾಂಸ್ಕೇಷಾಂ ನ್ಯಪಾತಯತ್‌ । 
ರೋಷಸಂರಕ್ತನೇತ್ರಾಣಿ ಸಂದಷ್ಟೌಹ್ಠಾನಿ ಭೂತಳೇ । 
ತಾನಿ ವಕ್ತಾಣಿ ವಿಬಭುರ್ವ್ಯೋಮ್ನಿ ತಾರಾಗಣಾ ಇವ 11೨೮1 


ಇನ್ನೂ ಬೇರೆ ಹತ್ತು ಭಲ್ಲೆಗಳಿಂದ ಅವರ ಶಿರಸ್ಸುಗಳನ್ನೂ ಬೀಳಿಸಿದ.ಆಗ 
ಅವರ ಕಣ್ಣುಗಳು ಕೋಪದಿಂದ ಕೆಂಪಾಗಿದ್ದುವು. ಅವುಡು ಕಚ್ಚಿದ್ದರು. 
ಭೂಮಿಯಲ್ಲಿ ಅವರ ಶಿರಸ್ಸುಗಳು ಆಕಾಶದಲ್ಲಿನ ನಕ್ಷತ್ರಗಳಂತೆ ಕಂಡುಬಂದುವು. 


ತಾಂಸ್ತು ಭಲ್ಲೈರ್ಮಹಾವೇಗೈರ್ದಶಭಿರ್ದಶ ಕೌರವಾನ್‌ | 
ರುಗ್ಲಾಂಗದಾನ್‌ ರುಗ್ಗಪುಂಖೈರ್ವಿದ್ದಾ ಪ್ರಾಯಾದಮಿತ್ರಹಾ 11೨೯॥ 
೪ ೪ ವ 


ಬಂಗಾರದ ತೋಳ್ಯಳೆಗಳನ್ನು ಧರಿಸಿದ್ದ ಆ ಹತುಮಂದಿ ಕೌರವರನ್ನು 
ಪಾರ್ಥನು ಬಂಗಾರದ ಪುಕ್ಕಉಳ್ಳ ಬಲುವೇಗದ ಹತ್ತು ಭಲ್ಲೆಗಳಿಂದ ಕೊಂದು 
ಹೊರಟುಹೋದ. 


ಇಲ್ಲಿ "ಪಾರ್ಥ'ನೆಂದರೆ ಅರ್ಜುನನಲ್ಲ ಭೀಮನೆಂದಿಟ್ಟುಕೊಳ್ಳಬೇಕು. 
ಏಕೆಂದರೆ ನೂರುಮಂದಿ ಧೃತರಾಷ್ಟ್ರ ಪುತ್ರರನ್ನೂ ಕೊಂದವನು ಭೀಮನೆ. 
ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ಕರ್ಣಪರ್ವಣಿ ಸಪ್ತಸಪ್ತತಿತಮೋ5ಧ್ಯಾಯಃ (1೭೭1 


ಳಿ 
ಳ್ಳಿ 


ಕರ್ಣಪರ್ವ 371 


ಎಪ್ಪತ್ತೆಂಟನೆಯ ಅಧ್ಯಾಯ 
ಭೀಮಾರ್ಜುನರಿಂದ ಕುರುಸೈನ್ಯದ ನಾಶ. 
ಸಂಜಯಃ 


ತಂ ತು ಯಾನ್ತಂ ಮಹಾವೇಗೈರಶ್ಚೈಃ ಕಪಿವರಧ್ಹಜಮ್‌ । 
ಯುದ್ದಾಯಾಭ್ಯದ್ರವನ್ನೀರಾಃ ಕುರೂಣಾಂ ನವತೀ ರಥಾಃ । 
ಪರಿವವ್ರುರ್ನರವ್ಯಾಘ್ರಾ ನರವ್ಯಾಘ್ರಂ ರಣೇ5ರ್ಜುನಮ್‌ Hol 


ಸಂಜಯ ನುಡಿದ ಮಹಾವೇಗವುಳ್ಳ ಅಶ್ವಗಳಿಂದ ಮುನ್ನಡೆಯುತ್ತಿದ್ದ 
ಕಪಿವರವೆ ಧ್ವಜವಾಗಿ ಉಳ್ಳ ಅರ್ಜುನನನ್ನು ಕೌರವರ ತೊಂಬತ್ತು ರಥಿಕರು 
ಸಂಶಪಕರು ಯುದ್ಧಕ್ಕಾಗಿ ಇದಿರಿಸಿದರು. ಪುರುಷಶ್ರೇಷ್ಠನಾದ ಅರ್ಜುನನನ್ನು 
ಪುರುಷಶ್ರೇಷ್ಠರಾದ ಆ ರಥಿಕರು ರಣದಲ್ಲಿ ಸುತುವರಿದರು. 

ಕೃಷ್ಣ ಶ್ಲೇತಾನ್‌ ಮಹಾವೇಗಾನಶ್ಚಾನ್‌ ಕನಕಭೂಷಣಾನ್‌ । 

ಮುಕ್ತಾಜಾಲಪ್ರತಿಚ್ಛನ್ನಾನ್‌ ಪ್ರೈಷೀತ್‌ ಕರ್ಣರಥಂ ಪ್ರತಿ TET 

ಕೃಷ್ಣನು ಬಂಗಾರದ ಭೂಷಣಉಳ್ಳ ಮಹಾವೇಗವುಳ್ಳ, ಮುತಿನ ಮಾಲೆಗಳಿಂದ 
ಮುಚ್ಚಿಹೋದ ಆ ಬಿಳಿಯಾದ ಕುದುರೆಗಳನ್ನು ಕರ್ಣರಥದ ಕಡೆಗೇ ನಡೆಸಿದ. 

ತತಃ ಕರ್ಣರಥಂ ಯಾಂತಮರೀನ್‌ ಫ್ಲಂತಂ ಧನಂಜಯಮ್‌ । 

ಬಾಣವರ್ಷೈರಭಿಫ್ಲಂತಃ ಸಂಶಪ್ರಕರಥಾ ಯಯುಃ 11೩1 

ಕರ್ಣರಥದ ಕಡೆಗೆ ಹೋಗುತ್ತ ದಾರಿಯಲ್ಲಿ ತಡೆಯುವ ಶತ್ರುಗಳನ್ನು 
ನಾಶಪಡಿಸುತಲೇ ಇದ್ದ ಅರ್ಜುನನನ್ನು ಬಾಣಗಳ ಮಳೆಯಿಂದ ಹೊಡೆಯುತ್ತ 
(ತೊಂಬತ್ತು) ಸಂಶಪಕ ರಥಿಕರು ಬೆನ್ನಟ್ಟಿ ಬಂದರು. 

ತ್ವರಮಾಣಾಂಸ್ತು ತಾನ್‌ ಸರ್ವಾನ್‌ ಸಸೂತೇಷ್ಟಸನಧ್ವಜಾನ್‌ I 

ಜಘಾನ ನವತಿಂ ವೀರಾನರ್ಜುನೋ ನಿಶಿತೈಃ ಶರೈಃ TET 

ತ್ವರೆಮಾಡುತ್ತಿದ್ದ ಆ ತೊಂಬತ್ತು ವೀರರಥಿಕರೆಲ್ಲರನ್ನೂ ಅರ್ಜುನನು 
ಹರಿತವಾದ ಬಾಣಗಳಿಂದ ಸಾರಥಿ ಧನುಸ್‌ ಧ್ವಜಗಳೊಂದಿಗೇ ಸಂಹರಿಸಿದ. 


372 ಮಹಾಭಾರತ 


ತೇ5ಪತಂತ ಹತಾ ಬಾಣೈರ್ನಾನಾರೂಪೈ: ಕಿರೀಟಿನಾ । 
ಸವಿಮಾನಾ ಯಥಾ ಸಿದ್ಧಾಃ ಸ್ವರ್ಗಾತ್‌ ಪುಣ್ಯಕ್ಷಯೇ ತಥಾ 11೫11 


ಅರ್ಜುನನಿಂದ ನಾನಾರೂಪದ ಬಾಣಗಳಿಂದ ಹತರಾಗಿ ಅವರು, 
ಪುಣ್ಯಕ್ಷೆಯವಾದಾಗ ಸ್ವರ್ಗದಿಂದ ವಿಮಾನಸಹಿತವಾಗಿ ಭೂಮಿಗೆ ಬೀಳುವ 
ಸಿದರಂತೆ, ಬಿದರು. 

[5) “ಐ 

ತತಃ ಸರಥನಾಗಾಶ್ಲಾ; ಕುರವಃ ಕುರುಸತ್ತಮ । 

ನಿರ್ಭಯಾ ಭರತಶ್ರೇಷ್ಠಮಭ್ಯವರ್ತಂತ ಫಲ್ಲುನಮ್‌ 11೬11 

ಬಳಿಕ, ರಾಜನೆ, ರಥ ಗಜ ಅಶ್ವ ಸೈನ್ಯಸಹಿತರಾದ ಕೌರವರು ಕುರುಶ್ರೇಷ್ಠನಾದ 
ಅರ್ಜುನನನ್ನು ನಿರ್ಭಯರಾಗಿ ಆಕ್ರಮಿಸಿದರು. 


ತದಾಯತ್ತಮನುಷ್ಯಾಶಮುದೀರ್ಣರಥವಾರಣಮ್‌ । 
ಪುತ್ರಾಣಾಂ ತೇ ಮಹತ್ಸೈನ್ಯಂ ಸಮರೌತ್ಹೀದ್ಧನಂಜಯಃ 11೭1 


ಆಗ ಯತ್ನಶೀಲವಾದ ಪದಾತಿ ಅಶ್ವಗಳುಳ್ಳ ಶ್ರೇಷ್ಠವಾದ ರಥಗಜಗಳುಳ್ಳ ನಿನ್ನ 
ಮಕ್ಕಳ ಮಹಾಸೈನ್ಯವನ್ನು ಧನಂಜಯನು ತಡೆದ. 


ಶಕ್ತೃಷ್ಠಿತೋಮರಪ್ರಾಸ್ಫೈರ್ಗದಾನಿಸಿಂಶಸಾಯಕೈ: । 
ಟ ಈ ಲ 
ಪ್ರಾಚ್ಚಾದಯನ್ಮಹೇಷ್ವಾಸಾಃ ಕುರವಃ ಕುರುನಂದನಮ್‌ ISI 


ಶಕ್ತಿ ಯಪಷ್ಠಿ-ಶೋಮರ-ಪ್ರಾಸ-ಗದಾ-ಖಡ್ಡ-ಬಾಣಗಳಿಂದ ಮಹಾ ಬಿಲ್ಲಾರ 
ರಾದ ಕೌರವರು ಕುರುನಂದನನಾದ ಅರ್ಜುನನನ್ನು ಆಚ್ಛಾದಿಸಿದರು. 


ತಾಂ ಕುರೂಣಾಂ ಪ್ರವಿತತಾಂ ಶಸ್ತ್ರವೃಷ್ಟಿಂ ಸಮುದ್ಯತಾಮ್‌ । 
ವ್ಯಧಮತ್‌ ಪಾಂಡವೋ ಬಾಣೈಸ್ತಮಃ ಸೂರ್ಯ ಇವಾಂಶುಭಃ ॥೯॥ 


ವ್ಯಾಪಕವಾಗಿ ಉದ್ಭವಿಸಿದ ಕೌರವರ ಬಾಣಗಳ ಮಳೆಯನ್ನು ಸೂರ್ಯನು 
ಕತ್ತಲನ್ನು ಸ್ವಕಿರಣಗಳಿಂದ ನಾಶಗೊಳಿಸುವಂತೆ, ಅರ್ಜುನನು ಬಾಣಗಳಿಂದ 
ನಾಶಪಡಿಸಿದ. 


ಕರ್ಣಪರ್ವ 373 


ತತೋ ಮ್ಲೇಚ್ಛಾಃ ಸ್ಥಿತಾ ಮತ್ತೈಃ ತ್ರಯೋದಶಶತೈರ್ಗಜೈ: । 

ಪಾರ್ಶ್ವತೋರಭೃಹನನ್ಪಾರ್ಥಂ ತವ ಪುತ್ರಸ್ಯ ಶಾಸನಾತ್‌ 11೧೦॥! 

ಬಳಿಕ ಪಾರ್ಶ್ವದಲ್ಲಿ ನಿಂತಿದ್ದ ಮ್ಲೇಚ್ಛರು ಒಂದು ಸಾವಿರ ಮುನ್ನೂರು 
ಮದವೇರಿದ ಗಜಗಳಿಂದ ನಿನ್ನ ಮಗನಾದ ದುರ್ಯೋಧನನ ಆದೇಶಾನುಸಾರ 
ವಾಗಿ ಪಾರ್ಥನನ್ನು ಹೊಡೆದರು. 

ಕರ್ಣಿನಾಲೀಕನಾರಾಚೈಸ್ತೋಮರೈ: ಪ್ರಾಸಶಕ್ತಿಭಿಃ । 

ಮುಸಲೈರ್ಭಿಂಡಿಪಾಲೈಶ್ಚ ರಥಸ್ಥಂ ಪಾರ್ಥಮಾರ್ದಯನ್‌ 11೧೧॥ 

ಮ್ಲೇಚ್ಛರು ಕರ್ಣಿ ನಾಲೀಕ ನಾರಾಚ ತೋಮರ ಪ್ರಾಸ ಶಕ್ತಿ ಮುಸಲ 
ಭಿಂಡಿಪಾಲಗಳಿಂದ ರಥದಲ್ಲಿದ್ದ ಅರ್ಜುನನನ್ನು ಹೊಡೆದರು. 

ತಾಮಸ್ವವೃಷ್ಟಿಂ ಪ್ರಹಿತಾಂ ದ್ವಿಷಸ್ಟೈರ್ಯವನೈಃ ಸ್ಮಯನ್‌ । 

ಚಿಚ್ಛೇದ ನಿಶಿತೈರ್ಭಲ್ಲೆ ೪ರರ್ಧಚಂದೈಶ್ವ ಫಲ್ಲುನಃ 11೧೨! 

ಆನೆಗಳಲ್ಲಿದ್ದ ಮ್ಲೇಚ್ಛರು ಎಸೆದ ಅಸ್ಪವೃಷ್ಟಿಯನ್ನು ಅರ್ಜುನನು ನಗುತ್ತ 
ಹರಿತವಾದ ಭಲ್ಲೆಗಳಿಂದಲೂ ಅರ್ಧಚಂದ್ರಗಳಿಂದಲೂ ಕತರಿಸಿದ. 

ಅಥ ತಾನ್‌ ದ್ವಿರದಾನ್‌ ಸರ್ವಾನ್ನಾನಾಲಿಂಗೈರ್ಮಹಾಶರೈಃ I 

ಸಪತಾಕಾನ್‌ ಸಹಾರೋಹಾನ್‌ ಗಿರೀನ್‌ ವಜೈರಿವಾಭಿನತ್‌ 11೧೩॥ 

ಬಳಿಕ ಅರ್ಜುನನು ಆ ಎಲ್ಲ ಗಜಗಳನ್ನೂ ನಾನಾಬಗೆಯ ಮಹಾಶರಗಳಿಂದ 
ಆರೋಹಿಗಳೊಂದಿಗೆ ಪತಾಕೆಗಳೊಂದಿಗೆ ಬೆಟ್ಟಗಳನ್ನು ವಜ್ರಾಯುಧದಿಂದ 
ಭೇದಿಸುವಂತೆ ಭೇದಿಸಿದ. 

ತೇ ಹೇಮಪುಂಖೈರಿಷುಭಿರಾಚಿತಾ ಹೇಮಮಾಲಿನಃ । 

ಹತಾಃ ಪೇತುರ್ಮಹಾನಾಗಾಃ ಸಾಗ್ನಿಜ್ಜಾಲಾ ಇವಾದ್ರಯಃ 11೧೪॥ 

ಅಗ್ನಿಜ್ವಾಲೆಗಳೊಂದಿಗೆ ಪರ್ವತಗಳಂತೆ, ಬಂಗಾರದ ಮಾಲೆಗಳಿಂದ 
ಆವೃತವಾದ ಆ ಮಹಾಗಜಗಳು ಬಂಗಾರದ ಪುಕ್ಕಉಳ್ಳ ಅರ್ಜುನನ ಬಾಣಗಳಿಂದ 
ಹತವಾಗಿ ನೆಲದಲ್ಲಿ ಒರಗಿದುವು. 


374 ಮಹಾಭಾರತ 


ತತೋ ಗಾಂಡೀವನಿರ್ಫೋಷೋ ಮಹಾನಾಸೀದ್‌ ವಿಶಾಂಪತೇ | 
ಸ್ತನತಾಂ ಕೂಜತಾಂ ಚೈವ ಮನುಷ್ಯಗಜವಾಜಿನಾಮ್‌ 11೧೫1 


ರಾಜನೆ, ಆಗ ಗಾಂಡೀವದ ಘೋಷವೂ ದೊಡ್ಡದಾಗಿತ್ತು ಪದಾತಿ ಗಜ 
ಅಶ್ವಸ್ಥೆನಿಕರ ಆಕ್ರಂದನದ ಆರ್ತಧ್ವನಿಯೂ ದೊಡ್ಡದಾಗಿತ್ತು 


ಕುಂಜರಾಶ್ಚ ಹತಾ ರಾಜನ್‌ ಪ್ರಾದ್ರವಂಸ್ತೇ ಸಮಂತತಃ | 
ಅಶ್ವಾಶ್ಚ ಪರ್ಯಧಾವಂತ ಹತಾರೋಹಾ ದಿಶೋ ದಶ 11೧೬11 
ರಾಜನೆ, ಆನೆಗಳು ಹೊಡೆಸಿಕೊಂಡು ಆರೋಹಿಗಳೊಂದಿಗೆ ಎಲ್ಲೆಡೆ 


ಧಾವಿಸಿದುವು. ಅಶ್ವಗಳೂ ಆರೋಹಿಗಳು ಹತರಾದಾಗ ಹತ್ತು ದಿಕ್ಕಿಗಳಿಗೆ 
ಓಡಿದುವು. | 


ರಥಾ ಹೀನಾ ಮಹಾರಾಜ ರಥಿಭಿರ್ವಾಜಿಭಿಸ್ತಥಾ ॥ 
ಗಂಧರ್ವನಗರಾಕಾರಾ ದೃಶ್ಯಂತೇ ಸ್ಥ ಸಹಸ್ರಶಃ 11೧೭॥॥ 


ಮಹಾರಾಜ, ಸಾವಿರಾರು ರಥಗಳೂ ಕೂಡ ರಥಿಕರಿಲ್ಲದೆ ಕುದುರೆಗಳಿಲ್ಲದೆ 
ಗಂಧರ್ವನಗರಾಕಾರವಾಗಿ ರಣದಲ್ಲಿ ಎಲ್ಲೆಡೆ ಹರಡಿದುವು. 


ಅಶ್ವಾರೋಹಾ ಮಹಾರಾಜ ಧಾವಮಾನಾಸ್ತತಸ್ತತಃ | 
ತತ್ರ ತತ್ರೈವ ದೃಶ್ಯಂತೇ ಪತಿತಾಃ ಪಾರ್ಥಸಾಯಕ್ಕೆಃ Tesi 


ಆಶ್ವಾರೋಹಿಗಳು ಕೂಡ, ಮಹಾರಾಜ, ಪಾರ್ಥನ ಬಾಣಗಳಿಂದ ಎಲ್ಲೆಡೆ 
ಧಾವಿಸುತ್ತ ಅಲ್ಲಲ್ಲಿ ಬೀಳುವುದು ಕಂಡುಬಂದಿತು. 

ತಸ್ಮಿನ್‌ ಕ್ಷಣೇ ಪಾಂಡವಸ್ಯ ಬಾಹ್ಹೋರ್ಬಲಮದೃಶ್ಯತ I 

ಯತ್ನಾದಿನೋ ವಾರಣಾಂಶ್ಚ ರಥಾಂಶ್ಚಕೋ5 ಜಯದ್‌ ಯುಧಿ ॥೧೯॥ 


ಆ ಕ್ಷಣದಲ್ಲಿ ಅರ್ಜುನನು ಅಶ್ವಗಜರಥಾರೋಹಿಗಳೆಲ್ಲರನ್ನೂ ಒಬ್ಬನೆ ರಣ 
ದಲ್ಲಿ ಪರಾಭವಗೊಳಿಸಿದ್ದರಿಂದ ಅವನ ಬಾಹುಬಲ ಚೆನ್ನಾಗಿ ಗೋಚರವಾಯಿತು. 


ತತಸ್ತ್ರ 5೦ಗೇಣ ಮಹತಾ ಬಲೇನ ಭರತರ್ಷಭ ।ಟ 
ದೃಷ್ಟಾ ಒ ಪರಿವೃತಂ ರಾಜನ್‌ ಭೀಮಸೇನಃ ಕಿರೀಟನಮ್‌ 11೨೦॥ 


ಕರ್ಣಪರ್ವ 375 


ಹತಾವಶೇಷಾನುತ್ಸ ಜ್ಯ ತ್ತದೀಯಾನ್‌ ಕತಿಚಿದ್‌ ರಥಾನ್‌ । 
ಜವೇನಾಭ್ಯದ್ರವದ್‌ ರಾಜನ್‌ ಧನಂಜಯರಥಂ ಪ್ರತಿ 11೨೧! 


ರಾಜನೆ, ಅಶ್ವಗಜಪದಾತಿಗಳೆಂಬ ಮೂರು ಅಂಗಗಳಿಂದ ಕೂಡಿದ ದೊಡ್ಡ 
ಸೈನ್ಯವು ಅರ್ಜುನನನ್ನು ಸುತುವರಿದಿದ್ದುದನ್ನು ಕಂಡು ಭೀಮನು ಅಳಿದುಳಿದಿದ್ದ ನಿನ್ನ 
ಪಕ್ಷದ ಕೆಲವು ರಥಿಕರನ್ನು ಬಿಟ್ಟು ವೇಗದಿಂದ ಅರ್ಜುನನ ರಥದ ಕಡೆಗೆ ಧಾವಿಸಿ 
ಬಂದ. 

ತತಸ್ತತ್‌ಪ್ರಾದ್ರವತ್‌ ಸೈನ್ಯಂ ಹತಭೂಯಿಷ್ಯಮಾತುರಮ್‌ । 

ದೃಷ್ಟ್ವಾ ಯದರ್ಜುನಂ ಭೀಮೋ ಜಗಾಮ ಭ್ರಾತರಂ ಪ್ರತಿ 11೨೨॥॥ 


ಅದರಿಂದ ಹೆಚ್ಚಿನ ಮಟ್ಟಿಗೆ ನಾಶ ಹೊಂದಿದ್ದ ಆ ಸೈನ್ಯವು ಆಗಲೆ 
ಪೀಡಿತವಾಗಿದ್ದು, ತಮ್ಮನಾದ ಅರ್ಜುನನ ಬಳಿಗೆ ಅಣ್ಣ ಭೀಮ ಬಂದುದನ್ನು 
ಕಂಡೊಡನೆ, ಪಲಾಯನ ಮಾಡಿತು. 


ಹತಾವಶಿಷ್ಟಾಂಸ್ತುರಗಾನರ್ಜುನೇನ ಮಹಾಜವಾನ್‌ । 
ಭೀಮೋ ವ್ಯಧಮದಶ್ರಾಂತೋ ಗದಾಪಾಣಿರ್ಮಹಾಹವೇ 11೨೩॥ 


ಅರ್ಜುನನಿಂದ ಹತವಾಗಿ ಉಳಿದುಕೊಂಡಿದ್ದ ಮಹಾವೇಗದ ಅಶ್ವಗಳನ್ನು 
ಮಹಾರಣದಲ್ಲಿ ಶ್ರಮವನ್ನೆ ಕಂಡರಿಯದ ಭೀಮನು ಗದಾಪಾಣಿಯಾಗಿ 
ಧ್ವಂಸಗೈದ. 

ಕಾಲರಾತ್ರಿಮಿವಾತ್ಯುಗ್ರಾಂ ನರನಾಗಾಶ್ಲಭೋಜನಾಮ್‌ । 

ಪ್ರಾಕಾರಾಟ್ಟಪುರದ್ದಾರದಾರಣೀಮತಿದಾರುಣಾಮ್‌ TE 


ತತೋ ಗದಾಂ ನೃನಾಗಾಶ್ಲೇಷ್ಞಾಶು ಭೀಮೋ ವ್ಯವಾಸೃಜತ್‌ । 
ಸಾ ಜಘಾನ ಬಹೂನಶ್ಚಾನಶ್ಚಾರೋಹಾಂಶ್ಚ ಮಾರಿಷ 11೨೫1 


ರಾಜನೆ, ಭೀಮನ ಗದೆ ಎಂದರೆ ಶತ್ರುಗಳಿಗೆ ಕಾಲರಾತ್ರಿಯಂತೆ ಅತಿ ಉಗ್ರ. 
ಪದಾತಿ ಗಜ ಅಶ್ವಸ್ಥೆನ್ಯಗಳೆ ಅದಕ್ಕೆ ಆಹಾರ. ಪ್ರಾಕಾರ ಉಪ್ಪರಿಗೆ ಪುರದ್ವಾರಗಳನ್ನು 
ಒಡೆಯುವಂಥ ದಾರುಣವಾದ ಆಯುಧ. ಅಂಥ ಗದೆಯನ್ನು ಭೀಮನು ಪದಾತಿ 
ಗಜ ಅಶ್ವಗಳ ಮೇಲೆ ಬೀಸಿದ. ಅದು ಬಹು ಅಶ್ವ ಅಶ್ವಾರೋಹಿಗಳನ್ನು ವಧಿಸಿತು. 


376 ಮಹಾಭಾರತ 


ಕಾಂಸ್ಯಾಯಸತನುತ್ರಾಂಸ್ತಾನ್ನರಾನಶ್ಚಾಂಶ್ಚ ಪಾಂಡವಃ । 
ಪೋಥಯಾಮಾಸ ಗದಯಾ ಸಶಬ್ದಂ ತೇಠಪತನ್‌ ಹತಾಃ 11೨೬।॥ 
ಕಂಚು ಕಬ್ಬಿಣಗಳ ಕವಚಗಳನ್ನು ತೊಟ್ಟ ಪದಾತಿ ಅಶ್ವಾರೋಹಿಗಳನ್ನು 


ಭೀಮನು ಗದೆಯಿಂದ ಹೊಡೆದ. ಅವರು ಹತರಾಗಿ ಕೂಗಿಕೊಳ್ಳುತ್ತ ನೆಲದಲ್ಲಿ 
ಒರಗಿದರು. 


ದಂತೈರ್ದಶಂತೋ ವಸುಧಾಂ ಶೇರತೇ ಕ್ಷತಜೋಕ್ಷಿತಾಃ । 
ಭಗ್ನಮೂರ್ಧಾಸ್ಮಿಚರಣಾಃ ಕ್ರವ್ಯಾದಗಣಭೋಜನಾಃ 112೭11 


ಆ ಪದಾತಿ ಅಶ್ವಾರೋಹಿಗಳು ನೆತರಿನಿಂದ ತೊಯ್ದು ಹಲ್ಲುಗಳಿಂದ ನೆಲವನ್ನು 
ಕಚ್ಚಿಕೊಂಡೇ ಬಿದ್ದರು. ತಲೆಬುರುಡೆ ಕಾಲು ಮುರಿದುಕೊಂಡು ಮಾಂಸಾಶಿ 
ಜಂತುಗಳಿಗೆ ಆಹಾರವಾದರು. 


ಅಸ್ಫಜ್‌ಮಾಂಸವಸಾಭಿಶ್ಚ ತೃಪ್ತಿಮಾಪ್ಯಾಯಸೀ ಗದಾ । 
ಅಸೀನ.ಪ್ಲಶತೀ ತಸೌ ಕಾಲರಾತ್ರೀವ ದುರ್ದಶಾ 11೨೮॥! 
ಥೆ ಟ್ಟ ಇ ೪ ಲ 


ಭೀಮನ ಆ ಕಬ್ಬಿಣದ ಗದೆ ರಕ್ತ ಮಾಂಸ ವಸಾಗಳಿಂದ ತೃಪಿಗೊಂಡೂ ಕೂಡ 
ಅಸ್ಥಿಗಳನ್ನೂ ಬಿಡದೆ ಉಂಡು ಕಾಲರಾತ್ರಿಯಂತೆ ನೋಡಲು ಶಕ್ಯವಾಗದಂತಿತ್ತು 


ಸಹಸ್ರಾಣಿ ದಶಾಶ್ಚಾನಾಂ ಹತ್ವಾ ಪತ್ತೀಂಶ್ಚ ಭೂಯಸಾ 1 
ಭೀಮೋತಭ್ಯಧಾವತ್‌ ಸಂಕ್ರುದ್ಧೋ ಗದಾಪಾಣಿರಿತಸ್ತತಃ 11೨೯॥! 


ಭೀಮನು ಬಲುಕ್ರುದ್ಧನಾಗಿ ಗದೆಯನ್ನು ಹಿಡಿದು ಹತುಸಾವಿರ ಅಶ್ವಸೈನಿಕರನ್ನೂ 
ಲೆಕ್ಕವಿಲ್ಲದಷ್ಟು ಕಾಲಾಳುಗಳನ್ನೂ ಸಂಹರಿಸುತ್ತ ರಣದಲ್ಲಿ ಎಲ್ಲೆಡೆ ಸಂಚರಿಸಿದ. 

ಗದಾಪಾಣಿಂ ತತೋ ಭೀಮಂ ದೃಷ್ಟ್ವಾ ಭಾರತ ತಾವಕಾಃ । 

ಮೇನಿರೇ ಸಮನುಪ್ರಾಪ್ತಂ ಕಾಲಂ ದಂಡೋದ್ಯತಂ ಯಥಾ  ॥೩೦॥ 


ರಾಜನೆ, ಗದಾಪಾಣಿಯಾದ ಭೀಮನನ್ನು ಕಂಡೊಡನೆ ನಿನ್ನವರು 
ಕಾಲಯಮನೇ ದಂಡಪಾಣಿಯಾಗಿ ಬಂದಂತೆ ತಿಳಿದರು. 


ಸ ಮತ್ತ ಇವ ಮಾತಂಗಃ ಸಂಕ್ರುದ್ಧಃ ಪಾಂಡುನಂದನಃ । 
ಪ್ರವಿವೇಶ ಗಜಾನೀಕಂ ಮಕರಃ ಸಾಗರಂ ಯಥಾ Wao 


ಕರ್ಣಪರ್ವ 377 


ಮದಿಸಿದ ಮದ್ದಾನೆಯಂತೆ ಕ್ರುದ್ಧನಾದ ಭೀಮ ಗಜಸೈೆನ್ಯವನ್ನು ಮೊಸಳೆ 
ಸಾಗರವನ್ನು ಪ್ರವೇಶಿಸುವಂತೆ ಪ್ರವೇಶಿಸಿದ. 


ವಿಗಾಹ್ಯ ಚ ಗಜಾನೀಕಂ ಪ್ರಗೃಹ್ಯ ಮಹತೀಂ ಗದಾಮ್‌ । 
ಕ್ಷಣೇನ ಭೀಮಃ ಸಂಕ್ರುದ್ಧಸ್ತಾನ್ನಿನ್ಕೇ ಯಮಸಾದನಮ್‌ 11೩೨॥॥ 


ಮು 
ದೊಡ್ಡಗದೆಯನ್ನು ಹಿಡಿದು ಗಜಸೈನ್ಯವನ್ನು ಹೊಕ್ಕು ಕ್ರುದ್ಧನಾಗಿ ಕ್ಷಣದಲ್ಲಿ 
ಅವರನ್ನು ಯಮಸವದನಕ್ಕೆ ಅಟ್ಟಿದ, ಭೀಮ. 


ಗಜಾನ್‌ ಸಕಂಕಟಾನ್‌ ಮತ್ತಾನ್‌ ಸಾರೋಹಾನ್‌ ಸಪತಾಕಿನಃ । 
ಪತತಃ ಸಮಪಶ್ಯಾಮ ಸಪಕ್ಷಾನ್‌ ಪರ್ವತಾನಿವ 11೩೩11 


ಕವಚಯುಕವಾದ ಮದಿಸಿದ ಗಜಗಳು ಆರೋಹಿಗಳೊಂದಿಗೆ, ಪತಾಕಿ 
ಗಳೊಂದಿಗೆ, ರೆಕ್ಕೆಗಳೊಂದಿಗೆ ಪರ್ವತಗಳು ಬೀಳುವಂತೆ, ಬೀಳುವುದನ್ನು ಕಂಡೆವು. 


ಹತ್ವಾ ತು ತದ್ಗಜಾನೀಕಂ ಭೀಮಸೇನೋ ಮಹಾಬಲಃ ॥ 

ಪುನಃ ಸ್ವರಥಮಾಸ್ಥಾಯ ಪೃಷ್ಠತೋ5ರ್ಜುನಮನ್ಮ್ನಗಾತ್‌ TER] 

ಹೀಗೆ ಗಜಸೈನ್ಯವನ್ನು ಕೂಡ ಸಂಹರಿಸಿ ಮಹಾಬಲನಾದ ಭೀಮಸೇನನು ಪುನಃ 
ತನ್ನ ರಥವನ್ನೇರಿ ಅರ್ಜುನನಿಗೆ ಪೃಷ್ಠರಕ್ಷಕನಾಗಿ ನಡೆದ. 


ಹತಂ ಪರಾಜ್ಮುಖಪ್ರಾಯಂ ನಿರುತ್ಸಾಹಂ ಬಲಂ ತವ | 

ವ್ಯಲಂಬತ ಮಹಾರಾಜ ಪ್ರಾಯಶಃ ಶಸ್ತ್ರಪೀಡಿತಮ್‌(ವೇಷ್ಟಿತಮ್‌)।೩೫। 

ಮಹಾರಾಜ, ನಿನ್ನ ಸೈನ್ಯವು ಹೊಡೆಸಿಕೊಂಡು, ಶಸ್ತ್ರಗಳಿಂದ ಪೀಡಿತವಾಗಿ, 
ಉತ್ಸಾಹ ಕಳೆದುಕೊಂಡು ಪ್ರಾಯಶಃ ಹಿಮ್ಮೆಟ್ಟಿದಂತೇ ಇದ್ದು ಜಡವಾಯಿತು. 

ವಿಲಂಬಮಾನಂ ತತ್‌ ಸೈನ್ಯಮಪ್ರಗಲ್ಲಮವಸ್ಥಿತಮ್‌ । 

ದೃಷ್ಟ್ವಾ ಪ್ರಾಚ್ಛಾದಯದ್‌ ಬಾಣೈರರ್ಜುನಃ ಪ್ರಾಣತಾಪನೈಃ  1೩೬॥॥ 

ಆ ಸೈನ್ಯವು ಜಡವಾಗಿ ಅಸಮರ್ಥವಾಗಿದ್ದುದನ್ನು ಕಂಡು ಅರ್ಜುನನು 
ಪ್ರಾಣನಾಶಕವಾದ ಬಾಣಗಳಿಂದ ಅದನ್ನು ಚೆನ್ನಾಗಿ ಆಚ್ಛಾದಿಸಿದ. 


378 ಮಹಾಭಾರತ 


ನರಾಶ್ಚರಥಮಾತಂಗಾ ಯುಧಿ ಗಾಂಡೀವಧನನಾ I 
ಶರವ್ರಾತೈಶ್ಚಿತಾ ರೇಜುಃ ಕದಂಬಾಃ ಇವ ಕೇಸರೈ: 11೩೭11 


ಪದಾತಿ ಅಶ್ವ ರಥ ಗಜಗಳು ರಣದಲ್ಲಿ ಅರ್ಜುನನ ಬಾಣಸಮೂಹಗಳಿಂದ 
ಆಚ್ಛಾದಿತವಾದಾಗ ಕೇಸರಯುಕವಾದ ಕಡಹದ ಹೂಗಳಂತೆ ಕಂಡುಬಂದರು. 


ತತಃ ಕುರೂಣಾಮಭವದಾರ್ತನಾದೋ ಮಹಾಮೃಧೇ । 
ರಥಾಶ್ಚನಾಗಾಸುಹರೈರ್ವಧ್ಯತಾಮರ್ಜುನೇಷುಭಿಃ [EQ 


ಆಗ ರಥ ಅಶ್ವ ಗಜಗಳ ಪ್ರಾಣವನ್ನು ತೆಗೆವ ಅರ್ಜುನನ ಬಾಣಗಳಿಂದ 
ಹೊಡೆಸಿಕೊಂಡ ಕುರುಯೋಧರ ಆರ್ತನಾದ ಮಹಾರಣದಲ್ಲಿ ಕೇಳಿಬಂದಿತು. 


ಹಾಹಾಕೃತಂ ಭೃಶತ್ರಸ್ತಂ ಲೀಯಮಾನಂ ಪರಸ್ಪರಮ್‌ । 
ಕುಲಾಲಚಕ್ರವತ್‌ ಸೈನ್ಯಂ ತದಾಭ್ರಮತ ತಾವಕಮ್‌ 11೩೯1 


ನಿನ್ನ ಸೈನ್ಯವು ಜೋರಾಗಿ ಹಾಹಾಕಾರ ಮಾಡುತ್ತ ಬಲುಭೀತಿಗೊಂಡು ಪರಸ್ಪರ 
ತಮ್ಮತಮ್ಮಲ್ಲಿಯೇ ಅಡಗಿಕೊಳ್ಳುತ್ತ ಕುಂಬಾರನ ಚಕ್ರದಂತೆ ರಣರಂಗದಲ್ಲಿ ಸುತಿತು. 


ತತಸ್ತದ್‌ ಧ್ವಸ್ಮಮಭವತ್‌ ಕುರೂಣಾಂ ಸುಮಹದ್‌ ಬಲಮ್‌ । 
ನ ಹ್ಯತ್ರಾಸೀದನಿರ್ಭಿನ್ನೋ ರಥಃ ಸಾದೀ ಹಯೋ ಗಜಃ 11೪೦॥ 


ಅದರಿಂದ ಕೌರವರ ಮಹಾಸೈನ್ಯವು ಧ್ವಸವಾಯಿತು. ರಥ ಪದಾತಿ ಅಶ್ವಗಜ 
ಯಾವುದೂ ಅದರಲ್ಲಿ ಗಾಯಗೊಳ್ಳದಿರಲಿಲ್ಲ 

ಆದೀಪಮಿವ ತತ್‌ ಸೈನ್ಯಂ ಶರೈಶ್ಚಿನ್ನತನುಚ್ಚದಮ್‌ I 

3 ಲ ಲ 

ಆಸೀತ್ಸ್ಸಶೋಣಿತಕ್ಸಿನ್ನಂ ಪುಲ್ಲಾಶೋಕವನಂ ಯಥಾ [Me] 

ಆ ಸೈನ್ಯವು, ಬಾಣಗಳಿಂದ ಕವಚಗಳು ಒಡೆದುದರಿಂದ ನೆತರಿನಿಂದ ತೊಯ್ದು 
ಅರಳಿದ ಅಶೋಕವನದಂತಾಗಿ ಹೊತ್ತಿ ಉರಿಯುವಂತೆ ಕಂಡುಬಂದಿತು. 

ತದ್‌ ದೃಷ್ಟ್ಯಾ ಕುರವಸ್ತತ್ರ ವಿಕ್ರಾಂತಂ ಸವ್ಯಸಾಚಿನಃ । 

ನಿರಾಶಾಃ ಸಮಪದ್ಯಂತ ಸರ್ವೇ ಕರ್ಣಸ್ಯ ಜೀವಿತೇ 11೪೨॥। 


ಕರ್ಣಪರ್ವ 479 


ಆ ರೀತಿಯ ಅರ್ಜುನನ ಪರಾಕ್ರಮವನ್ನು ಕಂಡು ಕೌರವರು ಎಲ್ಲರೂ 
ಕರ್ಣನು ಬದುಕಿ ಉಳಿಯುವ ವಿಷಯದಲ್ಲಿ ನಿರಾಶೆ ಹೊಂದಿದರು. 


ಅವಿಷಹ್ಯಂ ತು ಪಾರ್ಥಸ್ಯ ಶರಸಂಪಾತಮಾಹವೇ ॥ 
ಮತ್ವಾ ನ್ಯವರ್ತನ್‌ ಕುರವೋ ಜಿತಾ ಗಾಂಡೀವಧನ್ನನಾ HVA 


ರಣದಲ್ಲಿ ಅರ್ಜುನನ ಬಾಣಗಳ ಆಘಾತವು ಸಹಿಸಲಾಗದುದೆಂದು ತಿಳಿದು 
ಕೌರವಯೋಧರು ಅರ್ಜುನನಿಗೆ ಸೋತು ಹಿಮ್ಮೆಟ್ಟಿದರು. 

ತೇ ಹಿತ್ವಾ ಸಮರೇ ಪಾರ್ಥಂ ವಧ್ಯಮಾನಾಶ್ಚ ಸಾಯಕೈಃ | 

ಪ್ರದುದ್ರುವುರ್ದಿಶೋ ಭೀತಾಶ್ಚುತ್ರುಶುಶ್ಚಾಪಿ ಸೂತಜಮ್‌ Cail 

ಅವರು ಬಾಣಗಳಿಂದ ಹೊಡೆಸಿಕೊಳ್ಳುತ್ತ ರಣದಲ್ಲಿ ಅರ್ಜುನನನ್ನು ಬಿಟ್ಟು 
ಭಯದಿಂದ ದಿಕ್ಕುಗಳಿಗೆ ಪಲಾಯನ ಮಾಡಿದರು. ಮತ್ತು ಕರ್ಣನನ್ನು ರಕ್ಷಣೆಗಾಗಿ 
ಕೂಗಿದರು. | 

ಅಭ್ಯದ್ರವತ ತಾನ್‌ ಪಾರ್ಥಃ ಕಿರನ್‌ ಶರಶತಾನ್‌ ಶಿತಾನ್‌ । 

ಹರ್ಷಯನ್‌ ಪಾಂಡವಾನ್‌ ಯೋಧಾನ್‌ 

ಭೀಮಸೇನಪುರೋಗಮಾನ್‌ ॥(೪೫॥ 

ಅರ್ಜುನನು ಹರಿತವಾದ ನೂರಾರು ಬಾಣಗಳನ್ನು ಎಸೆಯುತ್ತ ಕೌರವ 
ಸೈನಿಕರನ್ನು ಬೆನ್ನಟ್ಟಿದ. ಭೀಮಸೇನ ಮುಂತಾದ ಪಾಂಡವಯೋಧರಿಗೆ ಉತ್ಸಾಹ 
ಉಂಟು ಮಾಡಿದ. 


ಪುತ್ರಾಸ್ತು ತೇ ಮಹಾರಾಜ ಜಗ್ಗುಃ ಕರ್ಣರಥಂ ಪ್ರತಿ । 
ಅಗಾಧೇ ಮಜ್ಜತಾಂ ತೇಷಾಂ ದ್ವೀಪಃ ಕರ್ಣೋ ಭವತ್‌ ತದಾ ॥೪೬॥ 


ಮಹಾರಾಜ, ನಿನ್ನ ಮಕ್ಕಳು ಕರ್ಣನ ರಥದ ಕಡೆಗೆ ರಕ್ಷಣೆಗಾಗಿ ಧಾವಿಸಿದರು. 
ಅಗಾಧವಾದ ಆಪತಿನಲ್ಲಿ ಮುಳುಗುತ್ತಿದ್ದ ಅವರಿಗೆ ಆಗ ಕರ್ಣನೇ 
ಆಶ್ರಯದಾತನಾದ. 


ಕುರವೋ ಹಿ ಮಹಾರಾಜ ನಿರ್ವಿಷಾಃ ಪನ್ನಗಾ ಇವ । 
ಕರ್ಣಮೇವೋಪಲೀಯಂತ ಭಯಾದ್‌ ಗಾಂಡೀವಧನ್ನನ: 11೪೭ 


380 ಮಹಾಭಾರತ 


ಮಹಾರಾಜ, ಕೌರವರ ಯೋಧರು ವಿಷವಿಲ್ಲದ ಹಾವುಗಳಂತಾಗಿ ಅರ್ಜುನನ 
ಭಯದಿಂದ ಕರ್ಣನ ಬಳಿಯಲ್ಲೇ ಅಡಗಿಕೊಂಡರು. 


ಯಥಾ ಸರ್ವಾಣಿ ಭೂತಾನಿ ಮೃತ್ಯೋರ್ಭೀತಾನಿ ಭಾರತ । 

ಧರ್ಮಮೇವೋಪಲೀಯಂತೇ ಧರ್ಮಂ ಲೋಕಪರಾಯಣಮ್‌ 11೪೮1॥ 

ತಥಾ ಕರ್ಣಂ ಮಹೇಷ್ವಾಸಂ ಪುತ್ರಾಸ್ತವ ನರಾಧಿಪ । 

ಉಪಾಲೀಯಂತ ಸಂತ್ರಾಸಾತ್‌ ಪಾಂಡವಸ್ಯ ಮಹಾತ್ಮನಃ 11೪೯ 

ರಾಜನೆ, ಮೃತ್ಯುಭಯಭೀತರಾದ ಎಲ್ಲರೂ ಧರ್ಮವನ್ನೇ ಆಶ್ರಯಿಸುತಾರೆ. 
ಧರ್ಮವೇ ಲೋಕಕ್ಕೆ ದೊಡ್ಡ ಆಶ್ರಯ. ಹಾಗೇ, ರಾಜನೆ, ಮಹಾತ್ಮನಾದ 


ಅರ್ಜುನನ ಭಯದಿಂದ ನಿನ್ನ ಮಕ್ಕಳು ಮಹಾಬಿಲ್ಲಾಳುವಾದ ಕರ್ಣನ ಬಳಿ ಹೋಗಿ 
ಅಡಗಿಕೊಂಡರು. 


ತಾನ್‌ ಶೋಣಿತಪರಿಕ್ಸಿನ್ನಾನ್‌ ವಿಷಮಸ್ಮಾನ್‌ ಶರಾತುರಾನ್‌ । 
ಮಾ ಭೈಷ್ಟೇತ್ಯಬ್ರವೀತ್‌ ಕರ್ಣೋ ಹ್ಯಭಿತೋ ಮಾಮಿತೇತಿ ಚ ॥೫೦॥ 


ರಕ್ತದಿಂದ ತೊಯ್ದು ಬಾಣದಿಂದ ವೇದನೆಪಡುತ್ತ ಆಪತಿನಲ್ಲಿದ್ದ ಅವರಿಗೆ 
ಕರ್ಣನು, "ಹೆದರಬೇಡಿರಿ, ನನ್ನ ಕಡೆಗೇ ಬನ್ನಿರಿ' ಎಂದ. 


ಸಂಭಗ್ನಂ ಹಿ ಬಲಂ ದೃಷ್ಟ್ವಾ ಬಲಾತ್ಪಾರ್ಥೇನ ತಾವಕಮ್‌ । 
ಧನುರ್ವಿಸ್ನಾರಯನ್‌ ಕರ್ಣಸ್ತಸ್ಥೌ ಶತ್ರುಜಿಘಾಂಸಯಾ 11೫೧11 


ಅರ್ಜುನನಿಂದ ಬಲಾತ್ಕಾರವಾಗಿ ನಿನ್ನ ಸೈನ್ಯ ಭಂಗಗೊಂಡಿರುವುದನ್ನು ನೋಡಿ 
ಕರ್ಣನು ಧನುಪ್ಟಂಕಾರಮಾಡಿ ಶತ್ರುವಧೇಚ್ಛೆಯಿಂದ ಸನ್ನದ್ದನಾಗಿ ನಿಂತ. 

ಪಾಂಚಾಲಾನ್‌ ಪುನರಾಧಾವತ್‌ ಪಶ್ಯತಃ ಸವ್ಯಸಾಚಿನಃ | 

ತತಃ ಕ್ಷಣೇನ ಕ್ಷಿತಿಪಾಃ ಕ್ಷತಜಪ್ರತಿಮೇಕ್ಷಣಾಃ 11೫1೨11 

ಕರ್ಣಂ ವವರ್ಷುರ್ಬಾಣೌಫೈರ್ಯಥಾ ಮೇಘಾ ಮಹೀಧರಮ್‌ ।ಟ 

ಅರ್ಜುನನು ನೋಡುತ್ತಿದ್ದಂತೆಯೇ ಕರ್ಣನು ಪುನಃ ಪಾಂಚಾಲರನ್ನು 


ಕರ್ಣಪರ್ವ 381 


ಆಕ್ರಮಿಸಿದ. ರಕದಂತೆ ಕೆಂಪಾದ ಕಣ್ಣುಳ್ಳ ಪಾಂಚಾಲರಾಜರು ಕ್ಷಣದಲ್ಲಿ ಕರ್ಣನ 
ಮೇಲೆ, ಬೆಟ್ಟದ ಮೇಲೆ ಮೋಡಗಳು ವಳೆಗರೆವಂತೆ, ಬಾಣಗಳ ಮಳೆಗರೆದರು. 


ತತಃ ಶರಸಹಸ್ರಾಣಿ ಕರ್ಣಮುಕ್ತಾನಿ ಮಾರಿಷ । 
ವ್ಯಯೋಜಯಂತ ಪಾಂಚಾಲಾನ್‌ ಪ್ರಾಣೈಃ: ಪ್ರಾಣಭೃತಾಂ ವರ ॥೫೩॥ 


ಆಗ ರಾಜನೆ, ಕರ್ಣನು ಎಸೆದ ಸಾವಿರಾರು ಬಾಣಗಳು ಪಾಂಚಾಲ 
ಯೋಧರಿಗೆ ಪ್ರಾಣವಿಯೋಗವನ್ನುಂಟು ಮಾಡಿದುವು. 


ತತೋ ರಣೋ ಮಹಾನಾಸೀತ್‌ ಪಾಂಚಾಲಾನಾಂ ವಿಶಾಂಪತೇ । 
ವಧ್ಯತಾಂ ಸೂತಪುತ್ರೇಣ ಮಿತ್ರಾರ್ಥೇ ಮಿತ್ರಗೃದ್ಧಿನಾ 11೫೪॥॥ 


ಮಿತ್ರಕೌರವನ ಜಯವನ್ನು ಬಯಸುವ ಕರ್ಣನಿಂದ ಮಿತ್ರಪಾಂಡವರಿಗಾಗಿ 
ಹೊಡೆಸಿಕೊಳ್ಳುತಿದ್ದ ಪಾಂಚಾಲಯೋಧರಿಗೆ ಕರ್ಣನೊಡನೆ ಮಹಾಯುದ್ದ 
ನಡೆಯಿತು. 
ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ಕರ್ಣಪರ್ವಣಿ ಅಷ್ಟಸಪ್ತತಿತಮೋ5ಧ್ಯಾಯಃ Was] 


ಹ) 
ಳ್ಳಿ 


ಮಹಾಭಾರತತಾತ್ತರ್ಯನಿರ್ಣಯ 


ಪುನಶ್ಚ ನಿಫ್ನಂತಮರಿಪ್ರವೀರಾನ್‌ 
ವಿದ್ರಾವಯಂತಂ ಚ ನಿಜಾಂ ವರೂಧಿನೀಮ್‌ । 
ಸಸಾರ ದುಃಶಾಸನ ಆತ್ತಧನ್ವಾ 
ಬೀಮೋಪಿ ತಂ ಸಿಂಹ ಇವಾಭಿಪೇದಿವಾನ್‌ 11 ೧೪೩ 1 
ಪುನಃ ಶತ್ರುವೀರರನ್ನು ಕೊಲ್ಲುತ್ತ ತನ್ನ ಸೇನೆಯನ್ನು ಓಡಿಸುತ್ತಿದ್ದ ಭೀಮನನ್ನು 
ಧನುರ್ಧಾರಿ ದುಃಶಾಸನ ಸಮೀಪಿಸಿದ. ಭೀಮ ಅವನನ್ನು ಸಿಂಹದಂತೆ ಆಕ್ರಮಿಸಿದ. 


ಕ್ಕಿ 
koe 


382 ಮಹಾಭಾರತ 


ಎಪ್ಪತ್ತೊಂಬತ್ತನೆಯ ಅಧ್ಯಾಯ 
ಸಾತ್ಯಕಿಯಿಂದ ಕರ್ಣಪುತ್ರ ಪ್ರಸೇನನ ವಧ. ಕರ್ಣನಿಂದ ಐದು ಮಂದಿ 
ದ್ರುಪದಪುತ್ರರ ಪರಾಭವ. ಭೀಮ-ದುಃಾಸನರ ಯುದ್ಧ. 
ಸಂಜಯಃ 


ತತಃ ಕರ್ಣಃ ಕುರುಷು ಪ್ರದ್ರುತೇಷು 
ಸೇನಾಪತಿಃ ಶ್ವೇತಹಯೇನ ರಾಜನ್‌ । 
ಪಾಂಚಾಲಪುತ್ರಾನ್‌ ವ್ಯಧಮತ್‌ ಸೂತಪುತ್ರೋ 
ಮಹೇಷುಭಿರ್ವಾತ ಇವಾಭ್ರಸಂಘಾನ್‌ [ell 


ಸಂಜಯನು ನುಡಿದ ರಾಜನೆ, ಕೌರವಯೋಧರು ಪಲಾಯನಗೈದಾಗ 
ಸೇನಾಪತಿ ಸೂತಪುತ್ರ ಕರ್ಣನು ಬಿಳಿಕುದುರೆಯ ರಥದಿಂದ, ಗಾಳಿಯು 
ಮೋಡಸಮೂಹಗಳನ್ನು ಚದುರಿಸುವಂತೆ, ದೊಡ್ಡ ಬಾಣಗಳಿಂದ ಜನಮೇಜಯ 
ಧೃಷ್ಟದ್ಯುಮ್ನ ಮುಂತಾದ ಪಾಂಚಾಲಯೋಧರನ್ನು ಪರಾಭವಗೊಳಿಸಿದ. 


ಸೂತಂ ರಥಾದಂಜಲಿಕೇನ ಪಾತ್ಯ 
ಜಘಾನ ಚಾಶ್ಚಾನ್‌ ಜನಮೇಜಯಸ್ಯ I 
ಶತಾನೀಕಂ ಸುತಸೋಮಂ ಚ ಭಲ್ಲೈ- 
ರವಾಕಿರದ್ದನುಷೀ ಚಾಪ್ಯಕೃಂತತ್‌ 11೨1! 


ಅಂಜಲಿಕ ಬಾಣದಿಂದ ಜನಮೇಜಯನ ಸಾರಥಿಯನ್ನು ಕೆಡವಿ ಅಶ್ವಗಳನ್ನು 
ಕೊಂದ. ಶತಾನೀಕನನ್ನು ಸುತಸೋಮನನ್ನು ಭಲ್ಲೆಗಳಿಂದ ಮುಚ್ಚಿದ, ಇಬ್ಬರ 
ಧನುಸ್ಸುಗಳನ್ನೂ ಕತಠರಿಸಿದ. 
ಧೃಷ್ಟದ್ಯುಮ್ನಂ ನಿರ್ಬಿಭೇದಾಥ ಷಡ್ಡಿ. ಇ 
ರ್ಜಘಾನ ಚಾಶ್ಚಾಂಸ್ತರಸಾ ತಸ್ಯ ಸಂಖೇ । 
ಹತ್ವಾ ಚಾಶ್ಚಾನ್‌ ಸಾತ್ಯಕೇಃ ಸೂತಪುತ್ರಃ 
ಕೈಕೇಯಪುತ್ರಂ ನ್ಯವಧೀದ್‌ ವಿಶೋಕಮ್‌ 11೩11 


ಕರ್ಣಪರ್ವ 383 


ಬಳಿಕ ಧೃಷ್ಟದ್ಯುಮ್ನನನ್ನು ರಣದಲ್ಲಿ ಆರು ಭಲ್ಲೆಗಳಿಂದ ಹೊಡೆದ. ಅವನ 
ಕುದುರೆಗಳನ್ನೂ ಬೇಗನೆ ಕೊಂದ. ಸಾತ್ಯಕಿಯ ಕುದುರೆಗಳನ್ನು ಕೊಂದು ಕೈಕೇಯ 
ರಾಜನ ಪುತ್ರ ವಿಶೋಕನನ್ನೂ ಕೊಂದ. 


ತಮಭ್ಯಧಾವನ್ನಿಃ ಹತೇ ಕುಮಾರೇ 
ಕೈಕೇಯಸೇನಾಪತಿರುಗ್ರಧನ್ಹಾ । 
ಶರೈರ್ವಿಭಿನ್ನಂ ಭೃಶಮುಗ್ರವೇಗೈ: 
ಕರ್ಣಾತ್ಮಜಂ ಸೋತಭ್ಯಹನದ್‌ ಪ್ರಸೇನಮ್‌ 11೪ 
ಮಗನು ಹತನಾದಾಗ ಉಗ್ರ ಧನುಸುಳ್ಳ ಕೈಕೇಯದ ಸೇನಾಪತಿಯು 
ಉಗ್ರವೇಗವುಳ್ಳ ಬಾಣಗಳಿಂದ ಬಲುಗಾಯಗೊಂಡಿದ್ದ ಕರ್ಣಪುತ್ರನಾದ 
ಪ್ರಸೇನನನ್ನು ಹೊಡೆದ. 
ತಸ್ಯಾರ್ಧಚಂದೈೆ ಸ್ತಿಭಿರುಚ್ಚಕರ್ತ 
ಪ್ರಸಹ್ಯ ಬಾಹೂ ಚ ಶಿರಶ್ಚ ಕರ್ಣಃ | 
ಸ ಸ್ಕಂದನಾದ್‌ ಗಾಮಪತದ್‌ ಗತಾಸುಃ 
ಪರಶ್ಚದಧೈಃ ಶಾಲ ಇವಾವರುಗ್ಗ; 11೫1! 
ಅವನ ಬಾಹುಗಳನ್ನೂ ಶಿರಸನ್ನೂ ಕರ್ಣನು ಮೂರು ಅರ್ಧಚಂದ್ರಬಾಣ 
ಗಳಿಂದ ಬಲಾತ್ಕಾರವಾಗಿ ಕತರಿಸಿದ. ಕೊಡಲಿಯಿಂದ ಕಡಿದ ಸಾಲವೃಕ್ಷದಂತೆ 
ಅವನು ಸತ್ತು ರಥದಿಂದ ನೆಲಕ್ಕೆ ಬಿದ್ದ 
ಹತಾಶ್ಲಮಂಜೋಗತಿಭಿಃ ಪ್ರಸೇನಃ 
ಶಿನಿಪ್ರವೀರಂ ನಿಶಿತೈಃ ಪೃಷತ್ಥೈಃ 1 
ಪ್ರಚ್ಛಾದ್ಯ ನೃತ್ಯನ್ನಿವ ಸೂತಪುತ್ರ: 
ಶೈನೇಯಬಾಣಾಭಿಹತಃ ಪಪಾತ 
ಅಶ್ವರಹಿತನಾಗಿದ್ದ ಸಾತ್ಯಕಿಯನ್ನು ಕರ್ಣಪುತ್ರ ಪ್ರಸೇನನು ಬಲುವೇಗವುಳ್ಳ 
ಹರಿತವಾದ ಬಾಣಗಳಿಂದ ಮುಚ್ಚಿ ಕುಣಿದಾಡುತ್ತ, ಸಾತ್ಯಕಿಯ ಬಾಣಕ್ಕೆ ತುತ್ತಾಗಿ 
ಸತ್ತುಬಿದ್ದ 


11೬1! 


384 ಮಹಾಭಾರತ 


ಪುತ್ರೇ ಹತೇ ಕ್ರೋಧಪರೀತಚೇತಾಃ 
ಕರ್ಣಃ ಶಿನೀನಾಮೃಷಭಂ ಜಿಘಾಂಸುಃ | 
ಹತೋಶಸಿ ಶೈನೇಯ ಇತಿ ಬ್ರುವನ್‌ ಸ 
ವ್ಯವಾಸೃಜದ್‌ ಬಾಣಮಮಿತ್ರಸಾಹಮ್‌ 11೭1 


ಪುತ್ರನು ಹತನಾದ ಕೋಪ ತುಂಬಿದ ಮನಸ್ಸಿನ ಕರ್ಣನು ಸಾತ್ಯಕಿಯನ್ನು 
ಕೊಲ್ಲಲು ಬಯಸಿ "ಸಾತ್ಯಕಿ! ನೀನೀಗ ಹತನಾದೆ!' ಎನ್ನುತ್ತ ಶತ್ರುನಾಶಕವಾದ 
ಬಾಣವನ್ನು ಎಸೆದ. 


ಸತಸ್ಯ ಚಿಚ್ಛೇದ ಶರಂ ಶಿಖಂಡೀ 
ತ್ರಿಭಿಸ್ತಿಭಿಶ್ವ ಪ್ರತುತೋದ ಕರ್ಣಮ್‌ । 
ಶಿಖಂಡಿನಃ ಕಾರ್ಮುಕಂ ಸ ಧ್ವಜಂ ಚ 
ಚಿತ್ತಾ ಶರಾಭ್ಯಾಮಹನಚ್ಚ ಸೂತಮ್‌ HSI 


ಆದರೆ ಆ ಬಾಣವನ್ನು ಮೂರು ಬಾಣಗಳಿಂದ ಶಿಖಂಡಿ ಕತರಿಸಿದ. ಮೂರು 
ಬಾಣಗಳಿಂದ ಕರ್ಣನನ್ನೂ ಅವನು ಹೊಡೆದ. ಕರ್ಣನು ಎರಡು ಬಾಣಗಳಿಂದ 
ಶಿಖಂಡಿಯ ಬಿಲ್ಲನ್ನೂ ಧ್ವಜವನ್ನೂ ಕತರಿಸಿ ಸಾರಥಿಯನ್ನೂ ಕೊಂದ. 


ಶಿಖಂಡಿನಂ ಷಡ್ಗಿರವಿಧ್ಯದುಗ್ರೋ 
ದಾಂತೋ ಧಾರ್ಷ್ವದ್ಯುಮ್ಮಶ್ಚಿರಶ್ಚಕರ್ತ । 
ಅಥಾಭಿನತ್‌ ಸುತಸೋಮಂ ಶರೇಣ 
ಹ ಸಂಶಿತೇನಾಧಿರಥಿರ್ಮಹಾತ್ಮಾ al 


ಉಗ್ರನಾದ ಮಹಾತ್ಮ ಕರ್ಣನು ಆರು ಬಾಣಗಳಿಂದ ಶಿಖಂಡಿಯನ್ನು 
ಹೊಡೆದ. ದಮಗುಣಉಳ್ಳ ಅವನು ಧೃಷ್ಟದ್ಯುಮ್ನಸುತನ ಶಿರವನ್ನೂ ಕತರಿಸಿದ. 
ಸುತಸೋಮನನ್ನೂ ಬಲುತೀಕ್ಷ್ಮ; ವಾದ ಬಾಣದಿಂದ ಪೀಡಿಸಿದ. 


ಜನಾಕ್ರಂದೇ ತುಮುಲೇ ವರ್ತಮಾನೇ 
ಧಾರ್ಷ್ಟದ್ಯುಮ್ನೇ ನಿಹತೇ ತತ್ರ ಕೃಷ್ಣಃ | 
ಅಪಾಂಚಾಲ್ಯಂ ಕ್ರಿಯತೇ ಯಾಹಿ ಪಾರ್ಥ 
ಕರ್ಣಂ ಜಹೀತ್ಯಬ್ರವೀದ್‌ ರಾಜಸಿಂಹ Wool 


ಕರ್ಣಪರ್ವ 385 


ರಾಜನೆ, ಜನರ ಆರ್ತಧ್ವನಿಯುಕವಾದ ಭಯಂಕರ ಯುದ್ಧ ನಡೆಯುವಾಗ, 
ಧೃಷ್ಟದ್ಯುಮ್ನನ ಪುತ್ರನೂ ಹತನಾದಾಗ ಕೃಷ್ಣನು "ಪಾರ್ಥ, ಕರ್ಣನು ಪಾಂಚಾಲರನ್ನು 
ನಾಶಮಾಡುತ್ತಿದ್ದಾನೆ, ಅವನನ್ನು ಕೊಲ್ಲು ಹೋಗು' ಎಂದ. 


ತತಃ ಪ್ರಹಸ್ಯಾಶು ನರಪ್ರವೀರೋ 
ರಥಂ ರಥೇನಾಧಿರಥೇರ್ಜಗಾಮ । 
ಭಯೇ ತೇಷಾಂ ತ್ರಾಣಮಿಚ್ಛನ್‌ ಸುಬಾಹು- 
ರಭ್ಯಾಹತಾನಾಂ ರಥಯೂಥಪಾನಾಮ್‌ 11೧೧1! 


ಆಗ ಬಾಹುಶಾಲಿ ಅರ್ಜುನನು ನಕ್ಕು ಕರ್ಣನಿಂದ ಹೊಡೆಸಿಕೊಂಡ 
ರಥಿಕರಿಗೆ ನಾಯಕರಾದ ಆ ಪಾಂಚಾಲರಿಗೆ ಆಪತಿನಲ್ಲಿ ರಕ್ಷಣೆ ನೀಡುವುದಕ್ಕಾಗಿ 
ರಥದಿಂದ ಕರ್ಣನ ರಥವನ್ನು ಇದಿರಿಸಿದ. 


ವಿಸ್ಟಾ ರ್ಯ ಗಾಂಡೀವಮಥೋಗ್ರಘೋಷಂ 
ಜ್ಯಯಾ ಸಮಾಹತ್ಯ ತಳೇ ಭೃಶಂ ಚ । 
ಬಾಣಾಂಧಕಾರಂ ಸಹಸೈೆವ ಕೃತ್ವಾ 
ಜಘಾನ ನಾಗಾಶ್ಚರಥಾನ್‌ ನರಾಂಶ್ಚ 11೧೨! 
ಅರ್ಜುನನು ಉಗ್ರಶಬ್ದಮಾಡುವ ಗಾಂಡೀವವನ್ನು ಠೇಂಕರಿಸಿ ಹೆದೆಯಿಂದ 
ಹಸ್ತತಲಕ್ಕೆ ಚೆನ್ನಾಗಿ ಹೊಡೆದುಕೊಂಡು ಬಲುಬೇಗನೆ ಬಾಣಗಳಿಂದ 
ಅಂಧಕಾರವನ್ನು ಉಂಟುಮಾಡಿ ಗಜ ಅಶ್ವ ರಥಗಳನ್ನೂ ಕಾಲಾಳುಗಳನ್ನೂ 
ಸಂಹರಿಸಿದ. 
ಪ್ರತಿಶ್ರುತಿಃ ಪ್ರಾಚರದಂತರಿಕ್ಷೇ 
ಗುಹಾ ಗಿರೀಣಾಮಪತನ್‌ ವಯಾಂಸಿ | 
ಯನ್ಮಂಡಲಜ್ಯೇನ ವಿಜೃಂಭಮಾಣೋ 
ರೌದ್ರೇ ಮುಹೂರ್ತೇಭ್ಯಪತತ್‌ ಕಿರೀಟೀ 11೧೩ 
ಅಂತರಿಕ್ಷದಲ್ಲಿ ಪ್ರತಿಧ್ವನಿ ಉಂಟಾಯಿತು. ಅಲ್ಲಿ ಹಾರುವ ಪಕ್ಷಿಗಳು 
ಪರ್ವತಗುಹೆಗಳನ್ನು ಸೇರಿಕೊಂಡುವು. ಏಕೆಂದರೆ ಬಿಲ್ಲಿನ ಹಗ್ಗವನ್ನು 


386 ಮಹಾಭಾರತ 


ಮಂಡಲಾಕಾರವಾಗಿ ಸೆಳೆದು ಭಯಂಕರವಾದ ಆ ಮುಹೂರ್ತದಲ್ಲಿ ಅರ್ಜುನನು 
ಚೆನ್ನಾಗಿ ಶೋಭಿಸಿದ. 


ತಂ ಭೀಮಸೇನೋನು ಯಯೌ ರಥೇನ 
ಪೃಷ್ಠೇ ರಕ್ಷನ್‌ ಪಾಂಡವಮೇಕವೀರಮ್‌ । 
9 
ತೌ ರಾಜಪುತ್ರೌ ತರಿತೌ ರಥಾಭ್ಯಾಂ 
ಕರ್ಣಾಯ ಯಾತಾವರಿಭಿರ್ವಿಮುಕ್ಕೌ 11೧೪॥ 


ಏಕವೀರನಾದ ಅವನನ್ನು ಹಿಂದಿನಿಂದ ರಕ್ಷಿಸುತ್ತ ಭೀಮಸೇನನು ಹಿಂಬಾಲಿಸಿದ. 
ಶತ್ರುಗಳಿಂದ ಮುಕರಾಗಿದ್ದ ರಾಜಕುಮಾರರಾದ ಭೀಮ ಮತ್ತು ಅರ್ಜುನರು 
ರಥಗಳಿಂದ ಕರ್ಣನ ಕಡೆಗೆ ಹೋದರು. 


ಅತ್ರಾಂತರೇ ಸುಮಹತ್‌ ಸೂತಪುತ್ರ- 
ಶ್ಚಕ್ರೇ ಯುದ್ಧಂ ಸೋಮಕಾನ್‌ ಸಂಪ್ರಮೃದ್ದನ್‌ । 
ರಥಾಶ್ಚಮಾತಂಗಗಣಾನ್‌ ಜಘಾನ 
ಪ್ರಚ್ಚಾದಯಾಮಾಸ ದಿಶಃ ಶರೈಶ್ಚ 11೧೫1! 
6೪ ಚ 


ಈ ನಡುವೆ ಕರ್ಣನು ಸೋಮಕರನ್ನು ಸಂಹರಿಸುತ್ತ ದೊಡ್ಡ ಯುದ್ಧವನ್ನು 
ನಡೆಸಿದ. ರಥ ಅಶ್ವ ಗಜಸಮೂಹಗಳನ್ನು ಸಂಹರಿಸಿದ. ದಿಕ್ಕುಗಳನ್ನು 
ಬಾಣಗಳಿಂದ ಮುಚ್ಚಿದ. 


ತಮುತ್ತಮೌಜಾ ಜನಮೇಜಯಶ್ಚ 
ಕ್ರುದ್ಧಾ ಯುಧಾಮನ್ಯುಶಿಖಂಡಿನೌ ಚ । 
ಕರ್ಣಂ ವಿನೇದುಃ ಸಹಿತಾಃ ಪೃಷತ್ಥೈಃ 
ಸಮ್ಮರ್ದಮಾನಾಃ ಸಹ ಪಾರ್ಷತೇನ MOLI 


ಉತ್ತಮೌಜ, ಜನಮೇಜಯ, ಕ್ರುದ್ಧರಾದ ಯುಧಾಮನ್ಯು ಮತ್ತುಶಿಖಂಡಿಗಳು 
ಧೃಷ್ಟದ್ಯುಮ್ನನೊಂದಿಗೆ ಕೂಡಿ ಬಾಣಗಳಿಂದ ಕರ್ಣನನ್ನು ಪೀಡಿಸುತ್ತ ಗರ್ಜಿಸಿದರು. 


ತೇ ಪಂಚ ಪಾಂಚಾಲರಥಪ್ರವೀರಾ 
ವೈಕರ್ತನಂ ಕರ್ಣಮಭಿದ್ರವಂತಃ | 


ಕರ್ಣಪರ್ವ 387 


ತಸ್ಮಾದ್‌ ರಥಾಚ್ಚಾ ;ವಯಿತುಂ ನ ಶೇಕು- 
ರ್ಧೈರ್ಯಾತ್‌ ಕೃತಾತ್ಕಾನಮಿವೇಂದ್ರಿಯಾಣಿ 11೧೭ 


ಆ ಐದುಮಂದಿ ಮಹಾವೀರರಾದ ಪಾಂಚಾಲರಧಿಕರು ಕರ್ಣನನ್ನು 
ಇದಿರಿಸುತ್ತ ಅವನನ್ನು ವಿರಥನನ್ನಾಗಿಸಲು ಶಕರಾಗಲಿಲ್ಲ ಧೈರ್ಯದಿಂದ 
ಮನೋನಿಗ್ರಹ ಮಾಡಿಕೊಂಡವನನ್ನು ವಿಚಲಿತಗೊಳಿಸಲು ಇಂದ್ರಿಯಗಳು 
ಶಕವಾಗುವುದಿಲ್ಲ 


ತೇಷಾಂ ಧ್ವಜಾನ್‌ ವಾಜಿಸೂತಾನ್‌ ಪತಾಕಾ 
ಸೂಣೇರ್ಧನೂಂಷಿ ಪ್ರಚಕರ್ತ ಬಾಣೈಃ । 
ತಾನ್‌ ಪಂಚಭಿಃ ಸ ತ್ರಹನತ್‌ ಪೃಷತ್ಥೈಃ 
ಕರ್ಣಸ್ತತಃ ಸಿಂಹ ಇವೋನ್ನನಾದ 11೧೮॥ 


ಕರ್ಣನು ಅವರ ಧ್ವಜ ಅಶ್ವ ಸಾರಥಿ ಪತಾಕೆ ಬತ್ತಳಿಕೆ ಬಿಲ್ಲುಗಳನ್ನು 
ಬಾಣಗಳಿಂದ ಕತ್ತರಿಸಿದ. ಅವರನ್ನೂ ಐದು ಬಾಣಗಳಿಂದ ಹೊಡೆದ. ಸಿಂಹದಂತೆ 
ಗರ್ಜಿಸಿದ. 


ತಸ್ಯಾಸ್ಯತಸ್ತಾನಭಿನಿಘ್ನತಶ್ಚ 
ಜ್ಯಾಬಾಣಹಸ್ತಸ್ಯ ಧನುಃಸ್ಟನೇನ । 
ಸಾದ್ರಿದ್ರುಮಾ ಸ್ಯಾತ್‌ ಪೃಥಿವೀ ವಿಶೀರ್ಣೇ- 
ತ್ಯತೀವ ಮತ್ತಾ ಜನತಾ ವ್ಯಷೀದತ್‌ Teal 


ಕರ್ಣನು ಕೈಯನ್ನು ಹೆದೆ ಮತ್ತು ಬಾಣಗಳಲ್ಲಿಟ್ಟು ಬಾಣಗಳನ್ನೆಸೆದು 
ಹೊಡೆಯುವಾಗ ಧನುಸಿನ ಶಬ್ದದಿಂದ ಪರ್ವತ ವೃಕ್ಷ ಸಹಿತವಾದ ಭೂಮಿಯೇ 
ಬಿರಿಯಬಹುದೆಂದು ಜನಸಮೂಹವು ಅತೀವ ವಿಷಾದಕ್ಕೊಳೆಗಾಯಿತು. 


ಸ ಶಕ್ರಚಾಪಪ್ರತಿಮೇನ ಧನ್ನನಾ 
ಭೃಶಾತತೇನಾಧಿರಥಿಃ ಶರಾನ್‌ ಸೃಜನ್‌ । 
ಬಭೌ ರಣೇ ದೀಪ್ರಮರೀಚಿಮಂಡಲೋ 
ಯಥಾಂಶುಮಾಲೀ ಪರಿವೇಷವಾಂಸ್ತಥಾ Teel 


386 ಮಹಾಭಾರತ 


ಮಂಡಲಾಕಾರವಾಗಿ ಸೆಳೆದು ಭಯಂಕರವಾದ ಆ ಮುಹೂರ್ತದಲ್ಲಿ ಅರ್ಜುನನು 
ಚೆನ್ನಾಗಿ ಶೋಭಿಸಿದ. 


ತಂ ಭೀಮಸೇನೋನು ಯಯೌ ರಥೇನ 
ಪೃಷ್ಠೇ ರಕ್ಷನ್‌ ಪಾಂಡವಮೇಕವೀರಮ್‌ । 
ಅ 
ತೌ ರಾಜಪುತ್ರೌ ತ್ತರಿತೌ ರಥಾಭ್ಯಾಂ 
ಕರ್ಣಾಯ ಯಾತಾವರಿಭಿರ್ವಿಮುಕ್ತೌ 11೧೪॥॥ 


ಏಕವೀರನಾದ ಅವನನ್ನು ಹಿಂದಿನಿಂದ ರಕ್ಷಿಸುತ್ತಭೀಮಸೇನನು ಹಿಂಬಾಲಿಸಿದ. 
ಶತ್ರುಗಳಿಂದ ಮುಕರಾಗಿದ್ದ ರಾಜಕುಮಾರರಾದ ಭೀಮ ಮತ್ತು ಅರ್ಜುನರು 
ರಥಗಳಿಂದ ಕರ್ಣನ ಕಡೆಗೆ ಹೋದರು. 


ಅತ್ರಾಂತರೇ ಸುಮಹತ್‌ ಸೂತಪುತ್ರ- 
ಶ್ಪಕ್ರೀ ಯುದ್ಧಂ ಸೋಮಕಾನ್‌ ಸಂಪ್ರಮೃದ್ಧನ್‌ । 
ರಥಾಶ್ಚಮಾತಂಗಗಣಾನ್‌ ಜಘಾನ 
ಪ್ರಚ್ಚಾದಯಾಮಾಸ ದಿಶಃ ಶರೈಶ್ನ 11೧೫1! 
ಲ ಚ 


ಈ ನಡುವೆ ಕರ್ಣನು ಸೋಮಕರನ್ನು ಸಂಹರಿಸುತ್ತ ದೊಡ್ಡ ಯುದ್ಧವನ್ನು 
ನಡೆಸಿದ. ರಥ ಅಶ್ವ ಗಜಸಮೂಹಗಳನ್ನು ಸಂಹರಿಸಿದ. ದಿಕ್ಕುಗಳನ್ನು 
ಬಾಣಗಳಿಂದ ಮುಚ್ಚಿದ. 


ತಮುತ್ತಮೌಜಾ ಜನಮೇಜಯಶ್ಚ 
ಕ್ರುದ್ಧ್‌ ಯುಧಾಮನ್ಯುಶಿಖಂಡಿನೌ ಚ । 
ಕರ್ಣಂ ವಿನೇದುಃ ಸಹಿತಾಃ ಪೃಷತ್ಮೈಃ 
ಸಮ್ಮರ್ದಮಾನಾಃ ಸಹ ಪಾರ್ಷತೇನ NOL 


ಉತ್ತಮೌಜ, ಜನಮೇಜಯ, ಕ್ರುದ್ಧರಾದ ಯುಧಾಮನ್ಯು ಮತ್ತುಶಿಖಂಡಿಗಳು 
ಧೃಷ್ಟದ್ಯಮ್ನನೊಂದಿಗೆ ಕೂಡಿ ಬಾಣಗಳಿಂದ ಕರ್ಣನನ್ನು ಪೀಡಿಸುತ್ತ ಗರ್ಜಿಸಿದರು. 


ತೇ ಪಂಚ ಪಾಂಚಾಲರಥಪ್ರವೀರಾ 
ವೈಕರ್ತನಂ ಕರ್ಣಮಭಿದ್ರವಂತಃ | 


ಕರ್ಣಪರ್ವ 387 


ತಸ್ಮಾದ್‌ ರಥಾಚ್ಚಾ ಃವಯಿತುಂ ನ ಶೇಕು- 
ರ್ಧೈರ್ಯಾತ್‌ ಕೃತಾತ್ಮಾನಮಿವೇಂದ್ರಿಯಾಣಿ 11೧೭11 


ಆ ಐದುಮಂದಿ ಮಹಾವೀರರಾದ ಪಾಂಚಾಲರಧಿಕರು ಕರ್ಣನನ್ನು 
ಇದಿರಿಸುತ್ತ ಅವನನ್ನು ವಿರಥನನ್ನಾಗಿಸಲು ಶಕರಾಗಲಿಲ್ಲ ಧೈರ್ಯದಿಂದ 
ಮನೋನಿಗ್ರಹ ಮಾಡಿಕೊಂಡವನನ್ನು ವಿಚಲಿತಗೊಳಿಸಲು ಇಂದ್ರಿಯಗಳು 
ಶಕವಾಗುವುದಿಲ್ಲ 


ತೇಷಾಂ ಧ್ವಜಾನ್‌ ವಾಜಿಸೂತಾನ್‌ ಪತಾಕಾ 
ಸೂಣೀರ್ಧನೂಂಷಿ ಪ್ರಚಕರ್ತ ಬಾಣೈಃ । 
ತಾನ್‌ ಪಂಚಭಿಃ ಸ ತ್ವಹನತ್‌ ಪೃಷತ್ನೆ ೈಃ 
ಕರ್ಣಸ್ತತಃ ಸಿಂಹ ಇವೋನ್ನನಾದ 11೧೮॥ 


ಕರ್ಣನು ಅವರ ಧ್ವಜ ಅಶ್ವ ಸಾರಥಿ ಪತಾಕೆ ಬತ್ತಳಿಕೆ ಬಿಲ್ಲುಗಳನ್ನು 
ಬಾಣಗಳಿಂದ ಕತರಿಸಿದ. ಅವರನ್ನೂ ಐದು ಬಾಣಗಳಿಂದ ಹೊಡೆದ. ಸಿಂಹದಂತೆ 
ಗರ್ಜಿಸಿದ. 


ತಸ್ಯಾಸ್ಯತಸ್ತಾನಭಿನಿಘ್ನತಶ್ಚ 
ಜ್ಯಾಬಾಣಹಸ್ತಸ್ಯ ಧನುಃಸ್ಪನೇನ । 
ಸಾದ್ರಿದ್ರುಮಾ ಸ್ಯಾತ್‌ ಪೃಥಿವೀ ವಿಶೀರ್ಣೇ- 
ತ್ಯತೀವ ಮತ್ತಾ ಜನತಾ ವ್ಯಷೀದತ್‌ Teal 


ಕರ್ಣನು ಕೈಯನ್ನು ಹೆದೆ ಮತ್ತು ಬಾಣಗಳಲ್ಲಿಟ್ಟು ಬಾಣಗಳನ್ನೆಸೆದು 
ಹೊಡೆಯುವಾಗ ಧನುಸಿನ ಶಬ್ದದಿಂದ ಪರ್ವತ ವೃಕ್ಷ ಸಹಿತವಾದ ಭೂಮಿಯೇ 
ಬಿರಿಯಬಹುದೆಂದು ಜನಸಮೂಹವು ಅತೀವ ವಿಷಾದಕ್ಕೊಳಗಾಯಿತು. 


ಸ ಶಕ್ರಚಾಪಪ್ರತಿಮೇನ ಧನ್ನನಾ 
ಭೃಶಾತತೇನಾಧಿರಥಿಃ ಶರಾನ್‌ ಸೃಜನ್‌ । 
ಬಭೌ ರಣೇ ದೀಪ್ರಮರೀಚಿಮಂಡಲೋ 
ಯಥಾಂಶುಮಾಲೀ ಪರಿವೇಷವಾಂಸ್ತಥಾ 11೨೦॥1 


388 ಮಹಾಭಾರತ 


ಬಿಲ್ಲನ್ನು ಚೆನ್ನಾಗಿ ಬಾಗಿಸಿ ಬಾಣಬಿಡುವಾಗ ಕರ್ಣನು ಇಂದ್ರಚಾಪದಂಥ 
ಬಿಲ್ಲಿನಿಂದ ಯುಕನಾಗಿ ರಣದಲ್ಲಿ, ಹೊಳೆಯುವ ತೇಜೋ ಮಂಡಲವುಳ್ಳ 
ಸೂರ್ಯನು ಪರಿವೇಷಗೊಂಡಂತೆ, ಶೋಭಿಸಿದ. 


ಶಿಖಂಡಿನಂ ದ್ವಾದಶಭಿಃ ಪರಾಭಿನ- 

ಚ್ಛಿತೈಃ ಶರೈಃ ಷಡ್ಗಿರಥೋತ್ತಮೌಜಸಮ್‌ । 
ತ್ರಿಭಿರ್ಯಧಾಮನ್ಯುಮವಿಧ್ಯದಾಶುಗೈ- 

ಸ್ವಿಭಿಸ್ವಿಭಿ ಸೋಮಕಪಾರ್ಷತಾತ್ಮಜೌ 20 


ಕರ್ಣನು ಶಿಖಂಡಿಯನ್ನು ಹನ್ನೆರಡು ಬಾಣಗಳಿಂದ ಹೊಡೆದ. ತೀಕ್ಷ್ಣವಾದ 
ಆರು ಬಾಣಗಳಿಂದ ಉತಮೌಜನನ್ನು ಹೊಡೆದ. ಮೂರು ಬಾಣಗಳಿಂದ 
ಯುಧಾಮನ್ಯುವನ್ನೂ ಮೂರು ಮೂರು ಬಾಣಗಳಿಂದ ಜನಮೇಜಯ 
ಧೃಷ್ಟದ್ಯುಮ್ಮರನ್ನೂ ಹೊಡೆದ. 
ಪರಾಜಿತಾಃ ಪಂಚಮಹಾರಥಾಸ್ತು ತೇ 
ಮಹಾಹವೇ ಸೂತಸುತೇನ ಮಾರಿಷ । 
ನಿರುದ್ಯಮಾಸ್ತಸ್ಮುರಮಿತ್ರಮರ್ದನಾ | 
ಯಥೇಂದ್ರಿ ಯಾರ್ಥಾ ವಶಿನಾ ಪರಾಜಿತಾಃ 12೨1 


ರಾಜನೆ, ಶತ್ರುನಾಶಕರಾದ ಐದು ಮಹಾರಥರೂ ರಣದಲ್ಲಿ ಕರ್ಣನಿಂದ 
ಪರಾಜಿತರಾಗಿ ಇಂದ್ರಿಯನಿಗ್ರಹ ಮಾಡಿಕೊಂಡಿರುವವನಿಂದ ಪರಾಜಿತವಾದ 
ಐದು ಇಂದ್ರಿಯವಿಷಯಪದಾರ್ಥಗಳಂತೆ ನಿಷ್ಕ್ರಿಯರಾದರು. 


ನಿಮಜ್ಜತಸ್ತಾನಥ ಕರ್ಣಸಾಗರೇ 
ವಿಷನ್ನನಾವೋ ವಣಿಜೋ ಯಥಾರ್ಣವೇ । 
ಉದ್ದಧ್ರಿರೇ ನೌಭಿರಿವಾರ್ಣವಾದ್‌ ರಥೈಃ 
ಸುಕಲ್ಪಿತೈರ್ದ್ರೌಪದಿಜಾಃ ಸ್ವಮಾತುಲಾನ್‌ 11೨೩1! 


ಕರ್ಣಸಾಗರದಲ್ಲಿ ಮುಳುಗುತ್ತಿದ್ದ ತಮ್ಮ ಸೋದರಮಾವಂದಿರನ್ನು 


ಕರ್ಣಪರ್ವ 389 


ದ್ರೌಪದೀಪುತ್ರರು ತಮ್ಮ ಸಜ್ಜಾದ ರಥಗಳಿಂದ ಸಾಗರದಲ್ಲಿ ನೌಕೆ ಒಡೆದಾಗ 
ಮುಳುಗುವ ವರ್ತಕರನ್ನು ಬೇರೆ ನೌಕೆಗಳಿಂದ ಒಯ್ಯುವಂತೆ ದೂರಕ್ಕೆ ಒಯ್ದರು. 


ತತಃ ಶಿನೀನಾಮೃಷಭಃ ಶಿತೈಃ ಶರೈ- 
ರ್ನಿಕೃತ್ತ್ಯ ಕರ್ಣಪ್ರಹಿತಾನಿಷೂನ್‌ ಬಹೂನ್‌ । 
ವಿದಾರ್ಯ ಕರ್ಣಂ ನಿಶಿತ್ಯರಯಸ್ಮಯೈ- 
ಸ್ತವಾತ್ಮಜಂ ಜ್ಯೇಷ್ಠಮವಿಧ್ಯದಷ್ಟಭಿಃ 11೨೪॥ 


ಬಳಿಕ ಸಾತ್ಯಕಿಯು ತೀಕ್ಷ್ಮ ವಾದ ಬಾಣಗಳಿಂದ ಕರ್ಣನೆಸೆದ ಬಹುಬಾಣಗಳನ್ನು 
ಕತರಿಸಿ ತೀಕ್ಷ್ಣ ವಾದ ಕಬ್ಬಿಣದ ಬಾಣಗಳಿಂದ ಕರ್ಣನನ್ನು ಹೊಡೆದು ನಿನ್ನ 
ಹಿರಿಮಗನನ್ನೂ ಎಂಟು ಬಾಣಗಳಿಂದ ಹೊಡೆದ. 


ಕೃಪೋರಥ ಭೋಜಶ್ಚ ತವಾತ್ಮಜಸ್ತಥಾ 
ಸ್ವಯಂ ಚ ಕರ್ಣೋ ನಿಶಿತೈರತಾಡಯತ್‌ । 

ಸ ತೈಶ್ನತುರ್ಭಿರ್ಯಯುಧೇ ಯದೂತ್ತಮೋ 
ದಿಗೀಶ್ದರೈರ್ದೈತ್ಯಪತಿರ್ಯಥಾ ತಥಾ 11೨೫1! 


ಕೃಪ ಕೃತವರ್ಮ ದುರ್ಯೋಧನ ಮತ್ತು ಸ್ವತಚರ್ಣನೂ ತೀಕ್ಷ್ಣವಾದ 
ಬಾಣಗಳಿಂದ ಸಾತ್ಯಕಿಯನ್ನು ಹೊಡೆದ. ದೈತ್ಯರಾಜ ಹಿರಣ್ಯಕಶಿಪು ನಾಲ್ವರು 
ದಿಕ್ಟಾಲರೊಡನೆ ಹೋರಾಡಿದಂತೆ ಯದುಶ್ರೇಷ್ಠನಾದ ಸಾತ್ಯಕಿಯೂ ಆ ನಾಲ್ಕು 
ಯೋಧರೊಂದಿಗೆ ಹೋರಾಡಿದ. 


ಸಮಾಯತೇನೇಷ್ಟಸನೇನ ಕೂಜತಾ 
ಮಹಾಸ್ವನೇನಾಮಿತಬಾಣವರ್ಷಿಣಾ । 
ಬಭೂವ ದುರ್ಧರ್ಷತರಃ ಸ ಸಾತ್ಯಕಿಃ 
ಶರನ್ನಭೋಮಧ್ಯಗತೋ ಯಥಾ ರವಿಃ ILI 
ಚೆನ್ನಾಗಿ ಸೆಳೆದ, ಬಹುಬಾಣಗಳ ಮಳೆಗರೆವ, ಶಬ್ದಮಾಡುವ ಬಿಲ್ಲಿನಿಂದ 
ಯುಕನಾಗಿ, ಮಹಾಗರ್ಜನ ಮಾಡುತಿದ್ದ ಸಾತ್ಯಕಿಯು, ಶರತ್ಕಾಲದ ಆಕಾಶ 
ಮಧ್ಯದಲ್ಲಿರುವ ಸೂರ್ಯನಂತೆ ಯಾರಿಗೂ ಮಣಿಸಲಾಗದವನಾದ. 


390 ಮಹಾಭಾರತ 


ಪುನಃ ಸಮಾಸಾದ್ಯ ರಥಾನ್‌ ಸುದಂಸಿತಾಃ 
ಶಿನಿಪ್ರವೀರಂ ಜುಗುಪುಃ ಪರಂತಪಾಃ | 
ಸಮೇತ್ಯ ಪಾಂಚಲರಥಾ ಮಹಾರಣೇ 
ಮರುದ್ದಣಾಃ ಶಕ್ರಮಿವಾರಿನಿಗ್ರಹೇ 11೨೭॥॥ 


ಶತ್ರುನಾಶಕರಾದ ಪಾಂಚಾಲರಥಯೋಧರು ಪುನಃ ಸುಸಜ್ಜಿತರಾಗಿ ರಥಗಳನ್ನು 
ಏರಿಬಂದು ಒಟ್ಟಿಗೆ ಸೇರಿ ಮಹಾರಣದಲ್ಲಿ ಸಾತ್ಯಕಿಯನ್ನು ಶತ್ರುನಿಗ್ರಹದಲ್ಲಿ 
ಇಂದ್ರನನ್ನು ಮರುದ್ದಣಗಳು ರಕ್ಷಿಸಿದಂತೆ ರಕ್ಷಿಸಿದರು. 


ತತೋರಭವದ್‌ ಯುದ್ಧಮತೀವ ದಾರುಣಂ 
ತವಾಹಿತಾನಾಂ ತವ ಸೈನಿಕೈಃ ಸಹ । 
ರಥಾಶ್ಚಮಾತಂಗವಿನಾಶನಂ ತಥಾ 
ಯಥಾ ಸುರಾಣಾಮಸುರೈಃ ಪುರಾಭವತ್‌ 11೨೮॥॥ 


ಆಗ ನಿನ್ನ ಶತ್ರುಗಳಿಗೆ ನಿನ್ನ ಸೈನಿಕರೊಂದಿಗೆ ರಥ ಅಶ್ವ ಗಜನಾಶಕವಾದ 
ಅತ್ಯಂತ ದಾರುಣವಾದ ಯುದ್ಧ ಹಿಂದೆ ಸುರರಿಗೆ ಅಸುರರೊಂದಿಗೆ ಯುದ್ಧ 
ನಡೆದಂತೆ ನಡೆಯಿತು. 


ರಥದ್ದಿಪಾ ವಾಜಿಪದಾತಯೋಪಿ ವಾ 
ಭ್ರಮಂತಿ ನಾನಾವಿಧಶಸ್ಪವೇಷ್ಠಿತಾಃ 1 
ಪರಸ್ಫರೇಣಾಭಿಹತಾಶ್ಚ ಚಸ್ನಲು- 
ರ್ವಿನೇದುರಾರ್ತಾ ವ್ಯಸವೋಪತಂತ ಚ 112೯1 
ರಥ ಗಜ ಅಶ್ವ ಪದಾತಿಗಳು ನಾನಾವಿಧವಾದ ಶಸ್ತ್ರಗಳಿಂದ ಮುಚ್ಚಿದ್ದು 
ಪಲಾಯನದ ಅವಸರದಲ್ಲಿ ಪರಸ್ಪರ ತಗುಲಿಕೊಂಡು ಎಡವಿ ಬೀಳುತ್ತ ಆರ್ತರಾಗಿ 
ಕೂಗುತ್ತ ಅಲ್ಲಲ್ಲೆ ಸುತ್ತಿದರು. ಅಸುನೀಗಿ ಬಿದ್ದರು. 
ತಥಾ ಗತೇ ಭೀಮಮಭೀಸ್ತವಾತ್ಮಜಃ 
ಸಸಾರ ರಾಜಾವರಜಃ ಕಿರನ್‌ ಶರೈಃ । 


ಕರ್ಣಪರ್ವ 391 


ತಮಭ್ಯಧಾವತ್‌ ತ್ವರಿತೋ ವೃಕೋದರೋ 
ಮಹಾರುರುಂ ಸಿಂಹ ಇವಾಭಿಪೇತಿವಾನ್‌ Hall 


ಯುದ್ಧ ಹಾಗೇ ನಡೆಯುತಿರಲು ನಿನ್ನ ಮಗ ದುಃಶಾಸನನು ನಿರ್ಭೀತಿಯಿಂದ 
ಭೀಮನನ್ನು ಬಾಣಗಳಿಂದ ಮುಚ್ಚುತ್ತ ಸಮೀಪಿಸಿದ. ದೊಡ್ಡ ಜಿಂಕೆಯನ್ನು ಸಿಂಹವು 
ಆಕ್ರಮಿಸುವಂತೆ ಭೀಮನು ವೇಗವಾಗಿ ದುಃಶಾಸನನನ್ನು ಆಕ್ರಮಿಸಿದ. 


ತತಸ್ತಯೋರ್ಯುದ್ಧಮತೀತಮಾನುಷಂ 

ಪ್ರದೀವ್ಯತೋಃ ಪ್ರಾಣದುರೋದರೇತಭವತ್‌ | 
ಪರಸ್ಪರೇಣಾಭನಿವಿಷ್ಠರೋಷಯೋ- 

ರುದಗ್ರಯೋಃ ಶಂಬರಶಕ್ರಯೋರ್ಯಥಾ 11೩೧॥ 


ಪ್ರಚಂಡರಾದ ಭೀಮ-ದುಃಶಾಸನರು ಪರಸ್ಪರ ಆಗ್ರಹಯುಕವಾದ 
ರೋಷದಿಂದ ಕೂಡಿದ್ದರು. ಪ್ರಾಣವನ್ನು ಪಣಕ್ಕಿಟ್ಟು ಯುದ್ದದ ಜೂಜಾಡುತ್ತಿದ್ದರು. 
ಶಂಬರಾಸುರ ಮತ್ತು ದೇವೇಂದ್ರರಿಗೆ ನಡೆದಂತಹ ಅತಿಮಾನುಷವಾದ ಯುದ್ಧ 
ಅವರೊಳಗೆ ನಡೆಯಿತು. 


ಶರೈಃ ಶರೀರಾಂತಕರೈಃ ಸುತೇಜನೈ- 
ರ್ನಿಜಫೃತುಸ್ತಾವಿತರೇತರಂ ಭೃಶಮ್‌ । 
ಸಕೃತ್ವಭಿನ್ನಾವಿವ ವಾಶಿತಾಂತರೇ 
ಮಹಾಗಜೌ ಮನ್ಮಥಸಕ್ತಚೇತಸೌ 11೩೨11 
ಬೆದೆಗೆ ಬಂದ ಹೆಣ್ಣಾನೆಯ ಬಳಿಯಲ್ಲಿ ಕಾಮಾಸಕಮನಸಿನ ಆಗತಾನೆ 
ಮದಿಸಿದ ಎರಡು ಮದ್ದಾನೆಗಳಂತೆ, ಭೀಮ-ದುಃಶಾಸನರು ಶರೀರನಾಶಕವಾದ 


ತೀಕ್ಷ್ಯ್ಯ ವಾದ ಬಾಣಗಳಿಂದ ಪರಸ್ಪರವಾಗಿ ಬಲು ಜೋರಾಗಿ ಹೊಡೆದರು. 


ತವಾತ್ಮಜಸ್ಯಾಥ ವೃಕೋದರಸ್ತ ರನ್‌ 
ಧನುಃ ಕ್ಷುರಾಭ್ಯಾಂ ಧ್ವಜಮೇವ ಚಾಚ್ಛಿನತ್‌ | 
ಲಲಾಟಮಪ್ಯಸ್ಯ ಬಿಭೇದ ಪತ್ರಿಣಾ 
ಶಿರಶ್ವ ಕಾಯಾತ್‌ ಪ್ರಜಹಾರ ಸಾರಥೇಃ 11೩.೩1! 


392 ಮಹಾಭಾರತ 


ಭೀಮನು ಬೇಗನೆ ನಿನ್ನ ಮಗನ ಧನುಸನ್ನೂ ಧ್ವಜವನ್ನೂ ಎರಡು 
ಕ್ಹುರಗಳಿಂದ ಬೇಗನೆ ಕತರಿಸಿದ. ಅವನ ಹಣೆಗೂ ಬಾಣದಿಂದ ಹೊಡೆದ. 
ಸಾರಥಿಯ ಶರೀರದಿಂದ ತಲೆಯನ್ನು ಉರುಳಿಸಿದ. 


ಸ ರಾಜಪುತ್ರೋತನ್ಯದವಾಪ್ಯ ಕಾರ್ಮುಕಂ 


ವೃಕೋದರಂ ದ್ವಾದಶಭಿಃ ಪರಾಭಿನತ್‌ । 
ಸ್ವಯಂ ನಿಯಚ್ಛಂಸ್ತುರಗಾನಜಿಹ್ಮಗೈಃ 
ಶರೈಶ್ಚ ಭೀಮಂ ಪುನರಭ್ಯವೀವೃಷತ್‌ TE] 


ದುಃಶಾಸನನು ಇನ್ನೊಂದು ಬಿಲ್ಲನ್ನು ಎತಿಕೊಂಡು ಹನ್ನೆರಡು ಬಾಣಗಳಿಂದ 
ಭೀಮನನ್ನು ಹೊಡೆದ. ತಾನೇ ಕುದುರೆಗಳನ್ನು ನಡೆಸುತ್ತ ನೇರವಾಗಿ ಹೋಗುವ 
ಬಾಣಗಳಿಂದ ಪುನಃ ಭೀಮನ ಮೇಲೆ ಮಳೆಗರೆದ. 
ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ಕರ್ಣಪರ್ವಣಿ ಭೀಮ-ದುಃಶಾಸನಯುದ್ಧೇ ಏಕೋನಾಶೀತಿತಮೋಧ್ಯಾಯಃ ॥೭೯॥ 


ಓ) 
ಳ್ಳಿ 


ಮಹಾಭಾರತತಾತ್ತರ್ಯನಿರ್ಣಯ 


ಪುನಶ್ಚ ನಿಫ್ನಂತಮರಿಪ್ರವೀರಾನ್‌ 
ವಿದ್ರಾವಯಂತಂ ಚ ನಿಜಾಂ ವರೂಢಿನೀಮ್‌ । 
ಸಸಾರ ದುಃಶಾಸನ ಆತ್ತಧನ್ಹಾ 
ಭೀಮೋಪಿ ತಂ ಸಿಂಹ ಇವಾಭಿಪೇದಿವಾನ್‌ 11 ೧೪೩ 1 


ಪುನಃ ಶತ್ರುವೀರರನ್ನು ಕೊಲ್ಲುತ್ತ ತನ್ನ ಸೇನೆಯನ್ನು ಓಡಿಸುತ್ತಿದ್ದ ಭೀಮನನ್ನು 
ಧನುರ್ಧಾರಿ ದುಃಶಾಸನ ಸಮೀಪಿಸಿದ. ಭೀಮ ಅವನನ್ನು ಸಿಂಹದಂತೆ ಆಕ್ರಮಿಸಿದ. 
ತಂ ರೂಕ್ಷವಾಚೋ ಮುಹುರರ್ಪಯಂತಂ 
ವಿಧಾಯ ಭೀಮೋ ವಿರಥಂ ಕ್ಷಣೇನ 
ಪ್ರಗೃಹ್ಯ ಭೂಮೌ ವಿನಿಪಾತ್ಯ ವಕ್ಟೋ 
ವಿದಾರಯಾಮಾಸ ಗದಾಪ್ರಹಾರತಃ 1| ೧೪೪! 


ಕರ್ಣಪರ್ವ 393 


ಪುನಃ ಪುನಃ ಕೆಟ್ಟ ಮಾತುಗಳನ್ನಾಡುತಿದ್ದ ದುಃಶಾಸನನನ್ನು ಬೀಮ ಕ್ಷಣದಲ್ಲಿ 
ವರಥನನ್ನಾಗಿ ಮಾಡಿ ಹಿಡಿದು ನೆಲದಲ್ಲಿ ಕೆಡವಿ ಗದಾಪ್ರಹಾರದಿಂದ ಎದೆಯನ್ನು 
ಸೀಳಿದ. 


ಆಕ್ರಮ್ಯ ಕಂಠಂ ಚ ಪದೋದರೇತಸ್ಯ 
ನಿವಿಶ್ಯ ಪಶ್ಯನ್‌ ಮುಖಮಾತ್ರರೋಷಃ । 
ವಿಕೋಶಮಾಕಾಶನಿಭಂ ವಿಧಾಯ 
ಮಹಾಸಿಮಸ್ಕೋರಸಿ ಸಂಚಖಾನ 11೧೪೫! 


ಭೀಮ ದುಃಶಾಸನನ ಗಂಟಲನ್ನು ಕಾಲುಗಳಿಂದ ಒತ್ತಿ ಹೊಟ್ಟೆಯ ಮೇಲೆ 
ಕುಳಿತು ಕೋಪಾವಿಷ್ಣನಾಗಿ ಮುಖವನ್ನೆ ನೋಡುತ್ತ ಆಕಾಶದಂತೆ ನೀಲವಾಗಿರುವ 
ದೊಡ್ಡ ಖಡ್ಗವನ್ನು ಒರೆಯಿಂದ ತೆಗೆದು ಅವನೆದೆಯಲ್ಲಿ ತಿವಿದ. 


ಕೃತ್ವಾನಸ್ಕ ವಕ್ಷಸ್ಕುರುಸತ್ತಟಾಕಂ 

ಪಪೌ ನಿಕಾಮಂ ತೃಷಿತೋರಮೃತೋಪಮಮ್‌ ।ಟ 
ತಚ್ಚೋಣಿತಾಂಭೋ ಭ್ರಮದಕ್ಷಮೇನಂ 

ಸಂಸ್ಥಾರಯಾಮಾಸ ಪುರಾಕೃತಾನಿ 11೧೪೬1! 


ಭೀಮ ದುಃಶಾಸನನ ಎದೆಯಲ್ಲಿ ದೊಡ್ಡ ನೆತ್ತರ ಮಡುವನ್ನು ನಿರ್ಮಿಸಿ 
ಬಾಯಾರಿದವ ಅಮೃತವನ್ನೆಂಬಂತೆ ನೆತ್ತರನ್ನು ಯಥೇಚ್ಛ ಪಾನ ಮಾಡಿದ. 
ದುಃಶಾಸನನ ಕಣ್ಣು ತಿರುಗುತಿದ್ದಂತೆಯೆ ಅವನು ಹಿಂದೆ ಮಾಡಿದ್ದ ದುಷ್ಪಕತರ್ಮ 
ಗಳನ್ನು ನೆನಪಿಸಿದ. 
ವಾಕ್ಷಾಯಕಾಂಶ್ಚಾಸ್ಯ ಪುರಾ ಸಮರ್ಪಿತಾನ್‌ 
ಸಂಸ್ಥಾರಯಾಮಾಸ ಪುನಃಪುನರ್ಭ್ಯಶಮ್‌ । 
ದಂತಾಂತರಂ ನ ಪ್ರವಿವೇಶ ತಸ್ಯ 
ರಕ್ತಂ ಹ್ಯಪೇಯಂ ಪುರುಷಸ್ಯ ಜಾನತಃ 11೧೪೭! 


ಭೀಮ ಹಿಂದೆ ದುಃಶಾಸನನಾಡಿದ್ದ ಬಾಣಗಳಂಥ ಚುಚ್ಚು ಮಾತುಗಳನ್ನು ಪುನಃ 
ಪುನಃ ಚೆನ್ನಾಗಿ ನೆನಪಿಸಿದ. ಮಾನವನ ರಕ್ತ ಪಾನಯೋಗ್ಯವಲ್ಲವೆಂದು ಭೀಮ 
ತಿಳಿದಿದ್ದುದರಿಂದ ಅವನ ಹಲ್ಲಿನ ಒಳಗೆ ದುಃಶಾಸನನ ರಕ್ತ ಪ್ರವೇಶಿಸಿರಲಿಲ್ಲ 


394 ಮಹಾಭಾರತ 


ತಥಾಪಿ ಶತ್ರುಪ್ರತಿಭೀಷಣಾಯ 
ಪಪಾವಿವಾsಸ್ಪಾದ್ಯ ಪುನಃಪುನರ್ಭೃಶಮ್‌ । 
ಸ್ಮರನ್‌ ನೃಸಿಂಹಂ ಭಗವಂತಮೀಶ್ನರಂ 
ಸ ಮನ್ಯುಸೂಕ್ತಂ ಚ ದದರ್ಶ ಭಕ್ಕಾ 11೧೪೮॥ 


ಆದರೂ ಶತ್ರುಗಳಿಗೆ ಭಯ ಉಂಟುಮಾಡುವುದಕ್ಕಾಗಿ ಭೀಮ ದುಃಶಾಸನನ 
ರಕ್ತವನ್ನು ಪುನಃ ಪುನಃ ಆಸ್ವಾದಿಸಿ ಯಥೇಚ್ಛ ಕುಡಿದಂತೆ ತೋರಿಕೊಂಡ. 
ಜಗದೊಡೆಯನಾದ ಭಗವಾನ್‌ ನೃಸಿಂಹನನ್ನು ಭಕ್ತಿಯಿಂದ ನೆನೆಯುತ್ತ 
ಮನ್ಯುಸೂಕವನ್ನು ಕಂಡುಕೊಂಡ. 


ಯಸ್ತೇ ಮನ್ಯೋ ಇತ್ಯತೋ ನಾರಸಿಂಹಂ 

ಸೋಮಂ ತಸ್ಮೆ ಚ ಚಾರ್ಪಯಚ್ಛೋಣಿತಾಖ್ಯಮ್‌ I 
ಯುದಾಖಯಜೇ ಸೋಮಬುದಾ ರಿವಕ 

ಇರೆ ಇ ಎಳೆ ಖಿ 

ಇಹೇತಿ ಸಾಮ್ನಾ ಗದಯಾ ವಿಭಿಂದನ್‌ Teal 


ಮನ್ಶ್ಯುನಾಮಕ ನೃಸಿಂಹ ದೇವತಾಕವಾದ "ಯಸ್ತೇ ಮನ್ಯೋ' ಎಂಬ ಮನ್ಯು 
ಸೂಕವನ್ನು ಕಂಡು ನೆತ್ತರೆಂಬ ಸೋಮರಸವನ್ನು ಯುದ್ದಯಜ್ಞದಲ್ಲಿ ಅವನಿಗೆ 
ಭೀಮ ಅರ್ಪಿಸಿದ. ಆಗ ಶತ್ರುವಿನ ಎದೆಯನ್ನೆ ಸೋಮಲತೆಯೆಂದು ತಿಳಿದು "ಇಹ' 
ಎಂಬ ಸ್ಫೋಭಾಕ್ಷರಯುಕವಾದ ಸಾಮಮಂತ್ರದಿಂದ ಗದೆಯಿಂದ ಜಜ್ಜಿದ. 


ಉವಾಚ ವಾಚಂ ಪುರುಷಪ್ರವೀರಃ 
ಸತ್ಯಾಂ ಪ್ರತಿಜ್ಞಾಂ ಲೋಕಮಧ್ಯೇ ವಿಧಾಯ । 
ಯಾಃ ಸಪತಯಸ್ತಾ ಅಪತಯೋ ಹಿ ಜಾತಾ 
ಯಾ ಸಾsಪತಿಃ ಸಾ ಸಪತಿಶ್ಚ ಜಾತಾ 11೧೫೦॥॥ 


ಜೀವೋತಮನಾದ ಭೀಮಸೇನ ತನ್ನ ಪ್ರತಿಜ್ಞೆಯನ್ನು ಲೋಕದ ಮಧ್ಯದಲ್ಲಿ 
ಸತ್ಯವಾಗಿಸಿ ಈ ಮಾತನ್ನು ಆಡಿದ: "ಯಾವ ಸ್ತ್ರೀಯರು ಹಿಂದೆ ಪತಿಯುಕ್ತ ರು 
ಆಗಿದ್ದರೋ ಅವರಿಂದು ಪತಿರಹಿತರಾದರು. ಯಾವಳು ಹಿಂದೆ ಪತಿರಹಿತಳೆನಿಸಿ 
ದ್ವಳೋ ಅವಳು ಇಂದು ಪತಿಯುಕಳೆನಿಸಿಕೊಂಡಳು' 


ಕರ್ಣಪರ್ವ 395 


ಪಶ್ಯಂತು ಚಿತ್ರಾಂ ಪರಮಸ್ಕ ಶಕ್ತಿಂ 
ಯೇ ವೈ ತಿಲಾಃ ಷಂಢತಿಲಾ ಬಭೂವುಃ । 
ಏನಂ ಗೃಹೀತಂ ಚ ಮಯಾ ಯದೀಹ 
ಕಶ್ಚಿತ್‌ ಪುಮಾನ್‌ ಮೋಚಯತು ಸ್ಪವೀರ್ಯಾತ್‌ 11೧೫೧॥ 


ಸರ್ವೊೋತ್ತಮನ ವಿಚಿತ್ರ ಶಕ್ತಿಯನ್ನು ಕಾಣಿರಿ. ಯಾರು ಹಿಂದೆ ಗಟ್ಟಿ ಎಳ್ಳು 
ಕಾಳೆನಿಸಿದ್ದರೋ ಅವರು ಈಗ ಜೊಳ್ಳುಕಾಳು ಎನಿಸಿದ್ದಾರೆ. ಯಾರು ಹಿಂದೆ 
ಜೊಳ್ಳುಕಾಳು ಎನಿಸಿದ್ದರೋ ಅವರು ಈಗ ಗಟ್ಟ ಕಾಳುಗಳೆನಿಸಿದ್ದಾರೆ. ಜೊಳ್ಳು 
ಎಳ್ಳೆನಿಸಿದ್ದ ನಾನೀಗ ದುಃಶಾಸನನನ್ನು ಹಿಡಿದುಕೊಂಡಿದ್ದೇನೆ. ಗಟ್ಟಿ ಎಳ್ಳು, ಗಂಡು 
ಮನುಷ್ಯ ಯಾರಾದರೂ ಇರುವುದಾದರೆ ತನ್ನ ಪರಾಕ್ರಮದಿಂದ ಈತನನ್ನು 
ಬಿಡಿಸಿಕೊಳ್ಳಲಿ. 


ಇತಿ ಬ್ರುವಾಣಃ ಪುನರೇವ ರಕ್ತಂ 
ಪಪೌ ಸುಧಾಂ ದೇವವರೋ ಯಥಾ ದಿವಿ । 
ಪುನಶ್ಚ ಸಪ್ರಾಣಮಮುಂ ವಿಸೃಜ್ಯ 
ನದನ್‌ ನನರ್ತಾರಿಬಲೇ ನಿರಾಯುಧಃ 11೧೫೨! 
ಹೀಗೆ ಹೇಳುತ್ತ ಸ್ವರ್ಗಲೋಕದಲ್ಲಿ ದೇವೇಂದ್ರ ಅಮೃತಪಾನ ಮಾಡುವಂತೆ 
ಭೀಮ ಪುನಃ ಪುನಃ ರಕಪಾನ ಮಾಡಿದ. ಇನ್ನೂ ಉಸಿರಾಡುತ್ತಲೆ ಇದ್ದ 
ದುಃಶಾಸನನನ್ನು ಬಿಟ್ಟು ನಿರಾಯುಧನಾಗಿ ಸಿಂಹನಾದ ಮಾಡುತ್ತ ಶತ್ರುಸೈನ್ಯದ 
ನಡುವೆ ಕುಣಿದಾಡಿದ. 


ಪ್ರತ್ಯನೃತ್ಯನ್‌ ಪುರಾ ಯೇತಸ್ಥಾನ್‌ ಪುನರ್ಗೌರಿತಿ ಗೌರಿತಿ । 
ತಾನ್‌ ವಯಂ ಪ್ರತಿನೃತ್ಯಾಮಃ ಪುನರ್ಗೌರಿತಿ ಗೌರಿತಿ 11೧೫೩1 


ಹಿಂದೆ ಯಾರು ನಮ್ಮನ್ನು ಗೂಳಿ ಗೂಳಿ ಎಂದು ಮತ್ತೆ ಮತ್ತೆ ಅಣಕಿಸಿ 
ಕುಣಿದರೋ ಅವರನ್ನು ಈಗ ನಾವು ಗೂಳಿ ಗೂಳಿ ಎಂದು ಮತ್ತೆ ಮತ್ತೆ ಅಣಕಿಸಿ 
ಕುಣಿದಾಡುವೆವು. 


ಇತಿ ಬ್ರುವನ್‌ ನೃತ್ಯಮಾನೋರಿಮಧ್ಯ 
ಆಸ್ಟೋಟಯನ್‌ ಶತ್ರುಗಣಾನಜೋಹವೀತ್‌ । 


396 ಮಹಾಭಾರತ 


ಶಶಾಕ ಚ ದ್ರಷ್ಟುಮಮುಂ ನ ಶಶ್ಚಿದ್‌ 
ವೈಕರ್ತನದ್ರೌಣಿಸುಯೋಧನಾದಿಷು 11೧೫೪॥॥ 


ಹೀಗೆ ಹೇಳುತ್ತ ಶತ್ರುಗಳ ನಡುವೆ ಕುಣಿದಾಡುತ್ತ ತೊಡೆ ತಟ್ಟಿಕೊಳ್ಳುತ್ತ 
ಭೀಮಸೇನ ಶತ್ರುಸಮೂಹಗಳನ್ನು ಯುದ್ಧಕ್ಕೆ ಕರೆದ. ಕರ್ಣ ಅಶ್ವತ್ಥಾಮ 
ದುರ್ಯೋಧನ ಮುಂತಾದವರಲ್ಲಿ ಯಾವನೊಬ್ಬನೂ ಭೀಮನನ್ನು ನೋಡಲೂ 
ಶಕನಾಗಲಿಲ್ಲ 


ಭಯಾಚ್ಚ ಕರ್ಣಸ್ಯ ಪಪಾತ ಕಾರ್ಮುಕಂ 
ನಿಮೀಲಯಾಮಾಸ ತದಾಕ್ಷಿಣೀ ಚ। 
ಸಂಬೋಧಿತೋ ಮದ್ರರಾಜೇನ ಯುದ್ಧೇ 
ಸ್ಥಿತಃ ಕಥಂಚಿತ್‌ ಸ ತು ಪಾರ್ಥಭಾಗಃ 11೧೫೫! 


ಆಗ ಭಯದಿಂದ ಕರ್ಣನ ಬಿಲ್ಲು ಬಿದ್ದಿತು. ಆತ ಕಣ್ಣುಗಳನ್ನು ಮುಚ್ಚಿಕೊಂಡ. 
ಶಲ್ಯ ಎಚ್ಚರಿಸಿದಾಗ ಅರ್ಜುನನ ಪಾಲಿಗೆ ಎಂದೇ ಮೀಸಲಾಗಿದ್ದ ಕರ್ಣ ಬಲು 
ಕಷ್ಟದಿಂದ ಯುದ್ಧದಲ್ಲಿ ಸ್ಥಿರನಾಗಿ ನಿಂತ. 
ದ್ರೌಣಿರ್ವಿಹಾಯೈನಮಪಾಜಗಾಮ 
ದೂರಂ ತದಾ ಭೀಮಸೇನೋ ಜಗಾದ । 
ಪೀತಃ ಸೋಮೋ ಯುದ್ಧಯಜ್ಞೇ ಮಯಾರದ್ಯ 
ವಧ್ಯಃ ಪಶುರ್ಮೇ ಹರಯೇ ಸುಯೋಧನಃ 11೧೫೬॥ 


ಅಶ್ವತ್ಥಾಮ ಭೀಮನನ್ನು ಬಿಟ್ಟೇ ದೂರ ನಡೆದ. ಆಗ ಭೀಮ ನುಡಿದ, "ಯುದ್ಧ 
ಯಜ್ಞದಲ್ಲಿ ಸೋಮಪಾನ ಮಾಡಿದ್ದೇನೆ. ಇನ್ನು ಶ್ರೀಹರಿಗಾಗಿ ದುರ್ಯೋಧನನೆಂಬ 
ಪಶುವನ್ನು ನಾನು ಕೊಲ್ಲಬೇಕು.' 
ಇತಿ ಬ್ರುವನ್‌ ಮೃತಮುತ್ತೃಜ್ಯ ಶತ್ರುಂ 
ದುರ್ಯೋಧನಂ ಚಾಶು ರುಷಾಂಭಿದುದ್ರುವೇ | 
ಆಯಾಂತಮೀಕ್ಷ್ಯೈವ ತಮುಗ್ರಪೌರುಷಂ 
ದುದ್ರಾವ ಭೀತಃ ಸ ಸುಯೋಧನೋ ಭೃಶಮ್‌ 11೧೫೭11 


ಹೀಗೆ ಹೇಳುತ್ತ ಭೀಮ ಮೃತನಾದ ದುಃಾಸನನನ್ನು ಬಿಟ್ಟು ದುರ್ಯೋಧನ 
ನನ್ನು ಬೇಗನೆ ಕೋಪದಿಂದ ಬೆನ್ನಟ್ಟಿದ. ಭಯಂಕರ ಪೌರುಷಶಾಲಿಯಾದ ಆ 


ಕರ್ಣಪರ್ವ 397 


ಭೀಮ ಬರುವುದನ್ನು ಕಂಡೇ ದುರ್ಯೋಧನ ಬಲುಭೀತನಾಗಿ ಪಲಾಯನ 
ಮಾಡಿದ. 


ಬಲದ್ದಯಂ ಚಾಪಯಯೌ ವಿಹಾಯ 
ಭಯಾದ್‌ ಭೀಮಂ ಕೃಷ್ಠಪಾರ್ಥೆ ವಿನೈವ । 
ಆಯೋಧನಂ ಶೂನ್ಯಮಭೂನ್ಮುಹೂರ್ತಂ 
ನನರ್ತ ಭೀಮೋ ವ್ಯಾಪ್ರಪದೇನ ಹರ್ಷಾತ್‌ 11೧೫೮1॥॥ 


ಕೃಷ್ಣಾರ್ಜುನರ ಹೊರತು ಎರಡೂ ಸೈನ್ಯ ಭಯದಿಂದ ಭೀಮನನ್ನು ಬಿಟ್ಟು 
ಪಲಾಯನ ಮಾಡಿತು. ಒಂದು ಮುಹೂರ್ತಕಾಲ ರಣರಂಗ ಶೂನ್ಯವಾಯಿತು. 
ಭೀಮ ಆನಂದದಿಂದ ಎರಡೂ ಕೈಗಳನ್ನು ನೆಲಕ್ಕೆ ಊರಿ ಹುಲಿಯಂತೆ ಹೆಜ್ಜೆ 
ಹಾಕುತ್ತ ಕುಣಿದ. 
ಸಂಕಲ್ಪ್ಯ ಶತ್ರೂನ್‌ ಗೋವದೇವಾಜಿಮಧ್ಯೇ 
ಶಾರ್ದೂಲವತ್‌ ತಚ್ಚರಿತಂ ನಿಶಾಮ್ಯ | 
ಜಹಾಸ ಕೃಷ್ಣಪ್ಪ ಧನಂಜಯಶ್ಚ 
ಶಶಂಸತುಶ್ಚೈನಮತಿಪ್ರಹೃಷ್ಟ್‌ 11೧೫೯1 
ಭೀಮ ರಣರಂಗದ ನಡುವೆ ಶತ್ರುಗಳನ್ನು ಪಶುಗಳಂತೆ ಭಾವಿಸಿ ಹುಲಿಯಂತೆ 
ಕುಣಿದುದನ್ನು ಕಂಡು ಕೃಷ್ಣ ನಕ್ಕ. ಅರ್ಜುನನೂ ನಕ್ಕ. ಇಬ್ಬರೂ ಬಹಳ 
ಸಂತುಷ್ನರಾಗಿ ಭೀಮನನ್ನು ಹೊಗಳಿದರು. 


ಎಂಬತ್ತನೆಯ ಅಧ್ಯಾಯ 
ಭೀಮನಿಂದ ದುಃಶಾಸನನ ರಕ್ತಪಾನ. ಯುಧಾಮನ್ಯು ಚಿತ್ರಸೇನನನ್ನು ವಧಿಸಿದ. 
ಸಂಜಯಃ 


ತತ್ರಾಕರೋದ್‌ ದುಷ್ಕರಂ ರಾಜಪುತ್ರೋ 
ದುಃಶಾಸನಸ್ತುಮುಲೇ ಯುಧ್ಯಮಾನಃ | 


ಚಿಚ್ಛೇದ ಭೀಮಸ್ಯ ಧನುಃ ಕ್ಷುರೇಣ 
ಪಡಿ; ಶರೈಃ ಸಾರಥಿಮಪ್ಯವಿಧ್ಯತ್‌ Tel 


ಸಂಜಯ ನುಡಿದ ರಾಜಕುಮಾರ ದುಃಶಾಸನನು ದೊಡ್ಡ ಯುದ್ಧದಲ್ಲಿ 
ಹೋರಾಡುತ್ತ ದುಷ್ಕರವಾದ ಕರ್ಮವನ್ನು ಮಾಡಿದ. ಭೀಮನ ಧನುಸನ್ನು 
ಕ್ಹುರದಿಂದ ಕಡಿದ. ಆರು ಬಾಣಗಳಿಂದ ಸಾರಥಿಯನ್ನು ಹೊಡೆದ. 


ತತಃ ಕ್ರುದ್ಧೋ ಭೀಮಸೇನಸ್ತರಸ್ವೀ 
ಶಕ್ತಿಂ ಚೋಗ್ರಾಂ ಪ್ರಾಹಿಣೋತ್‌ ತೇ ಸುತಾಯ | 
ತಾಮಾಪತಂತೀಂ ಸಹಸಾತಿಘೋರಾಂ 
ದೃಷ್ಟ್ವಾ ಸುತಸ್ತೇ ಜ್ವಲಿತಾಮಿವೋಲ್ಕಾಂ Jel. 
ಆಕರ್ಣಪೂರ್ಣೈರಿಷುಭಿರ್ಮಹಾತ್ಮಾ 
ಚಿಚ್ಛೇದ ಪುತ್ರೋ ದಶಭಿಃ ಪೃಷತ್ಮೈಃ | 
ದೃಷ್ಟ್ವಾ ತು ತತ್‌ಕರ್ಮ ಕೃತಂ ಸುದುಷ್ಕರಂ 
ಪ್ರಾಪೂಜಯನ್‌ ಸರ್ವಯೋಧಾಃ ಪ್ರಹೃಷ್ಟಾಃ Hal 


ಕ್ರುದ್ಧನಾದ ಭೀಮಸೇನ ಭಯಂಕರ ಶಕ್ತ್ಯಾಯುಧವನ್ನು ದುಃಾಸನನಿಗೆ ಎಸೆದ. 
ಉಲ್ಕೆಯಂತೆ ಜ್ವಲಿಸುತ್ತ ಅತಿಘೋರವಾದ ಆ ಶಕ್ತಿ ಬರುತಿದ್ದುದನ್ನು ಕಂಡು 
ದುಃಾಸನನು ಕಿವಿವರೆಗೆ ಹೆದೆಯನ್ನೆಳೆದು ಎಸೆದ ಹತ್ತು ಬಾಣಗಳಿಂದ ಪುಡಿಗೈದ. 
ಆ ದುಷ್ಕರವಾದ ಕರ್ಮವನ್ನು ಕಂಡು ಎಲ್ಲ ಯೋಧರೂ ಬಲು ಹರ್ಷಗೊಂಡು 
ಪ್ರಶಂಸೆ ಮಾಡಿದರು. 
ಅಥಾಶು ಭೀಮಂ ಚ ಶರೇಣ ಭೂಯೋ 
ಗಾಢಂ ಸ ವಿವ್ಯಾಧ ಸುತಸ್ತ್ವದೀಯಃ | 
ಚುಕ್ರೋಧ ಭೀಮಃ ಪುನರಾಶು ತಸ್ಥೆ 4 
ಭೃಶಂ ಪ್ರಜಜ್ಞಾಲ ರುಷಾಭಿವೀಕ್ಷ್ಮ್ಯ 11೪॥ 


ಬಳಿಕ ದುಃಶಾಸನನು ಪುನಃ ಬಾಣದಿಂದ ಭೀಮನನ್ನು ಚೆನ್ನಾಗಿ ಹೊಡೆದ. 


ಕರ್ಣಪರ್ವ 399 


ಭೀಮ ಅದಕ್ಕೆ ಪುನಃ ಕ್ರುದ್ಧನಾದ. ಕೋಪದಿಂದ ದಿಟ್ಟಿಸಿ ನೋಡಿ ಬಹಳವಾಗಿ 
ಜ್ವಲಿಸಿದ. 
ವಿದ್ದೋಶಸ್ಥಿ ವೀರಾಶು ಭೃಶಂ ತ್ಹಯಾದ್ಯ 
ಸಹಸ್ವ ಭೂಯೋಪಪಿ ಗದಾಪ್ರಹಾರಂ । 
ಉಕ್ತೆ ಹೆ ಲವಮುಚ್ಚೈಃ ಕುಪಿತೋ5ಥ ಭೀಮೋ 
ಜಗ್ರಾಹ ತಾಂ ಭೀಮಗದಾಂ ವಧಾಯ 11೫11 
ನೀನೀಗ ನನ್ನನ್ನು ಚೆನ್ನಾಗಿ ಹೊಡೆದಿರುವೆ. ಅದಕ್ಕೆ ನನ್ನ ಗದಾಪ್ರಹಾರವನ್ನು 
ಸಹಿಸಿಕೊ. ಹೀಗೆ ಹೇಳಿ ಭೀಮಸೇನ ಬಲುಕುಪಿತನಾಗಿ ದುಃಶಾಸನನ ವಧೆಗಾಗಿ 
ಭಯಂಕರವಾದ ಗದೆಯನ್ನು ಎತ್ತಿಕೊಂಡ. 


ಉವಾಚ ಚಾದ್ಯಾಹಮಹೋ ದುರಾತ್ಮನ್‌ 
ಪಾಸ್ಯಾಮಿ ತೇ ಶೋಣಿತಮಾಜಿಮಧ್ಯೇ । 
ಅಥೈವಮುಕ್ತಸ್ತನಯಸ್ತವೋಗ್ರಾಂ 
ಶಕ್ತಿಂ ವೇಗಾತ್‌ ಪ್ರಾಹಿಣೋನ್ಸೃತ್ಯುರೂಪಾಮ್‌ Mell 
"ದುರಾತ್ಮನೆ, ರಣರಂಗಮಧ್ಯದಲ್ಲಿ ನಾನೀಗ ನಿನ್ನ ನೆತ್ತರನ್ನು ಕುಡಿವೆ' ಎಂದು 
ಭೀಮ ನುಡಿದ. ದುಃಚಾಸನನು ಮೃತ್ಯುವಿನಂತಿರುವ ಘೋರವಾದ ಶಕ್ತಿಯನ್ನು 
ಭೀಮನಿಗೆ ವೇಗದಿಂದ ಎಸೆದ. 


ಆವಿಧ್ಯ ಭೀಮೋತsಪಿ ಗದಾಂ ಸುಘೋರಾಂ 
ವಿಚಿಕ್ಕಿಪೇ ರೋಷಪರೀತಮೂರ್ತಿಃ | 
ಸಾ ತಸ್ಯ ಶಕ್ತಿಂ ಸಹಸಾ ವಿರುಜ್ಯ 
ಪುತ್ರಂ ತವಾಜೌ ತಾಡಯಾಮಾಸ ಮೂರ್ಧ್ನಿ 11೭11 


ಭೀಮನು ಘೋರವಾದ ಗದೆಯನ್ನು ತಿರುಗಿಸಿ, ಮೈಯೆಲ್ಲ ರೋಷದಿಂದ 
ತುಂಬಿಕೊಂಡು, ದುಃಶಾಸನನ ಮೇಲೆ ಗದೆಯನ್ನು ಎಸೆದ. ಅದು ಒಡನೆ ಆ 
ಶಕ್ತಿಯನ್ನು ಮುರಿದು, ದುಃಶಾಸನನ ತಲೆಯ ಮೇಲೆ ಹೊಡೆಯಿತು. 


ನಿಪಾತಯಿತ್ವಾ ಪೃಥಿವೀತಲೇ ಭೃಶಂ 
ಸಂತಾಡಯಾಮಾಸ ಬಲೀ ವೃಕೋದರಃ ॥ 
ಅತೀವ ಸಂತಾಡಿತಭಿನ್ನಗಾತ್ರೋ 
ದುಃಶಾಸನೋ ವೈ ನಿಪಪಾತ ಭೂಮೌ HSH 


ದುಃಾಸನನನ್ನು ನೆಲದ ಮೇಲೆ ಕೆಡಹಿ ಚೆನ್ನಾಗಿ ಗದೆಯಿಂದ ಹೊಡೆದ, 
ಬಲಿಷ್ಠನಾದ ಭೀಮ. ದುಃಶಾಸನನು ಹೀಗೆ ಮೈಯೆಲ್ಲಅತಿಯಾಗಿ ಹೊಡೆಸಿಕೊಂಡು 
ನೆಲದಲ್ಲಿ ಬಿದ್ದ. 


ಆಕ್ರಮ್ಯ ಕಂಠೇ ಯುಧಿ ರಾಜಪುತ್ರಂ 
ಸಂರಕ್ತನೇತ್ರೋ ಹ್ಯಬ್ರವೀದ್‌ ಧಾರ್ತರಾಷ್ಟ್ರಮ್‌ । 
ತದ್‌ ಬ್ರೂಹಿ ಕಿಂ ತ್ರಂ ಪರಿಮಾರ್ಗಮಾಣೋ 
` ಹ್ಯಸ್ಮಾನ್‌ ಪರಾಭೂಯ ಇಹಾಗತಃ ಪುನಃ 11೯1 


ಭೀಮಸೇನ ರಣರಂಗದಲ್ಲಿ ದುಃಶಾಸನನ ಗಂಟಲನ್ನು ಕಾಲುಗಳಿಂದ 
ಒತ್ತಿಹಿಡಿದು, ಕಣ್ಣು ಕೆಂಪು ಮಾಡಿಕೊಂಡು, ಅವನನ್ನು ಕೇಳಿದ, "ಹೇಳು, ನಮ್ಮನ್ನು 
ಇಂದಿನವರೆಗೆ ಬಹುಕಾಲ ಪೀಡಿಸಿ, ಇದೀಗ ನಮ್ಮನ್ನು ಹುಡುಕುತ್ತ ಪುನಃ ಇಲ್ಲಿಗೆ 
ಬಂದಿರುವೆ ಏನು?' 


ತದಿದಮದ್ಯ ಭೃಶಸಂಭೃತಂ ಮೇ 
ಚಿರಾರ್ಜಿತಂ ರೋಷಮಾದೀಪಯತ್ತತ್‌ ॥ 
ಮಧು ಪ್ರಪಾಸ್ಯೇ ತವ ಕೋಷ್ಠಭಾಜನಾದ್‌ 
ಇತ್ಯಬ್ರವೀದ್‌ ಭೀಮಸೇನಸ್ತರಸ್ವೀ Wool 


"ಈಗ ನಮ್ಮ ಬಳಿಗೆ ನೀನು ಬಂದುದು, ಬಹುಕಾಲದಿಂದ ನಾವು ನಮ್ಮೊಳಗೆ 
ಸಂಗ್ರಹಿಸಿ, ಬೆಳೆಸಿ ಇಟ್ಟುಕೊಂಡಿದ್ದ ರೋಷವನ್ನು ಭುಗಿಲೆಬ್ಬಿಸಿದೆ. ಅದರಿಂದ 
ಮಧುಪಾತ್ರೆಯಂತಿರುವ ನಿನ್ನೆದೆಯಿಂದ ಮಧುವಿನಂತೆ ಸವಿಯಾದ, ನೆತರನ್ನು 
ನಾನೀಗ ಪಾನ ಮಾಡುವೆನು' ಎಂದ ಬಲಭೀಮ. 


ತಂ ಪಾತಯಿತ್ತಾಥ ವೃಕೋದರೋತಯಂ 
ಜಗರ್ಜ ಹರ್ಷೇಣ ವಿನಾದಯನ್‌ ದಿಶಃ । 


ಕರ್ಣಪರ್ವ 401 


ನಾದೇನ ತೇನಾಖಿಲ ಪಾರ್ಶ್ವವರ್ತಿನೋ 
ಮೂರ್ಛಾಕುಲಾಃ ಪತಿತಾಸ್ತಾಜಮೀಢ Hoo 


ವೃಕೋದರನು ದುಃಶಾಸನನನ್ನು ಕೆಡಹಿ ಹರ್ಷದಿಂದ ದಿಕ್ಕುಗಳು ಪ್ರತಿ 
ಧ್ವನಿಸುವಂತೆ ಸಿಂಹನಾದ ಗೈದ. ರಾಜನೆ, ಆ ಧ್ವನಿಯಿಂದ ಪಾರ್ಶ್ವಗಳಲ್ಲಿದ್ದವ 
ರೆಲ್ಲರೂ ಮೂರ್ಛೆಗೊಂಡು ಬಿದ್ದರು. 


ದಿಷ್ಟ್ವಾಸಿ ದುಃಶಾಸನ ಅದ್ಯದೃಷ್ಟ 
ಯಣಂ ಪ್ರತೀಚ್ಛೇಃ ಸಹವೃದ್ಧಿಮೂಲಮ್‌ । 
ಚಿರೋದ್ಯತಂ ತಂ ಯನ್ಮಯಾ ತೇ ಸಭಾಯಾಂ 


ಕೃಷ್ಣಾಭೀಮರ್ಶೇನ ಗೃಹಾಣ ಮತ್ತಃ 11೧೨ 


“ದುಃಶಾಸನ, ನೀನೀಗ ಅದೃಷ್ಟವಶದಿಂದ ನನ್ನ ಕಣ್ಣಿಗೆ ಬಿದ್ದಿರುವೆ. ನಾನು ನಿಮ್ಮ 
ಬಣವನ್ನು ತೀರಿಸುತ್ತೇನೆ. ಬಡ್ಡಿಸಮೇತ ಅಸಲನ್ನು ಕೊಡುತ್ತಿದ್ದೇನೆ. ಬಹು ಹಿಂದೆ 
ಸಭೆಯಲ್ಲಿ ದ್ರೌಪದಿಯನ್ನು ಎಳೆದುತಂದುದರ ಯಣವನ್ನು ನಾನು ನಿನ್ನಿಂದ 
ಪಡೆದಿದ್ದೆ ಈಗ ನನ್ನಿಂದ ಸ್ವೀಕರಿಸು.' 

ಸ ಏವಮುಕ್ತಸ್ತು ತತೋ ಮಹಾತ್ಮಾ 

ದುಃಶಾಸನೋ ವಾಕ್ಯಮುವಾಚ ವೀರಃ । 
ಸರ್ವಂ ಸ್ಥರೇ ನೈವ ಚ ವಿಸ್ಥರಾಮಿ 
ಉದೀರ್ಯಮಾಣಂ ಶೃಣು ಭೀಮಸೇನ 11೧೩1! 
ಭೀಮ ಹೀಗೆ ಹೇಳಿದಾಗ ಮಹಾತ್ಮ ವೀರ ದುಃಶಾಸನನು ನುಡಿದ, "ಎಲ್ಲವನ್ನೂ 
ಸ್ಫರಿಸುವೆನು, ಸರ್ವಥಾ ಮರೆಯಲಾರೆ. ಅದನ್ನು ನಾನು ಹೇಳುತ್ತೇನೆ, ಕೇಳು 
ಭೀಮಸೇನ | 
ಸ್ಮರಾಮಿ ಚಾತ್ಮಪ್ರಭವಂ ಚಿರಾಯ 
ಯಜ್ಞಾತುಷೇ ವೇಶ್ನನಿ ರಾತ್ರ್ಯಹಾನಿ । 
ವಿಶ್ವಾಸಹೀನಾ ಮೃಗಯಾಂ ಚರಂತೋ 
ವಸಂತಿ ಸರ್ವತ್ರ ನಿರಾಕೃತಾಸ್ತು 11೧೪॥॥ 


402 ಮಹಾಭಾರತ 


"ಅರಗಿನ ಮನೆಯಲ್ಲಿ ನಾವು ನಿಮ್ಮನ್ನು ಸುಡಿಸಿದ್ದನ್ನು ನಮ್ಮಿಂದಾದ ಕೃತ್ಯವೆಂದೇ 
ನಾನು ಸ್ಮರಿಸುತ್ತೇನೆ. ಬಳಿಕ ನೀವು ರಾತ್ರಿ-ಹಗಲು ರಾಜ್ಯ ಸಂಪಾದನೆಯಲ್ಲಿ ವಿಶ್ವಾಸ 
ಕಳೆದುಕೊಂಡು ಬೇಟೆಯಾಡುತ್ತ ವನವಾಸ ಮಾಡಿದಿರಿ. ಎಲ್ಲಿಯೂ ನಿಮಗೆ 
ಆಶ್ರಯ ನೀಡಲು ಜನರು ನಿರಾಕರಿಸಿದರು. 


ಮಹಾಭಯಂ ರಾತ್ರ್ಯಹನೀ ಸ್ಥರಂತ- 
ಸ್ತಥೋಪಭೋಗಾಚ್ಚ ಸುಖಾಚ್ಚ ಹೀನಾಃ | 
ವನೇಷ್ಟಟಂತೋ ಗಿರಿಗಹ್ಹರಾಣಿ 
ಪಾಂಚಾಲರಾಜಸ್ಯ ಪುರಂ ಪ್ರವಿಷ್ಠಾಃ 11೧೫1 


"ರಾತ್ರಿ-ಹಗಲು ಮಹಾಭಯವನ್ನೇ ಚಿಂತಿಸುತ್ತ ಎಲ್ಲ ಸುಖಭೋಗಗಳಿಂದ 
ವಂಚಿತರಾಗಿ ಕಾಡಿನಲ್ಲಿ ಬೆಟ್ಟಗವಿಗಳಲ್ಲಿ ಸಂಚರಿಸುತ್ತ ಪಾಂಚಾಲರಾಜನ 
ಪಟ್ಟಣವನ್ನು ನೀವು ಹೊಕ್ಕಿದಿರಿ. 


ಮಾಯಾಂ ಯೂಯಂ ಕಾಮಪಿ ಸಂಪ್ರವಿಷ್ಟಾ 
ಯತೋ ವೃತಃ ಕೃಷ್ಣಯಾ ಫಲ್ಲುನೋ ವಃ । 
ಸಂಭೂಯ ಪಾಪೈಸ್ತದನಾರ್ಯವೃತ್ತಂ 
ಕೃತಂ ತದಾ ಮಾತೃಕೃತಾನುರೂಪಮ್‌ 11೧೬। 


“ನೀವು ಯಾವುದೋ ಒಂದು ವ್ಯಾಮೋಹದಲ್ಲಿ ಸಿಲುಕಿದಿರಿ. ಏಕೆಂದರೆ 
ನಿಮ್ಮಲ್ಲಿ ಅರ್ಜುನನನ್ನೊಬ್ಬನನ್ನು ದ್ರೌಪದಿ ವರಿಸಿದರೆ ನೀವೆಲ್ಲರೂ ಪಾಪಿಗಳು 
ಅವಳೊಡನೆ ಕೂಡಿದಿರಿ. ನಿಮ್ಮ ತಾಯಿ ಏನು ಮಾಡಿದ್ದಳೊ ಅದಕ್ಕೆ 
ಅನುರೂಪವಾಗಿ ಮಕ್ಕಳು ನೀವು ಅದೇ ದುರಾಚಾರವನ್ನೇ ಮಾಡಿದಿರಿ. 


ನಿಮ್ಮ ತಾಯಿಯನ್ನು ಯಮ ವಾಯು ಮುಂತಾದವರು ಅನೇಕರು 
ಕೂಡಿದರು. ದ್ರೌಪದಿಯನ್ನು ನೀವೂ ಅನೇಕರು ಕೂಡಿರುವಿರಿ. 
ಏಕಾ ವೃತಾ ಪಂಚಭಿಃ ಸಾಭಿಪನ್ನಾ 
ಹ್ಯಲಜ್ಜಮಾನೈಶ್ಚ ಪರಸರಸ 
ಜ ಚ ಇ ಳಿ 
ಸ್ಮರೇ ಸಭಾಯಾಂ ಸುಬಲಾತ್ಮಜೇನ 
ದಾಸೀಕೃತಾಃ ಸ್ನ ಸಹ ಕೃಷ್ಣಯಾ ತು 11೧೭11 
ಇ ೪ಣ 


ಕರ್ಣಪರ್ವ 403 


"ದ್ರೌಪದಿಯು ಒಬ್ಬನನ್ನು ವರಿಸಿದರೆ ನೀವು ಐವರು ಅವಳನ್ನು ಕೂಡಿದಿರಿ. 
ಪರಸ್ಪರ ಲಜ್ಜೆಯ ಭಾವನೆಯನ್ನೇ ಬಿಟ್ಟಿರಿ. ದ್ಯೂತಸಭೆಯಲ್ಲಿ ಶಕುನಿ 
ದ್ರೌಪದೀಸಮೇತ ನಿಮ್ಮೆಲ್ಲರನ್ನೂ ದಾಸರನ್ನಾಗಿ ಮಾಡಿದ್ದನ್ನೂ ನೆನಪಿಸಿ 
ಕೊಳ್ಳುತ್ತೇನೆ.' 

ತೇನೈವಮುಕ್ತಸ್ತು ತವಾತ್ಮಜೇನ 

ಸುಬಾಲಚಿತ್ತೇನ ವೃಕೋದರೋಪಪಿ । 
ಪ್ರಗೃಹ್ಯ ಚಾಪಂ ಭ್ರುಕುಟಿಂ ಲಲಾಟೇ 
ಪಾಂಡೋಃ ಸುತಃ ಕೋಪವಶಂ ಜಗಾಮ Mes] 


ನಿನ್ನ ಮಗ ದುಃಶಾಸನನು ಅಜ್ಞಭಾಲಕನ ಬುದ್ಧಿಯಿಂದ ಹೀಗೆ ಹೇಳಿದಾಗ 
ವೃಕೋದರನು ಹಣೆಯಲ್ಲಿ ಹುಬ್ಬನ್ನು ಬಿಲ್ಲಿನಂತೆ ಬಾಗಿಸಿಕೊಂಡು 
ಕೋಪಾವಿಷ್ಠನಾದ. | 
ತಸ್ಮಿನ್‌ ಸುಘೋರೇ ತುಮುಲೇ ವರ್ತಮಾನೇ 
ಪ್ರಧಾನಭೂಯಿಷ್ಯತರೈಃ ಸಮಂತಾತ್‌ । 
ದುಃಶಾಸನಂ ತತ್ರ ಸಮೀಕ್ಷ್ಯ ರಾಜನ್‌ 
ಭೀಮೋ ಮಹಾಬಾಹುರಚಿಂತ್ಯಕರ್ಮಾ Neal 


ಸ್ಕೃತ್ನಾಥ ಕೇಶಗ್ರಹಣಂ ಚ ದೇವ್ಯಾ 
ವಸ್ತಾಪಹಾರಂ ಚ ರಜಸ್ವಲಾಯಾಃ । 
ಅನಾಗಸೋ ಭರ್ತೃಪರಾಜ್ಮುಖಾಯಾ 
ದುಃಖಾನಿ ದತ್ತಾನ್ಯಪಿ ವಿಪ್ರಚಿಂತ್ಯ 11೨೦॥॥ 
ಜಜ್ಞಾಲ ಕ್ರೋಧಾದಥ ಭೀಮಸೇನ 
ಆಜ್ಯಪ್ರಸಿಕ್ತೋ ಹಿ ಯಥಾ ಹುತಾಶಃ । 
ತತ್ರಾಹ ಕರ್ಣಂ ಚ ಸುಯೋಧನಂ ಚ 
ಕೃಪಂ ದ್ರೌಣಿಂ ಕೃತವರ್ಮಾಣಮೇವ 11೨೧॥॥ 


ರಾಜನೆ, ಹೆಚ್ಚಾಗಿ ಪ್ರಧಾನವೀರರಿಂದಲೇ ಎಲ್ಲೆಡೆ ನಡೆದ ಭೀಕರವಾದ 


404 ಮಹಾಭಾರತ 


ಕದನದಲ್ಲಿ ಅಚಿಂತ್ಯಕರ್ಮವನ್ನೇ ಮಾಡುವ ಮಹಾಬಾಹುವಾದ ಭೀಮನು 
ದುಚಾಸನನನ್ನು ದಿಟ್ಟಿಸಿ ನೋಡಿ, ರಜಸ್ವಲೆಯಾಗಿದ್ದ ದೇವಿಯ ಕೇಶಗ್ರಹಣ, 
ವಸ್ಥಾಪಹಾರ, ಆ ಸಮಯದಲ್ಲಿ ಅಸಹಾಯಕತೆಯಿಂದ ಪತಿಗಳ್ಳೆವರೂ ಅವಳಿಂದ 
ಪರಾಜ್ಯುಖರಾಗಿ ಕುಳಿತಿರುವಂತೆ ಮಾಡಿದ್ದು ನಾನಾ ದುಃಖಗಳನ್ನು ಕೊಟ್ಟಿದ್ದು 
ಇವೆಲ್ಲವನ್ನೂ ನೆನೆದು, ಆಜ್ಯಾಹುತಿಗೊಂಡ ಅಗ್ನಿಯಂತೆ ಜ್ವಲಿಸಿದ. ಕರ್ಣ 
ದುರ್ಯೋಧನ ಕೃಪ ಅಶ್ವತ್ಥಾಮ ಕೃತವರ್ಮರನ್ನು ಕುರಿತು ನುಡಿದ. 


ನಿಹನ್ಮಿ ದುಃಶಾಸನಮದ್ಯ ಪಾಪಂ 
ಸಂರಕ್ಷ್ಯತಾಮದ್ಯ ಸಮಸ್ತಯೋಧಾಃ । 
ಇತ್ಯೇವಮುಕ್ತಾ ತ ಸಹಸಾಭ್ಯಧಾವತ್‌ 
ನಿಹಂತುಕಾಮೋತತಿಬಲಸ್ತರಸ್ಹೀ 11೨೨॥॥ 


"ಪಾಪಿ ದುಃಶಾಸನನನ್ನು ಈಗ ಕೊಲ್ಲುತ್ತಿದ್ದೇನೆ. ಎಲ್ಲಯೋಧರೂ ಈಗ ನಿಮ್ಮಲ್ಲಿ 
ಶಕ್ತಿ ಇರುವುದಾದರೆ ಅವನನ್ನು ರಕ್ಷಿಸಿಕೊಳ್ಳಿ' ಎಂದು ನುಡಿದು ಅತಿ 
ಬಲ-ವೇಗವುಳ್ಳ ಭೀಮನು ವೇಗದಿಂದ ದುಃಾಸನನನ್ನು ಆಕ್ರಮಿಸಿದ. 


ತಥಾ ತು ವಿಕ್ರಮ್ಯ ರಣೇ ವೃಕೋದರೋ 
ಮಹಾಗಜಂ ಕೇಸರಿಕೋ ಯಥೈವ । 
ನಿಗೃಹ್ಯ ದುಃಹಾಸನಮೇಕವೀರಃ 
ಸುಯೋಧನಸ್ಯಾಧೀರಥೇಃ ಸಮಕ್ಷಮ್‌ 12೩1 


ಏಕವೀರನಾದ ಭೀಮನು ಉಗ್ರವೇಗದಿಂದ ರಣದಲ್ಲಿ ಕಾಡಿನಲ್ಲಿ ಮದ್ದಾನೆ 
ಯನ್ನು ಸಿಂಹವು ಹಿಡಿದುಕೊಳ್ಳುವಂತೆ, ದುಃಶಾಸನನನ್ನು ದುರ್ಯೋಧನನ, 
ಕರ್ಣನ ಸಮಕ್ಸಮದಲ್ಲಿಯೇ ಹಿಡಿದುಕೊಂಡ. 


ವದಾಸು ಯದ್‌ ಗೌರಿತಿ ತದ್‌ಬ್ರುವಾಣೋ 

ಹೃಷ್ಟಃ ಸಮಂ ಕರ್ಣಸುಯೋಧನಾಭ್ಯಾಮ್‌ । 
ಯೇ ರಾಜಸೂಯಾವಭೃಥೇ ಪವಿತ್ರಾ 

ಜಾತಾಃ ಕಚಾ ಯಾಜ್ಞಸೇನ್ಯಾ ದುರಾತ್ಮನ್‌ ॥ 


ಕರ್ಣಪರ್ವ 405 


ತೇ ಪಾಣಿನಾ ಕತರೇಣಾವಕೃಷ್ಟಾ- 
ಸ್ತದ್‌ ಬ್ರೂಹಿ ತ್ವಾಂ ಪೃಚ್ಛತಿ ಭೀಮಸೇನಃ 11೨೪॥ 


ಭೀಮಸೇನನು ನುಡಿದ "ದುರಾತ್ಮನೆ, ಹೇಳು, ನೀನು ಅಂದು ಕರ್ಣ 
ದುರ್ಯೋಧನರೊಂದಿಗೆ ಸೇರಿಕೊಂಡು ಹೃಪ್ಟನಾಗಿ, "ಪಾಂಡವರು ಇನ್ನು ಯಾವ 
ಕೆಲಸಕ್ಕೂ ಬಾರದವರಾಗಿ ಬೀದಿಬಸವನಂತೆ ಅಲೆಯುತಾರೆ' ಎಂದು ಹೇಳಿದವನು, 
ರಾಜಸೂಯಯಾಗದ ಅವಭೃಥಸ್ಥಾನದಿಂದ ಪವಿತ್ರವಾಗಿರುವ ದ್ರೌಪದಿಯ 
ಕೇಶಗಳನ್ನು ನೀನು ಅಂದು ಯಾವ ಕೈಯಿಂದ ಹಿಡಿದೆಳೆದೆ? ಹೇಳು, 
ಭೀಮಸೇನನು ಪ್ರಶ್ನಿಸುತ್ತಿದ್ದಾನೆ. 


ಉಕ್ತಸ್ತಥಾಜೌ ಸ ತದಾ ಸರೋಷಂ 

ಜಗಾದ ಭೀಮಂ ಪರಿವೃತ್ಯ ನೇತ್ರೇ ॥ 
ಅಯಂ ಕರಿಕರಾಕಾರಃ ಪೀನಸ್ತನವಿಮರ್ದನಃ । 
ಗೋಸಹಸ್ರಪ್ರದಾತಾ ಚ ಕೃತ್ರಿಯಾಂತಕರಃ ಕರಃ ॥ 


ಅನೇನ ಯಾಜ್ಞಸೇನ್ಯಾ ಮೇ ಭೀಮ ಕೇಶಾ ವಿಕರ್ಷಿತಾಃ । 
ಪಶ್ಯತಾಂ ಕುರುಮುಖ್ಯಾನಾಂ ಯುಷ್ಮಾಕಂ ಚ ಸಭಾಸದಾಮ್‌ ॥೨೫॥ 


ಭೀಮಸೇನನು ರಣದಲ್ಲಿ ಹೀಗೆ ಹೇಳಿದಾಗ ದುಃಶಾಸನನು ಕಣ್ಣು ತಿರುಗಿಸುತ್ತ 
ನುಡಿದ "ಆನೆಯ ಸೊಂಡಿಲಿನಂಥ ಈ ನನ್ನ ಕೈ ಪೀನಸನಗಳನ್ನು ಮರ್ದಿಸು 
ವಂಥದ್ದು ಸಾವಿರ ಗೋದಾನ ಮಾಡುವಂಥದ್ದು ಕ್ಷತ್ರಿಯರ ನಾಶ 
ಮಾಡುವಂಥದ್ದು ಈ ನನ್ನ ಕೈಯಿಂದ, ಭೀಮನೆ! ನಾನು, ಅಂದು ಕುರುಶ್ರೇಷ್ಠರು 
ನೀವು ಮತ್ತು ಎಲ್ಲ ಸಭಾಸದರೂ ನೋಡುತ್ತಿದ್ದಂತೆಯೇ ದ್ರೌಪದಿಯ ಕೇಶಗಳನ್ನು 
ಹಿಡಿದೆಳೆದಿದ್ದೇನೆ. 


ಮಮೇಷಪ್ಲಿತಂ ಚೈವಮನೇನ ಸರ್ವಂ 
ಕೃತಂ ಮಯಾ ಯತ್‌ ಸ್ವಯಮೇವ ಕೃತ್ಯಮ್‌ । 
ಸತ್ಯಾಂ ಪ್ರತಿಜ್ಞಾಂ ಕುರು ಮಾ ನಿರರ್ಥಾಂ 
ಸುಜಾತಿಜಾತಾ ನ ವೃಥಾ ವದಂತಿ WLI 


406 ಮಹಾಭಾರತ 


ನಾನು ಬಯಸಿದ್ದ ಇದೆಲ್ಲ ಕೃತ್ಯವನ್ನೂ ಸ್ವಯಂ ನಾನೇ ನನ್ನ ಈ ಕೈಯಿಂದಲೇ 
ಮಾಡಿದ್ದೇನೆ. ನೀನು ನಿನ್ನ ಪ್ರತಿಜ್ಞೆಯನ್ನು ಸತ್ಯವಾಗಿಸು. ನಿರರ್ಥಕಗೊಳಿಸಬೇಡ. 
ಒಳ್ಳೆಯ ಜನ್ಮದಲ್ಲಿ ಹುಟ್ಟಿದವರು ವ್ಯರ್ಥಪ್ರತಿಜ್ಞೆ ಮಾಡುವುದಿಲ್ಲ 
ಅನ್ಯತ್‌ ತ್ಹಯೋಕ್ತಂ ರುಧಿರಂ ಪಿಬಾಮಿ 
ಪಿಬಂತು ಮೇ ಶ್ವಾದಿ ಖಗಾಃ ಸೃಗಾಲಾಃ 
0 ಚೈವಮೇಷಾಂ ತು ಸಮಾನಭೂತೋ 
ಮನ್ಯುರ್ನ ಮೇ ತ್ತಸ್ತ ಕೃತಾಕೃತಸ್ಯ ೨೭H 


ಇನ್ನೊಂದು ಮಾತನ್ನು ನೀನು ನನಗೆ ಹೇಳುತಿರುವೆ. "ನಿನ್ನ ರಕವನ್ನು ಪಾನ 
ಮಾಡುತ್ತೇನೆ' ಎಂದು. ಆದರೆ ನಾಯಿನರಿಹದ್ದುಗಳು ಕೂಡ ನನ್ನ ರಕವನ್ನು ಪಾನ 
ಮಾಡುತವೆ. ಮಾಡಲಿ. ಜೊತೆಗೆ ನೀನು ಕೂಡ ಪಾನ ಮಾಡುವಿಯಾದರೆ 
ಮಾಡು, ಈ ನಾಯಿ-ನರಿಗಳಿಗೇ ನೀನು ಸಮಾನ. ಅದರಿಂದ, ನೀನು ಪಾನ 
ಮಾಡು ಇಲ್ಲವೆ ಬಿಡು, ನನಗೇನೂ ಅದರಿಂದ ದುಃಖವಿಲ್ಲ 


ತಾನೇ ನಾಯಿ-ನರಿಗಳಿಗಿಂತ ನೀಚ! ಮಂತ್ರಪೂರ್ವಕ ಭಕ್ತಿಯಿಂದ 
ವಿಧ್ಯುಕ್ಷವಾದ ರೀತಿಯಿಂದ ಸೋಮಪಾನ ಮಾಡುವ ಜೀವೋತ್ತಮ 
ಮುಖ್ಯಪ್ರಾಣನನ್ನು ನಾಯಿಗೆ ಸಮನೆನ್ನುತ್ತಾನೆ ! 
ಏವಂ ಬ್ರುವಾಣಸ್ಯ ತು ಭೀಮಸೇನ 
ಉತ್ಪಾಟಯಾಮಾಸ ಭುಜಂ ಮಹಾತ್ಮಾ 
ತತಃ ಸ ರಾವಂತಮತೀವ ರುಷ್ಠಃ 
ಸಂತಾಡಯಾಮಾಸ ಭುಜೇನ ತೇನ 11೨೮॥ 


ದುಃಶಾಸನನು ಹೀಗೆ ಹೇಳುತ್ತಿದ್ದಂತೇ ಭೀಮಸೇನನು ಅವನ ಬಾಹುವನ್ನು 
ಕಿತ್ತು ಕೆಟ್ಟ ಮಾತುಗಳನ್ನು ಮತ್ತೆ ಮತ್ತೆ ಆಡುತಿದ್ದ ಆತನನ್ನು ಅವನ ಆ 
ಬಾಹುವಿನಿಂದಲೇ ಹೊಡೆದ. 
ನಿಗೃಹ್ಯ ಚೈನಂ ಪರಮೇಣ ಕರ್ಮಣಾ 
ಉತ್‌ಕ್ಷಿಪ್ಯ ಚೋತ್‌ಕ್ಷಿಪ್ಯ ಚ ತೂರ್ಣಮೇನಮ್‌ । 


ಕರ್ಣಪರ್ವ 407 


ಭೂಮೌ ತದಾ ನಿಷಿಪೇಷಾಥ ವೀರಃ 
ಅಸಿಂ ವಿಕೋಶಂ ವಿಮಲಂ ಚಕಾರ 11೨೯11 


ನಿನ್ನಮಗನಾದ ದುಃಶಾಸನನನ್ನು ಹಿಡಿದು ಎತ್ತಿಎತ್ತಿನೆಲದ ಮೇಲೆ ಕೆಡವಿ, ತನ್ನ 
ಪ್ರತಿಜ್ಞೆಯನ್ನು ಸತ್ಯ ಪ್ರತಿಜ್ಞೆಯನ್ನಾಗಿ ಮಾಡಲು ಬಯಸಿದ ಬುದ್ಧಿಶಾಲಿಯಾದ 
ಭೀಮನು ಕತ್ತಿಯನ್ನು ಒರೆಯಿಂದ ಹೊರಗೆ ತೆಗೆದ. 
ಅಸಿಂ ಸಮೃದ್ಧ ತ್ರೆ ಶಿತಂ ಸುಧಾರಂ 
ಕಂಠೇ ಸಮಾಕ್ರಮ್ಯ ಚ ವೇಪಮಾನಮ್‌ । 
ಉತೃತ್ಯ ವಕ್ಷಃ ಪತಿತಸ್ಯ ಭೂಮಾ- 
ವಥಾಪಿಬಚ್ಛೊ! ೇಣಿತಮಸ್ಯ ಕೋಷ್ಠಮ್‌ 11೩೦॥1 
ಭೀಮನು ಹರಿತವಾದ ಕತ್ತಿಯನ್ನೆತ್ರಿಕೊಂಡು ಕಾಲುಗಳಿಂದ ದುಃಶಾಸನನ 
ಗಂಟಲನ್ನು ಒತ್ತಿಹಿಡಿದು, ಹೊಟ್ಟೆಯ ಮೇಲೆ ಕುಳಿತು, ಅವನು ನೆಲದಲ್ಲಿ ಒರಗಿ 
ನಡುಗುತ್ತಿದ್ದಂತೆಯೇ ಎದೆಯನ್ನು ಕತ್ತಿಯಿಂದ ತಿವಿದು ಸೀಳಿ ಬಿಸಿನೆತ್ತರನ್ನು ಪಾನ 
ಮಾಡಿದ. 
ಆಸ್ಪಾದ್ಯ ಚಾಸ್ಪಾದ್ಯ ಚ ವೀಕ್ಷಮಾಣಃ 
ಕ್ರುದ್ಧೋಠತತಿವೇಲಂ ಪ್ರಜಗಾದ ವಾಕ್ಯಮ್‌ 11೩೧1 
ರಕವನ್ನು ಪುನಃ ಪುನಃ ಆಸ್ವಾದಿಸಿ ನೋಡುತ್ತ ಅತ್ಯಂತ ಕ್ರುದ್ಧನಾಗಿ ನುಡಿದ. 
ಇದು ತೋರಿಕೆಗೆ. ವಸ್ತುತಃ ಭೀಮ ರಕ್ತವನ್ನು ತುಟಿಯಿಂದ ಸ್ಪರ್ಶಿಸಿದನೆ 
ಹೊರತು ಕುಡಿಯಲಿಲ್ಲ. ಇದನ್ನು ಭೀಮನೆ ಮುಂದೆ, ಗಾಂಧಾರಿಯ ಮುಂದೆ 
ಹೇಳುತ್ತಾನೆ. 
ಸ್ತನ್ಯಸ್ಥ ಮಾತುರ್ಮಧುಸರ್ಪಿಷೋ ವಾ 
ಮಾಧ್ದೀಕಪಾನಸ್ಯ ಚ ಸತೃತಸ್ಯ I 
ದಿವ್ಯಸ್ಯ ವಾ ತೋಯರಸಸ್ಯ ಪಾನಾತ್‌ 
ಪಯೋದಧಿಭ್ಯಾಂ ಮಧಥಿತಾಚ್ಚ ಮುಖ್ಯಾತ್‌ 1೩೨1 


ಅನ್ಯಾನಿ ಪಾನಾನಿ ಚ ಯಾನಿ ಲೋಕೇ 
ಸುಧಾಮೃತಸ್ವಾದುರಸಾನಿ ತೇಭ್ಯಃ | 


408 ಮಹಾಭಾರತ 


ಸರ್ವೇಭ್ಯ ಏವಾಭ್ಯಧಿಕೋ ರಸೋsಯಂ 
ಮತೋ ಮಮಾದ್ಯಾಹಿತಲೋಹಿತಸ್ಯ 11೩೩ 


ತಾಯಿಯ ಮೊಲೆಹಾಲಿಗಿಂತಲೂ, ಜೇನುತುಪ್ಪ-ಆಕಳತುಪ್ಪಗಳಿಗಿಂತಲೂ 
ಚೆನ್ನಾಗಿ ದ್ರಾಕ್ಷಾರಸ ಸಿದ್ದವಾದ ಪಾನೀಯಕ್ಕಿಂತಲೂ ಹಾಲುಮೊಸರು ಕಡೆದುಬರುವ 
ಮಜ್ಜಿಗೆಗಿಂತಲೂ, ಲೋಕದಲ್ಲಿ ಲಭ್ಯವಿರುವ ಸುಧಾಮೃತದಂತೆ ಸ್ವಾದುವಾದ 
ಪಾನಗಳೆಲ್ಲಕ್ಕಿಂತ ನನಗೆ ಈ ಶತ್ರುರಕ್ತದ ರಸವೆ ಹೆಚ್ಚು ಸವಿಯಾಗಿದೆ. 
ಭಕ್ತಿಯಿಂದ ನರಸಿಂಹನನ್ನು "ಯಸ್ತೇ ಮನ್ಯೋ' ಎಂಬ ಮನ್ಯುಸೂಕ್ತದಿಂದ 
ಸ್ತುತಿಸುತ್ತ "ಇಹ' ಎಂಬ ಸ್ತೋಭಾಕ್ಷರ ಯುಕ್ತವಾದ ಸಾಮಗಾನ ಪೂರ್ವಕವಾಗಿ 
ಸೋಮಾಹುತಿರೂಪದಿಂದ ಬಿಸಿನೆತ್ತರನ್ನು ಅವನಿಗೆ ಅರ್ಪಿಸಿದ ಭೀಮಸೇನ. 
ಮಹಾಭಾರತದಲ್ಲಿ ಈ ಅಂಶ ಇದೀಗ ಲುಪ್ಪವಾಗಿದೆ. 
ಯಾ ಸಾsಪತಿಃ ಸಾ ಸಪತಿರ್ಹಿ ಜಾತಾ 
ಯಾಸ್ತಾಃ ಸಪತ್ಯೋ5ಪತಯಸ್ತು ಜಾತಾಃ | 
ಪಶ್ಯಂತು ಚಿತ್ರಂ ವಿವಿಧಂ ಹಿ ಲೋಕೇ 
ಯೇ ವೈ ತಿಲಾಃ ಷಂಢತಿಲಾ ಬಭೂವುಃ 11೩೪1 


ದುಃಶಾಸನನು ಹಿಂದೆ ದ್ಯೂತಸಭೆಯಲ್ಲಿ “ಸುಂದರಿ, ನೀನಿನ್ನು ಕೌರವನ ಬಳಿಗೆ 
ಹೋಗು, ನಿನಗಿನ್ನು ಪತಿಗಳಿಲ್ಲ ಇವರು ಎಣ್ಣೆ ಇಲ್ಲದ ಜೊಳ್ಳು ಎಳ್ಳುಕಾಳುಗಳು, 
ನಪುಂಸಕರು” ಎಂದಿದ್ದ ಯಾರು ಹಿಂದೆ ಅಪತಿ "ಪತಿ ಇಲ್ಲದವಳೆ'ನಿಸಿದ್ದಬಗೋ 
ಅವಳು, ದ್ರೌಪದಿ, ಇಂದು "ಸಪತಿ' ಪತಿಯುಕಳೆನಿಸಿದ್ದಾಳೆ. ಯಾರು ಹಿಂದೆ 
ಪತಿಯುಕ್ತರಾಗಿದ್ದರೋ ಅವರು, ಶತ್ರುಸ್ತೀಯರು ಇಂದು, ನಾವು ಶತ್ರುವಧ 
ಮಾಡಿದ್ದರಿಂದ, "ಅಪತಿ'ಗಳಾದರು, ವಿಧವೆಯಾದರು. ಎಲ್ಲರೂ ನೋಡಿರಿ. 
ಲೋಕದಲ್ಲಿ ಅನೇಕ ಬಗೆಯ ವೈಚಿತ್ರ್ಯಗಳು ಸಂಭವಿಸುತವೆ. ಶತ್ರುಗಳು ತಾವೇ ಗಟ್ಟಿ 
ಎಳ್ಳುಕಾಳುಗಳೆಂದುಕೊಂಡಿದ್ದರು. ತಾವೇ ಪೌರುಷ ಉಳ್ಳವರೆಂದುಕೊಂಡಿದ್ದರು. 
ಈಗ ಅವರೇ ಜೊಳ್ಳು ಕಾಳೆನಿಸಿದ್ದಾರೆ. ನಪುಂಸಕರೆನಿಸಿದ್ದಾರೆ! 


ಭೀಮೋತಪಿ ಹತ್ವಾ ತತ್ರೈವ ದುಃಶಾಸನಮಮರ್ಷಣಮ್‌ । 
ಪೂರಯಿತ್ನಾಂಜಲಿಂ ಭೂಯೋ ರುಧಿರಸ್ಯೋಗ್ರ ನಿಸ್ವನಃ 11೩೫11 


ಕರ್ಣಪರ್ವ 409 


ಶೃಣ್ವತಾಂ ಲೋಕವೀರಾಣಾಮಿದಂ ವಚನಮಬ್ರವೀತ್‌ । 
ಏಷ ತೇ ರುಧಿರಂ ಸ್ವಾದು ಪಿಬಾಮಿ ಪುರುಷಾಧಮ । 
ಬ್ರೂಹೀದಾನೀಂ ಸುಸಂರಬ್ಬಃ ಪುನರ್ಗೌರಿತಿ ಗೌರಿತಿ 11೩೬ 


ಇತ್ತ ಭೀಮನು ಸಹನೆ ಇಲ್ಲದ ದುಃಾಸನನನ್ನು ಹೊಡೆದು ಕೊಂದಿಲ್ಲ 
ಅವನು ಇನ್ನೂ ಉಸಿರೆಳೆಯುತ್ತಿದ್ದಂತೆಯೆ ಉಗ್ರವಾದ ಸಿಂಹನಾದಮಾಡುತ್ತ ಪುನಃ 
ಬೊಗಸೆಯನ್ನು ರಕ್ತದಿಂದ ತುಂಬಿಸಿ, ಅವನು ಮತ್ತು ಎಲ್ಲ ಲೋಶಪ್ರಸಿದ್ಧರಾದ 
ವೀರರು ಕೇಳುತ್ತಿರುವಂತೆ, ಈ ಮಾತನ್ನು ನುಡಿದ: "ದುಃಶಾಸನ, ಪುರುಷಾಧಮ, 
ಈ ಭೀಮಸೇನನು ನಾನು ಸವಿಯಾದ ನಿನ್ನ ಬಿಸಿನೆತರನ್ನು ಕುಡಿಯುತ್ತಿದ್ದೇನೆ. ನೀನು 
ಈಗ ಕ್ರುದ್ಧನಾಗಿ ಪುನಃ ನಮ್ಮನ್ನು ಬೀದಿಬಸವಗಳು, ಬೀದಿಬಸವಗಳೆಂದು ಗೇಲಿ 
ಮಾಡುತ್ತನುಡಿ! 


ಯೇ ತದಾಸ್ಮಾನ್‌ ಪ್ರನೃತ್ಯಂತಿ ಪುನರ್ಗೆರಿತಿ ಗೌರಿತಿ । 
ತಾನ್‌ ಸಂಪ್ರತಿ ಪ್ರನೃತ್ಯಾಮಃ ಪುನರ್ಗೌರಿತಿ ಗೌರಿತಿ 11೩೭! 


ಹಿಂದೆ ದ್ಯೂತಕಾಲದಲ್ಲಿ ನಮ್ಮನ್ನು "ಬೀದಿಬಸವ ಬೀದಿಬಸವ' ಎಂದು ಪುನಃ 
ಪುನಃ ಗೇಲಿಮಾಡಿ ಯಾರು ಕುಣಿದರೋ ಅವರನ್ನು ನಾವು ಇಂದು 'ಬೀದಿಬಸವ 
ಬೀದಿ ಬಸವ' ಎಂದು ಪುನಃ ಪುನಃ ಗೇಲಿಮಾಡಿ ಕುಣಿಯುವೆವು. 


ಬಂದ ಅತಿಥಿಗಳಿಗೆ ಮಧುರ್ಪಕದಲ್ಲಿ ಗೌಃ ಗೌ: ಗೌಃ ಎಂದು ಮೂರು ಬಾರಿ 
ಹೇಳಿ ಒಂದು ಗೂಳಿಯನ್ನು ಉತ್ಸರ್ಜನ ಮಾಡುವುದು ರೂಢಿಯಲ್ಲಿತ್ತು. ಆ 
ಗೂಳಿ "ದೇವರಿಗೆ ಬಿಟ್ಟಿದ್ದು' ಎಂದುಕೊಂಡು ಯಾರೂ ನೋಡಿಕೊಳ್ಳುತ್ತಿರಲಿಲ್ಲ. 
“ಬೀದಿಬಸವ'ನಾಗಿ ಸಂಚರಿಸುತ್ತಿತ್ತು. ಹಾಗೇ ಪಾಂಡವರು ಇನ್ನು ಬೀದಿಬಸವ 
ನಂತೆ ಅಲೆಯುತ್ತಾರೆ ಯಾವ ಕೆಲಸಕ್ಕೂ ಬಾರದವರಾಗುತ್ತಾರೆ ಎಂದು 
ದುಃಶಾಸನನೇ ಅಂದು ಗೇಲಿ ಮಾಡಿ ಪಾಂಡವರನ್ನು ಕಾಡಿಗೆ ಕಳಿಸಿದ್ದ. 
ಪಾಂಡವರ ಆ ಸ್ಥಿತಿ ಈಗ ಕೌರವರಿಗೆ ಬಂದಿದೆ, ನಾವೇಕೆ ಅವರನ್ನು ಹಾಗೆ ಹಾಸ್ಯ 
ಮಾಡಬಾರದು ಎನ್ನುತ್ತಿದ್ದಾನೆ ಭೀಮ. 


ಪ್ರಮಾಣಕೋಟ್ಯಾಂ ಶಯನಂ ಕಾಲಕೂಟಸ್ಯ ಭೋಜನಮ್‌ । 
ದಶನಂ ಚಾಹಿಭಿಃ ಕೃಷ್ಣೈರ್ದಾಹಂ ಚ ಜತುವೇಶ್ಯನಿ 11೩೮॥ 


410 ಮಹಾಭಾರತ 


ದ್ಯೂತೇನ ರಾಜ್ಯಹರಣಮರಣ್ಯೇ ವಸತಿಶ್ಚಯಾ । 
ದ್ರೌಪದ್ಯಾಃ ಕೇಶಪಕ್ಷಸ್ಯ ಗ್ರಹಣಂ ಚ ಸುದಾರುಣಮ್‌ । 


ಇಷ್ಟಸ್ಟ್ರಾಣಿ ಚ ಸಂಗ್ರಾಮೇಷ್ಟಸುಖಾನಿ ಚ ವೇಶ್ನಸು 11೩೯॥॥ 
ವಿರಾಟಭವನೇ ಯಶ್ಚ ಕ್ಲೇಶೋಸ್ಕಾಕಂ ಪೃಥಗಿಧ: 11೪೦॥1 
ದುಃಖಾನ್ಯೇತಾನಿ ಜಾನೀಮೋ ನ ಸುಖಾನಿ ಕದಾಚನ । 

ಧೃತರಾಷ್ಟ್ರಸ್ಯ ದೌರಾತ್ಮಾ ತ್‌ ಸಪುತ್ರಸ್ಯ ಸದಾ ವಯಮ್‌ 11೪೧॥॥ 


ಗಂಗಾನದಿಯ ಪ್ರಮಾಣಕೋಟಿ ಎಂಬ ಮಡುವಿನಲ್ಲಿ ನನ್ನನ್ನು ತಳ್ಳಿದ್ದು 
ಕಾಲಕೂಟ ವಿಷದ ೦ಡ್ಡುಗೆ ತಿನ್ನಿಸಿದ್ದು ಕೃಷ್ಣಸರ್ಪಗಳಿಂದ ಕಚ್ಚಿಸಿದ್ದು ಅರಗಿನ 
ಮನೆಯಲ್ಲಿ ಸುಡಿಸಿದ್ದು ಜೂಜಿನಿಂದ ರಾಜ್ಯವನ್ನು ಅಪಹರಿಸಿದ್ದು ಅರಣ್ಯವಾಸ 
ಮಾಡಿಸಿದ್ದು ದ್ರೌಪದಿಯ ಕೇಶಪಾಶವನ್ನು ಹಿಡಿದು ಎಳೆದದ್ದು ಬಲು 
ದಾರುಣವಾದ ಆಯುಧಗಳನ್ನು ಯುದ್ಧಗಳಲ್ಲಿ ಪ್ರಯೋಗಿಸಿದ್ದು ಮನೆಗಳಲ್ಲಿಯೂ 
ಅಜ್ಞಾತವಾಸದಲ್ಲಿ  ಸುಖವಾಗಿರದಂತೆ ಮಾಡಿದ್ದು ವಿರಾಟನಗರದಲ್ಲಿ 
ಗೋಗ್ರಹಣದಿಂದ ನಮಗೆ ಬೇರೆ ರೀತಿಯಿಂದ ಕ್ಲೇಶ ಕೊಟ್ಟಿದ್ದು ಧೃತರಾಷ್ಟ್ರನ 
ಮತ್ತು ಅವನ ಮಕ್ಕಳ ದೌರ್ಜನ್ಯದ ಕಾರಣದಿಂದಾಗಿ ನಾವು ಇಂಥ ದುಃಖಗಳನ್ನೇ 
ಇಂದಿನವರೆಗೆ ಸದಾ ಉಂಡು ಬಲ್ಲೆವು, ಹೊರತು ಸುಖಗಳನ್ನು ನಾವು ಕಂಡೇ ಇಲ್ಲ 


ಇತ್ಯುಕ್ತ್ವಾ ವಚನಂ ರಾಜನ್‌ ಜಯಂ ಪ್ರಾಪ್ಯ ವೃಕೋದರಃ । 
ಪುನರಾಹ ಮಹಾರಾಜ ಸ್ಮಯಂಸ್ತೌ ಕೇಶವಾರ್ಜುನೌ 11೪೨॥॥ 


ರಾಜನೆ, ಭೀಮಸೇನನು ಹೀಗೆ ಹೇಳಿ ಜಯಶಾಲಿಯಾಗಿ ನಗುತ್ತ 
ಕೃಷ್ಣಾರ್ಜುನರಿಗೆ ಹೇಳಿದ. 


ಇದು ಭೀಮಸೇನನು ನಡೆಸಿದ ಸೋಮಯಾಗದ ಕೃಷ್ಣಾರ್ಪಣ ರೂಪವಾಗಿದೆ. 
ದುಃಶಾಸನೇ ಯದ್‌ ರಣೇ ಸಂಶ್ರುತಂ ಮೇ 
ತದೆ ಸ ಸರ್ವಂ ಕೃತಮದ್ಯೇಹ ವೀರೌ । 


ಅತ್ತೈವ ದಾಸ್ಯಾಮ್ಯಪರಂ ದ್ವಿತೀಯಂ 
ದುರ್ಯೋಧನಂ ಯಜ್ಞಪಶುಂ ನಿಹತ್ಯ 11೪೩॥॥ 


ಕರ್ಣಪರ್ವ 411 


"ವೀರರೆ, ದುಃಶಾಸನನ ವಿಷಯದಲ್ಲಿ ನಾನು ಏನು ಪ್ರತಿಜ್ಞೆ ಮಾಡಿದ್ದೆನೋ 
ರಣದಲ್ಲಿ ಈಗ ನಾನು ಅದೆಲ್ಲವನ್ನು ಅಂದರೆ ಪ್ರಧಾನ ಸೋಮಯಾಗವನ್ನು ಮಾಡಿ 
ಮುಗಿಸಿದ್ದೇನೆ. ಸೋಮಯಾಗಾಂಗ ಸವನೀಯ ಯಜ್ಞಪಶುವಾಗಿರುವ 
ದುರ್ಯೋಧನನನ್ನು ಮುಂದೆ ಇಲ್ಲಿಯೇ ವಧಿಸಿ ಬಲಿಕೊಡುತ್ತೇನೆ. ಇದು ಸಂಕಲ್ಪ. 


ಶಿರೋ ಮೃದಿತ್ವಾ ಚ ಪದಾ ದುರಾತ್ಮನಃ 
ಶಾಂತಿಂ ಲಪ್ಪೆ ಗ ಕೌರವಾಣಾಂ ಸಮಕ್ಷಮ್‌ 11೪೪! 


ಕೌರವಯೋಧರ ಸಮಕ್ಷಮದಲ್ಲಿಯೇ ದುರಾತ್ಮನಾದ ದುರ್ಯೋಧನನ 
ತಲೆಯನ್ನು ಕಾಲಿನಿಂದ ಮೆಟ್ಟಿ ನೆಮ್ಮದಿ ಪಡೆಯುವೆನು. 


ಏತಾವದುಕ್ತ್ವಾ ವಚನಂ ಪ್ರಹೃಷ್ಟೋ 
ನನಾದ ಚೋಚ್ಚೆ ರುಧಿರಾರ್ದ್ರಗಾತ್ರಃ । 
ನನರ್ತ ಚೈವಾತಿಬಲೋ ಮಹಾತ್ಮಾ. 
ವೃತ್ರಂ ನಿಹತ್ಯೇವ ಸಹಸ್ರನೇತ್ರಃ 11೪೫! 


ಮೈಯೆಲ್ಲ ರಕ್ತದಿಂದ ತೊಯ್ದ ಅತಿಬಲಿಷ್ಠನಾದ ಮಹಾತ್ಮ ಭೀಮಸೇನನು 
ಪ್ರಹೃಷ್ಟನಾಗಿ ವೃತ್ರಾಸುರನನ್ನು ಕೊಂದ ದೇವೇಂದ್ರನಂತೆ ಸಿಂಹನಾದ ಗೈದ, 
ಹುಲಿಯಂತೆ ವೀರನೃತ್ಯ ಮಾಡಿದ. 
ಮುಂದೆ (ಅ.84.34)ರಲ್ಲಿ ದುರ್ಯೋಧನ "ಶಾರ್ದೂಲವದೇವ ಪ್ರಸಹ್ಯ' 
ಎಂದು ಹುಲಿಕುಣಿತವನ್ನು ಹೇಳುತ್ತಾನೆ. ಭೀಮನ ಈ ಹುಲಿವೇಷದ ಕುಣಿತ 
ಕೃಷ್ಣನಿಗೆ ಇಷ್ಟವಾಯಿತು. 
ಉದ್ಯೋಗಪರ್ವದಲ್ಲಿ ಕರ್ಣನು ಕೃಷ್ಣನ ಮುಂದೆ ಈ ಕುರುಕ್ಷೇತ್ರ 
ಯುದ್ಧವನ್ನು ಯಜ್ಞವೆಂದು ಬಣ್ಣಿಸುತ್ತ ಭೀಮನು ಪ್ರಸ್ತೋತ್ಫವಾಗಿ ಸಾಮಗಾನ 
ಮಾಡಿ ಸೋಮಪಾನ ಮಾಡುವನೆಂದೂ ದುರ್ಯೋಧನನ ವಧದಿಂದ ಅವನೇ 
ಯಜ್ಞಸಮಾಪ್ತಿ ಮಾಡುವನೆಂದೂ ಹೇಳಿದ್ದ 
ಸ ಏವ ರಾಜಾ ಧರ್ಮಾತ್ಮಾ ಶಾಶ್ಚತೋಶಸ್ತು ಯುಧಿಷ್ಠಿರ: । 
ದುಃಶಾಸನಸ್ಯ ರುಧಿರಂ ಯದಾ ಪಾಸ್ಯತಿ ಪಾಂಡವಃ । 
ಆನರ್ದಂ ನರ್ದತಃ ಸಮ್ಯಕ್‌ ತದಾ ಸ್ತುತ್ಯಂ ಭವಿಷ್ಯತಿ I 


412 ಮಹಾಭಾರತ 


ದುರ್ಯೋಧನಂ ಯದಾ ಹಂತಾ ಭೀಮಸೇನೋ ಮಹಾಬಲಃ । 

ತದಾ ಸಮಾಪ್ಪ ತೇ ಯಜ್ಞೋ ಧಾರ್ತರಾಷ್ಟಸ್ಯ ಮಾಧವ ॥ 

ಗೀತಂ ಸ್ತೋತ್ರಂ ಸ ಸೌಭದ್ರ: ಸಮ್ಯಕ್‌ ತತ್ರ ಭವಿಷ್ಯತಿ । 

ಉದ್ಧಾತಾತ್ರ ಪುನರ್ಭೀಮಃ ಪ್ರಸ್ತೋತಾ ಸುಮಹಾಬಲಃ । 

ವಿನದನ್‌ ಸ ನರವ್ಯಾಘ್ರೋ ನಾಗಾನೀಕಾಂತಕೃದ್‌ ರಣೇ ॥ 

ಕರ್ಣ ತಾನೂ ಅರ್ಜುನನಿಂದ ಹತನಾಗಿ ಈ ಯಜ್ಞದಲ್ಲಿ ಪಶುಯಾಗಕ್ಕೆ 
ಕುಂಡವಾಗುವೆನು ಎಂದು ಇಲ್ಲಿ ಉತ್ಸಾಹದಿಂದ ಹೇಳಿದ್ದನ್ನೂ ಗಮನಿಸಬೇಕು- 

ಯದಾ ದ್ರಕ್ಷ್ಯಸಿ ಮಾಂ ಕೃಷ್ಣ ನಿಹತಂ ಸವ್ಯಸಾಚಿನಾ 

ಪುನಶ್ಚಿತಿಸ್ತದಾ ಚಾಸ್ಯ ಯಜ್ಞಸ್ಯಾಥ ಭವಿಷ್ಯತಿ I 

ಯದ್ಯಪಿ ಈ ಯಜ್ಞದಲ್ಲಿ ದುರ್ಯೋಧನ "ದೀಕ್ಷಿತ ಅಂದರೆ ಯಜಮಾನ' 
ನಾದಂತೆ ಮೇಲುನೋಟಕ್ಕೆ ಕಾಣುತ್ತದೆ. ಆದರೆ ಲಕ್ಬಾಲಂಕಾರದಲ್ಲಿ-- 

ದೀಕ್ಷಿತೋ ಧಾರ್ತರಾಷ್ಟ್ರೋತತ್ರ ಪತ್ನೀ ಚಾಸ್ಯ ಮಹಾಚಮೂಃ' 

ಎಂಬುದಕ್ಕೆ "ದೀಕ್ಷಿತಃ ದೀಕ್ಷಾಂ ಪ್ರಾಪಿತಃ ಪಶುಃ ।' ಎಂದು ದೀಕ್ಷಿತ ಶಬ್ಧಕ್ಕೆ 
ಪಶು ಎಂದು ವ್ಯಾಖ್ಯಾನಿಸಿದ್ದಾರೆ. 

"ಧಾರ್ತರಾಷ್ಟ್ರಸ್ಯ ವಾರ್ಷ್ಗೆಯ ಶಸ್ತ್ರ ಯಜ್ಞೋ ಭವಿಷ್ಯತಿ' ಎಂಬಲ್ಲಿ 
"ದುರ್ಯೋಧನನನ್ನೇ ಮುಖ್ಯವಾಗಿ ಪಶುವಾಗಿ ಆಹುತಿಗೊಳ್ಳುವ ಯಜ್ಞಇದು' 
ಎಂದೇ ಕರ್ಣ ಹೇಳುತ್ತಾನೆ. 


ಅಥಾಹ ಭೀಮಃ ಪುನರುಗ್ರಕರ್ಮಾ 
ದುಃಶಾಸನಂ ಕ್ರೋಧಪರೀತಚೇತಾಃ । 
ಗತಾಸುಮಾಲೋಕ್ಯ ವಿಹಸ್ಯ ಸುಸ್ಪರಂ 
ಕಿಂ ವಾ ಕುರ್ಯಾಂ ಮೃತ್ಯುನಾ ರಕ್ಷಿತೋಶಸಿ 11೪೬1 


ಬಳಿಕ ಉಗ್ರಕರ್ಮಗಳನ್ನು ಮಾಡುವ ಭೀಮನು, ಅಷ್ಟರಲ್ಲಿ ದುಃಶಾಸನನು 
ಸತಿದ್ದನ್ನು ಕಂಡು, ಇನ್ನೂ ಹೆಚ್ಚು ಕ್ರೋಧದಿಂದ ಕೂಡಿದ ಚಿತ್ತದಿಂದ 
ಅಟ್ಟಹಾಸಪೂರ್ವಕ ದೊಡ್ಡ ಧ್ವನಿಯಿಂದ "ಈಗ ನಾನೇನು ಮಾಡಲಿ? ಮೃತ್ಯು 
ನಿನ್ನನ್ನು ಕಾಪಾಡಿತು. ನೀನು ಬದುಕಿದ್ದರೆ ಇನ್ನೂ ಚಿತ್ರಹಿಂಸೆ ಮಾಡಿ ನನ್ನ 
ಕ್ರೋಧವನ್ನು ಶಮನಗೊಳಿಸಿಕೊಳ್ಳುತಿದ್ದೆ!'' ಎಂದ. 


ಕರ್ಣಪರ್ವ 413 


ಏವಂ ಬ್ರುವಾಣಂ ಪುನರುತ್ನಿತಂ ತ- 
ಮಾಸೋಟ ವಲಂತಮತಿಪ್ರಹೃಷಮ್‌ । 
ಇ ಳೆ Nn ನ್‌ ವ 
ಯೇ ಭೀಮಸೇನಂ ದದೃಶುಸ್ತದಾನೀಂ 
ಭಯೇನ ತೇಪಿ ವ್ಯಥಿತಾ ನಿಪೇತುಃ 11೪೭1! 


ಹೀಗೆ ಹೇಳುತ್ತ ಪುನಃ ದುಃಶಾಸನನನ್ನು ಆಕ್ರಮಿಸಿ ಅತಿಹೃಷ್ಟನಾಗಿ ಕುಣಿಯುವ 
ಭೀಮನನ್ನು ಯಾರು ಕಂಡರೋ ಅವರು ಭಯಾರ್ತರಾಗಿ ಬಿದ್ದರು. 


ದೃಷ್ಟ್ವಾತು ನೃತ್ಯಂತಮುದಗ್ರರೂಪಂ 
ಕಾಲಂ ಯಥಾ ತ್ತಂತಕಾಲೇ ಪ್ರಜಾನಾಮ್‌ । 
ಮಹದ್‌ ಭಯಂ ಚಾಧಿರಥಿಂ ವಿವೇಶ 
ಜಯೇ ನಿರಾಶಾಶ್ಚ ಸುತಾಸ್ತ್ವದೀಯಾಃ 11೪೮ 


ವೀರನೃತ್ಯ ಮಾಡುವ ಭೀಮನನ್ನು ಕಂಡಾಗ ಜನರಿಗೆ ಪ್ರಳಯಕಾಲದ 
ಕಾಲಯಮನ ದರ್ಶನವಾದಂತಾಯಿತು. ಕರ್ಣನನ್ನೂ ಮಹಾಭಯ ಪ್ರವೇಶಿಸಿತು. 
ರಾಜನೆ, ನಿನ್ನ ಮಕ್ಕಳು ಯುದ್ಧಜಯದಲ್ಲಿ ನಿರಾಸೆ ಹೊಂದಿದರು. 


ಯೇ ಚಾಪಿ ತತ್ರಾಪತಿತಾ ಮನುಷ್ಯಾ- 
ಸ್ತೇಷಾಂ ಕರೇಭ್ಯಃ ಪತಿತಂ ತು ಶಸ್ತ್ರಮ್‌ । 
ಭಯಾಚ್ಚ ಸಂಚುಕ್ರುಶುರುಚ್ಛಕ್ಕೆಸ್ತೇ 
ನಿಮೀಲಿತಾಕ್ಷಾ ಮುಮುಹುಶ್ಚ ತತ್ರ IY 


ಯಾರು ಮನುಷ್ಯರು ಬೀಳಲಿಲ್ಲವೋ, ಅವರ ಕೈಯಿಂದ ಅಸ್ಪಗಳಂತೂ ಬಿದ್ದೇ 
ಹೋದುವು. ಎಲ್ಲರೂ ಭಯದಿಂದ ಜೋರಾಗಿ ಕೂಗಿಕೊಂಡರು. ಕಣ್ಣುಮುಚ್ಚಿ 


ದರು. ಮೂರ್ಛೆ ಹೊಂದಿದರು. 


ಯೇ ತತ್ರ ಭೀಮಂ ದದೃಶುಃ ಸಮಂತಾದ್‌ 
ದೌಃಶಾಸನಂ ತದ್ರುಧಿರಂ ಪಿಬಂತಮ್‌ । 
ಸರ್ವೇ ಪಲಾಯಂತ ಭಯಾಭಪನ್ನಾ 
ನಾಯಂ ಮನುಷ್ಯ ಇತಿ ಭಾಷಮಾಣಾಃ 11೫೦॥। 


414 ಮಹಾಭಾರತ 


ದುಃಶಾಸನನ ರಕ್ತವನ್ನು ಭೀಮ ಕುಡಿಯುತ್ತಿದ್ದುದನ್ನು ಸುತ್ತಲೂ ಯಾರು 
ನೋಡಿದರೋ ದುರ್ಯೋಧನನೂ ಸೇರಿದಂತೆ ಅವರೆಲ್ಲರೂ ಭಯಾವಿಷ್ನರಾಗಿ 
"ಈತ ಮನುಷ್ಯನಲ್ಲಿ ಎನ್ನುತ್ತ ಪಲಾಯನ ಗೈದರು. 


ರಕ್ತಾರ್ದ್ರಗಾತ್ರಸ್ತು ತತೋ ಮಹಾತ್ಮಾ 
ಗದಾಪಾಣಿಃ ಕಾಲ ಇವಾಂತಕಾಲೇ । 
ವಿಭೀಷಯಾನಸ್ತವ ಪುತ್ರಸೈನ್ಯಂ 
ಇತಸ್ತತೋ ಧಾವತಿ ವಾಹಿನೀಂ ತೇ 11೫೧ 


ನೆತರಿಂದ ಮೈ. ತೊಯಿಸಿಕೊಂಡು ಗದಾಪಾಣಿಯಾಗಿ ಅಂತ್ಯಕಾಲದ 
ಕಾಲಯಮನಂತೆ ನಿನ್ನ ಮಕ್ಕಳ ಸೈನ್ಯವನ್ನು ಭೀತಿಗೊಳಿಸುತ್ತ ವೇಗವಾಗಿ ಎಲ್ಲ ಕಡೆ 
ಭೀಮಸೇನ ಸಂಚರಿಸಿದ. 


ತತಃ ಕ್ಷ ಣಾದ್‌ ಭಾರತ ಶೂನ್ಯಮಾಸೀದ್‌ 
ಆಯೋಧನಂ ಘೋರತರಂ ಕುರೂಣಾಮ್‌ । 
ಯತ್ರಾಜಿಮಧ್ಯೇ ಪ್ರಾಪಿಬದ್‌ ಭೀಮಸೇನೋ 
ದುಃಶಾಸನಸ್ಯ ರುಧಿರಂ. ಕ್ರೋಧದೀಪ್ಪಃ S21 


ರಾಜನೆ, ಬಳಿಕ ಕ್ಷಣದಲ್ಲಿ ಅತಿಘೋರವಾದ ಕುರುಕ್ಲೇತ್ರದ ರಣರಂಗ 
ಶೂನ್ಯವಾಯಿತು. ಏಕೆಂದರೆ ರಣರಂಗದ ಮಧ್ಯದಲ್ಲಿ ಕ್ರೋಧದಿಂದ ಉರಿಯುತ್ತ 
ಭೀಮಸೇನನು ದುಃಶಾಸನನ ರಕವನ್ನು ಪಾನಮಾಡಿದ. 


ತಸ್ಮಿನ್‌ ಕೃತೇ ಭೀಮಸೇನೇನ ರೂಪೇ 

ದೃಷ್ಟ್ವಾ ಸೇನಾ: ಶೋಣಿತಂ ಪೀಯಮಾನಮ್‌ ।ಟ 
ಸಂಪ್ರಾದ್ರವಂಶ್ಚಿತ್ರಸೇನೇನ ಸಾರ್ಧಂ 

ಭೀಮಂ ರಕ್ಷೋ ಭಾಷಮಾಣಾ ಭಯಾರ್ತಾಃ 11೫211 
ಭೀಮಸೇನ ಭಯಂಕರ ರೂಪು ತಳೆದು ರಕಪಾನ ಮಾಡುವುದನ್ನು ಕಂಡು 


"ಇವನು ರಾಕ್ಟಸನೆ' ಎನ್ನುತ್ತ ಭಯಾರ್ತರಾಗಿ ಯೋಧರು ಕರ್ಣನ ತಮ್ಮನಾದ 
ಚಿತ್ರಸೇನನೊಂದಿಗೆ ಪಲಾಯನ ಮಾಡತೊಡಗಿದರು. 


ಕರ್ಣಪರ್ವ 415 


ಯುಧಾಮನ್ಯ ಪ್ರದ್ರುತಂ ಚಿತ್ರಸೇನಂ 
ಸಹಾನೀಕಂ ಸ್ಮಾಭ್ಯಯಾದ್‌ ರಾಜಪುತ್ರಃ । 
ವಿವ್ಯಾಧ ಚೈನಂ ನಿಶಿತೈಃ ಪೃಷತ್ಕೈ- 
ರ್ವ್ಯಪೇತಭೀಃ ಸಪ್ತಭಿರಾಶುಮುಕ್ತೈಃ TET 
ಚಿತ್ರಸೇನನು ಸೈನ್ಯದೊಂದಿಗೆ ಪಲಾಯನ ಮಾಡುತ್ತಿರುವುದನ್ನು ಕಂಡು 
ಭಯರಹಿತನಾದ ಯುಧಾಮನ್ಯು ತಡೆದು ಆಕ್ರಮಿಸಿದ. ತೀಕ್ಷ್ಣವಾದ ಏಳು 
ಬಾಣಗಳನ್ನು ವೇಗವಾಗಿ ಎಸೆದು ಅವನನ್ನು ಹೊಡೆದ. 


ಪದಾಕ್ರಾಂತಃ ಸರ್ಪವಲ್ಲೇಲಿಹಾನೋ 
ಮಹೋರಗಃ ಕ್ರೋಧವಿಷಂ ಸಿಸ್ಫಕ್ಷುಃ । 
ನಿವೃತ್ತ ಪಾಂಚಾಲಜಮಭ್ಯವಿಧ್ಯತ್‌ 
ತ್ರಿಭಿಃ ಶರೈಃ ಸಾರಥಿಂ ಚಾಪ್ಯವಿಧ್ಯತ್‌ 11೫೫1 
ಚಿತ್ರಸೇನನಿಗೆ ಇದರಿಂದ ಕಾಲಿಂದ ತುಳಿದಷ್ಟು ಅವಮಾನವಾಯಿತು. ನಾಲಿಗೆ 
ಹೊರಚಾಚಿದ ಕ್ರೋಧವಿಷವನ್ನು ಕಾರುವ ದೊಡ್ಡ ಹಾವಿನಂತಾಗಿ ಅವನು 
ಹಿಂತಿರುಗಿ ಯುಧಾಮನ್ಯುವನ್ನು ಅವನ ಸಾರಥಿಯನ್ನು ಮೂರು ಬಾಣಗಳಿಂದ 
ಹೊಡೆದ. 


ತತಃ ಸುಪುಂಖೇನ ಸುಪತ್ರಿತೇನ 
ಸುಸಂಶಿತಾಗ್ರೇಣ ಶರೇಣ ಶೂರಃ । 
ಆಕರ್ಣಮುಕ್ತೇನ ಸಮಾಹಿತೇನ 
ಯುಧಾಮನ್ಯುಸ್ತಸ್ಯ ಶಿರೋ ಜಹಾರ 11೫೬11 


ಆಗ ಶೂರನಾದ ಯುಧಾಮನ್ಯು ಒಳ್ಳೆಯ ಪುಕ್ಕರೆಕ್ಕೆ, ಹರಿತವಾದ ತುದಿಗಳುಳ್ಳ 
ಬಾಣವನ್ನು ಕಿವಿವರೆಗೆ ಸೆಳೆದು ಏಕಾಗ್ರತೆಯಿಂದ ಎಸೆದು ಚಿತ್ರಸೇನನ ತಲೆಯನ್ನು 
ಕೆಡವಿದ. 


ತಸ್ಮಿನ್‌ ಹತೇ ಭ್ರಾತರಿ ಚಿತ್ರಸೇನೇ 
ಕ್ರುದ್ಧಃ ಕರ್ಣಃ ಪೌರುಷಂ ದರ್ಶಯಾನಃ | 


416 ಮಹಾಭಾರತ 


ದುದ್ರಾವ ತತ್ಪಾಂಡವಾನಾಮನೀಕಂ 
ಪ್ರತ್ಯುದ್ಯಾತೋ ನಕುಲೇನಾಮಿತೌಜಾಃ 11೫೭ 


ಸೋದರ ಚಿತ್ರಸೇನನು ಹತನಾದಾಗ ಕ್ರುದ್ಧನಾದ ಕರ್ಣನು ಪೌರುಷ 
ತೋರುತ್ತ ಪಾಂಡವಸ್ಯೆನ್ಯದ ಕಡೆಗೆ ಧಾವಿಸಿದ. ಅಮಿತಪರಾಕ್ರಮಿಯಾದ ಆತನನ್ನು 
ನಕುಲ ಇದಿರಿಸಿದ. 


ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ಕರ್ಣಪರ್ವಣಿ ದುಃಶಾಸನವಧೋ ನಾಮ ಅಶೀತಿತಮೋ5ಧ್ಯಾಯಃ 11೮೦॥॥ 


ಳಿ, 
Noe 


ಮಹಾಭಾರತತಾತ್ತರ್ಯನಿರ್ಣಯ 


ಯದಾ ಸ ರಂಗಃ ಪವಮಾನಸೂನುನಾ 

ಶೂನ್ಯಃ ಕೃತಸ್ತತ್ರ ಮುಹೂರ್ತಮಾತ್ರಾತ್‌ । 
ದುರ್ಯೋಧನಸ್ಯಾವರಜಾಃ ಶರೌಫೈ- 

ರವೀವೃಷನ್‌ ಭೀಮಮುದಾರಸತ್ತಮ್‌ 1೧೬೦॥ 


ಹೀಗೆ ರಣರಂಗ ಭೀಮನಿಂದ ಶೂನ್ಯವಾಗಿ ಮಾಡಲ್ಪಟ್ಟಾಗ ಒಂದು 
ಮುಹೂರ್ತ ಮಾತ್ರ ಕಳೆದೊಡನೆ ದುರ್ಯೋಧನನ ತಮ್ಮಂದಿರು ಮಹಾಬಲಿಷ್ಠ 
ನಾದ ಭೀಮನ ಮೇಲೆ ಬಾಣಗಳ ಮಳೆಗರೆದರು. 


ತಾನ್‌ ಮಾರುತಿರ್ಬಾಣವರೈರ್ನಿಕೃತ್ತ- 
ಶೀರ್ಷಾನ್‌ ಯಮಾಯಾನಯದಾಶು ವೀರಃ । 
ತಸ್ಮಿನ್‌ ದಿನೇ ವಿಂಶತಿರ್ಧಾರ್ತರಾಷ್ಟ್ರಾ 
ಹತಾಸ್ತದನ್ಯೇ ಸಮರಾತ್‌ ಪ್ರದುದ್ರುವುಃ WW ೧೬೧ I 


ಅವರನ್ನು ವೀರನಾದ ಭೀಮ ಬೇಗನೆ ಉತಮ ಬಾಣಗಳಿಂದ ಶಿರಶ್ಛೇದಗೈದು 
ಯಮನ ಬಳಿಗೆ ಅಟ್ಟಿದ. ಆ ದಿನದಲ್ಲಿ ಇಪ್ಪತ್ತು ಮಂದಿ ಧೃತರಾಷ್ಟ್ರಪುತ್ರರು 
ಹತರಾದರು. ಉಳಿದವರು ರಣರಂಗದಿಂದ ಪಲಾಯನ ಮಾಡಿದರು. 


ಕರ್ಣಪರ್ವ 417 


ಕರ್ಮಾಣ್ಯನನ್ಯೌಪಯಿಕಾನಿ ಭೀಮೇ 
ಕುರ್ವತ್ಯೇವಂ ಭೀತಭೀತೇರಿಸಂಘೇ । 
ನಿಮೀಲಿತಾಕ್ಷೇ ಚ ಭಯೇನ ಕರ್ಣೇ 
ಕರ್ಣಾತ್ಮಜೋ ನಕುಲಂ ಪ್ರತ್ಯಧಾವತ್‌ WW ೧೬೨ 1 


ಹೀಗೆ ಭೀಮ ಇತರರಿಗೆ ಅಸಾಧ್ಯವಾದ ಕರ್ಮಗಳನ್ನು ಮಾಡುತಿದ್ದಾಗ, ಶತ್ರು 
ಸಮೂಹ ಬಹಳ ಭಯಗ್ರಸವಾದಾಗ, ಕರ್ಣನೂ ಕೂಡ ಭಯದಿಂದ 
ಕಣ್ಣುಮುಚ್ಚಿಕೊಂಡಿದ್ದಾಗ ಕರ್ಣನ ಮಗ ವೃಷಸೇನ ನಕುಲನ ಮುಂದೆ ಯುದ ಕ್ಕೆ 
ಧಾವಿಸಿ ಬಂದ. 


ಮಾದ್ರೀಸುತೋ ವೃಷಸೇನಂ ಶರೌಫೈ- 
ರವಾರಯತ್‌ ತಂ ವಿರಥಂ ಚಕಾರ । 
ಕರ್ಣಾತ್ಮಜಃ ಸೋತಪ್ಯಸಿಚರ್ಮಪಾಣಿ- 
ಸ್ಪಸಾನುಗಾಂಸ್ಪಿಸಹಸ್ರಂ ಜಘಾನ 11೧೬೩।1 


ನಕುಲ ವೃಷಸೇನನನ್ನು ಬಾಣಸಮೂಹಗಳಿಂದ ತಡೆದ. ವೃಷಸೇನ ಅವನನ್ನು 
ವಿರಥನನ್ನಾಗಿ ಮಾಡಿದ. ಆದರೆ ನಕುಲ ಕತ್ತಿಗುರಾಣಿಗಳನ್ನು ಹಿಡಿದು ಅವನ 
ಮೂರು ಸಾವಿರ ಸೈನಿಕರನ್ನು ಕೊಂದ. 


ಕರ್ಣಾತ್ಮಜಸ್ತಸ್ಯ ಸಂಛಿದ್ಯ ಚರ್ಮ 
ಭೀಮಾರ್ಜುನಾದೀನಪಿ ಬಾಣಸಂಫೈಃ । 
ಅವೀವೃಷತ್‌ ತಸ್ಯ ಪಾರ್ಥಃ ಶರೇಣ 
ಗ್ರೀವಾಬಾಹೂರೂನ್‌ ಯುಗಪಚ್ಚಕರ್ತ ex 


ವೃಷಸೇನ ನಕುಲನ ಗುರಾಣಿಯನ್ನು ಕತರಿಸಿ ಭೀಮಾರ್ಜುನಾದಿಗಳೆ ಮೇಲೂ 
ಬಾಣಸಮೂಹಗಳ ಮಳೆಗರೆದ. ಅರ್ಜುನ ಒಂದೇ ಬಾಣದಿಂದ ಒಮ್ಮೆಲೆ 
ವೃಷಸೇನನ ಕುತ್ತಿಗೆ ಭುಜ ತೊಡೆಗಳನ್ನು ಕತ್ರರಿಸಿದ. 


418 ಮಹಾಭಾರತ 


ಎಂಬತ್ತೊಂದನೆಯ ಅಧ್ಯಾಯ 


ಧೃತರಾಷ್ಟ್ರನ ಒಂಬತ್ತು ಪುತ್ರರ ವಧ. 
ಅರ್ಜುನನಿಂದ ಕರ್ಣಪುತ್ರ ವೃಷಸೇನನ ವಧ. 


ಸಂಜಯಃ 


ದುಃಶಾಸನೇ ತು ನಿಹತೇ ಪುತ್ರಾಸ್ತವ ಮಹಾರಥಾಃ । 
ಮಹಾಕ್ರೋಧವಿಷಾ ವೀರಾಃ ಸಮರೇಷ್ಠಪಲಾಯಿನಃ Teil 


ತೇ ತು ರಾಜನ್‌ ಮಹಾವೀರ್ಯಾ ಭೀಮಂ ಪ್ರಾಚ್ಛಾದಯನ್‌ ಶರೈಃ ೨1 


ನಿಷಂಗೀ ಕವಚೀ ಖಡ್ಗೀ ದಂಡಧಾರೋ ಧನುರ್ಧರಃ । 
ಅಲಂಬುರ್ಜಲಸಂಧಶ್ಚ ವಾತವೇಗಸುವರ್ಚಸೌ 11೩11 


ಸಂಜಯ ನುಡಿದ-- ರಾಜನೆ, ನಿನ್ನ ಪುತ್ರರು ಮಹಾಬಲಿಷ್ಠರು, ಸಮರದಲ್ಲಿ 
ಪಲಾಯನ ಮಾಡದ ಮಹಾರಥರು, ವೀರರು. ದುಃಶಾಸನನು ಹತನಾದಾಗ 
ಅವರು ಒಂಬತ್ತು ಮಂದಿ ಮಹಾಕ್ರೋಧದ ವಿಷವನ್ನು ಕಾರುತ್ತ ಭೀಮನನ್ನು 
ಬಾಣಗಳಿಂದ ಮುಚ್ಚಿದರು. ಅವರು ನಿಷಂಗಿ-ಕವಚಿ-ಖಡ್ಲಿ-ದಂಡಧಾರ- 
ಧನುರ್ಧರ- ಅಲಂಬು-ಜಲಸಂಧ-ವಾತವೇಗ ಮತ್ತು ಸುವರ್ಚರು. ' 


ಏತೇ ಸಮೇತ್ಯ ಸಹಿತಾ ಭ್ರಾತೃವ್ಯಸನಕರ್ಶಿತಾಃ | 
ಭೀಮಸೇನಂ ಮಹಾಬಾಹುಂ ಮಾರ್ಗಣೈಃ: ಸಮವಾರಯನ್‌ 11೪॥| 


ಇವರು ಒಂಬತುಮಂದಿ ಜೊತೆಗೆ ಸೇರಿ, ತೊಂಬತ್ತು ಮಂದಿ ಸೋದರರು 
ಆಗಲೆ ಭೀಮನಿಂದ ಹತರಾಗಿರುವುದರಿಂದ ವ್ಯಸನದಿಂದ ಕುಗ್ಗಿ ಹೋಗಿದ್ದರೂ 
ಕೂಡ, ಮಹಾಬಾಹುವಾದ ಭೀಮಸೇನನನ್ನು ಬಾಣಗಳಿಂದ ಮುಚ್ಚಿದರು. 


ಸವಾರ್ಯಮಾಣೋ ವಿಶಿಖೈಃ ಸಮಂತಾತ್‌ ತೈರ್ಮಹಾರಥೈಃ I 
ಭೀಮಃ ಕ್ರೋಧಾಭಿರಕ್ತಾಕ್ಷಃ ಕ್ರುದ್ಧಃ ಕಾಲ ಇವಾಬಭೌ 11೫11 


ಭೀಮನನ್ನು ಆ ಮಹಾರಥರು ಸುತ್ತಲೂ ಬಾಣಗಳಿಂದ ತಡೆದಾಗ 
ಕೋಪದಿಂದ ಕಣ್ಣು ಕೆಂಪು ಮಾಡಿಕೊಂಡು ಕ್ರುದ್ದನಾದ ಕಾಲಯಮನಂತೆ 
ಕಂಡುಬಂದ. 


ಕರ್ಣಪರ್ವ 419 


ತಾಂಸ್ತು ಭಲ್ಲೈರ್ಮಹಾವೇಗೈ ರ್ದಶಭಿರ್ದಶಭಿಃ ಶಿತೈಃ । 
ರುಗ್ಮಾಂಗದೋ ರುಗ್ಧಪುಂಖೈ: ಪಾರ್ಥೋ ನಿನ್ಯೇ ಯಮಕ್ಷಯಮ್‌ ॥॥೬॥ 
ಅವರೆಲ್ಲರನ್ನೂ ಬಂಗಾರದ ತೋಳ್ಬಳೆ ಉಳ್ಳ ಭೀಮನು ಬಂಗಾರದ ಪುಕ್ಕಉಳ್ಳ 
ಮಹಾವೇಗದ ಹರಿತವಾದ ಹತ್ತು ಹತ್ತು ಭಲ್ಲೆಗಳಿಂದ ಯಮಸನದಕ್ಕೆ ಅಟ್ಟಿದ. 
ಇಲ್ಲಿಗೆ ತೊಂಬತ್ತೊಂಬತ್ತು ಕೌರವರು ಹತರಾದರು. ಇನ್ನು ಉಳಿದವನು 
ದುರ್ಯೋಧನನು ಒಬ್ಬನೆ. 
ಹತೇಷು ತೇಷು ವೀರೇಷು ಪ್ರದುದ್ರಾವ ಬಲಂ ತವ ॥ 


ಪಶ್ಯತಃ ಸೂತಪುತ್ರಸ್ಯ ಪಾಂಡವಸ್ಯ ಭಯಾರ್ದಿತಮ್‌ 11೭1! 
ಕರ್ಣನು ನೋಡುತ್ತಿದ್ದಂತೆಯೇ ಆ ವೀರರು ಹತರಾದಾಗ ಭೀಮನ 
ಭಯದಿಂದ ನಿನ್ನ ಸೈನ್ಯವು ಪಲಾಯನ ಮಾಡಿತು. 
ತತಃ ಕರ್ಣೋ ಮಹಾರಾಜ ಪ್ರವಿವೇಶ ಮಹಾರಣಮ್‌ । 
ದೃಷ್ಟ್ವಾ ಭೀಮಸ್ಕ ವಿಕ್ರಾಂತಮಂತಕಸ್ಯ ಪ್ರಜಾಸ್ತಿವ SI 
ಆವ ಶಿ ಲಿ ವ 


ಮಹಾರಾಜ, ಜಂತುಗಳಲ್ಲಿ ಅಂತಕನ ಪರಾಕ್ರಮದಂತೆ ಶತ್ರುಗಳಲ್ಲಿ ಭೀಮನ 
ಪರಾಕ್ರಮ ಮೆರೆಯುತ್ತಿರುವುದನ್ನು ಕಂಡು ಕರ್ಣನು ಮಹಾರಣವನ್ನು ಪ್ರವೇಶಿಸಿದ. 


ಒಂದು ಮುಹೂರ್ತಕಾಲ ಭೀಮನ ಭಯದಿಂದ ಎಲ್ಲ ಕೌರವಸೈನಿಕರೂ 

ಪಲಾಯನ ಮಾಡಿ ರಣರಂಗವನ್ನು ಶೂನ್ಯವಾಗಿ ಮಾಡಿದ್ದರು. ಬಳಿಕ ಬಂದ 

ಒಂಬತ್ತು ಮಂದಿ ಕೌರವರೂ ಸತ್ತುದರಿಂದ ರಣರಂಗ ಶೂನ್ಯವೇ ಆಯಿತು. ಆಗ 

ಕರ್ಣನು ರಂಗವನ್ನು ಪ್ರವೇಶಿಸಿದ. 

ತಸ್ಯ ತ್ವಾಕಾರಭಾವಜ್ಞಃ ಶಲ್ಯಃ ಸಮಿತಿಶೋಭನಃ । 

ಉವಾಚ ವಚನಂ ಕರ್ಣಂ ಪ್ರಾಪ್ರಕಾಲಮರಿಂದವು IE 

ರಾಜನೆ, ಕರ್ಣನ ಮುಖಚರ್ಯೆಯಿಂದ ಅವನ ಮನದೊಳಗಿನ ಭಾವವನ್ನು 
ಅರಿತುಕೊಳ್ಳಬಲ್ಲ ಯುದ್ಧದಲ್ಲಿ ಶೋಭಿಸುವ ಸಾರಥಿಯಾದ ಶಲ್ಯರಾಜನು 
ತತ್ಕಾಲಕ್ಕೆ ಉಚಿತವಾದ ಮಾತನ್ನು ಕರ್ಣನಿಗೆ ಹೇಳಿದ. 


420 ಮಹಾಭಾರತ 


ಶಲ್ಯಃ 
ಮಾ ವ್ಯಥಾಂ ಕುರು ರಾಧೇಯ ನೈತತ್ತ ಯ್ಯುಪಪದ್ಯತೇ 11೧೦॥ 
ಶಲ್ಯ ನುಡಿದ- ಕರ್ಣ, ವ್ಯಥೆ ಮಾಡಬೇಡ. ಇದು ನಿನಗೆ ಶೋಭಿಸುವುದಿಲ್ಲ 


ಏತೇ ದ್ರವಂತಿ ರಾಜಾನೋ ಭೀಮಸೇನಭಯಾರ್ದಿತಾಃ । 
ದುರ್ಯೋಧನಶ್ಚ ಸಂಮೂಢೋ ಭ್ರಾತೃವ್ಯಸನದುಃಖತಃ 11೧೧॥॥ 


ಭೀಮಸೇನನ ಭಯದಿಂದ ಆರ್ತರಾದ ಈ ರಾಜರು ಪಲಾಯನ 
ಮಾಡುತಿದ್ದಾರೆ. ದುರ್ಯೋಧನನೂ ಕೂಡ ಸೋದರರ ಮರಣದುಖುದಿಂದ 
ಮಂಕಾಗಿ ಕುಳಿತಿದ್ದಾನೆ. 


ದುಃಶಾಸನಸ್ಯ ರುಧಿರೇ ಪೀಯಮಾನೇ ಮಹಾತ್ಮನಾ | 


ವ್ಯಾಪನ್ನಚೇತಸಶ್ಚೈವ ಶೋಕೋಪಹತಮನ್ಯವಃ 1೧೨1 
ಉಪಾಸತೇ ತ್ವಾಮೇತೇ ಹಿ ಪರಿವಾರ್ಯ ಮಹಾರಥಾಃ | 
ಕೃಪಪ್ರಭೃತಯಃ ಕರ್ಣ ಹತಶೇಷಾಶ್ಚ ಬಾಂಧವಾಃ 11೧೩॥1 


ಮಹಾತ್ಮ ಭೀಮನು ದುಃಶಾಸನನ ರಕ್ತವನ್ನು ಪಾನಮಾಡುವಾಗ ಕೃಪ 
ಮುಂತಾದ ಮಹಾರಥರೂ ಅಳಿದುಳಿದ ಬಂಧುಗಳೂ ಶೋಕದಿಂದ ಕೋಪವನ್ನು 
ಮರೆತು ಬುದ್ಧಿಗೆಟ್ಟವರಾಗಿ ನಿನ್ನನ್ನೇ ನಂಬಿ ಕುಳಿತಿದ್ದಾರೆ. 


ಪಾಂಡವಾ ಲಬ್ಧಲಕ್ಷ್ಯಾಶ್ಚ ಧನಂಜಯಪುರೋಗಮಾಃ । 
ತ್ವಾಮೇವಾಭಿಮುಖಾಃ ಶೂರಾ ಯುದ್ಧಾಯ ಸಮುಪಸ್ಥಿತಾಃ 11೧೪॥ 


ಅರ್ಜುನನೇ ಮುಂತಾದ ಶೂರಪಾಂಡವರು ಗುರಿಮುಟ್ಟಿ ಈಗ ನಿನ್ನನ್ನೇ 
ನಿರೀಕ್ಷಿಸುತ್ತ ಯುದ್ಧಕ್ಕೆ ಸನ್ನದ್ಧರಾಗಿದ್ದಾರೆ. 

ಸತ್ತಂ ಪುರುಷಶಾರ್ದೂಲ ಪೌರುಷೇ ಮಹತಿ ಸ್ಥಿತಃ I 

ಕ್ಷತ್ರಧರ್ಮಂ ಪುರಸ್ಕೃತ್ಯ ಪ್ರತ್ಯುದ್ಯಾಹಿ ಧನಂಜಯಮ್‌ 11೧೫1! 

ಪುರುಷತ್ರೇಷ್ಠನೆ, ನೀನೀಗ ಕಾತ್ರಧರ್ಮವನ್ನು ಪುರಸ್ಕರಿಸಿ ಒಳ್ಳೆಯ ಪೌರುಷ 
ವನ್ನು ತೋರುತ್ತ ಅರ್ಜುನನನ್ನು ಇದಿರಿಸು. 


ಕರ್ಣಪರ್ವ 421 


ಭಾರೋಹಿ ಧಾರ್ತರಾಷ್ಟೇಣ ತ್ತಯಿ ಸರ್ವಃ ಸಮರ್ಪಿತಃ ॥ 
ತಮುದ್ದಹ ಮಹಾಬಾಹೋ ಯಥಾಶಕ್ತಿ ಯಥಾಬಲಮ್‌ ।ಟ 
ಜಯೇ ಸ್ಯಾದ್‌ ವಿಪುಲಾ ಕೀರ್ತಿರ್ಧ್ರುವಃ ಸ್ವರ್ಗಃ ಪರಾಜಯೇ ॥೧೬॥ 


ಮಹಾಬಾಹುವೆ, ಈ ಯುದ್ಧದ ಎಲ್ಲ ಭಾರವನ್ನು ದುರ್ಯೋಧನನು ನಿನ್ನಲ್ಲಿ 
ಇರಿಸಿದ್ದಾನೆ. ಅದನ್ನು ನೀನು ನಿನ್ನ ಶಕಿಗೆ, ಬಲಕ್ಕೆ ಅನುಸಾರವಾಗಿ ನಿರ್ವಹಿಸು. 


ವೃಷಸೇನಶ್ವ ರಾಧೇಯ ಸಂಕ್ರುದ್ಧಸ್ತನಯಸ್ತವ I 
ತ್ವಯಿ ಮೋಹಸಮಾಪನ್ನೇ ಪಾಂಡವಾನಭಿಧಾವತಿ 11೧೭1! 


ನೀನು ಮಂಕಾಗಿ ಕುಳಿತಿರುವುದನ್ನು ಕಂಡು ನಿನ್ನ ಮಗ ವೃಷಸೇನ ಕ್ರುದ್ಧನಾಗಿ 
ಪಾಂಡವರನ್ನು ಇದಿರಿಸಲು ಹೊರಟಿದ್ದಾನೆ. 


ಸಂಜಯಃ 


ಏತಚ್ಛು: ತ್ವಾ ತು ವಚನಂ ಶಲ್ಯಸ್ಯಾ ಮಿತತೇಜಸಃ । 
ಹೃದಿ ಡೈರ್ಯಯುತಂ ಭಂ ಕೃತ್ವಾ ಯುದ್ಧಾಯ ಸೋದ್ರವತ್‌ ।೧೮॥ 


ಸಂಜಯ ನುಡಿದ ಅಮಿತ ಪರಾಕ್ರಮಿಯಾದ ಶಲ್ಯನ ಈ ಮಾತನ್ನು ಕೇಳಿ 
ಕರ್ಣನು ಹೃದಯದಲ್ಲಿ ಧೈರ್ಯಯುಕವಾದ ಭಾವವನ್ನು ಮಾಡಿಕೊಂಡು 
ಯುದ್ಧಕ್ಕೆ ಹೊರಟ. 
ತತಃ ಕ್ರುದ್ಧೋ ವೃಷಸೇನೋತಭ್ಯಧಾವ- 
ದಾತಸ್ಥಿವಾಂಸಂ ಸ್ವರಥಂ ಹತಾರಿಮ್‌ | 
ವೃಕೋದರಂ ಕಾಲಮಿವಾತ್ರದಂಡಂ 
ಗದಾಹಸ್ತಂ ಪೋಥಮಾನಂ ತ್ವದೀಯಾನ್‌ 11೧೯ 


ಆಗ ಶತ್ರುಸಂಹಾರ ಮಾಡಿ ತನ್ನ ರಥವನ್ನೇರಿದ್ದ ಗದೆಯನ್ನು ಹಿಡಿದು 
ದಂಡಧಾರಿಯಮನಂತೆ ನಿನ್ನವರನ್ನು ನಾಶಮಾಡುತಿದ್ದ ಭೀಮನನ್ನು ಕರ್ಣಪುತ್ರ 
ಷಸೇನ ಇದಿರಿಸಿದ. 


ತಮಭ್ಯಧಾವನ್ನಕುಲಃ ಪ್ರವೀರೋ 
ರೋಷಾದಮಿತ್ರಂ ಪ್ರತುದನ್‌ ಪೃಷತ್ವೈಃ । 


422 ಮಹಾಭಾರತ 


ಕರ್ಣಸ್ಯ ಪುತ್ರಂ ಸಮರೇ ಪ್ರಹೃಷ್ಠಂ 
ಜಿಷ್ಣುರ್ಜಘಾಂಸುರ್ಮಘವೇವ ಜಂಭಮ್‌ 11೨೦॥॥ 


ಆಗ ಒಳ್ಳೆಯ ವೀರನಾದ, ಜಯಶೀಲನಾದ, ರೋಷಗೊಂಡು ಶತ್ರುವನ್ನು 
ಬಾಣಗಳಿಂದ ಹೊಡೆಯುವ ನಕುಲನು ಬಹಳ ಉತ್ಸಾಹಗೊಂಡಿದ್ದ ಆ ಕರ್ಣ 
ಪುತ್ರನನ್ನು ಜಂಭಾಸುರನನ್ನು ಇಂದ್ರನಂತೆ ರಣದಲ್ಲಿ ಆಕ್ರಮಿಸಿದ. 


ತತೋ ಧ್ವಜಂ ಸ್ಫಾಟಿಕಚಿತ್ರಕಂಬುಂ 
ಚಿಚ್ಛೇದ ವೀರೋ ನಕುಲಃ ಕ್ಷುರೇಣ । 
ಕರ್ಣಾತ್ಮಜಸ್ಯೇಷ್ಟಸನಂ ಚ ಚಿತ್ರಂ 
ಭಲ್ಲೇನ ಜಾಂಬೂನದಪಟ್ಟನದ್ದಮ್‌ 20 


ವೃಷಸೇನನ ಸ್ಪಟಿಕಮಯ ಸುಂದರ ಶಂಖರೂಪವಾದ ಧ್ವಜವನ್ನೂ 
ಕುರದಿಂದ ಕತ್ತರಿಸಿದ. ಬಂಗಾರದ ಪಟ್ಟಿಯಿಂದ ಖಚಿತವಾದ ಸುಂದರವಾದ 
ಧನುಸ್ಸನ್ನೂ ಭಲ್ಲೆಯಿಂದ ಕಡಿದ. 


ಅಥಾನ್ಯದಾದಾಯ ಧನುಃ ಸುಶೀಘ್ರಂ 
ಕರ್ಣಾತ್ಮಜಃ ಪಾಂಡವಮಭ್ಯವಿಧ್ಯತ್‌ 
ದಿವ್ಯ ರ್ಮಹಾಸ್ರೈರ್ನಕುಲಂ ಮಹಾಸ್ಟ್ರೋ 
ದುಃಶಾಸನಸ್ಯಾಪಚಿತಿಂ ಯಿಯಾಸುಃ 11೨೨1 


ದುಃಶಾಸನನ ಸಮಾರಾಧನೆ ಮಾಡಲು ಬಯಸಿದ್ದ ಮಹಾಸ್ಪಶಾಲಿ ವೃಷಸೇನನು 
ಬೇಗನೆ ಇನ್ನೊಂದು ಬಿಲ್ಲನ್ನೆ ತಿಕೊಂಡು ದಿವ್ಯವಾದ ಮಹಾ ಅಸ್ಪಗಳಿಂದ ನಕುಲನನ್ನು 
ಹೊಡೆದ. 


ತತಃ ಕ್ರುದ್ಧೋ ನಕುಲಸ್ತಂ ಮಹಾತ್ಮಾ 
ಶರೈರ್ಮಹೋಲ್ಕಾಪ್ರತಿಮೈರವಿಧ್ಯತ್‌ । 
ದಿವ್ಯ ಕಸೆ ಶ್ರೈರಭ್ಯವಿಧ್ಯಚ್ಚ ಸೋಪಿ 
ಕರ್ಣಸ್ಯ ಪುತ್ರೋ ನಕುಲಂ ಕೃತಾಸ್ತ್ರ 11೨೩11 
ಮಹಾತ್ಮ ನಕುಲನು ಕ್ರುದ್ಧನಾಗಿ ದೊಡ್ಡ ಕೊಳ್ಳಿಯಂಥ ಬಾಣಗಳಿಂದ 
ವೃಷಸೇನನನ್ನು ಹೊಡೆದ. ವೃಷಸೇನನೂ ನಕುಲನನ್ನು ದಿವ್ಯಾಸ್ಟಗಳಿಂದ ಹೊಡೆದ. 


ಕರ್ಣಪರ್ವ 423 


ಶರಾಭಿಘಾತಾಚ್ಚ ರುಷಾ ಚ ರಾಜನ್‌ 
ಸ್ವಯಂ ಚ ಭಾಸಾಸ್ವಸಮೀರಣಾಚ್ಚ | 
ಜಜ್ಞಾಲ ಕರ್ಣಸ್ಯ ಸುತೋತತಿಮಾತ್ರ- 
ಮಿದ್ಧೋ ಯಥಾಜ್ಯಾಹುತಿಭಿರ್ಹತಾಶಃ 11೨೪॥॥ 


ರಾಜನೆ, ಬಾಣಗಳ ಹೊಡೆತದಿಂದಲೂ ಕೋಪದಿಂದಲೂ ತನ್ನ ಸ್ವಾಭಾವಿಕ 
ಕಾಂತಿಯಿಂದಲೂ ಅಸ್ಪಪ್ರಯೋಗದಿಂದಲೂ, ಆಜ್ಯಾಹುತಿಗಳಿಂದ ಬೆಳಗುವ 
ಯಾಗಾಗ್ನಿಯಂತೆ, ಬಹಳವಾಗಿ ವೃಷಸೇನನು ಬೆಳಗಿದ. 


ಕರ್ಣಸ್ಯ ಪುತ್ರೋ ನಕುಲಸ್ಯ ರಾಜನ್‌ 
ಸರ್ವಾನಶ್ಚಾನಕ್ಷಿಣೋದುತ್ತಮಾಸ್ತ್ರೈ: | 

ವನಾಯುಜಾನ್‌ ಸುಕುಮಾರಸ್ಯ ಶುಭ್ರಾ- 
ನಲಂಕೃತಾನ್‌ ಜಾತರೂಪೇಣ ಶೀಘ್ರಾನ್‌ 11೨೫11 


ವೃಷಸೇನನು, ರಾಜನೆ, ವನಾಯುದೇಶದಲ್ಲಿ ಹುಟ್ಟಿದ ಶುಭ್ರವಾದ, 
ಬಂಗಾರದಿಂದ ಅಲಂಕೃತವಾದ, ವೇಗಉಳ್ಳ, ಕೋಮಲನಾದ ನಕುಲನ ಎಲ್ಲ 
ಕುದುರೆಗಳನ್ನೂ ಉತ್ತಮ ಅಸ್ಪಗಳಿಂದ ನಾಶಪಡಿಸಿದ. 


ತತೋ ಹತಾಶ್ನಾದವರುಹ್ಯ ಯಾನಾ- 

ದಾದಾಯ ಚರ್ಮ ರುಚಿರಂ ಚಾಷ್ಟಚಂದ್ರಮ್‌ । 
ಆಕಾಶಸಂಕಾಶಮಸಿಂ ಗೃಹೀತ್ವಾ 

ಪೋಪ್ಲೂಯಮಾನಃ ಖಗವಚ್ಚಚಾರ 11೨೬।॥ 


ಬಳಿಕ ನಕುಲನು ಅಶ್ವಗಳಿಲ್ಲದ ರಥದಿಂದ ಇಳಿದು ಅಷ್ಟಚಂದ್ರ ಚಿಹ್ನೆ ಉಳ್ಳ 
ಸುಂದರವಾದ ಗುರಾಣಿಯನ್ನೂ ಆಕಾಶದಂತೆ ನೀಲವಾದ ಖಡ್ಗವನ್ನೂ ಹಿಡಿದು 
ಹಕ್ಕಿಯಂತೆ ಹಾರುತ್ತ ರಣದಲ್ಲಿ ಸಂಚರಿಸಿದ. 


ತತೋತಂತರಿಕ್ಷೇ ನೃವರಾಶ್ಚನಾಗಾನ್‌ 
ಚಿಚ್ಛೇದ ಮಾರ್ಗಾನ್‌ ವಿಚರನ್‌ ವಿಚಿತ್ರಾನ್‌ । 
ತತೋಶಸ್ಯ ಪಕ್ಷಾನನಯದ್‌ ಯಮಾಯ 
ದ್ವಿಸಾಹಸ್ರಾನ್ನಕುಲಃ ಕ್ಷಿಪ್ರಕಾರೀ 11೨೭1 


424 ಮಹಾಭಾರತ 


ವೇಗವುಳ್ಳ ನಕುಲನು ಅಂತರಿಕ್ಷದಲ್ಲಿ ವಿಚಿತ್ರ ವರಸೆಗಳನ್ನು ತೋರುತ್ತ 
ವೃಷಸೇನನ ಕಡೆಯ ಎರಡುಸಾವಿರ ಪದಾತಿ ಅಶ್ವ ಗಜಯೋಧರನ್ನು ಕತ್ತರಿಸಿದ. 
ಯಮನಿಗೆ ಕಳಿಸಿಕೊಟ್ಟ 


ತೇ ಪ್ರಾಪತನ್ನಸಿನಾ ಗಾಂ ವಿಶಸ್ತಾ 
ಯಥಾಶ್ಚಮೇಧೇ ಪಶವಃ ಶಮಿತ್ರಾ 11೨೮॥॥ 


ಅಶ್ವಮೇಧದಲ್ಲಿ ಪಶುವಧೆ ಮಾಡುವ ಶಮಿತ್ರನಿಂದ ಪಶುಗಳು ಸತ್ತು 
ಬೀಳುವಂತೆ ನಕುಲನ ಖಡ್ಗದಿಂದ ಕಡಿದು ಅವರು ನೆಲದ ಮೇಲೊರಗಿದರು. 


ದ್ವಿಸಾಹಸ್ರಾ ವಿದಿತಾ ಯುದ್ಧಶೌಂಡಾ 
ನಾನಾದೇಶ್ಯಾಃ ಸುಭೃತಾಃ ಸತ್ಯಸಂಧಾಃ । 
ಏಕೇನ ಶೀಘ್ರಂ ನಕುಲೇನ ಕೃತ್ರಾಃ 
ಸಾರೇಪ್ರುನೇವೋತ್ತಮಚಂದನಾಸ್ತೇ 11೨೯॥ 


ಯುದ್ಧನಿಪುಣರಾದ ಚೆನ್ನಾಗಿ ಪೋಷಿತರಾದ ಸತ್ಯಸಂಧರಾದ ಪ್ರಸಿದ್ದರಾದ 
ನಾನಾದೇಶದವರಾದ ಎರಡು ಸಾವಿರಯೋಧರು ಒಬ್ಬ ನಕುಲನಿಂದ ಬೇಗನೆ 
ಸಾರಾಪೇಕ್ಷಿಯಿಂದ ಉತ್ತಮವಾದ ಚಂದನಗಳು ಕಡಿದು ಹೋಗುವಂತೆ 
ಹತರಾದರು. 


ತಮಾಪತಂತಂ ನಕುಲಂ ಸೋತಭಪತ್ಯ 
ಸಮಂತತಃ ಸಾಯಕೈರಭ್ಯವಿಧ್ಯತ್‌ ] 
ಸ ತುದ್ಯಮಾನೋ ನಕುಲಃ ಪೃಷತ್ಯೆ ಸ್ವ 
ರ್ವಿವ್ಯಾಧ ವೀರಂ ಸ ಚುಕೋಪ ವಿದ್ಠಃ 11೩೦॥1 
ಆಕ್ರಮಿಸುತ್ತಿದ್ದ ನಕುಲನನ್ನು ವೃಷಸೇನನು ತಡೆದು ಎಲ್ಲೆಡೆ ಬಾಣಗಳಿಂದ 
ಹೊಡೆದ. ಹೊಡೆಸಿಕೊಂಡ ನಕುಲನು ಆ ವೀರನನ್ನು ಬಾಣಗಳಿಂದ ಹೊಡೆದ. 
ಹೊಡೆಸಿಕೊಂಡ ವೃಷಸೇನ ಕೋಪಿಸಿಕೊಂಡ. 
ತತೋತಭ್ಯಧಾವತ್ತಮರೇ ಜಿಘಾಂಸುಃ 
ಕರ್ಣಾತ್ಮಜಂ ಪಾಂಡುಸುತೋ ನೃವೀರಃ । 


ಕರ್ಣಪರ್ವ 425 


ತಸ್ಕೇಷುಭಿರ್ವಧಮತ್‌ ಕರ್ಣಪುತ್ರೋ 
ಮಹಾರಣೇ ಚರ್ಮ ಸಹಸ್ರತಾರಮ್‌ 118೧11 


ವೃಷಸೇನನನ್ನು ರಣದಲ್ಲಿ ಕೊಲ್ಲಲು ಬಯಸಿ ವೀರಪುರುಷನಾದ ನಕುಲನು 
ವೃಷಸೇನನ ಮುಂದೆ ಧಾವಿಸಿಬಂದ. ಆಗ ವೃಷಸೇನನು ನಕುಲನ ಸಹಸ್ರ ನಕ್ಷತ್ರ 
ಚಿಹ್ನೆಯುಳ್ಳ ಗುರಾಣಿಯನ್ನು ಮಹಾರಣದಲ್ಲಿ ಬಾಣಗಳಿಂದ ಕತರಿಸಿದ. 


ತಸ್ಯಾಯಸಂ ನಿಶಿತಂ ತೀಕ್ಷ್ಣಥಾರ- 
ಮಸಿಂ ವಿಕೋಶಂ ಗುರುಭಾರಸಾಹಮ್‌ । 
ದ್ವಿಷಚ್ಛ! ರೀರಾಪಹರಂ ಸುಘೋರ- 
ಮಾಧುನ್ನತಃ ಸರ್ಪಮಿವೋಗ್ರರೂಪಮ್‌ 11೩೨11 


ಕ್ಷಿಪ್ರಂ ಶರೈಃ ಷಡ್ಡಿರಮಿತ್ರಸಾಹೈ- 
ಶ್ಚತರ್ತ ಖಡ್ಗಂ ನಿಶಿತೈಃ ಸುಧಾರೈ: । 
ಪುನಶ್ಚ ದೀಪರ್ನಿಶಿತೈಃ ಪೃಷತ್ಥೈಃ 
ಸ್ತನಾಂತರೇ ಗಾಢಮಥಾಭ್ಯವಿಧ್ಯತ್‌ 11೩೩11 
ನಕುಲನು, ಹರಿತವಾದ ತೀಕ್ಷ್ಣಧಾರೆ ಉಳ್ಳ ಮಹಾಕಾರ್ಯಸಾಧನವಾಗಬಲ್ಲ 
ಶತ್ರುಶರೀರನಾಶಕವಾದ ಬಲುಘೋರವಾದ, ಹಾವಿನಂತೆ ಉಗ್ರರೂಪವಾದ 
ಕಬ್ಬಿಣದ ಖಡ್ಗವನ್ನು ಒರೆಯಿಂದ ತೆಗೆದು ರುಳಪಿಸುವಾಗ, ಶತ್ರುನಾಶಕನಾದ 
ವೃಷಸೇನನು ಬೇಗನೆ ಹರಿತವಾದ ಒಳ್ಳೆಯ ಅಲುಗುಳ್ಳ ಆರು ಬಾಣಗಳಿಂದ ಆ 
ಖಡ್ಗವನ್ನು ಕತ್ತರಿಸಿದ. ಪುನಃ ಪ್ರಕಾಶಮಾನವಾದ ಬಾಣಗಳಿಂದ ನಕುಲನ 
ಎದೆಯನ್ನು ಗಾಢವಾಗಿ ಹೊಡೆದ. 
ಕೃತ್ವಾ ತು ತದ್‌ ದುಷ್ಕರಮಾರ್ಯಜುಪ್ಟಂ 
ನರೈರನ್ಯೈಃ ಕರ್ಮ ರಣೇ ಮಹಾತ್ಮಾ । 
ಯಯೌ ರಥಂ ಭೀಮಸೇನಸ್ಯ ರಾಜನ್‌ 
ಶರಾಭಿತಪ್ಪೋ ನಕುಲೋ ಮಹಾತ್ಮಾ 11೩೪॥॥ 


ಮಹಾತ್ಮ ನಕುಲನು ಬೇರೆ ಯೋಧರಿಂದ ಮಾಡಲಾಗದ, ಸಜ್ಜನರು 


426 ಮಹಾಭಾರತ 


ಹೊಗಳುವಂಥ ಸಾಹಸವನ್ನು ರಣದಲ್ಲಿ ಮಾಡಿ, ರಾಜನೆ, ಈಗ ಅವನು 
ಬಾಣಗಳಿಂದ ವೇದನೆಪಟ್ಟು ಭೀಮಸೇನನ ರಥವನ್ನು ಹತ್ತಿದ. 


ಸ ಭೀಮಸೇನಸ್ಕ ರಥಂ ಹತಾಶ್ಲೋ 
ಮಾದ್ರೀಸುತಃ ಕರ್ಣಸುತಾಭಿತಪ್ಪ: । 
ಆಪುಪ್ಪುವೇ ಸಿಂಹ ಇವಾಚಲಾಗ್ರಂ 
ಸಂಪ್ರೇಕ್ಷಮಾಣಸ್ಯ ಧನಂಜಯಸ್ಯ 11೩.೫11 


ತನ್ನ ಕುದುರೆಗಳು ಹತವಾದಾಗ, ಬಾಣಗಳಿಂದ ತಾನೂ ವೇದನೆ ಪಡುವಾಗ, 
ನಕುಲನು, ಅರ್ಜುನನು ನೋಡುತಿದ್ದಂತೆ ಭೀಮನ ರಥದೊಳಗೆ ಬೆಟ್ಟದ ತುದಿಗೆ 
ಸಿಂಹ ಹಾರುವಂತೆ ಹಾರಿದ. 


ತತಃ ಕ್ರುದ್ಧೋ ವೃಷಸೇನೋ ಮಹಾತ್ಮಾ 
ವವರ್ಷ ತಾವಿಷುಜಾಲೇನ ಧೀರಃ । 
ಮಹಾರಥಾವೇಕರಥೇ ಸಮೇತೌ 
ಶರೈಃ ಪ್ರಭಿಂದನ್ನಿವ ಪಾಂಡವೇಯೌ 11೩೬ 


ಆಗ ಕ್ರುದ್ಧನಾದ ಮಹಾತ್ಮ ಧೀರ ವೃಷಸೇನನು ಒಂದು ರಥದಲ್ಲಿ 
ಜೊತೆಯಾಗಿದ್ದ ಭೀಮ-ನಕುಲರ ಮೇಲೆ ಅವರನ್ನು ವಧಿಸುವಂತೆ ಬಾಣ 
ಸಮೂಹಗಳ ಮಳೆಗರೆದ. 


ತಸ್ಮಿನ್‌ ರಥೇ ನಿಹತೇ ಪಾಂಡವಸ್ಯ 
ಕ್ಷಿಪ್ರಂ ಚ ಖಡ್ಗೇ ವಿಶಿಖೈರ್ನಿಕೃತ್ತೇ । 
ಭೀಮಾರ್ಜುನೌ ವೃಷಸೇನಾಯ ಕ್ರುದ್ಧಾ 
ವವರ್ಷತುಃ ಶರವರ್ಷಂ ಸುಘೋರಮ್‌ 12.211 


ನಕುಲನ ರಥ ಮುರಿಯಿತು, ಅವನ ಖಡವೂ ಬೇಗನೆ ಬಾಣಗಳಿಂದ 
ಕಡಿದುಬಿತ್ತು ಎಂದು ಕೋಪದಿಂದ ಭೀಮ-ಅರ್ಜುನರು ವೃಷಸೇನನ ಮೇಲೆ 
ಘೋರವಾದ ಬಾಣಗಳ ಮಳೆಗರೆದರು. 


ಅಥಾಬ್ರವೀನ್ನಾರುತಿಃ ಫಲ್ಲುನಂ ತು 
ಪಶ್ಯಸ್ಥೆ 4ನಂ ನಕುಲಂ ಪೀಡಯಂತಮ್‌ । 


ಕರ್ಣಪರ್ವ 427 


ಅಯಂ ಚ ನೋ ಬಾಧತೇ ಕರ್ಣಪುತ್ರ- 
ಸ್ಪಸ್ಥಾದ್‌ ಭವಾನ್‌ ಪ್ರತ್ಯುಪಯಾತು ಕಾರ್ಣಿಮ್‌ 11೩೮1 


ಬಳಿಕ ಭೀಮ ಅರ್ಜುನನಿಗೆ ಹೇಳಿದ: ನೋಡು, ಈ ವೃಷಸೇನನು ನಕುಲನನ್ನು 
ಪೀಡಿಸುವುದನ್ನು ನಮ್ಮನ್ನೂ ಈತ ಬಾಧಿಸುತಾನೆ. ಅದರಿಂದ ನೀನು ಅವನ ಬಳಿಗೆ 
ಹೋಗು. 


ಸ ತನ್ನಿಶಮೈೈವ ವಚಃ ಕಿರೀಟೀ 
ರಥಂ ಸಮಾಸಾದ್ಯ ವೃಕೋದರಸ್ಯ । 
ಕಪಿಧ್ದಜಂ ಕೇಶವಸಂಗೃಹೀತಂ 
ಪ್ರೈಷೀದುಗ್ರೋ ವೃಷಸೇನಾಯ ವಾಹಮ್‌ 11೩೯॥॥ 


ವೃಕೋದರನ ಆ ಮಾತನ್ನು ಕೇಳಿ ಉಗ್ರನಾದ ಕಿರೀಟಿಯು ಕರ್ಣನ ಕಡೆಗೆ 
ಹೊರಟಿದ್ದ ಕಪಿಯು ಧ್ವಜವಾಗಿ ಕೃಷ್ಣನು ಸಾರಥಿಯಾಗಿರುವ ತನ್ನ ರಥವನ್ನು 
ತಿರುಗಿಸಿ ವೃಷಸೇನನ ಕಡೆಗೇ ಕುದುರೆಗಳನ್ನು ನಡೆಸಿದ. 


ನಕುಲಮಥ ವಿದಿತ್ವಾ ಛಿನ್ನಬಾಣಾಸನಾಸಿಂ 
ವಿರಥಮರಿಶರಾರ್ತಂ ಕರ್ಣಪುತ್ರಾಸ್ತಭಗ್ಗಮ್‌ । 
ಪವನಧುತಪತಾಕಾ ಹ್ರಾದಿನೋ ವಲ್ಲಿತಾಶ್ವಾ 
ವರಪುರುಷನಿಯತ್ತಾಸ್ಟೇ ರಥಾಃ ಶೀಘ್ರಮೀಯುಃ Iwo 


ನಕುಲನ ಧನುಸ್ಸು ಖಡ್ಗಗಳು ಕಡಿದುಹೋದುದನ್ನು ರಥ ಮುರಿದುದನ್ನು 
ವೃಷಸೇನನ ಬಾಣಗಳಿಗೆ ಸೋತು ಅವನು ವೇದನೆಪಡುತ್ತಿದ್ದುದನ್ನು ತಿಳಿದು. 
ಸೇನಾಪತಿಯಾದ ದೃಷ್ಟದ್ಕುಮ್ನನ ಆದೇಶದಿಂದ, ಗಾಳಿಯಲ್ಲಿ ಹಡುವ 
ಪತಾಕೆಗಳುಳ್ಳ ಹು ಕುದುರೆಗಳುಳ್ಳ ಶಬ್ದಮಾಡುವ ಪಾಂಡವಪಕ್ಷದ ರಥಗಳು 
ಬೇಗನೆ ವೃಷಸೇನನ ಕಡೆಗೆ ಹರಿದುವು. 


ದ್ರುಪದಸುತವರಿಷ್ಠಾಃ ಪಂಚ ಶೈನೇಯಷಷ್ಠಾ 
ದ್ರುಪದದುಹಿತೃಪುತ್ರಾ: ಪಂಚ ಚಾಮಿತ್ರಸಾಹಾಃ । 
ದ್ವಿರದರಥನರಾಶ್ಚಾನ್‌ ಸೂದಯಂತಸ್ತ್ವದೀಯಾನ್‌ 
ಭುಜಗಪತಿನಿಕಾಶೈರ್ಮಾರ್ಗಣೈರಾತ್ತಶಸ್ತ್ರಾ 11೪೧॥! 


428 ಮಹಾಭಾರತ 


ಧೃಷ್ಟವ್ಯಮ್ನ ಮುಂತಾದವರು ಐದು ಮಂದಿ, ಆರನೆಯವನಾದ ಸಾತ್ಯಕಿ, 
ಶತ್ರುನಾಶಕರಾದ ದ್ರೌಪದೀಪುತ್ರರು ಐದು ಮಂದಿ, ಹೀಗೆ ಹನ್ನೊಂದು ಮಂದಿ 
ಶಸ್ತ್ರಗಳನ್ನು ಹಿಡಿದು ನಿನ್ನ ಕಡೆಯ ಗಜ ರಥ ಪದಾತಿ ಅಶ್ವಗಳನ್ನು ಹಾವುಗಳಂತಹ 
ಬಾಣಗಳಿಂದ ನಾಶಮಾಡುತ್ತಇದ್ದಾಗ.... 


ಅಥ ತವ ರಥಮುಖ್ಯಾಸ್ತಾನ್‌ ಪ್ರತೀಯುಸ್ತ ರಂತೋ 

ಹೃದಿಕಸುತಕೃಪೌ ಚ ದ್ರೌಣಿದುರ್ಯೋಧನೌ ಚ । 
ಶಕುನಿಸುತವೃಕೌ ಚ ಕ್ರಾಥದೇವಾವೃಧೌ ಚ 

ದ್ವಿರದಜಲದಘೋಷೈ;: ಸ್ಯಂದನೈಃ ಕಾರ್ಮುಕೈಶ್ಚ 11೪೨॥ 


ಕೃತವರ್ಮ ಕೃಪರು, ಅಶ್ವತ್ಥಾಮ ದುರ್ಯೋಧನರು ಶಕುನಿಸುತನಾದ 
ಉಲೂಕ, ವೃಕ ಕ್ರಾಥ ದೇವಾವೃಧರು ಇವರೆಲ್ಲ ನಿನ್ನ ಕಡೆಯ ಮುಖ್ಯರಥಿಕರು 
ಬೇಗನೆ ಆನೆಗಳ ಧ್ವನಿಮೋಡಗಳಂಥ ಧ್ಧನಿಗೈವ ರಥಗಳಿಂದಲೂ 
ಬಿಲ್ಲುಗಳಿಂದಲೂ ಯುಕ್ತರಾಗಿ ಅವರನ್ನು ಇದಿರಿಸಿದರು. 


ತವ ನರವರವರ್ಯಾಸ್ತಾನ್‌ ದಶೈಕಂ ಚ ವೀರಾನ್‌ 
ಪ್ರವರಶರವರಾಗೈಸ್ತಾಡಯಂತೋಭ್ಯರುಂಧನ್‌ । 

ನವಜಲದಸವರ್ಣೈರ್ಹಸ್ತಿಭಿಸ್ತಾನುದೀಯುಃ 
ಗಿರಿಶಿಖರನಿಕಾಶೈರ್ಭೀಮವೇಗೈ: ಕುಣಿಂದಾಃ VAI 


ಈ ಶ್ರೇಷ್ಠ ಯೋಧರು ಪಾಂಡವರ ಪಕ್ಷದ ಹನ್ನೊಂದು ವೀರರನ್ನು ಶ್ರೇಷ್ಠವಾದ 
ಬಾಣಗಳಿಂದ ಹೊಡೆದರು. ಹೊಸ ಮೋಡಗಳಂತೆ ಕಪ್ಪಾದ ಗಿರಿಶಿಖರಗಳಂತೆ 
ಕಾಣುವ ಭಯಂಕರ ವೇಗಉಳ್ಳ , ಆನೆಗಳಿಂದ ಕುಣಿಂದರು ಕೌರವರ 
ಕಡೆಯವರನ್ನು ಇದಿರಿಸಿದರು. 


ಸುಕಲ್ಪಿತಾ ಹೈಮವತಾ ಮದೋತ್ಕಟಾ 
ರಣಾಭಿಕಾಮೈ; ಕೃತಿಭಿಃ ಸಮಾಸ್ತಿತಾಃ | 
ಸುವರ್ಣಜಾಲಾವತತಾ ಬಭುರ್ಗಜಾ- 
ಸ್ತಥಾ ಯಥಾ ವೈ ಜಲದಾಃ ಸವಿದ್ಯುತಃ VON 


ಚೆನ್ನಾಗಿ ಸಜ್ಜಾದ ಹಿಮವತ್ವದೇಶದಲ್ಲಿ ಹುಟ್ಟಿದ ಮದಭರಿತವಾದ ಬಂಗಾರದ 


ಕರ್ಣಪರ್ವ 429 


ಮಾಲೆಗಳಿಂದ ಆಚ್ಛಾದಿತವಾದ ಗಜಗಳನ್ನು ಯುದ್ಧೇಚ್ಛುಗಳಾದ ನಿಪುಣರಾದ 
ಕುಣಿಂದವೀರರು ಏರಿದ್ದರು. ಅವುಗಳು ಮಿಂಚಿನಿಂದ ಕೂಡಿದ ಕಾರ್ಮೋಡಗಳಂತೆ 


ಕಂಡುಬಂದುವು. 


ಕುಣಿಂದಪುತ್ರೋ ದಶಭಿರ್ಮಹಾಶರೈ: 
ಕೃಪಂ ಸಸೂತಾಶ್ವಮಪೀಡಯದ್‌ ಭೃಶಮ್‌ । 
ತತಃ ಶರದ್ವತ್ಸುತಸಾಯಕೈ ರ್ಹತಃ 
ಸಹೈವ ನಾಗೇನ ಪಪಾತ ಭೂತಳೇ 11೪೫1 


ಕುಣಿಂದ ರಾಜಕುಮಾರನು ಹತ್ತು ದೊಡ್ಡ ಬಾಣಗಳಿಂದ ಕೃಪನನ್ನೂ ಅವನ 
ಸಾರಥಿ ಅಶ್ವಗಳನ್ನೂ ಚೆನ್ನಾಗಿ ಪೀಡಿಸಿದ. ಒಡನೆ ಕೃಪನ ಬಾಣಗಳಿಂದ 
ಆನೆಯೊಂದಿಗೇ ಹತನಾಗಿ ನೆಲದಲ್ಲಿ ಬಿದ್ದ 


ಕುಣಿಂದಪುತ್ರಾವರಜಸ್ತು ತೋಮರೈ- 
ರ್ದಿವಾಕರಾಂಶುಪ್ರತಿಮೈರಯಸ್ಥಯ್ಛ: । 

ರಥಂಚ ವಿಕ್ಷೋಭ್ಯ ನನಾದ ನರ್ದತ- 
ಸ್ತತೋತಸ್ಯ ಗಾಂಧಾರಪತಿಃ ಶಿರೋತಹರತ್‌ 11೪೬॥! 


ಕುಣಿಂದಪುತ್ರನ ತಮ್ಮನು ಸೂರ್ಯಕಿರಣಗಳಂತೆ ತಾಪದಾಯಕವಾದ 
ಕಬ್ಬಿಣದ ತೋಮರಗಳಿಂದ ಶಕುನಿಯ ರಥವನ್ನು ಮುರಿದು ಗರ್ಜನೆ ಮಾಡಿದ. 
ಗರ್ಜಿಸುತ್ತಿದ್ದಂತೇ ಅವನ ಶಿರಸ್ಸನ್ನು ಶಕುನಿ ಕೆಡವಿದ. 


ತತಃ ಕುಣಿಂದೇಷು ಹತೇಷು ತೇಷ್ಠಥ 
ಪ್ರಹೃಷ್ಟರೂಪಾಸ್ತವ ತೇ ಮಹಾರಥಾಃ । 
ಭೃಶಂ ಪ್ರದಧ್ಮುರ್ಲವಣಾಂಬುಸಂಭವಾನ್‌ 
ಪರಾಶ್ಚ ಬಾಣಾಸನಪಾಣಯೋತಭ್ಯಯುಃ 1೪೭! 


ಕುಣಿಂದರು ಹೀಗೆ ಹತರಾದಾಗ ನಿನ್ನ ಕಡೆಯ ಮಹಾರಥರು ಉತ್ಸಾಹಿತರಾಗಿ 
ಚೆನ್ನಾಗಿ ಶಂಖನಾದ ಮಾಡಿದರು. ಆಗ ಶತ್ರುಗಳು ಧನುರ್ಧಾರಿಗಳಾಗಿ 
ಆಕ್ರಮಿಸಿದರು. 


430 ಮಹಾಭಾರತ 


ಅಥಾಭವದ್‌ ಯುದ್ಧಮತೀವ ದಾರುಣಂ 
ಪುನಃ ಕುರೂಣಾಂ ಸಹ ಪಾಂಡುಸ್ಫಂಜಯೈ: । 
ಶರಾಸಿಶಕ್ತ್ಯ ಎಷ್ಟಿಗದಾಪರಶ್ಪ! - 
ರ್ನರಾಶ್ಚನಾಗಾಸುಹರಂ ಭೃಶಾಕುಲಮ್‌ IVC 
ಆಗ ಅತ್ಯಂತ ದಾರುಣವಾದ ಯುದ್ಧ ಪಾಂಡವ-ಸೃಂಜಯರೊಂದಿಗೆ 
ಕೌರವರಿಗೆ ನಡೆಯಿತು. ಬಾಣ ಖಡ್ಗ ಶಕ್ತಿ ಯಷ್ಟಿ ಗದೆ ಪರಶುಗಳಿಂದ ಪದಾತಿ ಅಶ್ವ 
ಗಜ ಯೋಧರ ಪ್ರಾಣಗಳನ್ನು ತೆಗೆಯುತ್ತಬಹಳ ವ್ಯಾಕುಲತೆಯನ್ನುಂಟು ಮಾಡಿತು. 


ರಥಾಶ್ರಮಾತಂಗಪದಾತಿಭಿಸ್ತತಃ 
ಪರಸ್ಪರಂ ವಿಪ್ರಹತಾ ಗತಾಃ ಕ್ಲಿತಿಮ್‌ । 
ಯಥಾ ಸವಿದ್ಯುತ್‌ಸ್ತನಿತಾ ಬಲಾಹಕಾಃ 
ಸಮಾಸ್ಥಿತಾ ದಿಗ್ಭ್ಯ ಇವೋಗ್ರಮಾರುತೈಃ 11೪೯॥ 


ರಥ ಅಶ್ವ ಗಜ ಪದಾತಿಗಳು ಪರಸ್ಪರ ಹೊಡೆಸಿಕೊಂಡು ನೆಲದ 
ಮೇಲೊರಗಿದುವು. ಮಿಂಚು-ಗುಡುಗುಗಳಿಂದ ಕೂಡಿದ ಮೋಡಗಳು 
ದಿಕ್ಕುಗಳಿಂದ ಬೀಸಿದ ಚಂಡಮಾರುತಗಳಿಗೆ ಸಿಲುಕಿ ನಾಶವಾಗುವಂತೆ. 


ತತಃ ಶತಾನೀಕಮತಾನ್‌ ಮಹಾಗಜಾನ್‌ 
ತಥಾ ರಥಾನ್‌ ಪತ್ತಿಗಣಾಂಶ್ಚ ತಾನ್‌ ಬಹೂನ್‌ | 
ಜಘಾನ ಭೋಜಶ್ಚ ಹಯಾನಥಾಪತನ್‌ 
ಕ್ಷಣಾನ್ನಿಕೃತ್ತಾಃ ಕೃತವರ್ಮಣಃ ಶರೈಃ 11೫೦॥॥ 


ಶತಾನೀಕನ ಕಡೆಯ ಮಹಾಗಜ ರಥ ಪದಾತಿಸಮೂಹ ಮತ್ತು ಅಶ್ವಗಳನ್ನು 
ಬಹುಸಂಖ್ಯೆಯಲ್ಲಿ ಕೃತವರ್ಮನು ಸಂಹರಿಸಿದ. ಅವು ಕ್ಷಣದಲ್ಲಿ ಕೃತವರ್ಮನ 
ಬಾಣಗಳಿಂದ ಕಡಿದುಬಿದ್ದುವು. 


ಅಥಾಪರೇ ದ್ರೌಣಿಶರಾಹತಾ ದ್ವಿಪಾ- 
ಸ್ವಯಃ ಸಸರ್ವಾಯುಧಯೋಧಕೇತನಾಃ । 
ನಿಪೇತುರುರ್ವ್ಯಾಂ ವ್ಯಸವಃ ಪ್ರಪಾತಿತಾ- 
ಸ್ತಥಾ ಯಥಾ ವಜ್ರಹತಾ ಮಹಾಚಲಾಃ 11೫೧॥॥ 


ಕರ್ಣಪರ್ವ 431 


ಅಶ್ವತ್ಥಾಮನ ಬಾಣಗಳಿಂದ ಹೊಡೆಯಲ್ಪಟ್ಟ ಸರ್ವ ಆಯುಧ ಯೋಧ 
ಪತಾಕೆಗಳಿಂದ ಯುಕ್ತವಾದ ಮೂರು ಬೇರೆ ಗಜಗಳು ಬೀಳಿಸಲ್ಪಟ್ಟು ಅಸುನೀಗಿ 
ನೆಲದಲ್ಲಿ ಒರಗಿದುವು. 


ಕುಣಿಂದರಾಜಾವರಜಾದನಂತರಃ 
ಸ್ತನಾಂತರೇ ಪತ್ರಿವರೈರತಾಡಯತ್‌ । 
ತವಾತ್ಮಜಂ ತಸ್ಯ ತವಾತ್ಮಜಃ ಶರೈಃ 
ಶಿತೈಃ ಶರೀರಂ ಬಿಭಿದೇ ದಿಪಂ ಚ ತಮ್‌ 11೫೨।॥ 


ಕುಣಿಂದರಾಜನ ಎರಡನೆ ತಮ್ಮನು ನಿನ್ನ ಮಗನನ್ನು ಶ್ರೇಷ್ಠಬಾಣಗಳಿಂದ 
ಎದೆಯಲ್ಲಿ ಹೊಡೆದ. ನಿನ್ನ ಮಗನು ಅವನ ಶರೀರವನ್ನೂ ಗಜವನ್ನೂ 
ಬಾಣಗಳಿಂದ ಭೇದಿಸಿದ. 


ಸ ನಾಗರಾಜಃ ಸಹ ರಾಜಸೂನುನಾ 

ಪಪಾತ ರಕ್ತಂ ಬಹು ಸರ್ವತಃ ಕ್ಷರನ್‌ । 
ಶಚೀಶವಜ್ರಪ್ರಹತೋತಮ್ಚುದಾಗಮೇ 

ಯಥಾ ಜಲಂ ಗೈರಿಕಪರ್ವತಸ್ತಥಾ 11೫೩11 


ಆ ಮದ್ದಾನೆ ರಾಜಕುಮಾರನೊಂದಿಗೇ ಮೈಯೆಲ್ಲ ಬಹಳ ರಕ್ತವನ್ನು ಸುರಿಸುತ್ತ 
ಮಳೆಗಾಲ ಬಂದಾಗ ಇಂದ್ರನ ವಜ್ರಾಯುಧದಿಂದ ಹೊಡೆಸಿಕೊಂಡು ಬೀಳುವ 
ಗೈರಿಕ ಧಾತುಮಯವಾದ ಕೆಂಪಾದ ಬೆಟ್ಟದಂತೆ ನೆಲದಲ್ಲಿ ಬಿದ್ದಿತು. 


ಕುಣಿಂದಪುತ್ರಪ್ರಹಿತೋರಪರದ್ದಿಪಃ 

ಕ್ರಾಥಂ ಸಸೂತಾಶ್ಚರಥಂ ವ್ಯಪೋಥಯತ್‌ I 
ತತೋತಪತತ್‌ಕ್ರಾಥಶರಾಭಿದಾರಿತಃ 

ಸಹೇಶ್ವರೋ ವಜ್ರಹತೋ ಯಥಾ ಗಿರಿಃ ad 


ನಿನ್ನ ಕಡೆಯ ಕುಣಿಂದಪುತ್ರನು ನುಗ್ಗಿಸಿದ ಇನ್ನೊಂದು ಆನೆ ಪಾಂಡವಪಕ್ಷದ 
ಕ್ರಾಥನನ್ನು ಸಾರಥಿ ಅಶ್ವ ರಥಸಮೇತವಾಗಿ ಪೀಡಿಸಿದಾಗ ಕ್ರಾಥನ ಬಾಣಗಳಿಂದ 
ಹೊಡೆಸಿಕೊಂಡು ಯೋಧನೊಂದಿಗೇ ವಜ್ರಾಹತವಾದ ಬೆಟ್ಟದಂತೆ ನೆಲದಲ್ಲಿ 
ಬಿದಿತು. 


432 ಮಹಾಭಾರತ 


ಇನ್ನುಮುಂದೆ “ಕುಣಿಂದಪುತ್ರೋ ನಕುಲಾತ್ಮಜಂ ಸ್ಮಯನ್‌ ' ಎಂದು 69ನೇ 
ಶ್ಲೋಕದಲ್ಲಿ ಹೇಳುವುದರಿಂದ ಯೋಧನೊಂದಿಗೇ ಆನೆ ಬಿದ್ದರೂ ಆನೆ ಮಾತ್ರ 
ಸತ್ತಿತು. ಯೋಧನಾದ ಕುಣಿಂದಪುತ್ರ ಸಾಯಲಿಲ್ಲ. 


ರಥೀ ದ್ವಿಪಸ್ಥೇನ ಹತೋತಪತಚ್ಚರೈಃ 
ಕ್ರಥಾಧಿಪಃ ಪರ್ವತಜೇನ ದುರ್ಜಯಃ |. 
ಸ ವಾಜಿಸೂತೇಷ್ಟಸನಸ್ತಥಾಪತದ್‌ 
ಯಥಾ ಮಹಾವಾತಹತೋ ಮಹಾದ್ರುಮಃ 111೫11 


ಕ್ರಥಾಧಿಪತಿಯು ಅಜೇಯನಾದ ರಥಿಕನಾಗಿದ್ದರೂ ಅವನು, ಪರ್ವತ 
ಪ್ರದೇಶದ ಇನ್ನೊಬ್ಬನು ಆನೆಯನ್ನೇರಿ ಬಂದು ಬಾಣಗಳಿಂದ ಅವನನ್ನು ಅಶ್ವ 
ಸೂತ ಧನುಸುಗಳೊಂದಿಗೆ ಹೊಡೆದಾಗ, ಬಿರುಗಾಳಿಗೆ ಸಿಲುಕಿದ ಮಹಾವೃಕ್ಷದಂತೆ 
ಬಿದ್ದ 
ವೃಕೋ ದ್ವಿಪಸ್ಮಂ ಗಿರಿರಾಜವಾಸಿನಂ 
ಭೃಶಂ ಶರೈರ್ದ್ವಾದಶಭಿಃ ಪರಾಭಿನತ್‌ । 
ತತೋ ವೃಕಂ ಸಾಶ್ಚರಥಂ ಮಹಾಗಜ- 
ಸ್ವರಂಶ್ಚತುರ್ಭಿಶ್ಚರಣೈರ್ವ್ಯಪೋಥಯತ್‌ 11೫೬ 


ಆನೆಯ ಮೇಲಿದ್ದ ಪರ್ವತವಾಸಿಯನ್ನು ವೃಕರಾಜನು ಹನ್ನೆರಡು ಬಾಣಗಳಿಂದ 
ಚೆನ್ನಾಗಿ ಹೊಡೆದ. ಆಗ ಆನೆ ವೃಕನನ್ನು ಅಶ್ವ-ರಥಗಳೊಂದಿಗೇ ವೇಗದಿಂದ 
ನಾಲ್ಕೂ ಕಾಲುಗಳಿಂದ ತುಳಿದು ಧ್ವಂಸಮಾಡಿತು. 


ವಿಷಾಣಪುಚ್ಛಾಪರಗಾತ್ರಘಾತಿನಾ 
ಗಜೇನ ಹಂತುಂ ಶಕುನಿಂ ಕುಣಿಂದಜಃ । 
ಜಗಾಮ ವೇಗೇನ ಭೃಶಾರ್ದಯಂಶ್ಚ ತಂ 
ತತೋಸ್ಯ ಗಾನ್ಭಾರಪತಿಃ ಶಿರೋಹರತ್‌ 11೫೭॥! 


ವೃಕನನ್ನು ತುಳಿದ ಗಜವು ದಂತ, ಬಾಲಗಳಿಂದಲೂ ಮೈಯ ಹಿಂಭಾಗ 
ದಿಂದಲೂ ಶತ್ರುಗಳನ್ನು ಕೊಲ್ಲುವಂಥದ್ದು ಅದರಮೇಲೆ ಕುಳಿತು ಒಬ್ಬ ಕುಣಿಂದ 
ರಾಜನು ಶಕುನಿಯನ್ನು ಕೊಲ್ಲಲು ವೇಗದಿಂದ ಧಾವಿಸಿದ. ಅವನನ್ನು ಬಹಳ 
ಪೀಡಿಸಿದ. ಆದರೆ ಶಕುನಿ ಅವನ ಶಿರವನ್ನೇ ತರಿದ. 


ಕರ್ಣಪರ್ವ 433 


ತತಃ ಶತಾನೀಕಹತಾ ಮಹಾಗಜಾ 
ಹಯಾ ರಥಾಃ ಪತ್ತಿಗಣಾಶ್ಚ ತಾವಕಾಃ | 
ಸುಪರ್ಣವಾತಪ್ರಹತಾ ಯಥಾ ನಗಾ- 
ಸ್ತಥಾ ಗತಾ ಗಾಮವಶಾ ವಿಚೂರ್ಣಿತಾಃ 11೫೮1 


ಶತಾನೀಕನಿಂದ ನಿನ್ನ ಪಕ್ಚದ ಮಹಾಗಜ ಅಶ್ವ ರಥ ಪದಾತಿಗಳು ಹತರಾಗಿ, 
ಗರುಡನ ರೆಕ್ಕೆಗಳ ಗಾಳಿಯ ಹೊಡೆತದಿಂದ ಮರಗಳು ಚೂರು ಚೂರಾಗಿ ಬಿದ್ದು 
ನೆಲಸಮವಾಗುವಂತೆ, ಬಿದ್ದರು. 


ತತೋತಭ್ಯವಿಧ್ಯದ್‌ ಬಹುಭಿಃ ಶಿತೈಃ ಶರೈಃ 
ಕುಣಿಂದಪುತ್ರೋ ನಕುಲಾತ್ಮಜಂ ಸ್ಥಯನ್‌ । 
ತತೋತಸ್ಯ ಕಾಯಾನ್ನಿಚಕರ್ತ ನಾಕುಲಿಃ 
ಶಿರಃ ಕ್ಷುರೇಣಾಂಬುಜಸನ್ನಿಭಾನನಮ್‌ Teal 


ಆಗ ನಕುಲಪುತ್ರ ಶತಾನೀಕನನ್ನು ಕುಣಿಂದಪುತ್ರನು ನಗುತ್ತ ತೀಕ್ಷ್ಣವಾದ 
ಬಹುಬಾಣಗಳಿಂದ ಹೊಡೆದ. ಶತಾನೀಕನು ಕ್ಷುರದಿಂದ ಕಮಲಸದ್ಭಶ 
ಮುಖದಿಂದ ಯುಕ್ತವಾದ ಅವನ ಶಿರಸ್ಸನ್ನು ಶರೀರದಿಂದ ಕತ್ತರಿಸಿ ತೆಗೆದ. 


ತತಃ ಶತಾನೀಕಮವಿಧ್ಯದಾಶುಗೈ- 
ಸ್ತಿಭಿಃ ಶಿತೈಃ ಕರ್ಣಸುತೋರರ್ಜುನಂ ತ್ರಿಭಿಃ । 
ತ್ರಿಭಿಶ್ಚ ಭೀಮಂ ನಕುಲಂ ಚ ಸಪ್ತಭಿ- 
ರ್ಜನಾರ್ದನಂ ದ್ವಾದಶಭಿಶ್ಚ ಸಾಯಕ್ಕೆಃ 11೬೦॥| 
ಕರ್ಣಸುತನಾದ ವೃಷಸೇನನು ತೀಕ್ಷ್ಣವಾದ ಮೂರು ಬಾಣಗಳಿಂದ 
ಶತಾನೀಕನನ್ನೂ ಮೂರು ಬಾಣಗಳಿಂದ ಅರ್ಜುನನನ್ನೂ ಮೂರು ಬಾಣಗಳಿಂದ 
ಭೀಮನನ್ನೂ ಏಳು ಬಾಣಗಳಿಂದ ನಕುಲನನ್ನೂ ಹನ್ನೆರಡು ಬಾಣಗಳಿಂದ 
ಕೃಷ್ಣನನ್ನೂ ಹೊಡೆದ. 
ತದಸ್ಯ ಕರ್ಮಾತಿಮನುಷ್ಯಕರ್ಮಣಃ 
ಸಮೀಕ್ಷ್ಯ ಹೃಷ್ಟಾಃ ಕುರವೋತಭ್ಯಪೂಜಯನ್‌ | 


434 ಮಹಾಭಾರತ 


ಪರಾಕ್ರಮಜ್ಞಾಸ್ತು ಧನಂಜಯಸ್ಯ ತೇ 
ಹುತೋsಯಮಗ್ದಾವಿತಿ ತಂ ತು ಮೇನಿರೇ 11೬೧॥॥ 


ವೃಷಸೇನನ ಈ ಸಾಹಸ ಅತಿಮಾನುಷಕರ್ಮನ ಸಾಹಸವೆಂದು ಕಂಡು 
ಹೃಷ್ಟರಾದ ಕುರುಸೈನಿಕರು ಹೊಗಳಿದರು. ಅರ್ಜುನನ ಪರಾಕ್ರಮವನ್ನು ಬಲ್ಲವರು 
ಮಾತ್ರ ವೃಷಸೇನ ಅಗ್ನಿಯಲ್ಲಿ ಆಹುತಿಯಾದನೆಂದೇ ಭಾವಿಸಿದರು. 


ತತಃ ಕಿರೀಟೀ ಪರವೀರಘಾತೀ 
ಹತಾಶ್ಚಮಾಲೋಕ್ಯ ನರಪ್ರವೀರಮ್‌ । 
ಮಾದ್ರೀಸುತಂ ನಕುಲಂ ಲೋಕಮಧ್ಯೇ 


ಸಮೀಕ್ಷ್ಯ ಕೃಷ್ಣಂ ಭೃಶವಿಕ್ಷತಂ ಚ 11ಓ೨॥॥ 
ತಮಭ್ಯಧಾವದ್‌ ವೃಷಸೇನಮಾಹವೇ 
ಸ ಸೂತಜಸ್ಯ ಪ್ರಮುಖೇ ಸ್ಥಿತಂ ತದಾ Wl 


ಶತ್ರುವೀರನಾಶಕನಾದ ಅರ್ಜುನನು, ಶ್ರೇಷ್ಠಪುರುಷನಾದ ನಕುಲನು 
ಲೋಕದ ನಡುವೆ ವೃಷಸೇನನಿಂದ ಅಶ್ವರಹಿತನಾದುದನ್ನೂ ಕೃಷ್ಣನೂ ಬಹಳ 
ಗಾಯಗೊಂಡಿದ್ದನ್ನೂ ನೋಡಿ, ಕರ್ಣನ ಸಮಕ್ಷದಲ್ಲಿ ನಿಂತಿದ್ದ ವೃಷಸೇನನಿದಿರಿಗೆ 
ರಣದಲ್ಲಿ ಧಾವಿಸಿದ. 


ತಮಾಪತಂತಂ ನರವೀರಮುಗ್ರಂ 
ಮಹಾಹವೇ ಬಾಣಸಹಸ್ರಧಾರಿಣಮ್‌ । 
ಅಭ್ಯಾಪತತ್‌ ಕರ್ಣಸುತೋ ಮಹಾರಥೋ 
ಯಥೈವ ಚೇಂದ್ರಂ ನಮುಚಿಃ ಪುರಾತನೇ 11೬೪1 


ಉಗ್ರನಾದ ಪುರುಷವೀರನಾದ ಅರ್ಜುನನು ಸಾವಿರಾರು ಬಾಣಗಳನ್ನು 
ಧರಿಸುವವನು, ಮಹಾರಣದಲ್ಲಿ ತನ್ನಿದಿರಿಗೆ ಬಂದಾಗ, ಪ್ರಾಚೀನಕಾಲದಲ್ಲಿ 
ನಮುಚಿದಾನವನು ಇಂದ್ರನನ್ನು ಆಕ್ರಮಿಸಿದಂತೆ, ಮಹಾರಥನಾದ ವೃಷಸೇನನು 
ಅವನನ್ನು ಆಕ್ರಮಿಸಿದ. 


ಕರ್ಣಪರ್ವ 435 


ತತೋ ದ್ಭುತೇನೈಕಶತೇನ ಪಾರ್ಥಂ 
ಶರೈರ್ವಿದ್ಧ್ವಾ ಸೂತಪುತ್ರಸ್ಯ ಪುತ್ರಃ । 
ನನಾದ ನಾದಂ ಸುಮಹಾನುಭಾವೋ 
ವಿದ್ದೇವ ಶಕ್ರಂ ನಮುಚಿಃ ಪುರಾ ವೈ 11೬೫11 


ಹಿಂದೆ ನಮುಚಿ ಇಂದ್ರನನ್ನು ಹೊಡೆದು ಗರ್ಜಿಸಿದಂತೆ ಮಹಾನುಭಾವ 
ವೃಷಸೇನನು ಅದ್ಭುತವಾದ ಒಂದು ನೂರು ಬಾಣಗಳಿಂದ ಮಹಾರಣದಲ್ಲಿ 
ಅರ್ಜುನನನ್ನು ಹೊಡೆದು ಗರ್ಜಿಸಿದ. 


ಪುನಃ ಸ ಪಾರ್ಥಂ ವೃಷಸೇನ ಉಗ್ಗೈ- 
ರ್ಬಾಣೈರವಿಧ್ಯದ್‌ ಭುಜಮೂಲಮಧ್ಯೇ I 
ತಥೈವ ಕೃಷ್ಣಂ ನವಭಿಃ ಸಮಾರ್ದಯತ್‌ 
ಪುನಶ್ಚ ಪಾರ್ಥಂ ದಶಭಿಃ ಶಿತಾಗೈಃ 11೬೬॥ 


ವೃಷಸೇನನು ಪುನಃ ಅರ್ಜುನನನ್ನು ಉಗ್ರವಾದ ಬಾಣಗಳಿಂದ ಬಾಹು 
ಮೂಲದ ಮಧ್ಯದಲ್ಲಿ ಹೊಡೆದ. ಕೃಷ್ಣನನ್ನೂ ಒಂಬತ್ತು ಬಾಣಗಳಿಂದ ಹೊಡೆದ. 
ಹರಿತವಾದ ತುದಿಯುಳ್ಳ ಹತ್ತು ಬಾಣಗಳಿಂದ ತಿರುಗಿ ಅರ್ಜುನನಿಗೆ ಹೊಡೆದ. 


ಪೂರ್ವಂ ತಥಾ ವೃಷಸೇನೇನ ವಿದ್ಧೋ 
ಮಹಾಜವೈಃ ಶ್ವೇತಹಯಃ ಶರೈಸೆಃ । 
ಸಂರಂಭಮೀಷದ್‌ ಗಮಿತೋ ವಧಾಯ 
ಕರ್ಣಾತ್ಮಜಸ್ಯಾಥ ಮನಃ ಪ್ರದಧ್ರೇ 11೬೭11 


ಮೊದಲಿಗೆ ವೃಷಸೇನನಿಂದ ಮಹಾವೇಗದ ಆ ಬಾಣಗಳಿಂದ 
ಹೊಡೆಸಿಕೊಂಡಾಗ ಅರ್ಜುನನನಿಗೆ ಅವನನ್ನು ಕೊಲ್ಲಲು ಸ್ವಲ್ಪ ಕೋಪ ಬಂದಿತ್ತು 
ಇದೀಗ ಅವನು ಮನಸಿನಲ್ಲಿ ಅದಕ್ಕೆ ನಿರ್ಧಾರವನ್ನೇ ಮಾಡಿದ. 


ತತಃ ಕಿರೀಟೀ ರಣಮೂದ್ಧಿ. ೯ ಕೋಪಾತ್‌ 
ಕೃತ್ವಾ ತ್ರಿಶಾಖಾಂ ಭ್ರುಕುಟಿಂ ಲಲಾಟೇ । 
ಮುಮೋಚ ತೂರ್ಣಂ ವಿಶಿಖಾನ್ನಹಾತ್ಮಾ 
ವಧೇ ಧೃತಃ ಕರ್ಣಸುತಸ್ಯ ಸಂಖೇ 11೭೮1 


436 ಮಹಾಭಾರತ 


ಮಹಾತ್ಮಾ ಅರ್ಜುನನು ರಣದಲ್ಲಿವೃಷಸೇನನ ವಧ ನಿರ್ಧಾರ ಮಾಡಿಕೊಂಡು 
ಕೋಪದಿಂದ ಹಣೆಯಲ್ಲಿ ಹುಬ್ಬುಗಂಟಿಕ್ಕಿ ತ್ರಿವಳಿ ಮಾಡಿಕೊಂಡು ಬೇಗನೆ 
ಬಾಣಗಳನ್ನು ಎಸೆದ. 


ಆರಕ್ಷನೇತ್ರೋsಂತಕಶತ್ರುಹಂತಾ 
ಉವಾಚ ಕರ್ಣಂ ಭೃಶಮುತ್‌ಸ್ಮಯಂಸ್ತದಾ me 


ದುರ್ಯೋಧನಂ ದ್ರೌಣಿಮುಖಾಂಶ್ಚ ಸರ್ವಾ- 
ನಯಂ ರಣೇ5ಹಂ ವೃಷಸೇನಮುಗ್ರಮ್‌ । 
ಸಂಪಶ್ಯತಃ ಕರ್ಣ ತವಾದ್ಯ ಸಂಖೇ 
ನಯಾಮಿ ಲೋಕಂ ನಿಶಿತೈ: ಪೃಷತ್ವೈ: 11೭೦॥ 


ಯಮಸ್ಕ ಯಾವದ್ಧಿ ಜನಾ ವದಂತಿ 
ಭವದ್ಧಿಃ ಸರ್ವೈರ್ಮಮ ಸೂನುರ್ಹತೋಪಸೌ । 
ಏಕೋ ರಥೋ ಮದ್ದಿಹೀನಸ್ತರಸ್ವೀ 
ಅಹಂ ವೀರಾಣಾಂ ಭವತಾಂ ಸಮಕ್ಷಮ್‌ 11೭೧1 


ಸಂರಕ್ಷ್ಯತಾಂ ರಥಸಂಸ್ಥಾಃ ಸುತೋ5ಯಂ 
ಆದೌ ಹನಿಷ್ಯೇ ವೃಷಸೇನಮೇನಮ್‌ । 
ಪಶ್ಚಾದ್‌ ವಧಿಷ್ಯೇ ತ್ಲಾಮಪಿ ಸಂಪ್ರಮೂಢ- 
ಮಹಂ ಹನಿಷ್ಕೇತರ್ಜುನ ಆಜಿಮಧ್ಯೇ 12೨11 


ಕೋಪದಿಂದ ಕಣ್ಣು ಕೆಂಪು ಮಾಡಿಕೊಂಡು ಅಂತಕನಂತೆ ಶತ್ರುಹಂತಕನಾದ 
ಅರ್ಜುನನು ಬಹಳ ನಗುತ್ತ ಕರ್ಣನಿಗೆ ದುರ್ಯೋಧನ ಅಶ್ವತ್ಥಾಮ 
ಮುಂತಾದವರಿಗೆ ನುಡಿದ "ಉಗ್ರನಾದ ವೃಷಸೇನನನ್ನು ಕರ್ಣ, ನೀನು 
ನೋಡುತ್ತಿರುವಂತೆಯೆ ನಾನು ರಣದಲ್ಲಿ ತೀಕ್ಷವಾದ ಬಾಣಗಳಿಂದ ಯಮನ 
ಲೋಕಕ್ಕೆ ಅಟ್ಟುತ್ತೇನೆ. ಉತ್ತಮರಥಿಕನಾದ ಬಲಿಷ್ಠನಾದ ನನ್ನ ಮಗ ಅಭಿಮನ್ಯು 
ಏಕಾಕಿಯಾಗಿ ನನ್ನ ಸಹಾಯದಿಂದ ರಹಿತನಾಗಿದ್ದಾಗ ನೀವೆಲ್ಲರೂ ಸೇರಿ ಅವನನ್ನು 
ಕೊಂದಿರಿ' ಎಂದು ಜನರು ಈಗ ಹೇಳುತ್ತಿದ್ದಾರೆ. ವೀರರಾದ ನಿಮ್ಮೆಲ್ಲರ 
ಸಮಕ್ಷಮದಲ್ಲಿ ಮೊದಲಿಗೆ ಈ ವೃಷಸೇನನನ್ನು ಕೊಲ್ಲುತ್ತೇನೆ. ರಥದಲ್ಲಿದ್ದು ನೀವು 


ಕರ್ಣಪರ್ವ 437 


ಈ ಮಗನನ್ನು ರಕ್ಷಿಸಿಕೊಳ್ಳಿ. ಬಳಿಕ, ಕರ್ಣ, ಮೂರ್ಯನಾದ ನಿನ್ನನ್ನು ಕೂಡ 
ಅರ್ಜುನನು ನಾನು ರಣದಲ್ಲಿ ಕೊಲ್ಲುತ್ತೇನೆ. 


ತಮದ್ಯ ಮೂಲಂ ಕಲಹಸ್ಯ ಸಂಖೇ 
ದುರ್ಯೋಧನಾಪಾಶ್ರಯಜಾತದರ್ಪಮ್‌ । 
ತಾಮದ್ಲ ಹಂತಾಸಿ ರಣೇ ಪ್ರಸಹ 
ಷ ಜಿ ೪ ಗಗ) 
ಅಸೆ ೪ವ ಹಂತಾ ಯುಧಿ ಭೀಮಸೇನಃ 11೭೩1! 
ದುರ್ಯೋಧನನ ಆಶ್ರಯದಿಂದ ನಿನಗೆ ದರ್ಪ ಉಂಟಾಗಿದೆ. ಅದರಿಂದ 
ಕಲಹಕ್ಕೆ ಮೂಲನಾದ ನಿನ್ನನ್ನು ಈಗ ನಾನು ರಣದಲ್ಲಿ ಕೊಲ್ಲುವೆ, ಈ 
ದುರ್ಯೋಧನನನ್ನು ರಣದಲ್ಲಿ ಭೀಮ ಕೊಲ್ಲುತಾನೆ. 
ದುರ್ಯೋಧನಸ್ಕಾಧಮಪೂರುಷಸ್ಯ 
ಯಸ್ಯಾನಯಾದೇಷ ಮಹಾನ್‌ ಕ್ಷಯೋತಭವತ್‌ 11೭೪॥॥ 
ಅಧಮಪುರುಷನಾದ ದುರ್ಯೋಧನನ ಅನೀತಿಯಿಂದ ಮಹಾವಿನಾಶ ಈಗ 
ಸಂಭವಿಸಿದೆ.' 
ಸಂಜಯಃ 
ಸ ಏವಮುಕ್ತ್ವಾ ವಿನಿಮ್ಮಜ್ಯ ಚಾಪಂ 
ಲಕ್ಷ್ಯಂ ಹಿ ಕೃತ್ವಾ ವೃಷಸೇನಮಾಜೌ । 
ಮುಮೋಚ ಬಾಣಾನ್‌ ವಿಶಿಖಾನ್ನಹಾತ್ಮಾ 
ವಧಾಯ ರಾಜನ್‌ ಸೂತಪುತ್ರಸ್ಯ ಸಂಖೇ 11೭೫1 
ಸಂಜಯ ನುಡಿದ- ರಾಜನೆ, ಮಹಾತ್ಮ ಅರ್ಜುನನು ಹೀಗೆ ನುಡಿದು ಬಿಲ್ಲನ್ನು 
ಸವರಿ ರಣದಲ್ಲಿ ವೃಷಸೇನನಿಗೆ ಗುರಿಇಟ್ಟು ಆ ಸೂತಪುತ್ರನ ವಧಕ್ಕಾಗಿ ಬಾಣಗಳನ್ನು 
ಹೊಡೆದ. 
ವಿವ್ಯಾಧ ಚೈನಂ ದಶಭಿಃ ಪೃಷತ್ಥೆ ಚ 
ರ್ಮರ್ಮಸ್ಟಶಂಕಂ ಪ್ರಸಭಂ ಕಿರೀಟೀ | 


438 ಮಹಾಭಾರತ 


ಚಿಚ್ಛೇದ ಚಾಸ್ಯೇಷ್ಟಸನಂ ಭುಜೌ ಚ 
ಶರೈಶ್ಚತುರ್ಭಿಃ ಶಿರ ಏವ ಚೋಗ್ಟೈಃ 11೭೬1 


ಅರ್ಜುನನು ವೃಷಸೇನನನ್ನು ಶಂಕೆ ಇಲ್ಲದೆ ಮರ್ಮಗಳಲ್ಲಿ ಒಮ್ಮೆಲೆ ಎಸೆದ 
ಹತ್ತುಬಾಣಗಳಿಂದ ಚೆನ್ನಾಗಿ ಹೊಡೆದ. ಅವನ ಬಿಲ್ಲನ್ನೂ ಭುಜಗಳನ್ನೂ ಕತ್ತರಿಸಿದ. 
ಉಗ್ರವಾದ ನಾಲ್ಕು ಬಾಣಗಳಿಂದ ಶಿರಸ್ಸನ್ನೇ ತರಿದ. 


ಸ ಪಾರ್ಥಬಾಣಾಭಿಹತಃ ಪಪಾತ 
ರಥಾದ್‌ ವಿಬಾಹುರ್ವಿಶಿರಾ ಧರಾಯಾಮ್‌ । 
ಸುಪುಷಿತಃ ಪರ್ಣಧರೋತತಿಕಾಯೋ 
ವಾತೇರಿತಃ ಶಾಲ ಇವಾದ್ರಿಶೃಂಗಾತ್‌ Hel 


ವೃಷಸೇನನು ಅರ್ಜುನನ ಬಾಣಗಳಿಂದ ಹತನಾಗಿ ಭುಜಗಳನ್ನೂ ಶಿರಸನ್ನೂ 
ಕಡಿದುಕೊಂಡು ರಥದಿಂದ ಒಳ್ಳೆಯ ಪುಷ್ಪಗಳಿಂದ ಎಲೆಗಳಿಂದ ಕೂಡಿದ ಎತ್ತರದ 
ಸಾಲವೃಕ್ಷವು ಬಿರುಗಾಳಿಯಿಂದ ಹೊಡೆಸಿಕೊಂಡು ಪರ್ವತ ಶಿಖರದಿಂದ 
ಬೀಳುವಂತೆ ನೆಲದಲ್ಲಿ ಬಿದ್ದ 


ಶಿರಃ ಕರೌ ಚೈವ ಧನುಶ್ಚ ಪಾರ್ಥ 
ಏಕೇಷುಣಾ ವೃಷಸೇನಸ್ಯ ಸಂಖ್ಯೇ । 
ಚಿಚ್ಛೇದ ಪಾರ್ಥೋ ಹ್ಯಂಗರಾಜಸ್ಯ ಸೈನ್ಯಂ 
ಕೋಪಾಗ್ನಿನಾ ಚತುರಂಗಂ ದದಾಹ HCl 
ಅರ್ಜುನ ವೃಷಸೇನನ ತಲೆ ಭುಜ ಬಿಲ್ಲುಗಳನ್ನು ಕಡಿದ. ಕೋಪಾಗ್ನಿಯಿಂದ 
ಕರ್ಣನ ಚತುರಂಗಸೈನ್ಯವನ್ನೂ ಸುಟ್ಟ. 
ತಂ ಪ್ರೇಕ್ಷ್ಯ ಬಾಣಾಭಿಹತಂ ಪತಂತಂ 
ರಥಾತುತಂ ಸೂತಜಃ ಕ್ಷಿಪ್ರಕಾರೀ । 
ರಥಂ ರಥೇನಾಶು ಜಗಾಮ ವೇಗಾತ್‌ 
ಕಿರೀಟಿನಃ ಪುತ್ರವಧಾಭಿತಪ್ಪಃ WaT 


ಬಾಣದಿಂದ ಹತನಾಗಿ ರಥದಿಂದ ಮಗನು ಬೀಳುವುದನ್ನು ಕಂಡು ವೇಗದಿಂದ 


ಕರ್ಣಪರ್ವ 439 


ಕಾರ್ಯಗಳನ್ನು ನಡೆಸುವ ಕರ್ಣನು ಅರ್ಜುನ ಮಾಡಿದ ಪುತ್ರವಧದಿಂದ 
ದುಃಖಿತನಾಗಿ ವೇಗವಾಗಿ ರಥದಿಂದ ಬೇಗನೆ ಹೊರಟ. 


ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ಕರ್ಣಪರ್ವಣಿ ವೃಷಸೇನವಧೋ ನಾಮ ಏಕಾಶೀತಿತಮೋ5ಧ್ಯಾಯಃ ॥೮೧॥ 


ಕೆ 
ಳ್ಳಿ 


ಎಂಬತ್ತೆರಡನೆಯ ಅಧ್ಯಾಯ 
ಅರ್ಜುನರಥ ಕರ್ಣರಥದ ಮುಂಡೆ ಬಂದು ನಿಂತಿತು. 
ಸಂಜಯಃ 
ತಮಾಯಾಂತಮಭಿಪ್ರೇಕ್ಷ್ಯ ವೇಲೋದ್‌ವೃತ್ತಮಿವಾರ್ಣವಮ್‌ । 
ಗರ್ಜಂತಂ ಸುಮಹಾಕಾಯಂ ದುರ್ನಿವಾರಂ ಸುರೈರಪಿ HOI 
ಅರ್ಜುನಂ ಪ್ರಾಹ ದಾಶಾರ್ಹಃ ಪ್ರಹಸ್ಯ ಪುರುಷರ್ಷಭಃ । 
ಅಯಂ ಸ ರಥ ಆಯಾತಿ ಶ್ಹೇತಾಶ್ನಃ ಶಲ್ಯಸಾರಥಿಃ TET 


ಸಂಜಯನು ನುಡಿದ ಮೇರೆಮೀರಿ ಬರುವ ಸಮುದ್ರದಂತೆ ಬರುತ್ತ 
ಗರ್ಜಿಸುತಿರುವ, ದೇವತೆಗಳಿಂದಲೂ ತಡೆಯಲಾಗದ ಮಹಾಕಾಯದ ಕರ್ಣನನ್ನು 
ಕಂಡು ಕೃಷ್ಣನು ನಕ್ಕು ಅರ್ಜುನನಿಗೆ ನುಡಿದ, "ಶಲ್ಯನ ಸಾರಥ್ಯದಲ್ಲಿ 
ಬಿಳಿಕುದುರೆಗಳನ್ನು ಹೂಡಿದ ರಥದಿಂದ ಕರ್ಣನು ಬರುತಿದ್ದಾನೆ. 


ಯೇನ ತೇ ಸಹ ಯೋದ್ಧವ್ಯಂ ಸ್ಥಿರೋ ಭವ ಧನಂಜಯ ।ಟ 
ಪಶ್ಯ ಚೈನಂ ಸಮಾಯುಕ್ತಂ ರಥಂ ಕರ್ಣಸ್ಯ ಪಾಂಡವ 11೩1 


ಅವನೊಡನೆ ನೀನು ಯುದ್ಧ ಮಾಡಬೇಕಿದೆ, ಸ್ಥಿರವಾಗಿ ನಿಲ್ಲು ಅರ್ಜುನ! 
ಒಳ್ಳೆಯ ಸಜ್ಜಾದ ಕರ್ಣನ ಈ ರಥವನ್ನು ನೋಡು. 


ಶ್ಲೇತವಾಜಿಸಮಾಯುಕ್ತಂ ಯುಕ್ತಂ ರಾಧಾಸುತೇನ ಚ । 
ನಾನಾಪತಾಕಾಕಲಿಲಂ ಕಿಂಕಣೀಜಾಲಮಾಲಿನಮ್‌ 11೪11 


440 ಮಹಾಭಾರತ 


ಬಿಳಿಕುದುರೆಗಳನ್ನು ಹೂಡಿ ನಾನಾ ಪತಾಕೆಗಳಿಂದ ಅಲಂಕರಿಸಿ ಕಿರುಗಂಟೆಗಳ 
ಸಮೂಹಗಳ ಮೇಲೆ ತೊಡಿಸಿರುವ ರಥ ಕರ್ಣನಿಂದ ಯುಕವಾಗಿ ಬರುತಿದೆ. 


ಉಹ್ಯಮಾನಮಿವಾಕಾಶೇ ವಿಮಾನಂ ಪಾಂಡುರೈರ್ಹಯೈ: I 
ಧ್ವಜಂ ಚ ಪಶ್ಯ ಕರ್ಣಸ್ಯ ನಾಗಕಕ್ಷಂ ಮಹಾತ್ಮನಃ 11೫11 


ಆಕಾಶದಲ್ಲಿ ನಡೆಸುವ ವಿಮಾನದಂತಿದೆ. ಬಿಳಿಕುದುರೆಗಳಿಂದ ಕೂಡಿದೆ. 
"ನಾಗಕಕ್ಷ್ಯ' ಅಂದರೆ ಕರಿಯ ನಾಗರದಂತೆ ಕಪ್ಪಾದ ಭಯಂಕರವಾದ ಕಾಗೆಯ 
ಪ್ರತಿಮೆ ಮಹಾತ್ಮ ಕರ್ಣನ ಧ್ವಜವಿದು ಬರುವುದನ್ನು ನೋಡು. 


ಆಖಂಡಲಧನುಃಪ್ರ ಖ್ಯಮುಲ್ಲಿಖಂತಮಿವಾಂಬರಮ್‌ । 
ಪಶ್ಯ ಕರ್ಣಂ ಸಮಾಯಾಂತಂ ಧಾರ್ತರಾಷ್ಟ್ರಪ್ರಿಯೈಷಿಣಮ್‌ । 
ಶರಧಾರಾ ವಿಮುಂಚಂತಂ ಧಾರಾಸಾರಮಿವಾಂಬುದಮ್‌ Wl 


ಕರ್ಣನ ರಥವು ಇಂದ್ರಧನುಸಿನಂತೆ ಆಕಾಶವನ್ನು ಅಲಂಕರಿಸುತಿದೆ; ನೋಡು. 


ಮೋಡವು ಧಾರಾಕಾರವಾಗಿ ಮಳೆ ಸುರಿಸುವಂತೆ ಕರ್ಣನು ದುರ್ಯೋಧನನ 
ಪ್ರಿಯವನ್ನು ಬಯಸಿ ಬಾಣಗಳ ಮಳೆಗರೆಯುತಾನೆ. 


ಏಷ ಮದ್ರೇಶ್ದರೋ ರಾಜಾ ರಥಾಗ್ರೇ ಪರ್ಯವಸ್ಥಿತಃ | 
ನಿಯಚ್ಛತಿ ಹಯಾನಸ್ಯ ರಾಧೇಯಸ್ಯಾಮಿತೌಜಸಃ AT 


ರಥದ ಅಗ್ರಭಾಗದಲ್ಲಿ ರಾಜಾ ಶಲ್ಯ ಕುಳಿತಿದ್ದಾನೆ. ಅಮಿತ ಪರಾಕ್ರಮಿಯಾದ 
ಕರ್ಣನ ಕುದುರೆಗಳನ್ನು ನಿಯಂತ್ರಿಸುತಾನೆ. 


ಶೃಣು ದುಂದುಭಿನಿರ್ಫೋಷಂ ಶಂಖನಾದಂ ಚ ದಾರುಣಮ್‌ । 
ಸಿಂಹನಾದಾಂಶ್ಚ ವಿವಿಧಾನ್‌ ಶೃಣು ಪಾಂಡವ ಸರ್ವಶಃ 11೮1! 


ದುಂದುಭಿದ್ದನಿಯನ್ನೂ ದಾರುಣವಾದ ಶಂಖನಾದವನ್ನೂ ನಾನಾ ಬಗೆಯ 
ಎಲ್ಲ ಸಿಂಹನಾದಗಳನ್ನೂ ಕೇಳು, ಅರ್ಜುನ. 


ಅಂತರ್ಧಾಯ ಮಹಾಶಬ್ದಾನ್‌ ಕರ್ಣೇನಾಮಿತತೇಜಸಾ ।ಟ 
ದೋಧೂಯಮಾನಸ್ಯ ಭೃಶಂ ಧನುಷಃ ಶೃಣು ನಿಸ್ನನಮ್‌ 11೯॥ 


ಕರ್ಣಪರ್ವ 441 


ಎಲ್ಲ ಮಹಾಶಬ್ದಗಳನ್ನೂ ಮೀರಿಸುವಂಥ, ಕರ್ಣನು ಅಮಿತಪರಾಕ್ರಮದಿಂದ 
ಬಹಳ ಓಲಾಡಿಸುವ ಧನುಸ್ಸಿನ ಶಬ್ದವನ್ನೂ ಕೇಳು. 


ಏತೇ ದೀರ್ಯಂತಿ ಸಗಣಾಃ ಪಾಂಚಾಲಾನಾಂ ಮಹಾರಥಾಃ । 
ದೃಷ್ಟ್ವಾ ಕೇಸರಿಣಂ ಕ್ರುದ್ಧಂ ಮೃಗಾ ಇವ ಮಹಾವನೇ Wool 


ಮಹಾ ಅರಣ್ಯದಲ್ಲಿ ಕ್ರುದ್ಧವಾದ ಸಿಂಹವನ್ನು ಕಂಡು ಜಿಂಕೆಗಳು ಕಂಗೆಡುವಂತೆ 
ಪಾಂಚಾಲರ ಮಹಾರಥರು ತಮ್ಮ ಕಡೆಯ ಯೋಧರೊಂದಿಗೆ ಕಂಗೆಡುತಿದ್ದಾರೆ. 


ಸರ್ವಯತ್ನೇನ ಕೌಂತೇಯ ಹಂತುಮರ್ಹಸಿ ಸೂತಜಮ್‌ । 
ನಹಿ ಕರ್ಣಶರಾನನ್ಯಃ ಸೋಢುಮುತ್ತಹತೇ5ನಘ 11೧೧ 


ಅರ್ಜುನ, ನೀನು ನಿನ್ನ ಸರ್ವಪ್ರಯತ್ನದಿಂದ ಕರ್ಣನನ್ನು ಕೊಲ್ಲಬೇಕು. 
ಕರ್ಣನ ಬಾಣಗಳನ್ನು ಬೇರೆ ಯಾವಾತನೂ ಸಹಿಸಲಾರ. 


ಸದೇವಾಸುರಗಂದರ್ವಾಂಸ್ಟ್ರೀನ್‌ ಲೋಕಾನ್‌ ಸಚರಾಚರಾನ್‌ । 
ತ್ನಂ ಹಿ ಜೇತುಂ ರಣೇ ಶಕ್ತಸ್ತಥೈವ ವಿದಿತಂ ಮಮ Ho 


ದೇವ ಅಸುರ ಗಂಧರ್ವರಿಂದ ಕೂಡಿದ ಚರಾಚರಗಳಿಂದ ಸಮೇತವಾದ 
ಮೂರು ಲೋಕಗಳನ್ನು ರಣದಲ್ಲಿ ಜಯಿಸಲು ನೀನೇ ಶಕ್ತ ನಾನು ಹಾಗೇ 
ತಿಳಿದಿದ್ದೇನೆ. 


ಭೀಮಮುಗ್ರಂ ಮಹಾದೇವಂ ತ್ರ್ಯಕ್ಷಂ ಶರ್ವಂ ಕಪರ್ದಿನಮ್‌ । 
ನ ಶಕ್ತಾ ದ್ರಷ್ಟುಮೀಶಾನಂ ಕಿಂ ಪುನರ್ಯೋಧಿತುಂ ಪ್ರಭುಮ್‌ ॥1೧೩॥ 


ಭಯಂಕರ ಉಗ್ರ ಮುಕ್ಕಣ್ಣ ಜಟಾಧಾರಿ ಮಹಾದೇವ ಈಶಾನನೆನಿಸಿದ ಪ್ರಭು 
ಶಿವನನ್ನು ಯಾರೂ ನೋಡಲೂ ಶಕರಲ್ಲ ಅವನೊಂದಿಗೆ ಹೋರಾಡಲು ಶಕ್ತರಲ್ಲ 
ಎಂದು ಬೇರೇನು ಹೇಳಬೇಕು? 

ತ್ವಯಾ ಸಾಕ್ಷಾನ್ಮಹಾದೇವ: ಸರ್ವಭೂತಶಿವಃ ಶಿವಃ । 

ಯುದ್ದೇನಾರಾಧಿತಃ ಸ್ಮಾಣುರ್ದೇವಾಶ್ಚ ವರದಾಸ್ತವ Ted 

ಎಲ್ಲ ಜಂತುಗಳಿಗೂ ಸುಖನೀಡುವ ಸಾಕ್ಷಾತ್‌ ಮಹಾದೇವ ಶಿವನನ್ನು ನೀನು 
ಯುದ್ಧದಿಂದ ಆರಾಧಿಸಿರುವೆ. ಶಿವನೂ ದೇವತೆಗಳೂ ನಿನಗೆ ವರ ನೀಡಿದ್ದಾರೆ. 


462 ಮಹಾಭಾರತ 


ತಸ್ಯ ಪಾರ್ಥ ಪ್ರಸಾದೇನ ದೇವದೇವಸ್ಯ ಶೂಲಿನಃ । 
ಜಹಿ ಕರ್ಣಂ ಮಹಾಬಾಹೋ ನಮುಚಿಂ ವೃತ್ರಹಾ ಯಥಾ | 
ಶ್ರೇಯಸ್ತೇತಸ್ತು ಸದಾ ಪಾರ್ಥ ಯುದ್ಧೇ ಜಯಮವಾಪ್ನಹಿ  1೧೫॥ 


ದೇವದೇವ ಶಿವನ ಅನುಗ್ರಹದಿಂದ, ಮಹಾಬಾಹು ಅರ್ಜುನ! ಇಂದ್ರನು 
ನಮುಚಿ ದಾನವನನ್ನು ಕೊಂದಂತೆ ನೀನು ಕರ್ಣನನ್ನು ಕೊಲ್ಲು ಅರ್ಜುನ, ನಿನಗೆ 
ಸದಾ ಶ್ರೇಯಸಾಗಲಿ, ಯುದ್ಧದಲ್ಲಿ ಜಯಶಾಲಿಯಾಗು. 


ಅರ್ಜುನಃ 
ಧ್ರುವ ಏವ ಜಯಃ ಕೃಷ್ಣ ಮಮ ನಾಸ್ಕೃತ್ರ ಸಂಶಯಃ । 
ಸರ್ವಲೋಕಗುರುರ್ಯಸ್ತ ಂ ತುಷ್ಟೋ5ಸಿ ಮಧುಸೂದನ 11೧೬ 


ಅರ್ಜುನ ನುಡಿದ ಕೃಷ್ಣ ನನಗೆ ನಿಶ್ಚಯವಾಗಿ ಜಯವೆ, ಇದರಲ್ಲಿ 
ಸಂಶಯವಿಲ್ಲ ಸರ್ವಲೋಕೇಶ್ವರನು ನೀನು ನನಗೆ ಒಲಿದಿರುವೆ ತಾನೆ? 


ಚೋದಯಾಶ್ಚಾನ್‌ ಹೃಷೀಕೇಶ ರಥಂ ಮಮ ಮಹಾರಥ ।ಟ 
ನಾಹತ್ವಾ ಸಮರೇ ಶತ್ರುಂ ನಿವರ್ತಿಷ್ಯತಿ ಫಲ್ಲುನಃ 11೧೭1! 


ಮಹಾರಥನೆ, ಕೃಷ್ಣ ನನ್ನ ಕುದುರೆಗಳನ್ನು ರಥವನ್ನು ನಡೆಸು. ರಣದಲ್ಲಿ 
ಶತ್ರುವನ್ನು ಕೊಲ್ಲದೆ ಅರ್ಜುನ ಹಿಂತಿರುಗುವುದಿಲ್ಲ 


ಅದ್ಯ ಕರ್ಣಂ ಹತಂ ಪಶ್ಯ ಮಚ್ಚರೈಃ ಶಕಲೀಕೃತಮ್‌ । 
ಮಾಂ ವಾ ದ್ರಕ್ಷ್ಯಸಿ ಗೋವಿಂದ ಕರ್ಣೇನ ನಿಹತಂ ಶರೈಃ (1೧೮॥॥ 


ಇಂದು ನನ್ನ ಬಾಣಗಳಿಂದ ಹೊಡೆಸಿಕೊಂಡು ಕರ್ಣನು ಚೂರಾಗುವುದನ್ನು 
ನೋಡು, ಇಲ್ಲವೆ, ಕೃಷ್ಣ ನಾನಾದರೂ ಕರ್ಣನ ಬಾಣಗಳಿಂದ ಹತನಾಗುವುದನ್ನು 
ನೋಡುವೆ. 


ಉಪಸ್ಥಿತಮಿದಂ ಘೋರಂ ಯುದ್ಧಂ ತ್ರೈಲೋಕ್ಕಮೋಹನಮ್‌ I 
ಯಜ್ಞನಾಃ ಕಥಯಿಷ್ಯಂತಿ ಯಾವದ್ಭೂಮಿರ್ಧರಿಷ್ಯತಿ HOF 


ಮೂರ್ಲೋಕವನ್ನು ಮೈಮರೆಸುವ ಘೋರಯುದ್ಧ ಇದೀಗ ನಡೆಯಲಿದೆ. 
ಅದನ್ನು ಮುಂದೆ ಭೂಮಿ ಇರುವಷ್ಟು ಕಾಲ ಜನರು ಹೇಳಿಕೊಳ್ಳಲಿದ್ದಾರೆ. 


ಕರ್ಣಪರ್ವ 443 


ಸಂಜಯಃ 
ಏವಂ ಬ್ರುವಂಸ್ತದಾ ಪಾರ್ಥಃ ಕೃಷ್ಣಮಕ್ಸಿಷ್ಟಕಾರಿಣಮ್‌ । 
ಪ್ರತ್ಯುದ್ಯಯೌ ರಥೇನಾಶು ಗಜಂ ಪ್ರತಿಗಜೋ ಯಥಾ 11೨೦॥॥ 
ಸಂಜಯನು ನುಡಿದ ಹೀಗೆ ಅರ್ಜುನನು ಅನಾಯಾಸವಾಗಿ 
ಕರ್ಮಮಾಡುವ ಕೃಷ್ಣನಿಗೆ ಹೇಳಿ, ಆನೆಗೆ ಇದಿರಾಗಿ ವಿರೋಧಿ ಆನೆ ನುಗ್ಗುವಂತೆ, 
ರಥದಿಂದ ಬೇಗನೆ ಮುಂದೆ ನುಗ್ಗಿದ. 


ಪುನಶ್ಚಾಹ ಮಹಾತೇಜಾಃ ಪಾರ್ಥಃ ಕೃಷ್ಣಮರಿಂದಮಮ್‌ | 
ಚೋದಯಾಶ್ಚಾನ್‌ ಹೃಷೀಕೇಶ ಕಾಲೋ5ಯಮತಿವರ್ತತೇ (॥1೨೧॥॥ 


ಮಹಾಪರಾಕ್ರಮಿ ಅರ್ಜುನನು ಶತ್ರುನಾಶಕನಾದ ಕೃಷ್ಣನಿಗೆ ನುಡಿದ, 
"ಕುದುರೆಗಳನ್ನು ನಡೆಸು ಕೃಷ್ಣ ಕಾಲ ಮೀರುತ್ತಿದೆ' 
ಏವಮುಕ್ತಸ್ತದಾ ತೇನ ಪಾಂಡವೇನ ಮಹಾತ್ಮನಾ 12೨11 
ಜಯೇನ ಸಂಪೂಜ್ಯ ಸ ಪಾಂಡವಂ ತದಾ 
ಪ್ರಚೋದಯಾಮಾಸ ಹಯಾನ್‌ ಮನೋಜವಾನ್‌ । 
ಸ ಪಾಂಡುಪುತ್ರಸ್ಯ ರಥೋ ಮನೋಜವಃ 
ಕ್ಷಣೇನ ಕರ್ಣಸ್ಯ ರಥಾಗ್ರಗೋತಭವತ್‌ 12೩ 


ಮಹಾತ್ಚ ಅರ್ಜುನನು ಹೀಗೆ ನುಡಿದಾಗ ಕೃಷ್ಣನು ಅರ್ಜುನನನ್ನು ಜಯವಾಗ 
ಲೆಂದು ಹರಸಿ ಮನೋವೇಗದ ಕುದುರೆಗಳನ್ನು ನಡೆಸಿದ. ಮನೋವೇಗವುಳ್ಳ 
ಅರ್ಜುನನ ಆ ರಥವು ಕ್ಷಣದಲ್ಲಿ ಕರ್ಣನ ರಥದ ಮುಂದೆ ಬಂದು ನಿಂತಿತು. 
ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ಕರ್ಣಪರ್ವಣಿ ದ್ವ $ಶೀತಿತಮೋತಧ್ಯಾಯಃ (1೮೨॥ 


೪ 
೪ 


444 ಮಹಾಭಾರತ 


ಮಹಾಭಾರತತಾತ್ತರ್ಯನಿರ್ಣಯ 


ಏಕೇನ ಬಾಣೇನ ಸುತೇ ಹತೇ ಸ್ಟೇ 
ವೈಕರ್ತನೋ ವಾಸವಿಮಭ್ಯಧಾವತ್‌ । 

ತಯೋರಭೂದ್‌ ದ್ದೆ 4ರಥಯುದ್ದಮದ್ದುತಂ 
ಸರ್ವಾಸ್ಪವಿದ್ದರಯೋರುಗ್ರರೂಪವ್‌ 1೧೬೫! 


ಅರ್ಜುನನ ಒಂದೇ ಬಾಣದಿಂದ ತನ್ನ ಮಗ ವೃಷಸೇನ ಹತನಾದಾಗ ಕರ್ಣ 
ಅರ್ಜುನನ ಇದಿರಿಗೆ ಧಾವಿಸಿ ಬಂದ. ಎಲ್ಲ ಅಸ್ಪಜ್ಞರೊಳಗೆ ಅಗ್ರಗಣ್ಯರಾದ 
ಅವರಿಬ್ಬರೊಳಗೆ ಭಯಂಕರವಾದ ಅದ್ಭುತ, ದ್ವಂದ್ವ ರಥಯುದ್ಧ ನಡೆಯಿತು. 


ಪಕ್ಷಗ್ರಹಾಸ್ತತ್ರ ಸುರಾಸುರಾಸ್ತಯೋ- 
ರನ್ಯೇ ಚ ಜೀವಾ ಗಗನಂ ಸಮಾಶ್ರಿತಾಃ । 
ಮಹಾನ್‌ ವಿವಾದೋಪ್ಯಭವತ್‌ ತಯೋಃ ಕೃತೇ 
ತದಾ ಗಿರೀಶೊರವದದಬ್ಬಯೋನಿವ್‌ HOLL 


ದೇವತೆಗಳೂ ಅಸುರರೂ ಅವರೀರ್ವರ ಪಕ್ಸಗಳನ್ನು ಹಿಡಿದರು. ಇತರ 
ಚೇತನರೂ ನೋಡಲು ಆಕಾಶದಲ್ಲಿ ನಿಂತರು. ಆ ಕಈರ್ವರಿಗಾಗಿ ದೊಡ್ಡ 
ವಿವಾದವೇ ನಡೆಯಿತು. ಆಗ ಶಿವ ಬ್ರಹ್ಮನಿಗೆ ಹೇಳಿದ. 


ಸುರಾಸುರಾಣಾಂ ಭೀಮದುರ್ಯೋಧನೌ ದ್ವೌ 
ಸಮಾಶ್ರಯೌ ತತ್ಪಿಯೌ ಕರ್ಣಪಾರ್ಥೌ । 
ಪ್ರಾಣೋಪಮೌ ತೇನ ಚೈತತೃತೇ ತೇ 
ಸುರಾಸುರಾಃ ಕರ್ತುಮಿಚ್ಛಂತಿ ಯುದ್ಧಮ್‌ 11೧೬೭! 


"ದೇವತೆಗಳಿಗೂ ಅಸುರರಿಗೂ ಭೀಮ ಮತ್ತು ದುರ್ಯೋಧನರು 
ಆಶ್ರಯಭೂತರು. ಆ ಭೀಮ-ದುರ್ಯೋಧನರಿಗೆ ಪ್ರಿಯರು, ಪ್ರಾಣಕ್ಕೆ 
ಸಮಾನರು ಅರ್ಜುನ-ಕರ್ಣರು. ಅದರಿಂದ ಈ ಇಬ್ಬರಿಗಾಗಿ ದೇವತೆಗಳೂ 
ಅಸುರರೂ ಪರಸರ ಯುದ್ಧಮಾಡಲು ಬಯಸಿದ್ದಾರೆ. 


ಕರ್ಣಪರ್ವ 445 


ತದಾ ವಿನಾಶೋ ಜಗತಾಂ ಮಹಾನ್‌ ಸ್ಯಾತ್‌ 
ತೇನಾನಯೋಃ ಸಮಮೇವಾಸ್ತು ಯುದ್ಧಮ್‌ । 
ಆತೀರಿತೇ ವಾಸವಃ ಪದ್ಮಯೋನಿಂ 
ಜಗಾದ ಕೃಷ್ಣೋ ಯತ್ರ ಜಯಶ್ಚ ತತ್ರ 11೧೬೮॥॥ 


ಅದರಿಂದ ಲೋಕಗಳಿಗೆ ಮಹಾವಿನಾಶ ಉಂಟಾದೀತು. ಅದರಿಂದ ಅರ್ಜುನ- 
ಕರ್ಣರಿಗೆ ಯುದ್ಧ ಸಮವೇ ಆಗಲಿ' ಹೀಗೆ ಶಿವ ಹೇಳಿದಾಗ ಇಂದ್ರ ಬ್ರಹ್ಮನಿಗೆ 
ಹೇಳಿದ- "ಯಾರ ಪಕ್ಚದಲ್ಲಿ ಕೃಷ್ಣನಿರುವನೋ ಅವನ ಪಕ್ಷದಲ್ಲಿ ಜಯ ನಿಶ್ಚಿತ, 


ಕಾಮೋ ನ ಕೃಷ್ಣಸ್ಯ ಮೃಷಾ ಭವೇದ್ದಿ 

ಕಾಮೋತಸ್ಯ ಪಾರ್ಥಸ್ಯ ಜಯಂ ಪ್ರದಾತುಮ್‌ । 
ಇತ್ಯೂಚಿವಾನ್‌ ವಾಸವಃ ಫಲ್ಲುನಸ್ಯ 

ಜಯೋಸ್ತು ಕರ್ಣಸ್ಯ ವಧಸ್ತಥೇತಿ । 
ಉಕ್ತಾ5ನಮತ್‌ ಕಂಜಭವಸ್ತಥೇತಿ 

ಪ್ರಾಹಾಸುರಾನ್‌ ದೇವತಾಶ್ಚಾಬಭಾಷೇ 11೧೬೯1 


ಶ್ರೀಕೃಷ್ಣನ ಸಂಕಲ್ಪಎಂದೂ ಹುಸಿಯಾಗುವುದಿಲ್ಲ ಅವನು ಅರ್ಜುನನಿಗೆ ಜಯ 
ನೀಡಲು ಸಂಕಲ್ಪ ಮಾಡಿದ್ದಾನೆ. ಹೀಗೆ ಹೇಳಿದ ದೇವೇಂದ್ರ ಅರ್ಜುನನಿಗೆ 
ಜಯವಾಗಲಿ, ಕರ್ಣನ ವಧೆಯಾಗಲಿ ಎಂದು ಹೇಳಿ ಬ್ರಹ್ಮನನ್ನು ನಮಸ್ಕರಿಸಿದ. 
ಬ್ರಹ್ಮನೂ "ಹಾಗೇ ಆಗಲಿ' ಎಂದ. ಬಳಿಕ ಅಸುರರಿಗೂ ದೇವತೆಗಳಿಗೂ ಹೀಗೆ 
ಹೇಳಿದ. 


ನ ಕರ್ಣಾರ್ಜುನಯೋರರ್ಥೇ ವಿರೋಧಂ ಕುರುತ ಕ್ಷಚಿತ್‌ । 
ಭೀಮದುರ್ಯೋಧನಾರ್ಥೇ ವಾ ಪಶ್ಯಂತ್ಲೇವ ಚ ಸಂಯುಗಮ್‌ । 
ಇತ್ಯುಕ್ತೇ ಶಾಂತಿಮಾಪನ್ನಾ ದದೃಶುಃ ಸಂಯುಗಂ ತಯೋಃ ॥೧೭೦॥ 


"ಕರ್ಣಾರ್ಜುನರಿಗಾಗಲಿ ಭೀಮ-ದುರ್ಯೋಧನರಿಗಾಗಲಿ. ಎಂದೂ 
ಜಗಳಾಡಬೇಡಿ. ಅವರ ಯುದ್ಧವನ್ನು ಮಾತ್ರ ನೋಡಿರಿ' ಎಂದು ಬ್ರಹ್ಮ ನುಡಿದಾಗ 
ಎಲ್ಲರೂ ಶಾಂತರಾಗಿ ಕರ್ಣಾರ್ಜುನ ಯುದ್ಧವನ್ನು ವೀಕ್ಷಿಸಲು ತೊಡಗಿದರು. 


) 
ಕ್ಕ 


446 ಮಹಾಭಾರತ 


ಎಂಬತ್ತಮೂರನೆಯ ಅಧ್ಯಾಯ 


ಕರ್ಣಾರ್ಜುನರ ಜಯಾಪಜಯ ವಿಷಯದಲ್ಲಿ ಅಂತರಿಕ್ಷದಲ್ಲಿ 
ವಾದ-ವಿವಾದಗಳು. ದೇವತೆಗಳು ಅರ್ಜುನ ಪ ಪಕ್ಷವನ್ನೂ ಅಸುರರು ಕರ್ಣಪಕ್ಷ 
ವನ್ನೂ ವಹಿಸಿದರು. ಅರ್ಜುನನಿಗೇ ಜಯವೆಂದು ಬ್ರಹ್ಮ-ರುದ್ರರ ಘೋಷಣೆ. 


ಸಂಜಯಃ 


ವೃಷಸೇನಂ ಹತಂ ದೃಷ್ಟ್ವಾ ಶೋಕಾಮರ್ಷಸಮನ್ವಿತಃ । 
ಮುಕ್ತ್ವಾ ಶೋಕೋದ್ಧವಂ ವಾರಿ ನೇತ್ರಾಭ್ಯಾಂ ಸಹಸಾ ವೃಷ ॥೧॥ 


ರಥೇನ ಕರ್ಣಸ್ತೇಜಸ್ವೀ ಜಗಾಮಾಭಿಮುಖೋ ರಿಪೂನ್‌ । 
ಯುದ್ಧಾಯಾಮರ್ಷತಾಮ್ರಾಕ್ಷಃ ಸಮಾಹೂಯ ಧನಂಜಯಮ್‌ ॥1೨॥ 


ಸಂಜಯ ನುಡಿದ ವೃಷಸೇನನು ಹತನಾದುದನ್ನು ಕಂಡು ಶೋಕ 
ಅಸಹನೆಗಳಿಂದ ಕೂಡಿದ ಪರಾಕ್ರಮಿಯಾದ ಕರ್ಣನು ಒಡನೆ ಶೋಕದ 
ಕಣ್ಣೀರನ್ನು ಸುರಿಸಿ, ಅಸಹನೆಯಿಂದ ಕಣ್ಣು ಕೆಂಪು ಮಾಡಿಕೊಂಡು ರಥದಿಂದ 
ಶತ್ರುಗಳಿಗೆ ಇದಿರಾಗಿ ನಡೆದ. ಅರ್ಜುನನನ್ನು ಯುದ್ಧಕ್ಕೆ ಆಹ್ವಾನಿಸಿದ. 


ತೌ ರಥೌ ಸೂರ್ಯಸಂಕಾಶೌ ವೈಯಾಪ್ರಪರಿವಾರಣ್‌ೌ । 
ಸಮೇತೌ ದದೃಶುಸ್ತತ್ರ ದ್ವಾವಿವಾರ್ಕೌ ಸಮಾಗತೌ 11೩1 


ಹುಲಿಯ ಚರ್ಮವನ್ನು ಹೊದ್ದಿಸಿದ ಸೂರ್ಯನಂತೆ ಬೆಳಗುವ ಆ ಎರಡು 
ರಥಗಳು ಸೇರಿದಾಗ ಇಬ್ಬರು ಸೂರ್ಯರೇ ಸೇರಿದಂತೆ ಜನರು ಕಂಡರು. 


ಶ್ವೇತಾಶ್ಟ್‌ ಪುರುಷಾದಿತ್ಯಾವಾಸ್ಥಿತಾವರಿಮರ್ದನೌ I 
ಶುಶುಭಾತೇ ಮಹಾತ್ಮಾನೌ ಚಂದ್ರಾದಿತ್ಕೌ ಯಥಾ ದಿವಿ NT 


ಬಿಳಿ ಕುದುರೆಗಳುಳ್ಳ ಶತ್ರುನಾಶಕರಾದ ಆ ಇಬ್ಬರು ಪುರುಷಃ ಷಶ್ರೇಷ್ಠರು ರಥದಲ್ಲಿ 
ನಿಂತು ಆಕಾಶದಲ್ಲಿ ನಿಂತ ಮಹಾತ್ಮರಾದ ಚಂದ್ರ-ಸೂರ್ಯರಂತೆ ಕಂಗೊಳಿಸಿದರು. 


ತೌ ದೃಷ್ಟಾ ಎ ವಿಸ್ನ ಯಂ ಜಗ್ಗುಃ ಸರ್ವಭೂತಾನಿ ಮಾರಿಷ । 
ತ್ರೆ ತ್ರೈ ಲೋಕ್ಯವಿಜಯೇ ಯತ್ತಾವಿಂದ್ರವೈರೋಚನಾವಿವ 11೫11 


ಕರ್ಣಪರ್ವ 447 


ಮೂರ್ಲೋಕವನ್ನು ಗೆಲ್ಲುವ ಪ್ರಯತ್ನದಲ್ಲಿದ್ದ ಇಂದ್ರ ಬಲಿಚಕ್ರವರ್ತಿಗಳಂತೆ 
ಕರ್ಣಾರ್ಜುನರನ್ನು ಕಂಡು ಎಲ್ಲ ಜನರೂ ವಿಸ್ಮಯಗೊಂಡರು. 

ರಥಜ್ಯಾತಳನಿರ್ಹ್ರಾದೈರ್ಬಾಣಶಂಖರವೈರಪಿ । 

ತೌ ರಥಾವಭಿಧಾವಂತೌ ಸಮಾಲೋಕ್ಯ ಮಹೀಕ್ಷಿತಾಮ್‌ 11೬ 

ಧ್ವಚೌ ಚ ದೃಷ್ಟ್ವಾ ಸಂಸಕ್ತೌ ವಿಸ್ಮಯಃ ಸಮಪದ್ಯತ । 

ಹಸ್ತಿಕಕ್ಷ್ಯಾಂ ಚ ಕರ್ಣಸ್ಯ ವಾನರಂ ಚ ಕಿರೀಟಿನಃ 11೭11 

ರಥ ಹೆದೆ ಹಸತಲ ಶಬ್ದಗಳಿಂದಲೂ ಬಾಣ-ಶಂಖಗಳ ಧ್ವನಿಗಳಿಂದಲೂ 
ಯುಕ್ತವಾಗಿ ಎರಡು ರಥಗಳು ಪರಸ್ಪರ ನುಗ್ಗುವುದನ್ನೂ, ಕರ್ಣನ ಕಾಕದ್ವಜ 
ಅರ್ಜುನನ ಕಪಿಧ್ವಜಗಳು ಪರಸ್ಪರ ವಿರೋಧಿಸುವುದನ್ನೂ ಕಂಡು ರಾಜರೆಲ್ಲರಿಗೆ 
ವಿಸ್ಮಯ ಉಂಟಾಯಿತು. 

ತೌ ರಥೌ ಸಂಪ್ರಸಕ್ತೌ ಚ ದೃಷ್ಟ್ವಾ ಭಾರತ ಪಾರ್ಥಿವಾಃ । 

ಸಿಂಹನಾದರವಾಂಶ್ಚಕ್ರು: ಸಾಧುವಾದಾಂಶ್ಚ ಪುಷ್ಕಲಾನ್‌ 11೮1 

ಆ ಎರಡು ರಥಗಳು ಪರಸ್ಪರ ಇದಿರಿಸಿದ್ದನ್ನು ಕಂಡು ರಾಜರು ಸಿಂಹನಾದ 
ಧ್ವನಿಗಳನ್ನೂ ಮಾಡಿದರು. "ಭಲೆ' ಎಂದೂ ಹೊಗಳಿದರು. 

ಶ್ರುತ್ವಾತು ದೆ ನೈ ರಥಂ ತಾಭ್ಯಾಂ ತತ್ರ ಯೋಧಾಃ ಸಮಂತತಃ । 

ಚಕ್ರುರ್ಬಾಹುವಲಂ ಚೈವ ತಥಾ ಚೇಲವಲಂ ಮಹತ್‌ [al 

ಎರಡು ರಥಗಳ ಯುದ್ಧ ನಡೆಯುತದೆ ಎಂದು ಕೇಳಿ ಎಲ್ಲ ಯೋಧರು 
ಕೈವಾರಿಸಿದರು. ಬಟ್ಟೆಯಾಡಿಸಿದರು. 

ಆಜಗ್ಗುಃ ಕುರವಸ್ತತ್ರ ವಾದಿತ್ರಾನುಗತಾಸ್ತದಾ । 

ಕರ್ಣಂ ಪ್ರಹರ್ಷಯಂತಶ್ಚ ಶಂಖಾನ್‌ ದಧ್ಯುಶ್ಚ ಪುಷ್ಠಲಾನ್‌  1೧೦॥ 


ಕೌರವರು ಕರ್ಣನನ್ನು ಹುರಿದುಂಬಿಸುವುದಕ್ಕಾಗಿ ವಾದ್ಯಘೋಷಗಳೊಂದಿಗೆ 
ಅಲ್ಲಿಗೆ ಬಂದರು. ಬಹಳ ಶಂಖನಾದ ಮಾಡಿದರು. 


448 ಮಹಾಭಾರತ 


ತಥೈವ ಪಾಂಡವಾಃ ಸರ್ವೇ ಹರ್ಷಯಂತೋ ಧನಂಜಯಮ್‌ । 
ತೂರ್ಯಶಂಖನಿನಾದೇನ ದಿಶಃ ಸರ್ವಾ ವ್ಯನಾದಯನ್‌ Tes) 


ಪಾಂಡವರೂ ಹಾಗೇ ಎಲ್ಲರೂ ಅರ್ಜುನನನ್ನು ಹುರಿದುಂಬಿಸುವುದಕ್ಕೆ ವಾದ್ಯ 
ಶಂಖನಾದಗಳಿಂದ ಎಲ್ಲ ದಿಕ್ಕುಗಳನ್ನೂ ತುಂಬಿಸಿದರು. 


ಕ್ಷೇಡಿತಾಸ್ಫೋಟಿತೋತ್‌ಕ್ರುಷ್ಠೆ ಕ್ಚೈಸ್ತುಮುಲಂ ಸರ್ವತೋತಭವತ್‌ । 
ಬಾಹುಘೋಷಾಶ್ಚ ವೀರಾಣಾಂ ಕರ್ಣಾರ್ಜುನಸಮಾಗಮೇ eb 


ವೀರರು ಗರ್ಜನೆ ಕೈಚಪಾಳೆ ಕೂಗುಗಳಿಂದ ಭುಜಶಟ್ಟುವುದರಿಂದ 
ಕರ್ಣ-ಅರ್ಜುನರ ಸಮಾಗಮದಲ್ಲಿ ಎಲ್ಲೆಡೆ ದೊಡ್ಡಗದ್ದಲ ಉಂಟಾಯಿತು. 


ತೌ ದೃಷ್ಟ್ವಾ ಪುರುಷವ್ಯಾಫ್ರೌ ರಥಸ್ಥೌ ರಥಿನಾಂ ವರೌ । 
ಪ್ರಗೃಹೀತಮಹಾಚಾಪೌ ಶರಶಕ್ತಿಗದಾಯುಧೌ । 
ವರ್ಮಿಣೌ ಬದ್ಧನಿಸ್ತಿಂಶೌ ಶ್ಲೇತಾಶ್ನೌ ಶಂಖಶೋಭಿನೌ 11೧೩1 


ರಥಿಕಶ್ರೇಷ್ಠರಾದ ಪುರುಷಶ್ರೇಷ್ಠರಾದ ಕರ್ಣ-ಅರ್ಜುನರು ದೊಡ್ಡಬಿಲ್ಲು 
ಹಿಡಿದು ಬಾಣಶಕ್ತಿ ಗದಾಯುಧಗಳನ್ನು ಧರಿಸಿ ಕವಚತೊಟ್ಟು ಸೊಂಟಕ್ಕೆ ಕತ್ರಿ 
ಕಟ್ಟಿಕೊಂಡು ಶಂಖಗಳಿಂದ ಶೋಭಿಸುತ್ತ ಬಿಳಿಕುದುರೆ ಕಟ್ಟಿದ ರಥದಲ್ಲಿ 
ನಿಂತುದನ್ನು ಕಂಡು ಸಿದ್ಧ-ಚಾರಣಸಮೂಹಗಳಿಗೆ ವಿಸ್ಮಯ ಉಂಟಾಯಿತು. 


ಕೃಷ್ಣಶಲ್ಯರಥೋಪೇತೌ ತುಲ್ಕರೂಪೌ ಮಹಾರಥೌ । 
ಸಿಂಹಸ್ಕಂಧೌ ಸಿಂಹಭುಜೌ ರಕ್ತಾಕ್ಷೌ ಹೇಮಮಾಲಿನೌ NOVI 


ಕೃಷ್ಣ-ಶಲ್ಯರು ನಡೆಸುವ ರಥಗಳುಳ್ಳವರು, ಇಬ್ಬರೂ ಒಂದೇರೀತಿ ಕಾಣುವ 
ಮಹಾರಥರು. ಸಿಂಹದ ಹೆಗಲು ಭುಜಗಳುಳ್ಳವರು ಕೆಂಪುಕಣ್ಣಿನವರು ಬಂಗಾರದ 
ಮಾಲೆ ತೊಟ್ಟವರು. 


ಚಾಪವಿದ್ಯುಲ್ಲತೋಪೇತೌ ಶಸ್ತ್ರಸಂಪತ್ತಿಶೋಭಿನೌ । 
ಚಾಮರವ್ಯಜನೋಪೇತೌ ಶ್ಲೇತಚ್ಛತ್ರಾಭಿಶೋಭಿನೌ Mev 


ಮಿಂಚಿನ ಬಳ್ಳಿಯಂತಹ ಬಿಲ್ಲು ಹಿಡಿದವರು ಶಸ್ತ್ರಸಂಪತುಗಳಿಂದ ಶೋಭಿಸು 
ವವರು. ಚಾಮರ ಬೀಸಣಿಗೆಗಳುಳ್ಳವರು. ಶ್ವೇತಚ್ಛತ್ರಗಳಿಂದ ಶೋಭಿಸುವವರು. 


ಕರ್ಣಪರ್ವ 440 


ತೂಣೀರವರಸಂಪನ್ನೌ ದ್ವಾವಪಿ ಸ್ಮ ಸುದರ್ಶನೌ HOt 
ಒಳ್ಳೆ ಬತಳಿಕೆಗಳುಳ್ಳ ಇಬ್ಬರೂ ನೋಡಲು ಸುಂದರಾಕಾರದವರು. 


ರಕ್ತಚಂದನದಿಗ್ದಾಂಗೌ ಸಮದೌ ವೃಷಭಾವಿವ । 

ಸಿಂಹಸ್ಮಂಧಪ್ರತೀಕಾಶೌ ವ್ಯೂಢೋರಸ್ಕೌ ಮಹಾಬಲೌ । 

ಅನ್ಯೋನ್ಯಸ್ಪರ್ಧಿನೌ ರಾಜನ್ನನ್ಯೋನ್ಯಸ್ಯ ವಧೈಷಿಣೌ 11೧೭ 

ಕೆಂಪುಗಂಧ ಮೈಗೆ ಪೂಸಿಕೊಂಡವರು, ಮದಭರಿತರು, ಗೂಳಿಗಳಂಥವರು, 
ಸಿಂಹದ ಹೆಗಲಿನಿಂದ ಶೋಭಿಸುವವರು. ಅಗಲವಾದ ಎದೆಯುಳ್ಳವರು 
ಮಹಾಬಲಿಗಳು ಪರಸ್ಪರ ಸ್ಪರ್ಧಿಗಳು ಪರಸ್ಪರ ವಧಾಕಾಂಕ್ಷಿಗಳು. 


ಅನ್ಯೋನ್ಯಮಭಿಧಾವಂತೌ ಗೋಷ್ಠೇಷ್ಟಿವ ಮಹರ್ಷಭೌ । 
ಪ್ರಭಿನ್ನಾವಿವ ಮಾತಂಗೌ ಸಂರಬ್ಭಾವಿವ ಚಾಚಲೌ 11೧೮11 


ಕೊಟ್ಟಿಗೆಗಳಲ್ಲಿ ಪರಸ್ಪರ ಹೋರುವ ಗೂಳಿಗಳಂತೆ, ಮದಜಲ ಸುರಿಸುವ 
ಆನೆಗಳಂತೆ, ಕೋಪಗೊಂಡ ಎರಡು ಬೆಟ್ಟಗಳಂತೆ ಕಾಣುವವರು. 


ಆಶೀವಿಷಸಮಪ್ರಖ್ಯೌ ಯಮಕಾಲಾಂತಕೋಪಮೌ 11೧೯ 
ವಿಷದ ಹಾವುಗಳಂಥವರು, ಯಮ-ಕಾಲಾಂತಕರಂಥವರು. 
ಇಂದ್ರವೃತ್ರಾವಿವ ಕ್ರುದ್ಧಾ ಸೂರ್ಯಾಚಂದ್ರಮಸಪ್ರಭೌ । 


ಮಹಾಗ್ರಹಾವಿವ ಕ್ರೂರೌ ಯುಗಾಂತೇ ಸಮುಪಸ್ಥಿತೌ 11೨೦॥ 
ಇಂದ್ರ-ವೃತ್ರರಂತೆ ಕುಪಿತರಾದವರು ಸೂರ್ಯ-ಚಂದ್ರರಂತೆ ಬೆಳಗುವವರು. 


ಯುಗಪ್ರಳಯದಲ್ಲಿ ಉದಿಸಿದ ಮಹಾಗ್ರಹಗಳಂತೆ ಕ್ರೂರರು. 


ದೇವಗರ್ಭೌ ದೇವಸಮೌ ದೇವತುಲ್ಕೌ ಚ ರೂಪತಃ | 

ಯದೃಚ್ಛಯಾ ಸಮಾಯಾತೌ ಸೂರ್ಯಾಚಂದ್ರಮಸಾವಿವ 11೨೧1 

ದೇವಾಂಶಸಂಭೂತರು, ದೇವತೆಗಳಂತೆ ಬಲದಲ್ಲಿ ಸಮಾನರು, ರೂಪ 
ದಲ್ಲಿಯೂ ದೇವಸಮಾನರು, ದೈವಾತ್‌ ಭೂಮಿಗೆ ಬಂದವರು ಸೂರ್ಯ- 
ಚಂದ್ರರಂಥವರು. 


450 ಮಹಾಭಾರತ 


ಬಲಿನೌ ಸಮರೇ ದೃಪ್ತೌ ನಾನಾಶಸ್ತಧರೌ ಯುಧಿ 11೨೨11 
ಬಲಿಷ್ಠರು ರಣದಲ್ಲಿ ದರ್ಪಉಳ್ಳವರು ರಣದಲ್ಲಿ ನಾನಾ ಶಸ್ತ್ರ ಧರಿಸುವವರು. 


ಉಭೌ ವರಾಯುಧಧರಾವುಭೌ ರಣಕೃತಶ್ರಮೌ । 
ಉಭೌ ಚ ಬಾಹುಶಬ್ದೇನ ನಾದಯಂತೌ ನಭಸ್ತಲಮ್‌ 11೨೩ 


ಇಬ್ಬರೂ ಉತ್ತಮ ಆಯುಧಗಳನ್ನು ಧರಿಸಿ ರಣದಲ್ಲಿ ಶ್ರಮಮಾಡುವವರು, 
ಇಬ್ಬರೂ ಭುಜತಟ್ಟಿ ಆಕಾಶದಲ್ಲಿ ಪ್ರತಿಧ್ವನಿ ಉಂಟುಮಾಡುವವರು. 


ಉಭೌ ವಿಶ್ರುತಕರ್ಮಾಣೌ ಪೌರುಷೇಣ ಬಲೇನ ಚ। 
ಉಭೌ ಚ ಸದೃಶೌ ಯುದ್ಧೇ ಶಂಬರಾಮರರಾಜಯೋಃ 11೨೪॥ 


ಇಬ್ಬರೂ ಪೌರುಷದಿಂದಲೂ ಬಲದಿಂದಲೂ ಪ್ರಸಿದ್ಧವಾದ ಸಾಹಸ 
ತೋರಿದವರು, ಇಬ್ಬರೂ ಯುದ್ಧದಲ್ಲಿ ಶಂಬರಾಸುರ-ದೇವೇಂದ್ರರಿಗೆ 
ಸಮಾನರು. 


ಕಾರ್ತವೀರ್ಯಸಮೌ ವೀರ್ಯೇ ತಥಾ ದಾಶರಥೇಃ ಸಮೌ । 
ವಿಷ್ಣುವೀರ್ಯಸಮೌ ವೀರ್ಯೇ ತಥಾ ಭವಸಮೌ ಯುಧಿ 11೨೫1! 


ಬಲದಲ್ಲಿ ಕಾರ್ತವೀರ್ಯನಿಗೆ, ಶ್ರೀರಾಮನಿಗೆ, ವಿಷ್ಣುವಿಗೆ, ರುದ್ರನಿಗೆ ಸಮರು. 


ಉಭೌ ಶ್ಲೇತಹಯೌ ರಾಜನ್ನಶ್ಚಪ್ರವರವಾಹಿನೌ । 
ಸಾರಥೀ ಪ್ರವರೌ ಚೈವ ತಯೋರಾಸ್ತಾಂ ಮಹಾಬಲೌ 11೨೬ 


ಇಬ್ಬರೂ ಬಿಳಿಕುದುರೆಗಳುಳ್ಳವರು, ಶ್ರೇಷ್ಠ ಕುದುರೆಗಳನ್ನೇರುವವರು. 
ಅವರಿಬ್ಬರಿಗೂ ಸಾರಥಿಗಳು ಉತ್ತಮರು, ಮಹಾಬಲಿಷ್ಯರು. 


ತೌತು ದೃಷ್ಟ್ವಾ ಮಹಾರಾಜ ರಾಜಮಾನೌ ಮಹಾರಥೌ । 


ಸಿದ್ಧಚಾರಣಸಂಘಾನಾಂ ವಿಸ್ಮಯಃ ಸಮಪದ್ಯತ 1೨೭ 


ಮಹಾರಾಜ ಶೋಭಿಸುವ ಮಹಾರಥರಿಬ್ಬರನ್ನು ಕಂಡು ಸಿದ್ಧ-ಚಾರಣ 
ಸಮೂಹಗಳಿಗೆ ವಿಸ್ಮಯ ಉಂಟಾಯಿತು. 


ಕರ್ಣಪರ್ವ 451 


ಧಾರ್ತರಾಷ್ಟಾಸ್ತತಃ ಕರ್ಣಂ ಸಬಲಾ ಭರತರ್ಷಭ । 
ಪರಿವವ್ರುರ್ಮಹಾತ್ಮಾನಂ ಕ್ಷಿಪ್ರಮಾಹವಶೋಭಿನಮ್‌ 11೨೮1 


ರಾಜನೆ, ಕೌರವಯೋಧರು ಸೈನ್ಯಗಳೊಂದಿಗೆ ವೇಗವುಳ್ಳ ಯುದ್ಧದಲ್ಲಿ 
ಶೋಭಿಸುವ ಮಹಾತ್ಮನಾದ ಕರ್ಣನನ್ನು ಸುತುವರಿದರು. 

ತಥೈವ ಪಾಂಡವಾ ಹೃಷ್ಟಾ ಧೃಷ್ಟದ್ಯುಮ್ನಪುರೋಗಮಾಃ | 

ಪರಿವವ್ರುರ್ಮಹಾತ್ಕಾನಂ ಪಾರ್ಥಮಪ್ರತಿಮಂ ಯುಧಿ 11೨೯1। 


ಹಾಗೆಯೇ ಧೃಷ್ಟದ್ಯುಮ್ನ ಮುಂತಾದ ಪಾಂಡವಯೋಧರು ಉತಾಹಿತರಾಗಿ 
ಯುದ್ಧದಲ್ಲಿ ಅಪ್ರತಿಮನಾದ ಅರ್ಜುನನನ್ನು ಸುತ್ತುವರಿದರು. 


ತಾವಕಾನಾಂ ರಣೇ ಕರ್ಣೋ ಗೃಹ ಆಸೀದ್‌ ವಿಶಾಂಪತೇ । 
ತಥೈವ ಪಾಂಡವೇಯಾನಾಂ ಗೃಹ: ಪಾರ್ಥೋಂಭವದ್‌ ಯುಧಿ ॥೩೦॥ 


ನಿನ್ನವರಿಗೆ ಕರ್ಣನು ಯುದ್ಧದ ಜೂಜಿನಲ್ಲಿ ಪಣವಾದ, ಹಾಗೇ ಪಾಂಡವರಿಗೆ 
ಅರ್ಜುನನು ಪಣವಾದ. 

ತ ಏವ ಸಭ್ಯಾಸ್ತತ್ರಾಸನ್‌ ಪ್ರೇಕ್ಷಕಾಶ್ಚಾಭವನ್‌ ಸ್ಥ ತೇ । 

ತತ್ರೈಷಾಂ ಗ್ಲಹಮಾನಾನಾಂ ಧೃತೌ ಜಯಪರಾಜಯೌ Hall 

ಹಿಂದೆ ಜೂಜಿನಲ್ಲಿ ಯಾರು ಸಭಾಸದರೋ ಅವರೆ ಇಲ್ಲಿಯೂ ಸಭಾಸದರು. 
ಯಾರು ಪ್ರೇಕ್ಷಕರಾಗಿದ್ದರೊ ಅವರೆ ಇಲ್ಲಿಯೂ ಪ್ರೇಕ್ಷಕರಾದರು. ಇಬ್ಬರಲ್ಲಿ 
ಯಾರಿಗೆ ಜಯ, ಯಾರಿಗೆ ಪರಾಜಯ, ಎಂಬುದನ್ನು ಅವರು ತಮ್ಮೊಳಗೇ ನಿಶ್ಚಯ 
ಮಾಡಿಕೊಂಡಿದ್ದರು. 

ತಾಭ್ಯಾಂ ದ್ಯೂತಂ ಸಮಾಯತ್ತಂ ವಿಜಯಾಯೇತರಾಯ ವಾ । 

ಅಸ್ಮಾಕಂ ಪಾಂಡವಾನಾಂ ಚ ಸ್ಥಿತಾನಾಂ ರಣಮೂರ್ಧನಿ 12.೨11 


ರಣರಂಗದ ಅಗ್ರಭಾಗದಲ್ಲಿದ್ದ ನಮಗೂ ಪಾಂಡವರಿಗೂ ಜಯಕ್ಕಾಗಲಿ 
ವಿಜಯಕ್ವಾಗಲಿ ಕರ್ಣ-ಅರ್ಜುನರಿಂದಲೇ ಯುದ್ಧದ ಜೂಜು ನಡೆಯಿತು. 


452 ಮಹಾಭಾರತ 


ತೌತು ಸ್ಥಿತೌ ಮಹಾರಾಜ ಸಮರೇ ಯುದ್ಧಶಾಲಿನೌ | 
ಅನ್ಲೋನ್ನಂ ಪೃತಿಸಂರಬಾವನ್ನೋನ,ಸ, ಜಯ್ಗೆಷಿಣೌ 11೩೩11 
ಶೆ ರೆಂದು ಗ ರೆ ಜಿ ಶಿ ಬ್ರ 


ಮಹಾರಾಜ, ಯುದ್ಧದಲ್ಲಿ ಶೋಭಿಸುವ ಅವರಿಬ್ಬರು ಪರಸ್ಪರವಾಗಿ 
ಕುಪಿತರಾದರು. ಪರಸ್ಫರ ಜಯಾಕಾಂಕ್ಟಿಗಳಾದರು. 


ತಾವುಭೌ ಪ್ರಜಿಹೀರ್ಷೇತಾಮಿಂದ್ರವೃತ್ರಾವಿವಾಭಿತಃ । 
ಭೀಮರೂಪಧರಾವಾಸ್ತಾಂ ಮಹಾಧೂಮಾವಿವ ಗ್ರಹೌ 11೩೪॥ 


ಅವರಿಬ್ಬರೂ ಇಂದ್ರ-ವೃತ್ರರಂತೆ ಪರಸ್ಪರ ಪ್ರಹಾರ ಮಾಡಲು ಬಯಸಿದರು. 
ಭಯಂಕರರೂಪ ಧರಿಸಿ ಮಹಾಧೂಮವುಳ್ಳ ಗ್ರಹಗಳಂತೆ ಕಂಡುಬಂದರು. 


ತತೋರಂತರಿಕ್ಷೇ ಸಾಕ್ಷೇಪಾ ವಿವಾದಾ ಭರತರ್ಷಭ । 
ಮಿಥೋ ಭೇದಾಶ್ಚ ಭೂತಾನಾಮಾಸನ್‌ಕರ್ಣಾರ್ಜುನಾಂತರೇ । 
ವ್ಯಾಶ್ರಯಂತ ದಿಶೋ ಭಿನ್ನಾಃ ಸರ್ವಲೋಕಾಶ್ಚ ಮಾರಿಷ 11೩೫1 


ಆಗ ಅಂತರಿಕ್ಷದಲ್ಲಿ ಜನರ ನಡುವೆ ಪರಸ್ಪರ ಆಕ್ಷೇಪ ವಿವಾದ ಕಲಹಗಳು 
ಕರ್ಣ-ಅರ್ಜುನರ ಜಯಾಪಜಯಗಳ ವಿಷಯದಲ್ಲಿ ಉಂಟಾದುವು. ಎಲ್ಲ 
ಜನರೂ ಭಿನ್ನಭಿನ್ನ ದಿಕ್ಕುಗಳನ್ನು ಆಶ್ರಯಿಸಿದರು. 

ದೇವದಾನವಗಂಧರ್ವಾಃ ಪಿಶಾಚೋರಗರಾಕ್ಷಸಾಃ । 

ಪ್ರತಿಪಕ್ಷಗ್ರಹಂ ಚಕ್ರುಃ: ಕರ್ಣಾರ್ಜುನಸಮಾಗಮೇ WAL 


ದೇವದಾನವಗಂರ್ಧವರೂ ಪಿಶಾಚ ನಾಗ ರಾಕ್ಷಸರು ಎಲ್ಲರೂ ಕರ್ಣ 
ಅರ್ಜುನರ ಯುದ್ಧದಲ್ಲಿ ಒಂದೊಂದು ಪಕ್ಷವನ್ನು ಹಿಡಿದರು. 


ದ್ಯೌರಾಸೀತ್‌ ಕರ್ಣತೋ ವ್ಯಗ್ರಾ ಸನಕ್ಷತ್ರಾ ವಿಶಾಂಪತೇ । 
ಭೂಮಿರ್ವಿಶಾಲಾ ಪಾರ್ಥಸ್ಯ ಮಾತೇವ ಜಯಕಾಂಕ್ಟಿಣೀ 11೩೭!1 


ನಕ್ಪತ್ರಸಹಿತವಾದ ಸ್ವರ್ಗದ ಅಧಿದೇವತೆ ತಾಯಿಯಂತೆ ಕರ್ಣನ ಪಕ್ಷವನ್ನು 
ಗ್ರಹಿಸಿದಳು. ವಿಶಾಲವಾದ ಭೂಮಿಯ ಅಧಿದೇವತೆ ತಾಯಿಯಂತೆ ಅರ್ಜುನನ 
ಪಕ್ಷ ವಹಿಸಿದಳು. 


ಕರ್ಣಪರ್ವ 453 


ಕರ್ಣನು ಅರ್ಜುನನಿಂದ ತಾನು ಹತನಾಗಿ ಸ್ವರ್ಗಕ್ಕೆ ಹೋಗಬೇಕೆಂದೇ 
ಬಯಸಿದ್ದವನು. ತಾನು ಕುಂತೀಪುತ್ರನೆಂಬ ಸತ್ಯವನ್ನು ಧರ್ಮರಾಜನಿಗೆ ಹೇಳದೆ 
ಗೋಪ್ಯವಾಗಿರಿಸಿದ್ದರ ಉದ್ದೇಶ ಇದೇ ಆಗಿತ್ತು. ಅವನೇ ಕೃಷ್ಣನ ಮುಂದೆ 
ಹೇಳುತ್ತಾನೆ. ಇದನ್ನು ನೀನು ಹೇಳಿದರೆ ಧರ್ಮರಾಜನು ರಾಜ್ಯವನ್ನಾಳುವುದಿಲ್ಲ. 
ಕರ್ಣನೇ ರಾಜನಾಗಬೇಕೆನ್ನುತ್ತಾನೆ. ಧರ್ಮರಾಜನೆ ಶಾಶ್ಚತವಾಗಿ ರಾಜ್ಯವಾಳ 
ಬೇಕು ಎಂದು ನನ್ನ ಅಪೇಕ್ಷೆ ಎಂದು ಉದ್ಯೋಗಪರ್ವದಲ್ಲಿ ಹೇಳಿದ್ದಾನೆ. 
ಹೀಗಾಗಿ ಸ್ಪರ್ಗಾಕಾಂಕ್ಷಿಯಾದ ಕರ್ಣನ ಪಕ್ಷವನ್ನು ಸ್ವರ್ಗದ 
ಅಧಿದೇವತೆ ವಹಿಸಿದಳು. ಭೂಭಾರಭೂತರಾದ ಕೌರವರ ಪಕ್ಷದವನೆಂದು 
ಭೂದೇವಿ ಕರ್ಣನ ಪಕ್ಷವನ್ನು ತಿರಸ್ಕರಿಸಿದಳು. ಭೂಭಾರ ಕಳೆಯುತ್ತಿರುವ 
ಅರ್ಜುನನ ಪಕ್ಸವನ್ನೇ ಹಿಡಿದಳು. 


ಸರಿತಃ ಸಾಗರಾಶ್ಚೈವ ಗಿರಯಶ್ಚ ನರೋತ್ತಮ । 

ವೃಕ್ಷಾಶ್ಚೌಷಧಯಸ್ತತ್ರ ವ್ಯಾಶ್ರಯಂತ ಕಿರೀಟಿನಮ್‌ 11೩೮॥ 

ನದೀ ಸಾಗರಗಳು ಪರ್ವತಗಳು ವೃಕ್ಷ ಔಷಧಿಗಳು ಅರ್ಜುನನ ಪಕ್ಷವನ್ನು 
ಹಿಡಿದವು. 

ಅಸುರಾ ಯಾತುಧಾನಾಶ್ಚ ಗುಹ್ಯಕಾಶ್ಚ ಪರಂತಪ । 

ಕರ್ಣತಃ ಸಮಪದ್ಯಂತ ಖೇಚರಾಣಿ ವಯಾಂಸಿ ಚ 11೩೯ 

ಅಸುರರು ಯಾತುಧಾನರು ಗುಹ್ಯಕರು ಖೇಚರರು ಪಕ್ಷಿಗಳು ಕರ್ಣನ 
ಪಕ್ಷವನ್ನು ಹಿಡಿದವು. 

ರತ್ನಾನಿ ನಿಧಯಃ ಸರ್ವೇ ವೇದಾಶ್ಚಾಖ್ಯಾನಪಂಚಮಾಃ | 

ಸೋಪವೇದೋಪನಿಷದಃ ಸರಹಸ್ಯಾಃ ಸಸಂಗ್ರ ಹಾಃ voll 

ವಾಸುಕಿಶ್ಚಿತ್ರ ಸೇನಶ್ಚ ತಕ್ಷಕಶ್ಲೋಪತಕ್ಷಕಃ । 

ಸರ್ಪಾಶ್ಚೈವ ತಥಾ ಸರ್ವೇ ಕಾದ್ರವೇಯಾಶ್ಚ ಸಾನ್ಹಯಾಃ । 

ವಿಷವಂತೋ ಮಹಾರೋಷಾ ನಾಗಾಶ್ಚಾರ್ಜುನತೋಠ5 ಭವನ್‌ 11೪೧ 


ರತ್ನಗಳು ನಿಧಿಗಳು ಎಲ್ಲ ವೇದಗಳು ಪುರಾಣಗಳು ಉಪವೇದಗಳು 
ಉಪನಿಷತುಗಳು ರಹಸ್ಯ ಸಂಗ್ರಹಗಳು, ವಾಸುಕಿ, ಚಿತ್ರಸೇನ ತಕ್ಷಕ ಉಪತಕ್ಷಕರು 


454 ಮಹಾಭಾರತ 


ಸರ್ಪಗಳು ಕದ್ರುವಿನ ಸಂತತಿಯವರು ವಿಷವುಳ್ಳ ಮಹಾರೋಷಭರಿತರಾದ 
ನಾಗರು ಎಲ್ಲರೂ ಅರ್ಜುನನ ಪಕ್ಷವನ್ನು ಹಿಡಿದರು. 


ಐರಾವತಾಃ ಸೌರಭೇಯಾ ವೈಶಾಲೇಯಾಶ್ಚ ಭೋಗಿನಃ | 
ಏತೇರ5ಭವನ್ನರ್ಜುನತಃ ಕ್ಷುದ್ರಸರ್ಪಾಸ್ತು ಕರ್ಣತಃ WI 


ಐರಾವತ ಸೌರಭೇಯ ವೈಶಾಲೇಯ ನಾಗರು ಅರ್ಜುನನ ಪಕ್ಷವನ್ನೂ 
ಕ್ಷುದ್ರಸರ್ಪಗಳು ಕರ್ಣಪಕ್ಷವನ್ನೂ ಹಿಡಿದವು. 


ಈಹಾಮೃಗಾ ವ್ಯಾಲಮೃಗಾ ಮಂಗಲ್ಯಾಶ್ಚ ಮೃಗದ್ದಿಜಾಃ । 
ಪಾರ್ಥಸ್ಯ ವಿಜಯಂ ರಾಜನ್‌ ಸರ್ವ ಏವಾಭಿಸಂತ್ರಿತಾಃ VAI 


ತೋಳಗಳು ವ್ಯಾಲಮೃಗಗಳು ಮಂಗಳಸೂಚಕವಾದ ಮೃಗ-ಪಕ್ಷಿಗಳು 
ಎಲ್ಲರೂ ಅರ್ಜುನನ ವಿಜಯವನ್ನೇ ಹಾರೈಸಿದರು. 


ವಸವೋ ಮರುತಃ ಸಾಧ್ಯಾ ರುದ್ರಾ ವಿಶ್ವೇಶಶ್ಚಿನೌ ತಥಾ । 
ಅಗ್ನಿರಿಂದ್ರಶ್ರ ಸೋಮಶ್ಚ ಪವನಶ್ಚ ದಿಶೋ ದಶ । 
್ಮ ಚ ಚ ಚ 
ಧನಂಜಯಮುಪಾಜಸಗ್ಗುರಾದಿತ್ಯಾಃ ಕರ್ಣತೋಂ5ಭವನ್‌ 11೪೪॥ 


ವಸುಗಳು ಮರುತರು ಸಾಧ್ಯರು ರುದ್ರರು ವಿಶ್ವೇದೇವತೆಗಳು 
ಅಶ್ವಿನೀದೇವತೆಗಳು ಅಗ್ನಿ ಇಂದ್ರ ಸೋಮ ವಾಯು ದಶದಿಕ್ಕುಗಳು ಅರ್ಜುನನ 
ಪಕ್ಷ ವಹಿಸಿದರು. ಆದಿತ್ಯರು ಕರ್ಣಪಕ್ಷ ವಹಿಸಿದರು. 


ವಿಶಃ ಶೂದ್ರಾಶ್ಚ ಸೂತಾಶ್ವ ವರ್ಣಸಂಕರಜಾಶ್ಚ ಯೇ । 
ಸರ್ವಸತ್ತ್ವೇಷು ತೇ ರಾಜನ್‌ ರಾಧೇಯಮಭಜಂಸ್ತದಾ 11೪೫ 


ಎಲ್ಲ ಮನುಷ್ಯರಲ್ಲಿ ವೈಶ್ಯ ಶೂದ್ರ ಸೂತ ವರ್ಣಸಂಕರಜಾತರು ಕರ್ಣನ 
ಪಕ್ಷವನ್ನು ಹಿಡಿದರು. 


ದೇವಾಸ್ತು ಪಿತೃಭಿಃ ಸಾರ್ಧಂ ಸಗಣಾರ್ಜುನತೋರ ಭವನ್‌ । 
ಬ್ರಹ್ಮ ಕ್ಷತ್ರಂ ಚ ಯಜ್ಞಾಶ್ಚ ದಕ್ಷಿಣಾಶ್ಚಾರ್ಜುನಂ ಶ್ರಿತಾಃ 11೪೬॥ 


ಕರ್ಣಪರ್ವ 455 


ದೇವತೆಗಳು ಪಿತೃಗಳು ಅವರ ಗಣಗಳು ಅರ್ಜುನನ ಕಡೆ ನಿಂತವು. ಹಾಗೆ 
ಬ್ರಾಹ್ಮಣ ಕ್ಷತ್ರಿಯರು ಯಜ್ಞಗಳೂ ದಕ್ಷಿಣೆಗಳೂ ಅರ್ಜುನನ ಪರ ನಿಂತವು. 


ದೇವಬ್ರಹ್ಮನೃಪರ್ಷೀಣಾಂ ಗಣಾಃ ಪಾಂಡವತೋ5ಭವನ್‌ । 

ತುಂಬುರುಪ್ರಮುಖಾ ರಾಜನ್‌ ಗಂಧರ್ವಾಶ್ಚ ಯತೋತರ್ಜುನಃ॥೪೭॥ 

ದೇವರ್ಷಿ ಬ್ರಹ್ಮರ್ಷಿ ರಾಜರ್ಷಿಗಣಗಳು ಅರ್ಜುನನ ಪಕ್ಷವನ್ನು ಹಿಡಿದರು. 
ರಾಜನೆ, ತುಂಬುರು ಮುಂತಾದ ಗಂಧರ್ವರೂ ಅರ್ಜುನನ ಪಕ್ಷವನ್ನೆ ಹಿಡಿದರು. 

ಪ್ರೇತಾಶ್ಚೈವ ಪಿಶಾಚಾಶ್ಚ ಕ್ರವ್ಯಾದಾಶ್ಚ ಮೃಗಾಂಡಜಾಃ । 

ರಾಕ್ಷಸಾಃ ಸಹ ಯಾದೋಭಿಃ ಶ್ವಸ್ಟಗಾಲಾಶ್ಚ ಕರ್ಣತಃ 11೪೮1! 

ಪ್ರೇತ ಪಿಶಾಚ ಕ್ರವ್ಯಾದ ಮೃಗ ಅಂಡಜ ರಾಕ್ಷಸ ಯಾದಸ ಶ್ವ ಸೃಗಾಲಗಳೆಲ್ಲ 
ಕರ್ಣನ ಪಕ್ಷ ಹಿಡಿದವು. 

ಯಮೋ ವೈಶ್ರವಣಶ್ಚೈವ ವರುಣಶ್ಚ ಯತೋತರ್ಜುನಃ Wal 

ಯಮ ಕುಬೇರ ವರುಣರು ಅರ್ಜುನನ ಕಡೆ ನಿಂತರು. 

ದೇವರ್ಷಿಬ್ರಹ್ಮರ್ಷಿಗಣಾಃ ಸರ್ವೇ ಚ ಖಚರಾಶ್ವ ಯೇ । 

ಪ್ರಾವೇಯಾಃ ಸಹ ಮೌನೇಯಾ ಗಂಧರ್ವಾಪ್ಪರಸಾಂ ಗಣಾಃ ॥೫೦॥ 

ಉಹ್ಯಮಾನಾಸ್ತಥಾ ಮೇಫೈರ್ವಾಯುನಾ ಚ ಮನೀಷಿಣಃ । 

ದಿದೃಕ್ಷವಃ ಸಮಾಜಗ್ಗುಃ ಕರ್ಣಾರ್ಜುನಸಮಾಗಮಮ್‌ 11೫೧1 


ದೇವರ್ಷಿ ಬ್ರಹ್ಮರ್ಹಿಗಣಗಳೂ ಎಲ್ಲ ಖೇಚರರೂ "ಪ್ರಾವೇಯ ಮೌನೇಯ' 
ಅಂದರೆ ಕಶ್ಯಪಪತ್ನಿಯರಾದ ಪ್ರಾವಾದೇವಿ ಮುನಿದೇವಿಯರ ಮಕ್ಕಳಾದ 
ಗಂಧರ್ವಾಪರೆಯರ ಗಣಗಳು ಮೋಡ ಗಾಳಿಗಳು ಹೊರುವ ವಿಮಾನಗಳೇ 
ವಾಹನವಾಗಿ ಉಳ್ಳವರು ಆ ವಾಹನಗಳನ್ನೇರಿ ಕರ್ಣಾರ್ಜುನರಿಬ್ಬರ ಸಮರ 
ದರ್ಶನಾಕಾಂಕ್ಷಿಗಳಾಗಿ ಬಂದು ನೆರೆದರು. 


ದೇವದಾನವಗಂಧರ್ವಾ ನಾಗಾ ಯಕ್ಷಾ: ಪತತ್ರಿಣಃ । 
ಮಹರ್ಷಯೋ ವೇದವಿದ: ಪಿತರಶ್ಚ ಸಧಾಭುಜಃ HSS 


456 ಮಹಾಭಾರತ 


ತಪೋ ವಿದ್ಯಾಸ್ತಫೌಷಧ್ಯೋ ನಾನಾರೂಪಬಲಾನ್ನಿತಾಃ | 
ಅಂತರಿಕ್ಷೇ ಮಹಾರಾಜ ವಿನದಂತೋತವತಸ್ತಿರೇ 11೫೩11 


ದೇವ ದಾನವ ಗಂಧರ್ವ ನಾಗ ಯಕ್ಷ ಪಕ್ಷಿಗಳು ವೇದವೇತರಾದ 
ಮಹರ್ಷಿಗಳು ಸ್ವಧಾಭೋಜಿಗಳಾದ ಪಿತೃಗಳು ತಪಸ್ಸು ವಿದ್ಯೆಗಳು ನಾನಾರೂಪ 
ಬಲಗಳುಳ್ಳ ಓಷಧಿಗಳು ಅಂತರಿಕ್ಷದಲ್ಲಿ ಶಬ್ದಮಾಡುತ್ತ ನಿಂತವು. 


ಬ್ರಹ್ಮಾ ಬ್ರಹ್ಮರ್ಷಿಭಿಃ ಸಾರ್ಧಂ ಪ್ರಜಾಪತಿಭಿರೇವ ಚ । 
ಭವೇನಾವಸ್ಥಿತೋ ಯಾನಂ ದಿವ್ಯಂ ತಂ ದೇಶಮಭ್ಯಯಾತ್‌ JET 


ಬ್ರಹ್ಮನು ಬ್ರಹ್ಮರ್ಷಿಗಳೊಂದಿಗೆ ಪ್ರಜಾಪತಿಗಳೊಂದಿಗೆ ಶಿವನೊಂದಿಗೆ ದಿವ್ಯ 
ವಿಮಾನವನ್ನೇರಿ ಆ ಪ್ರದೇಶಕ್ಕೆ ಆಗಮಿಸಿದ. 


ದೆ ಶೈ ಪಕ್ಷಮಾಸೀದ್‌ ದೇವಾನಾಮಸುರಾಣಾಂ ತಥೈವ ಚ। 
ಸಮೇತೌ ತೌ ಮಹಾತ್ಮಾನೌ ದೃಷ್ಟ್ವಾ ಕರ್ಣಧನಂಜಯೌ 11೫೫11 


ಮಹಾತ್ಮರಾದ ಕರ್ಣ-ಅರ್ಜುನರು ರಣರಂಗದಲ್ಲಿ ಸೇರಿದ್ದನ್ನು ಕಂಡು 
ಅಂತರಿಕ್ಷದಲ್ಲಿ ದೇವತೆಗಳದು, ಅಸುರರದೆಂದು ಎರಡು ಪಕ್ಸಗಳುಂಟಾದುವು. 


ಯತಃ ಪಾರ್ಥಸ್ತತೋ ದೇವಾ ಯತಃ ಕರ್ಣಸ್ತತೋsಸುರಾಃ ॥೫೬॥ 


ಎಲ್ಲದೇವತೆಗಳೂ ಅರ್ಜುನನ ಪಕ್ಷದಲ್ಲಿ ನಿಂತರು. ಎಲ್ಲ ಅಸುರರೂ ಕರ್ಣನ 
ಪಕದಲಿ ನಿಂತರು. 


pied) 


ಪ್ರಜಾಪತಿರಥೋಕ್ತೆ ನಂ ಸ್ವಯಂಭುಂ ಸಮಚೋದಯತ್‌ | 


೨ ಎಲ 


ಸಮೋಶಸ್ತು ದೇವ ವಿಜಯ ಏತಯೋರ್ನರಸಿಂಹಯೋಃ 11೫೭1॥ 


ಕರ್ಣಾರ್ಜುನ ವಿವಾದೇನ ಮಾ ನಶ್ಶೇದಖಲಂ ಜಗತ್‌ 

ತದುಪಶ್ರುತ್ಯ ಮಫಘವಾ ಪ್ರಣಿಪತ್ಯ ಪಿತಾಮಹಮ್‌ 11೫೮॥ 
ವ್ಯಜ್ಞಾಪಯತ ದೇವೇಶಮಿದಂ ಮತಿಮತಾಂ ವರಃ । 

ಪೂರ್ವಂ ಭಗವತಾ ಪ್ರೋಕ್ತಂ ಕೃಷ್ಣಯೋರ್ವಿಜಯೋ ಧ್ರುವಃ 11೫೯॥ 


ಕರ್ಣಪರ್ವ 457 


ತತ್ತಥಾಸ್ತು ನಮಸ್ತೇಸ್ತು ಪ್ರಸೀದ ಭಗವನ್ನಮ | ILO 

"ಪ್ರಜಾಪತಿ' ಅಂದರೆ ಶಿವನು ಬ್ರಹ್ಮನಲ್ಲಿ ಈ ಮಾತನ್ನು ಹೇಳಿ ಪ್ರಾರ್ಥಿಸಿದ 
"ದೇವ, ಈ ಪುರುಷಶ್ರೇಷ್ಠರಾದ ಕರ್ಣಾರ್ಜುನರಿಗೆ ವಿಜಯ ಸಮವಾಗಲಿ. 
ಕರ್ಣಾರ್ಜುನರ ಕಲಹದಿಂದ ಎಲ್ಲ ಜಗತ್ತು ನಾಶವಾಗದಿರಲಿ' ಎಂದು. 

ಇದನ್ನು ಕೇಳಿ ಮತಿ ಉಳ್ಳವರಲ್ಲಿ ಶ್ರೇಷ್ಠನಾದ ಇಂದ್ರನು ಬ್ರಹ್ಮನನ್ನು ನಮಸ್ಕರಿಸಿ 
ದೇವೇಶನಲ್ಲಿ ವಿಜ್ಞಾಫನೆ ಮಾಡಿದ ಪೂಜ್ಯನು ಹಿಂದೆ ಹೇಳಿದುದುಂಟು. 
ಕೃಷ್ಣಾರ್ಜುನರಿಗೇ ಜಯ ಎಂದು. ಅದು ಈಗ ಹಾಗೇ ಆಗಲಿ.ಪೂಜ್ಯನೆ, ನಿನ್ನನ್ನು 
ನಮಿಸುತ್ತೇನೆ, ಪ್ರಸನ್ನನಾಗು' 

ಬ್ರಹ್ಮೇಶಾನಾವಥೋ ವಾಕ್ಕಮೂಚತುಸ್ವಿದಶೇಶ್ವರಮ್‌ । 

ವಿಜಯೋ ಧ್ರುವ ಏವಾಸ್ತು ವಿಜಯಸ್ಯ ಮಹಾತ್ಮನಃ 11೬೧ 

ಬ್ರಹ್ಮ-ಶಿವರು ದೇವರಾಜನಿಗೆ ಹೇಳಿದರು: ಮಹಾತ್ಮನಾದ ವಿಜಯನಿಗೇ 
ವಿಜಯವಾಗಲಿ. 

ಮನಸ್ವೀ ಬಲವಾನ್‌ ಶೂರಃ ಕೃತಾಸ್ಟಶ್ಚ ತಪೋಧನಃ । 

ಬಿಭರ್ತಿ ಚ ಮಹಾತೇಜಾ ಧನುರ್ವೇದಮಶೇಷತಃ IL 

ಅರ್ಜುನನು ಮನೋನಿಗ್ರಹಉಳ್ಳವನು ಬಲಿಷ್ಠ ಶೂರ ಅಸ್ಪಜ್ಞ ತ 
ಧನುರ್ವೇದವನ್ನು ಪೂರ್ತಿ ಧಾರಣ ಮಾಡಿದವನು. 

ಪಾರ್ಥಃ ಸರ್ವಗುಣೋಪೇತೋ ದೇವಕಾರ್ಯಮಿದಂ ಯತಃ | 

ಕ್ಲಿಶ್ಯಂತೇ ಪಾಂಡವಾ ನಿತ್ಯಂ ವನವಾಸಾದಿಭಿರ್ಭ್ಯಶಮ್‌ SEN 


ಅರ್ಜುನನು ಸರ್ವಗುಣಸಂಪನ್ನ ಅಂಥವನಿಗೆ ಜಯವು ದೇವಕಾರ್ಯ 
ವಾಗಿರುತ್ತದೆ. ಪಾಂಡವರು ವನವಾಸಾದಿಗಳಿಂದ ನಿತ್ಯ ಕ್ಲೇಶಪಟ್ಟವರು. 


ಸಂಪನ್ನಸ್ತಪಸಾ ಚೈವ ಪರ್ಯಾಪ್ತ; ಪುರುಷರ್ಷಭಃ WLI 
ವನವಾಸಾದಿ ಕ್ಲೇಶವನ್ನು ತಪೋರೂಪದಿಂದ ಸಹಿಸಿದ್ದರಿಂದ ಅರ್ಜುನನು 


458 ಮಹಾಭಾರತ 


ತಪಸ್ಸಿನಿಂದ ಸಂಪನ್ನನೇ ಆಗಿದ್ದಾನೆ. ಅದರಿಂದ ಎಲ್ಲ ಕಾರ್ಯದಲ್ಲಿ "ಪರ್ಯಾಪ' 
ಸಮರ್ಥನೆನಿಸಿದ್ದಾನೆ. 


ಅತಿಕ್ರಾಮೇಚ್ಚ ಮಾಹಾತ್ಮ್ಯಾದ್‌ ದಿಷ್ಟಮಪ್ಯಸ್ಯ ಪರ್ಯಯಾತ್‌ । 
ಅತಿಕ್ರಾಂತೇ ಚ ಲೋಕಾನಾಮಭಾವೋ ನಿಯತೋ ಭವೇತ್‌ 1೬೫॥ 


ಅರ್ಜುನನ ದೈವವಾದ ಕೃಷ್ಣನು ಕ್ರಮೇಣ ಅವನಿಗೆ ಮಾಹಾತ್ಮ್ಯವನ್ನು 
ಸಾಮರ್ಥ್ಯವನ್ನು ಕೊಟ್ಟು ಅವನು ಕರ್ಣನನ್ನು ಮೀರಿಸುವಂತೆ ಮಾಡುತಾನೆ. 
ಕರ್ಣನಿಗಿಂತ ಹೆಚ್ಚಿನ ಸಾಮರ್ಥ್ಯವನ್ನು ಅರ್ಜುನನಲ್ಲಿ ವ್ಯಕಗೊಳಿಸುತಾನೆ. ಹೀಗೆ 
ಅತಿಕ್ರಮಣವಾದಾಗ ವಿಜಯವಾಗದೆ ಹೋದರೆ ಲೋಕಕ್ಕೆ ನಾಶ ನಿಶ್ಚಿತ. ಅದರಿಂದ 


ಕರ್ಣನಿಗೆ ಪರಾಜಯ ನಿಶ್ಚಿತ. 


ನ ವಿದ್ಯತೇ ವ್ಯವಸ್ಥಾನಂ ಕೃಷ್ಣಯೋಃ ಕ್ರುದ್ಧಯೋಃ ಕ್ವಚಿತ್‌ । 
ಸ್ರಷ್ಟಾರ್‌ ಹ್ಯಸತಶ್ಪೋಭೌ ಸತಶ್ವ ಪುರುಷರ್ಷಭೌ 11೬೬ 


ಕೃಷ್ಣಾರ್ಜುನರು ನರ-ನಾರಾಯಣರು ವಾಯು ಅಂತರಿಕ್ಷರೂಪವಾದ ಸತ್ತಿಗೂ 
ಅವುಗಳಿಗಿಂತ ಭಿನ್ನವಾದ ಪೃಥಿವಿ ಅಪ್‌ತೇಜೋರೂಪವಾದ ಮಹಾಭೂತ 
ಗಳಿಗೂ ಇವರು ಸೃಷ್ಟಿಕರ್ತರು. ಅವರು ಕ್ರುದ್ಧರಾದರೆ ಎಲ್ಲಿಯೂ ವ್ಯವಸ್ಥೆ 
ಇಲ್ಲವಾದೀತು. 


ನರನಾರಾಯಣಾವೇತೌ ಪುರಾಣಾವೃಷಿಸತ್ತಮೌ । 
ಅನಿಯತ್ತೌ ನಿಯಂತಾರಾವಭೀತೌ ಸ್ಮ ಪರಂತಪೌ Wl 


ಅಂಥ ನರ-ನಾರಾಯಣರೇ ಈ ಕೃಷ್ಣಾರ್ಜುನರು. ಪ್ರಾಚೀನ ಯಪಷಿಶ್ರೇಷ್ಠರು. 
ಅವರು ಯಾರಿಂದಲೂ ನಿಯಮ್ಯರಲ್ಲ ಅವರು ಸರ್ವನಿಯಾಮಕರು, "ಅ-ಭೀತ' 
ಭಯವಿಲ್ಲದವರು. ಶತ್ರುನಾಶಕರು. 


ಕರ್ಣೋ ಲೋಕಾನಯಂ ಮುಖ್ಯಾನ್‌ ಪ್ರಾಪ್ನೋತು ಪುರುಷರ್ಷಭಃ । 
ವೀರೋ ವೈಕರ್ತನಃ ಶೂರೋ ವಿಜಯಸ್ತ ಸ್ತು ಕೃಷ್ಣಯೋಃ 11೬೮॥ 


ಕರ್ಣನೂ "ವಿಕರ್ತನ' ಸೂರ್ಯನ ಅಂಶಸಂಭೂತನಾದ ಶ್ರೇಷ್ಠ ಪುರುಷನೆ, 


ಕರ್ಣಪರ್ವ 459 


ವೀರ, ಶೂರ. ಅವನು ಸ್ವರ್ಗಲೋಕಗಳನ್ನು ಹೊಂದಲಿ. ಜಯವು ಮಾತ್ರ 
ಕೃಷ್ಣಾರ್ಜುನರಿಗೇ ಇರಲಿ. 


ವಸೂನಾಂ ಚ ಸಲೋಕತ್ತಂ ಮರುತಾಂ ವಾ ಸಮಾಪ್ನುಯಾತ್‌ । 
ಸಹಿತೋ ದ್ರೋಣಭೀಷ್ಠಾಭ್ಯಾಂ ನಾಕಲೋಕೇ ಮಹೀಯತಾಮ್‌ (೬೯1 


ಕರ್ಣನು ವಸುಗಳ ಅಥವಾ ಮರುತ್ತುಗಳ ಸಮಾನಲೋಕಗಳನ್ನು ಹೊಂದಲಿ. 
ದ್ರೋಣ-ಭೀಷ್ಠರೊಂದಿಗೆ ಸ್ವರ್ಗಲೋಕದಲ್ಲಿ ಸತ್ಕಾರಭಾಜನನಾಗಲಿ. 


ತಥೋಕ್ತೇ ದೇವದೇವಾಭ್ಯಾಂ ಸಹಸ್ರಾಕ್ಷೋತಬ್ರವೀದ್‌ ವಚಃ । 
ಆಮಂತ್ರ್ಯ ಸರ್ವಭೂತಾನಿ ಬ್ರಹ್ನೇಶಾನಾನುಶಾಸನಾತ್‌ 11೭೦1 


ದೇವದೇವರಾದ ಬ್ರಹ್ಮ-ಶಿವರು ಹೀಗೆ ಹೇಳಿದಾಗ ದೇವೇಂದ್ರನು ಎಲ್ಲರಿಗೂ 
ಬ್ರಹ್ಮ-ಶಿವರ ಉಪದೇಶದಂತೆ ನುಡಿದ-- 


ಶ್ರುತಂ ಭವದ್ದಿರ್ಯತ್ಟೋಕ್ತಂ ಭಗವದ್‌ಭ್ಯಾಂ ಜಗದ್ದಿತಮ್‌ । 
ತತ್ತಥಾ ನಾನ್ಯಥಾ ತದ್ಧಿ ತಿಷ್ಠದ್ದಂ ಗತಮನ್ಯವಃ 11೭೧॥ 


ಪೂಜ್ಯರಿಬ್ಬರೂ ಜಗತ್ತಿಗೆ ಹಿತವಾದುದನ್ನು ಹೇಳಿದ್ದಾರೆ. ಅದನ್ನು ನೀವು 
ಕೇಳಿರುವಿರಿ. ಅದು ಹಾಗೇ ಆಗುವುದು. ಅಸಮಾಧಾನ ಪಡದೆ ತಾಳ್ವೆಯಿಂದ 
ಯುದ್ಧವನ್ನು ನೋಡುತಿರಿ. 
ಯದ್ಯಪಿ "ಅರ್ಜುನನಿಗೇ ಜಯ, ಕರ್ಣನಿಗೆ ಸ್ವರ್ಗಪ್ರಾಪ್ತಿ' ಎಂದು ಹೇಳಿದ್ದು 
ಬ್ರಹ್ಮ. ಶಿವನು ಇಬ್ಬರಿಗೂ ಜಯ ಸಮಾನವಾಗಲಿ ಎಂದಿದ್ದ ಆದರೂ ಬ್ರಹ್ಮನು 


ಅರ್ಜುನನಿಗೆ ಜಯವೆಂದು ಹೇಳಿದ ಬಳಿಕ ಶಿವನು ಅದನ್ನು ಒಪ್ಪಿಕೊಂಡಿದ್ದರಿಂದ 
ಬ್ರಹ್ಮ-ಶಿವರಿಬ್ಬರೂ ಹೇಳಿದರೆಂದು ಇಂದ್ರ ಹೇಳುತ್ತಿದ್ದಾನೆ. 


ಇತಿ ಶ್ರತ್ಲೇಂದ್ರವಚನಂ ಸರ್ವಭೂತಾನಿ ಮಾರಿಷ । 
ವಿಸ್ಥಿತಾನ್ಯಭವನ್‌ ರಾಜನ್‌ ಪೂಜಯಾಂಚಕ್ರಿರೇ ಚ ತತ್‌ 11೭೨11 


ದೇವೇಂದ್ರನ ಮಾತನ್ನು ಕೇಳಿ ಎಲ್ಲರೂ ವಿಸ್ಥಿತರಾದರು. ಅದನ್ನು ಪ್ರಶಂಸೆ 
ಮಾಡಿದರು. 


460 ಮಹಾಭಾರತ 


ವ್ಯಸೃಜಂಶ್ಚ ಸುಗಂಧೀನಿ ನಾನಾರೂಪಾಣಿ ಖಾತ್ರಥಾ । 
ಪುಷ್ಪವರ್ಷಾಣಿ ವಿಬುಧಾ ದೇವತೂರ್ಯಾಣ್ಯವಾದಯನ್‌ 11೭೩! 


ದೇವತೆಗಳು ರಣರಂಗದ ಮೇಲೆ ಸುಗಂಧಯುಕವಾದ ನಾನಾ ರೂಪವುಳ್ಳ 
ಪುಷ್ಪಗಳ ಮಳೆಗರೆದರು, ದೇವವಾದ್ಯಗಳನ್ನು ಮೊಳಗಿಸಿದರು. 


ದಿದೃಕ್ಷವಶ್ಚಾಪ್ರತಿಮಂ ದ್ವೈರಥಂ ನರಸಿಂಹಯೋಃ । 
ದೇವದಾನವಗಂಧರ್ವಾಃ ಸರ್ವ ಏವಾವತಸ್ಥಿ! ರೇ LI 


ಅಪ್ರತಿಮವಾದ ಕರ್ಣಾರ್ಜುನರ ದ್ದೆ ರಥ ಯುದ್ಧವನ್ನು ನೋಡಲು ಬಯಸಿ 
ದೇವ-ದಾನವ ಗಂಧರ್ವರೆಲ್ಲರೂ ನೆರೆದರು. 


ರಥೌ ಚ ತೌ ಶ್ಲೇತಹಯೌ ಯುಕ್ತಕೇತೂ ಮಹಾಸನೌ । 
ಯೌ ತೌ ಕರ್ಣಾರ್ಜುನೌ ರಾಜನ್‌ ಪ್ರಹೃಷ್ಟಾವಭ್ಯತಿಷ್ಠತಾಮ್‌ ॥೭೫॥ 


ರಾಜನೆ, ಕರ್ಣಾರ್ಜುನರು ಬಲು ಹೃಷ್ಣದಾಗಿ ಏರಿ ಕುಳಿತ ರಥಗಳು ಬಿಳಿ 
ಕುದುರೆಗಳಿಂದ ಸಜ್ಜಾದ ಧ್ವಜಗಳಿಂದ ಕೂಡಿದ್ದು ದೊಡ್ಡ ಧ್ವನಿಯನ್ನು 
ಮಾಡುತಿದ್ದವು. 

ಸಮಾಗತಾ ಲೋಕವೀರಾಃ ಶಂಖಾನ್‌ ದದ್ದುಃ ಪೃಥಕ್‌ ಪೃಥಕ್‌ । 

ವಾಸುದೇವಾರ್ಜುನೌ ವೀರೌ ಕರ್ಣಶಲ್ಯೌ ಚ ಭಾರತ 11೭೬॥॥ 


ಲೋಕವೀರರು ಅಲ್ಲಿಗೆ ಬಂದವರು ಬೇರೆ ಬೇರೆಯಾಗಿ ಶಂಖಗಳನ್ನು 
ಊದಿದರು. ವೀರರಾದ ಕೃಷ್ಣಾರ್ಜುನರೂ ಕರ್ಣ-ಶಲ್ಯರೂ ಹಾಗೇ ಶಂಖಗಳನ್ನು 
ಊದಿದರು. 


ತದ್ದೀರುಸಂತ್ರಾಸಕರಂ ಯುದ್ಧಂ ಸಮಭವತ್‌ ತದಾ । 
ಅನ್ಯೋನ್ಯಸರ್ಧಿನೋರ್ವೀರ್ಯೇ ಶಕ್ರಶಂಬರಯೋರಿವ 11೭೭1! 


ಹೇಡಿಗಳಿಗೆ ಬಹಳ ಭಯ ಉಂಟುಮಾಡುವಂತೆ, ಇಂದ್ರ-ಶಂಬರರಂತೆ 
ವೀರ್ಯದಲ್ಲಿ ಪರಸರ ಸರ್ಧಿಗಳಾದ ಕರ್ಣಾರ್ಜುನರಿಗೆ ಯುದ್ದ ನಡೆಯಿತು. 


ಕರ್ಣಪರ್ವ 461 


ತಯೋರ್ಧ್ವಜೌ ವೀತಭಯೌ ಶುಶುಭಾತೇ ರಥಸ್ಥಿತೌ । 
ರಾಹುಕೇತೂ ಯಥಾಕಾಶೇ ಕ್ರುದ್ಧೌ ಯುದ್ಧೇ ಪರಸ್ಪರಮ್‌  ॥॥೭೮॥ 


ಕರ್ಣಾರ್ಜುನರ ಧ್ವಜಗಳೆರಡೂ ಆಕಾಶದಲ್ಲಿ ರಾಹು-ಕೇತುಗಳಂತೆ 
ಕ್ರುದ್ಧವಾಗಿ ಪರಸ್ಪರ ಯುದ್ಧದಲ್ಲಿ ನಿರ್ಭಯವಾಗಿ ರಥದಲ್ಲಿದ್ದು ಶೋಭಿಸಿದುವು. 


ಧ್ವಜಗಳು ಕ್ರುದ್ಧವಾಗುವುದೆಂದರೆ ಧ್ವಜವಾಗಿರುವ ಕಪಿ ಕಾಕಗಳಿಗೆ ಕ್ರೋಧ 
ಉಂಟಾಗುವುದು ವಿವಕ್ಷಿತವಾಗಿದೆ. ಇದು ಅಚೇತನಗಳಲ್ಲಿ ಚೇತನ ಸ್ಹಭಾವದ 
ಆರೋಪರೂಪವಾದ ಕಾವ್ಯಾಲಂಕಾರವಲ್ಲ ಏಕೆಂದರೆ ಅರ್ಜುನನ ಧ್ವಜವು 
ಸಾಕ್ಷಾತ್‌ ಹನುಮಂತನೆ. ಕರ್ಣನ ಧ್ವಜ ಯದ್ಯಪಿ ಕಾಗೆಯ ಪ್ರತಿಮೆ. ಆದರೆ 
ಕರ್ಣನ ಸರ್ಪಾಸ್ತದಲ್ಲಿ ಅಶ್ವಸೇನನಾಗ ಇದ್ದಂತೆ ಕಾಕ ಪ್ರತಿಮೆಯಲ್ಲಿಯೂ ಒಬ್ಬ 
ಕಾಕಾಸುರನಿದ್ದನೆಂದು ತಿಳಿಯಬೇಕು. ವಾದಿರಾಜರಿಗೆ ಸಿಕ್ಕಿದ ಭಾರತ ಪಾಠದಲ್ಲಿ 
ಬರುವ "ಹಸ್ತಕಾಕ್ಯಾ' ಶಬ್ದ ಆಧುನಿಕರಿಗೆ ಸಿಕ್ಕಿಲ್ಲ "ಹಸ್ತಿಕಕ್ಸ್ಯಾ' ಆನೆಯ 
ನಡುವನ್ನು ಕಟ್ಟುವ ತೊಗಲಿನ ಹಗ್ಗವೇ ಕರ್ಣನ ಧ್ವಜವೆಂದು ಅವರು 
ತಿಳಿದಿದ್ದಾರೆ. ಮತ್ತು ಧ್ವಜ ವೆಂದರೆ ಬಟ್ಟೆಯ ತುಂಡು, ಪತಾಕೆಯೇ, ಬಾವುಟವೇ 
ಎಂದೂ ತಿಳಿದಿದ್ದಾರೆ. 


ಕರ್ಣಸ್ಯಾಶೀವಿಷನಿಭಾ ರತ್ನಸಾರವತೀ ದೃಢಾ । 

ಪುರಂದರಧನುಃಪ್ರಖ್ಯಾ ಹಸ್ತಕಾಕ್ಯಾ ವ್ಯರಾಜತ 11೭೯1 

ಕರ್ಣನ ಧ್ವಜವು ಕೃಷ್ಣಸರ್ಪದಂತೆ ಕಪ್ಪಾಗಿದ್ದು ರತ್ನಾಭರಣಭೂಷಿತವಾಗಿತ್ತು 
ಅದರಿಂದ ಇಂದ್ರಧನುಸಿನಂತೆ ಅನೇಕ ವರ್ಣಗಳಿಂದ ಕಂಗೊಳಿಸಿತ್ತು ಅಂಥ ಹಸ್ತ 
ಅಳತೆಯ ಕಾಗೆಯ ಪ್ರತಿಮೆಯುಳ್ಳ ಧ್ವಜದಂಡವು ಶೋಭಿಸಿತು. 


ಕಪಿಶ್ರೇಷ್ಠಸ್ತು ಪಾರ್ಥಸ್ಯ ವ್ಯಾದಿತಾಸ್ಕೋ ಭಯಂಕರ: । 

ಭೀಷಯನ್ನೇವ ದಂಷ್ಟಾಭಿರ್ದುರ್ನಿರೀಕ್ಷ್ಯೋ ರವಿರ್ಯಥಾ 11೮೦॥ 

ಅರ್ಜುನನ ಧ್ವಜವಾಗಿರುವ ಕಪಿಶ್ರೇಷ್ಠನು ಬಾಯಿತೆರೆದು ಕೋರೆ 
ಹಲ್ಲುಗಳಿಂದ ಭಯಪಡಿಸುತ್ತ ಭಯಂಕರವಾಗಿ ಸೂರ್ಯನಂತೆ ದಿಟ್ಟಿಸಿ 
ನೋಡಲಾಗದಂತಿದ್ದ. 

ಯುದ್ಧಾಭಿಲಾಷುಕೋ ಭೂತ್ವಾ ಧ್ವಜೋ ಗಾಂಡೀವಧನ್ನನಃ । 

ಕರ್ಣಧ್ದಜಮುಪಾತಿಷ್ಠತ್‌ ಸ್ವಸ್ಥಾನಾದ್‌ ವೇಗವಾನ್‌ ಕಪಿಃ WSO 


462 ಮಹಾಭಾರತ 
ಅರ್ಜುನನ ಧ್ವಜವಾದ ಕಪಿಶ್ರೇಷ್ಠನಿಗೆ ಯುದ್ಧದ ಅಭಿಲಾಷೆ ಉಂಟಾಯಿತು. 
ಅದರಿಂದ ಕರ್ಣನ ಧ್ವಜದ ಕಡೆಗೆ ತನ್ನ ಸ್ಥಾನದಿಂದ ವೇಗವಾಗಿ ಹಾರಿದ. 


ಉತ್ಪತ್ಕ ತು ಮಹಾವೇಗಃ ಕಾಕಮಭ್ಯಾಹನತ್‌ ಕಪಿ: । 
ನಖೈಶ್ಚ ದಶನೈಶ್ಚೈವ ಗರುಡಃ ಪನ್ನಗಂ ಯಥಾ 11೮೨॥॥ 


ಮಹಾವೇಗದಿಂದ ಹಾರಿ ಕಾಗೆಯ ಪ್ರತಿಮೆಯನ್ನು ಕಪಿಶ್ರೇಷ್ಠನು ಉಗುರು 
ಹಲ್ಲುಗಳಿಂದ ಗರುಡನು ಹಾವನ್ನು ಹೊಡೆಯುವಂತೆ ಹೊಡೆದ. 


ಸಾ ಕಿಂಕಿಣೀಕಾಭರಣಾ ಕಾಲಪಾಶೋಪಮಾ55ಯಸೀ ಟ 
ಅಭ್ಯದ್ರ ವತ್ತುಸಂಕ್ರು ದ್ಧಾ ಹಸ್ತಕಾಕಾ ತಥ ತಂ ಕಪಿಮ್‌ 11೮೩11 


ಕಾಗೆಯ ಪ್ರತಿಮೆ ಕಿರುಘಂಟೆಗಳಿಂದ ಅಲಂಕೃತವಾಗಿತ್ತು ಕಾಲಪಾಶದಂತೆ 


ಕಪ್ಪುದ ಕಬ್ಬಿಣದ ಪ್ರ ಪ್ರತಿಮೆ. ಅದರಲ್ಲಿದ್ದ ಸ ಒಬ್ಬ A ಕ್ರುದ್ಧನಾಗಿ ಕಪಿಯನ್ನು 
ಸರಃ 


ಇಲ್ಲಿ ಕರ್ಣನ ಧ್ವಜವನ್ನು "ಕಾಲಪಾಶೋಪಮಾ ಆಯಸೀ' ಎಂದಿದೆ. 
"ಅಯಸ್‌' ಅಂದರೆ ಕಬ್ಬಿಣ. ಕಬ್ಬಿಣದಿಂದ ಮಾಡಿದ ಕಾಗೆಯ ಪ್ರತಿಮೆ ಇದು, 
ಯಮಪಾಶದಂತೆ ಕಪ್ಪಾಗಿದ್ದು ಶತ್ರುಗಳಿಗೆ ಭಯ ಉಂಟುಮಾಡುತ್ತದೆಯೆ 
ಹೊರತು ಅದು ಬಟ್ಟೆ ತುಂಡಲ್ಲ ಎನ್ನುವುದು ಸ್ಪಷ್ಟವಿದೆ. 
ಸೌವರ್ಣಾ ರಾಜತಾಶ್ಚೈವ ತೈಜಸಾಶ್ಚ ಪೃಥಗ್‌ವಿಧಾಃ । | 
ಕೇತವೋ ವಿನಿಪಾತ್ಯಂತೇ (ಅ.57.ಶ್ಲೋ.64) 

ಇಲ್ಲಿ ಕೇತುಗಳು, ಅಂದರೆ ಧ್ವಜಗಳು ಚಿನ್ನ, ಬೆಳ್ಳಿ ಮುಂತಾದ ಲೋಹ 
ಮಯವೆಂದು ಸ್ಪಷ್ಟಹೇಳಿದೆ. "ತತೋ ಧ್ವಜಂ ಸ್ಫಾಟಿಕಚಿತ್ರಕಂಬುಂ(81.21) 
ವೃಷಸೇನನ ಧ್ವಜವು ಸ್ಫಟಿಕದ ಶಂಖವಾಗಿತ್ತು ಎಂದೂ ಹೇಳಿದೆ. 


ತಯೋರ್ಥ್ಫೋರತಮೇ ಯುದ್ಧೇ ದೆ ರಥೇ ದ್ಯೂತ ಆಹೃತೇ । 
ಪ್ರಕುರ್ವಾತೇ ಧ್ವಜೌ ಯುದ್ಧಂ ಪ್ರತ್ಯ ಹೇಷನ್‌ ಹಯಾನ್‌ ಹಯಾಃ ॥ 


ಕರ್ಣಾರ್ಜುನರಿಗೆ ಅತ್ಯಂತ ಘೋರವಾದ ದ್ವೈರಥಯುದ್ದರೂಪದ ದ್ಯೂತ 
ಪ್ರಾರಂಭವಾಗುವುಕ್ಕೆ ಮುನ್ನ ಇಬ್ಬರ ಧ್ವಜಗಳು ಹೀಗೆ ಯುದ್ಧಮಾಡಲು 
ತೊಡಗಿದುವು. ಹಾಗೇ ಅವರ ಕುದುರೆಗಳೂ ಪರಸ್ಪರ ಸರ್ಧೆಯಿಂದ ಕೆನೆದುವು. 


ಕರ್ಣಪರ್ವ 463 


ಅವಿಧ್ಯತ್ತುಂಡರೀಕಾಕ್ಷಃ ಶಲ್ಯಂ ನಯನಸಾಯಕೈ: । 
ಸ ಚಾಪಿ ಪುಂಡರೀಕಾಕ್ಷಂ ತಥೈವಾಭಿಸಮೈಕ್ಷತ 
ಬಳಿಕ ಕೃಷ್ಣ ಶಲ್ಯನನ್ನು ಶಲ್ಯ ಕೃಷ್ಣನನ್ನು ಹೀಗೆ ಪರಸ್ಪರ ದಿಟ್ಟಿಸಿದರು. 
ಕಣ್ಣನೋಟದ ಬಾಣಗಳಿಂದ ಹೊಡೆದರು. 


11೮೫॥ 


ತತ್ರಾಜಯದ್‌ ವಾಸುದೇವಃ ಶಲ್ಯಂ ನಯನಸಾಯಕೈ: । 

ಕರ್ಣಂ ಚಾಪ್ಯಜಯದ್‌ ದೃಷ್ಟ್ವಾ ಕುಂತೀಪುತ್ರೋ ಧನಂಜಯಃ ॥1೮೬॥ 
ಈ ದೃಷ್ಟಿಯುದ್ಧದಲ್ಲಿ ಕೃಷ್ಣನು ಕಣ್ಣಿನ ಬಾಣಗಳಿಂದ ಶಲ್ಯನನ್ನು ಗೆದ್ದ 

ಅರ್ಜುನನು ಕರ್ಣನನ್ನು ದೃಷ್ಟಿಬಾಣಗಳಿಂದ ಪರಾಭವಗೊಳಿಸಿದ. 
ಕಣ್ಣು ಮಿಟುಕಿಸದೆ ಇಬ್ಬರು ಪರಸ್ಪರ ದಿಟ್ಟಿಸಿ ನೋಡುವಾಗ ಮೊದಲಿಗೆ ಕಣ್ಣು 

ಮಿಟುಕಿಸುವವನು ಪರಾಜಿತನಾಗುತ್ತಾನೆ. 

ಅಥಾಬ್ರವೀತ್‌ ಸೂತಪುತ್ರಃ ಶಲ್ಯಮಾಭಾಷ್ಯ ಸಸ್ಮಿತಮ್‌ । 
ಯದ್ಯರ್ಜುನೋ ರಣೇ ಹನ್ಯಾದದ್ಯ ಮಾಮಿಹ ಕರ್ಹಿಚಿತ್‌ । 


ಕಿಮುತ್ತರಂ ತದಾ ತೇ ಸ್ಯಾತ್ಸಖೇ ಸತ್ಯಂ ಬ್ರವೀಹಿ ಮೇ HSL 


ಬಳಿಕ ಕರ್ಣನು ಶಲ್ಕನಿಗೆ ನಗುತ್ತ ನುಡಿದ ಒಂದುವೇಳೆ ಅರ್ಜುನ 
ರಣದಲ್ಲಿ ನನ್ನನ್ನು ಕೊಂದರೆ ನಿನ್ನ ಪ್ರತಿಕ್ರಿಯೆ ಏನು? ಮಿತ್ರನೆ, ನನಗೆ ಹೇಳು. 


ಶಲ್ಯಃ 
ಯದಿ ಕರ್ಣ ರಣೇ ಹನ್ಯಾದದ್ಯ ತ್ವಾಂ ಶ್ವೇತವಾಹನಃ I 


ಉಭಾವೇಕರಥೇನಾಹಂ ಹನ್ಯಾಂ ಮಾಧವಪಾಂಡವೌ HSC 


ಶಲ್ಯನು ನುಡಿದ ಈಗ ರಣದಲ್ಲಿ ಅರ್ಜುನ ನಿನ್ನನ್ನು ಕೊಂದರೆ ಕೃಷ್ಣ ಮತ್ತು 
ಅರ್ಜುನರಿಬ್ಬರನ್ನು ನಾನು ಏಕರಥದಿಂದ ಕೊಲ್ಲುವೆನು. 


ಸಂಜಯಃ 
ಏವಮೇವ ತು ಗೋವಿಂದಮರ್ಜುನಃ ಪ್ರತ್ಯಭಾಷತ । 


ತಂ ಪ್ರಹಸ್ಯಾಬ್ರವೀತ್‌ ಕೃಷ್ಣಃ ಪಾರ್ಥಂ ಪರಮಿದಂ ವಚಃ 11೮೯॥ 


464 ಮಹಾಭಾರತ 


ಇದೇರೀತಿಯಿಂದ ಅರ್ಜುನನೂ ಕೃಷ್ಣ ನ್ನು ಕೇಳಿದ. ಕೃಷ್ಣ ಜೋರಾಗಿ ನಕ್ಕು 
ಅವನಿಗೆ ಈ ಮಾತನ್ನು ನುಡಿದ. 


ಪತೇದ್‌ ದಿವಾಕರಃ ಸ್ಮಾನಾತ್‌ ಶೀರ್ಯೇತಾನೇಕಧಾ ಕ್ಲಿತಿಃ 1 
ಶೈತ್ಯಮಗ್ನಿರಿಯಾನ್ನ ತ್ವಾ ಕರ್ಣೋ ಹನ್ಯಾದ್‌ ಧನಂಜಯಮ್‌ 1೯೦॥ 


ಒಂದುವೇಳೆ ಸೂರ್ಯನು ಆಗಸದಿಂದ ಉದುರಿ ಬೀಳಬಹುದು. ಭೂಮಿ 
ಅನೇಕ ಭಾಗವಾಗಿ ಸೀಳಿಹೋದೀತು. ಬೆಂಕಿ ತಣ್ಣಗಾದೀತು. ಆದರೆ ಕರ್ಣನು 
ನಿನ್ನನ್ನು ಕೊಲ್ಲಲಾರ. 


ಯದಿ ತ್ವೇವಂ ಕಥಂಚತ್‌ ಸ್ಯಾಲ್ಲೋಕಪರ್ಯಸನಂ ಭವೇತ್‌ । 
ಹನ್ಯಾಂ ಕರ್ಣಂ ತಥಾ ಶಲ್ಯಂ ಬಾಹುಭ್ಯಾಮೇವ ಸಂಯುಗೇ ಟ೯೧॥ 


ಒಂದುವೇಳೆ ಹೇಗಾದರೂ ನಿನ್ನ ವಧ ನಡೆಯಿತೆಂದರೆ ಲೋಕನಾಶವಾದೀತು. 
ಕರ್ಣ-ಶಲ್ಯರಿಬ್ಬರನ್ನೂ ಬಾಹುಯುದ್ಧದಿಂದಲೇ ನಾನು ವಧಿಸಿಯೇನು. 


ಇತಿ ಕೃಷ್ಣವಚಃ ಶ್ರುತ್ವಾ ಪ್ರಹಸನ್‌ ಕಪಿಕೇತನಃ । 
ಅರ್ಜುನಃ ಪ್ರತ್ಯುವಾಚೇದಂ ಕೃಷ್ಣಮಕ್ಸಿಷ್ಛಕಾರಿಣಮ್‌ । 
ಮಮಾಪ್ಯೇತಾವಪರ್ಯಾಪ್ತೌ ಕರ್ಣಶಲ್ಯೌ ಜನಾರ್ದನ IE 


ಕೃಷ್ಣನ ಮಾತನ್ನು ಕೇಳಿ ನಗುತ್ತ ಅರ್ಜುನನು ಅನಾಯಾಸದಿಂದ ಎಲ್ಲ 
ಕಾರ್ಯಗಳನ್ನು ಮಾಡಬಲ್ಲ ಕೃಷ್ಣನಿಗೆ ನುಡಿದ: ಕರ್ಣ- ಶಲ್ಯರು ನನಗೂ ಸಮರ್ಥ 
ಪ್ರತಿಭಟರಲ್ಲ 


ಸಪತಾಕದ್ದಜಂ ಕರ್ಣಂ ಸಶಲ್ಯರಥವಾಜಿನಮ್‌ | 


ಸಚ್ಛತ್ರಕವಚಂ ಚೈವ ಸಶಕ್ತಿಶರಕಾರ್ಮುಕಮ್‌ Fal 
ದ್ರಷ್ಟಾಸ್ಯದ್ಯ ಶರೈಃ ಕರ್ಣಂ ರಣೇ ಕೃತ್ತಮನೇಕಧಾ । 
ಅದ್ಯೈನಂ ಸರಥಂ ಸಾಶ್ಚಂ ಸಶಕ್ತಿಕವಚಾಯುಧಮ್‌ Taal 


ಸಂಚೂರ್ಣಿತಮಿವಾಮರ್ದೇ ಪಾದಪಂ ಪಶ್ಯ ದಂತಿನಾ । 
ಅದ್ಯ ರಾಧೇಯಭಾರ್ಯಾಣಾಂ ವೈಧವ್ಯಂ ಸಮುಪಸ್ಥಿತಮ್‌ 1೯೫11 


ಕರ್ಣಪರ್ವ 465 


ಪತಾಕೆ ಧ್ವಜ ಶಲ್ಯ ರಥ ಅಶ್ವ ಛತ್ರ ಕವಚ ಶಕ್ತಿ ಬಾಣಬಿಲ್ಲು ಇವೆಲ್ಲವುಗಳ 
ಸಮೇತವಾಗಿ ಕರ್ಣನನ್ನು ರಣದಲ್ಲಿ ಬಾಣಗಳಿಂದ ನಾನು ಚೂರುಚೂರಾಗಿ 
ಮಾಡುವುದನ್ನು ನೀನು ಪ್ರತ್ಯಕ್ಷ ನೋಡುವೆ. ಇಂದು ರಥ ಅಶ್ವ ಶಕ್ತಿ ಕವಚ 
ಆಯುಧಗಳೊಂದಿಗೆ ಕರ್ಣನು ಆನೆಯು ತುಳಿದು ಪುಡಿಗೈದ ಮರದಂತೆ 
ಚೂರಾಗುತಾನೆ, ನೋಡು. ಕರ್ಣನ ಹೆಂಡಂದಿರಿಗೆ ವೈಧವ್ಯ ಬರುತದೆ. 

ಇಲ್ಲಿ "ಸಪತಾಕ ಧ್ಹಜಂ' ಎಂದು ಪತಾಕೆಯೊಂದಿಗೆ ಧ್ವಜವನ್ನು ಪ್ರತ್ಯೇಕವಾಗಿ 
ಹೇಳಿದ್ದರಿಂದ ಧ್ವಜ, ಪತಾಕೆಗಳು ಒಂದೇ ಅಲ್ಲ ಪತಾಕೆ ಬಟ್ಟೆ ತುಂಡು, ಧ್ವಜವು 
ಲೋಹಪ್ರತಿಮೆಯಾಗಿರುತ್ತವೆ. 


ಧ್ರುವಂ ಸ್ಪಷ್ನೇಷ್ನನಿಷ್ಠಾನಿ ತಾಭಿರ್ದ್ವಷ್ಠಾನಿ ಮಾಧವ । 

ಧ್ರುವಮದ್ಯೈವ ದ್ರಷ್ಟಾಸಿ ವಿಧವಾಃ ಕರ್ಣಯೋಷಿತಃ WF 

ನಹಿಮೇ ಶಾಮೃತೇ ವೈರಂ ಕೃಷ್ಣಾಂ ಯತ್ವಾಹಸತ್‌ ಪುರಾ ॥೯೭॥ 

ಅವರು ನಿಶ್ಚಯವಾಗಿ ರಾತ್ರಿ ಸ್ವಪ್ನಗಳಲ್ಲಿ ಅನಿಷ್ಟಗಳನ್ನು ನೋಡಿರುತ್ತಾರೆ ಕೃಷ್ಣ 
ನಿಶ್ಚಯವಾಗಿಯೂ ನೀನು ಈಗಲೇ ಕರ್ಣನ ಭಾರ್ಯೆಯರು ವಿಧವೆಯರಾಗುವು 
ದನ್ನು ನೋಡುವೆ. ದ್ರೌಪದಿಯನ್ನು ಕರ್ಣನು ಅಪಹಾಸ್ಯ ಮಾಡಿದ್ದು ನನಗೆ 
ಮರೆಯಲು ಶಕ್ಕವಾಗುವುದಿಲ್ಲ 

ಅದ್ಯ ದ್ರಷ್ಟಾಸಿ ಗೋವಿಂದ ಕರ್ಣಮುನ್ಶಥಿತಂ ಮಯಾ । 

ವಾರಣೇನೇವ ಮತ್ತೇನ ಪುಷ್ಟಿತಂ ಜಗತೀರುಹಮ್‌ HES 

ಕೃಷ್ಣ ಮದಿಸಿದ ಆನೆ ಹೂಬಿಟ್ಟ ಮರವನ್ನು ಪುಡಿಮಾಡುವಂತೆ ನಾನು 
ಕರ್ಣನನ್ನು ಪುಡಿಮಾಡುವೆನು, ಅದನ್ನು ನೀನು ನೋಡುವೆ. 

ಅದ್ಯ ತಾ ಮಧುರಾ ವಾಚಃ ಶ್ರೋತಾಸಿ ಮಧುಸೂದನ । 

ದಿಷ್ಟ್ಯಾ ಜಯಸಿ ವಾರ್ಷ್ಣೇಯ ಇತಿ ಕರ್ಣೇ ನಿಪಾತಿತೇ Jal 


ಕರ್ಣನು ಹತನಾದಾಗ "ಭಾಗ್ಯವಶದಿಂದ ನೀನು ಜಯಶಾಲಿಯಾದೆ!' ಎಂದು 
ಬಂಧುಗಳು ಹೊಗಳುವ ಸವಿನುಡಿಯನ್ನು ನೀನು ಆಲಿಸಲಿರುವೆ ಕೃಷ್ಣ 


ಅದ್ಯಾಭಿಮನ್ಯುಜನನೀಮನೃಣಃ ಸಾಂತ್ತಯಿಷ್ಯಸಿ I 

ಕುಂತೀಂ ಪಿತೃಷ್ಟಸಾರಂ ಚ ಸಂಪ್ರಹೃಷ್ಟೋ ಜನಾರ್ದನ 11೧೦೦॥॥ 

ಅಭಿಮನ್ಯುವಿನ ತಾಯಿ ಸುಭದ್ರೆಯನ್ನು ಕರ್ಣನಾಶದಿಂದ ಯಣ ತೀರಿಸಿದ 
ನೀನು ಸಂತೈಸುವಿ. ಸೋದರತೆಯಾದ ಕುಂತಿಯನ್ನು ಹರ್ಷದಿಂದ ಸಂತೈಸುವಿ. 

ಅದ್ಯ ಬಾಷ್ಟಮುಖೀಂ ಕೃಷ್ಣಾಂ ಸಾಂತ್ತಯಿಷ್ಯಸಿ ಮಾಧವ । 

ವಾಗ್ಧಿಶ್ಚಾಮೃತಕಲ್ಪಾಭಿರ್ಧರ್ಮರಾಜಂ ಯುಧಿಷ್ಠಿರಮ್‌ 11೧೦೧॥॥ 

ಕಣ್ಣೀರಿಡುವ ದ್ರೌಪದಿಯನ್ನು ಮತ್ತು ಧರ್ಮರಾಜ ಯುಧಿಷ್ಠಿರನನ್ನು ನೀನು 
ಇಂದು ಅಮೃತದಂಥ ಸವಿ ಮಾತಿನಿಂದ ಸಂತೈಸುವಿ. 


ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ಕರ್ಣಪರ್ವಣಿ ಕರ್ಣಾರ್ಜುನಯುದ್ದೇ ತ್ರ್ಯಶೀತಿತಮೋ5 ಧ್ಯಾಯಃ ॥೮೩/ 


$, 
ಳಳ 


ಮಹಾಭಾರತತಾತರ್ಯನಿರ್ಣಯ 


ವವರ್ಷತುಸ್ತೌ ಚ ಮಹಾಸ್ಪಶಸ್ತ್ರೈ- 

ರ್ಭೀಮೋ ರಥಸ್ನೋತವರಜಂ ಜುಗೋಪ ।ಟ 
ಶೈನೇಯಪಾಂಚಾಲಮುಖಾಶ್ಚ ಪಾರ್ಥ- 

ಮಾವಾರ್ಯ ತಸ್ಸು; ಪ್ರಸಭಂ ನದಂತಃ Te do 


ಕರ್ಣಾರ್ಜುನರು ಮಹಾ ಅಸ್ತ್ರಶಸ್ತ್ರಗಳ ಸುರಿಮಳೆ ಮಾಡಿದರು. 
ರಥಾರೂಢನಾದ ಭೀಮ ಅರ್ಜುನನ ರಕ್ಷಣೆಗೆ ನಿಂತ. ಸಾತ್ಯಕಿ ದ್ರುಪದ 
ಮುಂತಾದವರೂ ಕೂಡ ಅರ್ಜುನನ ರಕ್ಷಣೆಗಾಗಿ ಸುತುವರಿದು ಗಟ್ಟಿಯಾಗಿ 
ಗರ್ಜನೆ ಮಾಡುತ್ತನಿಂತರು. 


ದುರ್ಯೋಧನ ದ್ರೌಣಿಮುಖಾಶ್ಚ ಕರ್ಣಂ 
ರರಕ್ಷುರಾವಾರ್ಯ ತದಾಠ55ಸ ಯುದ್ಧಮ್‌ | 

ತತ್ರಾರ್ಜುನಂ ಬಾಣಗಣೈೆ: ಸ ಕರ್ಣಃ 
ಸಮರ್ದಯಾಮಾಸ ವಿಶೇಷಯನ್‌ ರಣೇ । 


ಕರ್ಣಪರ್ವ 467 


ತದಾ ನದನ್‌ ಭೀಮಸೇನೋ ಜಗಾದ 
ಗದಾಂ ಸಮಾದಾಯ ಸಮಾತ್ರರೋಷಃ 11೧೭೨1! 


ದುರ್ಯೋಧನ ಅಶ್ವತ್ಥಾಮ ಮುಂತಾದವರು ಕರ್ಣನನ್ನು ಸುತುವರಿದು 
ರಕ್ಷಿಸತೊಡಗಿದರು. ಆಗ ಯುದ್ಧ ನಡೆಯಿತು. ಕರ್ಣ ಬಾಣಸಮೂಹಗಳಂದ 
ಯುದ್ಧದಲ್ಲಿ ಮೇಲುಗೈ ಸಾಧಿಸುತ್ತ ಅರ್ಜುನನನ್ನು ಪೀಡಿಸತೊಡಗಿದ. ಆಗ 
ಭೀಮಸೇನ ಕೋಪಾವಿಷ್ಣನಾಗಿ ಗದೆಯನ್ನು ಹಿಡಿದು ಗರ್ಜಿಸುತ್ತ ನುಡಿದ. 


ಅಹಂ ಚೈನಂ ಗದಯಾ ಪೋಥಯಾಮಿ 
ತ್ವಂ ವಾ ಜಹೀಮಂ ಸಮುಪಾತ್ರವೀರ್ಯಃ | 
ಕೃಷ್ಣೋಪಿ ತಂ ಬೋಧಯಾಮಾಸ ಸಮ್ಯಜ್‌ 
ನರಾವೇಶಂ ವ್ಯಂಜಯನ್‌ ಭೂಯ ಏವ I ೧೭೩ ॥ 
"ಅರ್ಜುನ, ನಾನೇ ಕರ್ಣನನ್ನು ಗದೆಯಿಂದ ವಧಿಸುತ್ತೇನೆ ಅಥವಾ ನೀನು 
ಪರಾಕ್ರಮ ತೋರಿ ಇವನನ್ನು ವಧಿಸಬೇಕು.' ಹೀಗೆ ಭೀಮ ನುಡಿದಾಗ ಕೃಷ್ಣ 
ಅರ್ಜುನನಲ್ಲಿ ನರಾವೇಶವನ್ನು ಇನ್ನೂ ಅಧಿಕವಾಗಿ ಪ್ರಕಟಪಡಿಸುತ್ತ ಚೆನ್ನಾಗಿ 
ಹುರಿದುಂಬಿಸಿದ. 
ಸಮೃದ್ಧವೀರ್ಯಃ ಸತದಾ ಧನಂಜಯಃ 
ಸುಯೋಧನದ್ರೌಣಿಕೃಪಾನ್‌ ಸಭೋಜಾನ್‌ । 
ಸಾಕಂ ಚ ಬಾಣೈರ್ವಿರಥಾಂಶ್ಚಕಾರ 
ವಿವ್ಯಾಧ ತಾನಪ್ಯರಿಹಾ ಸುಪುಂಖೈಃ Il ೧೭೪ ॥ 
ಆಗ ಶತ್ರುನಾಶಕನಾದ ಅರ್ಜುನ ಶಕ್ತಿ ತುಂಬಿಕೊಂಡು ದುರ್ಯೋಧನ 
ಅಶ್ವತ್ಥಾಮ ಕೃಪ ಕೃತವರ್ಮರನ್ನು ಏಕಕಾಲದಲ್ಲಿ ವಿರಥರನ್ನಾಗಿ ಮಾಡಿದ ಮತ್ತು 
ಒಳ್ಳೆಯ ಗರಿಯಿಂದ ಕೂಡಿದ ಬಾಣಗಳಿಂದ ಹೊಡೆದ. 
ತೇ ಕಿಂಚಿದ್‌ ದೂರತಸ್ತಸ್ಫುಃ ಪಶ್ಯ ತೋ ಯುದ್ಧಮದ್ಭುತಮ್‌ I 


ಅಮಾನುಷಂ ತತ್‌ ಪಾರ್ಥಸ್ಯ ದೃಷ್ಟ್ವಾ ಕರ್ಮ “ಗುರೋಃ ಸುತಃ | 
ಗೃಹೀತ್ವಾ ಪಾಣಿನಾ ಪಾಣಿಂ ಮಚ ಅಸೂಟಿ 11 ೧೭೫ ॥ 


ಅದ್ಯಾಭಿಮನ್ಯುಜನನೀಮನೃಣಃ ಸಾಂತ್ರ್ತಯಿಷ್ಯಸಿ । 

ಕುಂತೀಂ ಪಿತೃಷ್ಟಸಾರಂ ಚ ಸಂಪ್ರಹೃಷ್ಟೋ ಜನಾರ್ದನ 1೧೦೦ 

ಅಭಿಮನ್ಯುವಿನ ತಾಯಿ ಸುಭದ್ರೆಯನ್ನು ಕರ್ಣನಾಶದಿಂದ ಯಣ ತೀರಿಸಿದ 
ನೀನು ಸಂತೈಸುವಿ. ಸೋದರತ್ರೆಯಾದ ಕುಂತಿಯನ್ನು ಹರ್ಷದಿಂದ ಸಂತೈಸುವಿ. 

ಅದ್ಯ ಬಾಷ್ಟಮುಖೀಂ ಕೃಷ್ಣಾಂ ಸಾಂತ್ಹಯಿಷ್ಯಸಿ ಮಾಧವ । 

ವಾಗ್ಧಿಶ್ಚಾಮೃತಕಲ್ಪಾಭಿರ್ಧರ್ಮರಾಜಂ ಯುಧಿಷ್ಠಿರಮ್‌ 11೧೦೧॥| 

ಕಣ್ಣೀರಿಡುವ ದ್ರೌಪದಿಯನ್ನು ಮತ್ತು ಧರ್ಮರಾಜ ಯುಧಿಷ್ಠಿರನನ್ನು ನೀನು 
ಇಂದು ಅಮೃತದಂಥ ಸವಿ ಮಾತಿನಿಂದ ಸಂತೈಸುವಿ. 


ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ಕರ್ಣಪರ್ವಣಿ ಕರ್ಣಾರ್ಜುನಯುದ್ಧೇ ತ್ರ್ಯಶೀತಿತಮೋ5ಧ್ಯಾಯಃ 11೮೩1 


ಕ್ಕಿ 
ಳೀ 


ಮಹಾಭಾರತತಾತ್ಸರ್ಯನಿರ್ಣಯ 


ವವರ್ಷತುಸ್ತೌ ಚ ಮಹಾಸ್ಟಶಸ್ತೆ ಸ್ರ್ರೈ- 

ರ್ಭೀಮೋ ರಥಸ್ನೋತವರಜಂ ಜುಗೋಪ | 
ಶೈನೇಯಪಾಂಚಾಲಮುಖಾಶ್ಚ ಪಾರ್ಥ- 

ಮಾವಾರ್ಯ ತಸ್ನುಃ ಪ್ರಸಭಂ ನದಂತಃ HOO 


ಕರ್ಣಾರ್ಜುನರು ಮಹಾ ಅಸ್ವ್ರಶಸ್ತ್ರಗಳ ಸುರಿಮಳೆ ಮಾಡಿದರು. 
ರಥಾರೂಢನಾದ ಭೀಮ ಅರ್ಜುನನ ರಕ್ಷಣೆಗೆ ನಿಂತ. ಸಾತ್ಯಕಿ ದ್ರುಪದ 
ಮುಂತಾದವರೂ ಕೂಡ ಅರ್ಜುನನ ರಕ್ಷಣೆಗಾಗಿ ಸುತುವರಿದು ಗಟ್ಟಿಯಾಗಿ 
ಗರ್ಜನೆ ಮಾಡುತ್ತನಿಂತರು. 


ದುರ್ಯೋಧನ ದ್ರೌಣಿಮುಖಾಶ್ಚ ಕರ್ಣಂ 
ರರಕ್ಟುರಾವಾರ್ಯ ತದಾ55ಸ ಯುದ್ಧಮ್‌ । 

ತತ್ರಾರ್ಜುನಂ ಬಾಣಗಣೈೆಃ ಸ ಕರ್ಣಃ 
ಸಮರ್ದಯಾಮಾಸ ವಿಶೇಷಯನ್‌ ರಣೇ । 


ಕರ್ಣಪರ್ವ 467 


ತದಾ ನದನ್‌ ಭೀಮಸೇನೋ ಜಗಾದ 
ಗದಾಂ ಸಮಾದಾಯ ಸಮಾತ್ರರೋಷಃ 11೧೭೨1 


ದುರ್ಯೋಧನ ಅಶ್ವತ್ಥಾಮ ಮುಂತಾದವರು ಕರ್ಣನನ್ನು ಸುತುವರಿದು 
ರಕ್ಷಿಸತೊಡಗಿದರು. ಆಗ ಯುದ್ಧ ನಡೆಯಿತು. ಕರ್ಣ ಬಾಣಸಮೂಹಗಳಂದ 
ಯುದ್ಧದಲ್ಲಿ ಮೇಲುಗೈ ಸಾಧಿಸುತ್ತ ಅರ್ಜುನನನ್ನು ಪೀಡಿಸತೊಡಗಿದ. ಆಗ 
ಭೀಮಸೇನ ಕೋಪಾವಿಷ್ನನಾಗಿ ಗದೆಯನ್ನು ಹಿಡಿದು ಗರ್ಜಿಸುತ್ತ ನುಡಿದ. 


ಅಹಂ ಚೈನಂ ಗದಯಾ ಪೋಥಯಾಮಿ 
ತ್ವಂ ವಾ ಜಹೀಮಂ ಸಮುಪಾತ್ತವೀರ್ಯಃ | 
ಕೃಷ್ಣೋಷಿ ತಂ ಬೋಧಯಾಮಾಸ ಸಮ್ಯಜ್‌ 
ನರಾವೇಶಂ ವ್ಯಂಜಯನ್‌ ಭೂಯ ಏವ I ೧೭೩ 1 
"ಅರ್ಜುನ, ನಾನೇ ಕರ್ಣನನ್ನು ಗದೆಯಿಂದ ವಧಿಸುತ್ತೇನೆ ಅಥವಾ ನೀನು 
ಪರಾಕ್ರಮ ತೋರಿ ಇವನನ್ನು ವಧಿಸಬೇಕು.' ಹೀಗೆ ಭೀಮ ನುಡಿದಾಗ ಕೃಷ್ಣ 
ಅರ್ಜುನನಲ್ಲಿ ನರಾವೇಶವನ್ನು ಇನ್ನೂ ಅಧಿಕವಾಗಿ ಪ್ರಕಟಪಡಿಸುತ್ತ ಚೆನ್ನಾಗಿ 
ಹುರಿದುಂಬಿಸಿದ. 
ಸಮೃದ್ಧವೀರ್ಯಃ ಸತದಾ ಧನಂಜಯಃ 
ಸುಯೋಧನದ್ರೌಣಿಕೃಪಾನ್‌ ಸಭೋಜಾನ್‌ । 
ಸಾಕಂ ಚ ಬಾಣೈರ್ವಿರಥಾಂಶ್ಲಕಾರ 
ವಿವ್ಯಾಧ ತಾನಪ್ಯರಿಹಾ ಸುಪುಂಖೈಃ Il ೧೭೪ ॥ 
ಆಗ ಶತ್ರುನಾಶಕನಾದ ಅರ್ಜುನ ಶಕ್ತಿ ತುಂಬಿಕೊಂಡು ದುರ್ಯೋಧನ 
ಅಶ್ವತ್ಥಾಮ ಕೃಪ ಕೃತವರ್ಮರನ್ನು ಏಕಕಾಲದಲ್ಲಿ ವಿರಥರನ್ನಾಗಿ ಮಾಡಿದ ಮತ್ತು 
ಒಳ್ಳೆಯ ಗರಿಯಿಂದ ಕೂಡಿದ ಬಾಣಗಳಿಂದ ಹೊಡೆದ. 
ತೇ ಕಿಂಚಿದ್‌ ದೂರತಸ್ಪಸ್ಪು; ಪಶ್ಯಂತೋ ಯುದ್ಧಮದ್ಭುತಮ್‌ | 


ಅಮಾನುಷಂ ತತ್‌ ಪಾರ್ಥಸ್ಯ ದೃಷ್ಟ್ವಾ ಕರ್ಮ ಗುರೋಃ ಸುತಃ ॥ 
ಗೃಹೀತ್ವಾ ಪಾಣಿನಾ ಪಾಣಿಂ ದುರ್ಯೋಧನಮಭಾಷತ 11೧೭೫ ॥ 


468 ಮಹಾಭಾರತ 


ದುರ್ಯೋಧನಾದಿಗಳು ಅದ್ಭುತವಾದ ಆ ಯುದ್ಧವನ್ನು ನೋಡುತ್ತ ಸ್ವಲ್ಪ 
ದೂರದಲ್ಲಿ ನಿಂತರು. ಅಶ್ವತ್ನಾಮ ಅರ್ಜುನನ ಅತಿಮಾನುಷವಾದ ಯುದ್ಧವನ್ನು 
ನೋಡಿ ಕೈಯಿಂದ ದುರ್ಯೋಧನನ ಕೈಹಿಡಿದು ನುಡಿದ. 


ದೃಷ್ಟಂ ಹಿ ಭೀಮಸ್ಯ ಬಲಂ ತ್ತಯಾದ್ಯ 
ತಥೈವ ಪಾರ್ಥಸ್ಯ ಯಥಾ ಜಿತಾ ವಯಮ್‌ । 
ಅಲಂ ವಿರೋಧೇನ ಸಮೇತ್ಯ ಪಾಂಡವೈಃ 
ಪ್ರಶಾಧಿ ರಾಜ್ಯಂ ಚ ಮಯಾ ಸಮೇತಃ WW ೧೭೬ ॥ 


"ಇಂದು ನೀನು ಭೀಮನ ಬಲವನ್ನು ಕಂಡಿರುವೆ. ಹಾಗೇ ಅರ್ಜುನನ ಬಲ 
ವನ್ನೂ ಕಂಡಿರುವೆ. ನಾವು ಸೋತಿದ್ದೇವೆ. ಇನ್ನು ಈ ವಿರೋಧ ಸಾಕು. ಪಾಂಡವ 
ರೊಡನೆ ಸಂಧಿ ಮಾಡಿಕೊಂಡು ರಾಜ್ಯವಾಳು. ನಾನು ನಿನ್ನ ಜೊತೆಗಿರುತ್ತೇನೆ. 


ಧನಂಜಯಸ್ತಿಷ್ಠತಿ ವಾರಿತೋ ಮಯಾ 
ಜನಾರ್ದನೋ ನೈವ ವಿರೋಧಮಿಚ್ಛತಿ I 
ವೃಕೋದರಸ್ತದ್ದಚನೇ ಸ್ಥಿತಃ ಸದಾ 
ಯುಧಿಷ್ಠಿರಃ ಶಾಂತಮನಾಸ್ತಥಾ ಯಮೌ 11 ೧೭೭ ॥ 


ನಾನು ತಡೆದರೆ ಅರ್ಜುನ ಸುಮ್ಮನಾಗುತ್ತಾನೆ. ಕೃಷ್ಣ ವಿರೋಧವನ್ನು ಸರ್ವಥಾ 
ಬಯಸುವುದಿಲ್ಲ ಭೀಮ ಸದಾ ಕೃಷ್ಣನ ಮಾತಿನಂತೆ ನಡೆಯುವವ. ಯುಧಿಷ್ಠಿರ 
ಶಾಂತ ಸ್ವಭಾವದವನು. ನಕುಲ-ಸಹದೇವರೂ ಹಾಗೇ. 


ಹಿತಾರ್ಥಮೇತತ್‌ ತವ ವಾಕ್ಯಮೀರಿತಂ 
ಗೃಹಾಣ ಮೇ ನೈವ ಭಯಾದುದೀರಿತಮ್‌ । 
ಅಹಂ ಹ್ಯವಧ್ಯೋ ಮಮ ಚೈವ ಮಾತುಲೋ 
ನ ಶಂಕಿತುಂ ಮೇ ವಚನಂ ತ್ಲಮರ್ಹಸಿ | ೧೭೮ ॥ 


ನಿನ್ನ ಹಿತಕ್ಕಾಗಿ ನಾನೀ ಮಾತನ್ನು ಹೇಳಿದ್ದೇನೆ. ತಿಳಿದುಕೊಳ್ಳು. ನಾನೇನೂ 
ಭಯದಿಂದ ನುಡಿಯಲಿಲ್ಲ ನಾನಾಗಲಿ, ನನ್ನ ಸೋದರಮಾವ ಕೃಪನಾಗಲಿ 
ಅವಧ್ಯರೆ. ನನ್ನ ಮಾತಿನಲ್ಲಿ ಅನುಮಾನ ಪಡಬೇಡ. 


ಕರ್ಣಪರ್ವ 469 


ಇತೀರಿತಃ ಪ್ರಾಹ ಸುಯೋಧನಸ್ತಂ 

ದುಃಶಾಸನಸ್ಯಾದ್ಯ ಪಪೌ ಹಿ ಶೋಣಿತಮ್‌ । 
ಶಾರ್ದೂಲಚೇಷ್ಟಾಮಕರೋಚ್ಚ ಭೀಮೋ 

ನ ಮೇ ಕಥಂಚಿತ್‌ ತದನೇನ ಸಂಧಿಃ 1 ೧೭೯ ॥ 


ಅಶ್ವತ್ಥಾಮ ಹೀಗೆ ಹೇಳಿದಾಗ ದುರ್ಯೋಧನನೆಂದ: "ಭೀಮ ಈಗ 
ದುಃಶಾಸನನ ನೆತ್ತರನ್ನು ಕುಡಿದಿದ್ದಾನೆ. ಹುಲಿಯಂತೆ ಕುಣಿದಿದ್ದಾನೆ. ಅದರಿಂದ 
ನನಗೆ ಅವನೊಡನೆ ಸಂಧಿ ಯಾವ ರೀತಿಯಿಂದಲೂ ಶಕ್ಕವಿಲ್ಲ' 


ಇತ್ಯುಕ್ತೋ ದ್ರೌಣಿರಾಸೀತ್‌ ಸ ತೂಷ್ಲೀಂ ಕರ್ಣಧನಂಜಯೌ । 
ಮಹಾಸ್ವಶಸ್ತವರ್ಷೇಣ ಚಕ್ರತುಃ ಖಮನಂತರಮ್‌ 11 ೧೮೦ ॥ 


ದುರ್ಯೋಧನ ಹೀಗೆ ಹೇಳಿದಾಗ ಅಶ್ವತ್ಥಾಮ ಸುಮ್ಮನಾದ. ಕರ್ಣಾರ್ಜುನರು 
ಮಹಾ ಅಸ್ತ-ಶಸ್ಪಗಳಿಂದ ಆಕಾಶವನ್ನು ನಿಬಿಡವಾಗಿ ತುಂಬಿದರು. 


ಕೆ 
ಳ್ಳಿ 


ಎಂಬತ್ತನಾಲ್ಕನೆಯ ಅಧ್ಯಾಯ 
ಅರ್ಜುನ ಅದ್ಭುತ ಪರಾಕ್ರಮ ತೋರುತ್ತಾನೆ. ಅಶ್ವತ್ಥಾಮ ದುರ್ಯೋಧನನಿಗೆ 
ಸಂಧಾನದ ಸಲಹೆ ನೀಡುತ್ತಾನೆ. ದುರ್ಯೋಧನ ನಿರಾಕರಿಸುತ್ತಾನೆ. 
ಸಂಜಯಃ 
ತದ್ದೇವನಾಗಾಸುರಸಿದ್ದಯಕ್ಕೈ- 
೧ ೦ಎ A 
ರ್ಗಂಧರ್ವರಕ್ಷೋ €sಪ್ಪರಸಾಂ ಸಮೂಹೈ: । 
ಬ್ರಹ್ಮರ್ಷಿರಾಜರ್ಷಿಸುಪರ್ಣಜುಷ್ಟಂ 
ಬಭೌ ವಿಯದ್‌ ವಿಸ್ಮಯನೀಯರೂಪಮ್‌ lel 
ಸಂಜಯ ನುಡಿದ ದೇವತೆಗಳು ನಾಗರು ಅಸುರರು ಸಿದ್ದ ಯಕ್ಷಗಂಧರ್ವ 


ರಾಕ್ನಸ ಅಪ್ಪರೆಯರ ಸಮೂಹಗಳಿಂದ ತುಂಬಿ, ಬ್ರಹ್ಮರ್ಷಿ-ರಾಜರ್ಷಿ ಗರುಡ 
ಪಕ್ಷಿಗಳಿಂದ ಸೇವ್ಯವಾದ ಆಕಾಶವು ಆಗ ಆಶ್ಚರ್ಯಕರವಾದ ಆಕಾರವನ್ನು 


ತಳೆಯಿತು. 


470 ಮಹಾಭಾರತ 


ನಾನದ್ಯಮಾನಂ ನಿನದೈರ್ಮನೋಜ್ಛೆ 
ರ್ವಾದಿತ್ರಗೀತಸ್ತುತಿಭಿಶ್ಚ ನೃತ್ತೈಃ । 
ಸರ್ವೇರಂತರಿಕ್ದಂ ದದ್ಭಶುರ್ಮನುಷ್ಯಾಃ 
ಖಸ್ಮಾಂಶ್ಚ ತಾನ್‌ ವಿಸಯನೀಯರೂಪಾನ್‌ 11೨॥| 


ಮನೋಜ್ಞವಾದ ಧ್ವನಿಗಳಿಂದ ತುಂಬಿ ವಾದ್ಯ ಗೀತ ಸ್ತೋತ್ರ ನೃತ್ಯಗಳಿಂದಲೂ 
ಯುಕ್ತವಾದ ಆಕಾಶವನ್ನೂ ಆಶ್ಚರ್ಯಕರ ರೂಪ ಉಳ್ಳವರಾಗಿ ಆಕಾಶದಲ್ಲಿ 
ಸಂಚರಿಸುವ ಆ ದೇವ ಅಸುರ ಮುಂತಾದವರನ್ನೂ ಎಲ್ಲ ಮಾನವರೂ 
ನೋಡಿದರು. 


ತತಃ ಪ್ರಹೃಷ್ಠಾಃ ಕುರುಪಾಂಡುಯೋಧಾ 
ವಾದಿತ್ರಶಂಖಾಯುಧಸಿಂಹನಾದೈ: | 

ನಿನಾದಯಂತೋ ವಸುಧಾಂ ದಿಶಶ್ಚ 
ಸ್ಹನೇನ ಸರ್ವೇ ದ್ವಿಷತೋ ನಿಜಘು್ನಃ 11೩11 


ಉತ್ಸಾಹಗೊಂಡ ಕೌರವ-ಪಾಂಡವಯೋಧರು ವಾದ್ಯ ಶಂಖ ಆಯುಧ 
ಸಿಂಹಧ್ವನಿಗಳಿಂದ ಭೂಮಿಯನ್ನು ದಿಕ್ಕುಗಳಿಂದ ಪ್ರತಿದ್ಧನಿಸುತ್ತ ಎಲ್ಲರೂ 
ಶತ್ರುಸಂಹಾರಕ್ಕೆ ತೊಡಗಿದರು. 
ನಾನಾಶಮಾತಂಗರಥಾಯುತಾಕುಲಂ 
ವರಾಸಿಶಕ್ಕೃಷ್ಟಿನಿಪಾತದುಃಸಹಮ್‌ । 
ಅಭೀರುಜುಷ್ಟಂ ಹತದೇಹಸಂಕುಲಂ 
ರಣಾಜಿರಂ ಲೋಹಿತರಕ್ತಮಾಬಭೌ al 


ಗಜ ಅಶ್ವ ರಥ ಪದಾತಿಗಳಿಂದ ತುಂಬಿ, ಬಾಣ ಖಡ್ಗ ಶಕ್ತಿ ಖಷ್ಟಿಗಳ 
ಮಳೆಯಿಂದ ದುಷಹವಾಗಿ, ಹತರಾದವರ ದೇಹಗಳಿಂದ ತುಂಬಿ ರಕ್ತದಿಂದ 
ಕೆಂಪಾದ ರಣರಂಗವು ವೀರರಿಂದ ಸೇವಿತವಾಗಿ ಶೋಭಿಸಿತು. 


ಬಭೂವ ಯುದ್ಧಂ ಕುರುಪಾಂಡವಾನಾಂ 
ಯಥಾ ಸುರಾಣಾಮಸುರೈಃ ಸಹಾಭವತ್‌ 11೫11 


ಕರ್ಣಪರ್ವ 471 


ಸುರರಿಗೆ ಅಸುರರೊಡನೆ ನಡೆದ ಯುದ್ಧದಂತೆಯೆ ಕುರು ಪಾಂಡವರ 
ಯುದ್ಧವೂ ನಡೆಯಿತು. 


ಯಥಾ ಪ್ರವೃತ್ತೇ ತುಮುಲೇ ಸುದಾರುಣೇ 
ಧನಂಜಯಶ್ಚಾಧಿರಥಿಶ್ಚ ಸಾಯಕೈಃ । 
ದಿಶಶ್ಚ ಸೈನ್ಯಂ ಚ ಶಿತೈರಜಿಹ್ಮಗೈಃ 
ಪರಸ್ಪರಂ ಪ್ರೋರ್ಣುವತುಃ ಸ್ಥ ದಂಸಿತೌ Well 
ಹಾಗೆ ದಾರುಣವಾದ ಮಹಾಯುದ್ದ ನಡೆದಾಗ ಕವಚಧಾರಿಗಳಾದ 
ಅರ್ಜುನನೂ ಕರ್ಣನೂ ಹರಿತವಾದ ನೇರವಾದ ಬಾಣಗಳಿಂದ ಪರಸ್ಪರ 
ಮುಚ್ಚಿದರು. ಸೈನ್ಯವನ್ನೂ ದಿಕ್ಕುಗಳನ್ನೂ ಮುಚ್ಚಿದರು. 
ತತಸ್ಥದೀಯಾಶ್ವ ಪರೇ ಚ ಸಾಯಕೈಃ 
ಕೃತೇರಂಧಕಾರೇ ವಿವಿದುರ್ನ ಕಿಂಚನ । 
ಭಯಾತ್ರು ತಾವೇವ ರಥೌ ಸಮಾಶ್ರಯನ್‌ 
ತಮೋನುದೌ ಖೇ ಪ್ರಸೃತಾ ಇವಾಂಶವಃ 11೭11 


ಆಗಲೆ ನಿನ್ನವರೂ ಶತ್ರುಗಳೂ ಬಾಣಗಳಿಂದ ಅಂಧಕಾರ ಉಂಟುಮಾಡಿದಾಗ 
ಅವರಿಗೆ ಏನೂ ಕಾಣದಾಯಿತು. ಅವರು ಭಯದಿಂದ ಕರ್ಣಾರ್ಜುನರ ಆ 
ರಥಗಳನ್ನೇ ಆಕಾಶದಲ್ಲಿ ಹರಡುವ ಕಿರಣಗಳು ತಮಸನ್ನು ಕಳೆವ ಸೂರ್ಯ- 
ಚಂದ್ರರನ್ನೇ ಆಶ್ರಯಿಸುವಂತೆ ಆಶ್ರಯಿಸಿದರು. 


ತತೋತಸ್ತಮಸ್ತೇಣ ಪರಸ್ಪರಸ್ಯ ತೌ 
ವಿಧೂಯ ವಾತಾವಿವ ಪೂರ್ವಪಶ್ಚಿಮೌ | 
ಘನಾಂಧಕಾರೇ ವಿತತೇ ತಮೋನುದೌ 


ಯಥೋದಿತೌ ತದ್ದದತೀವ ರೇಜತುಃ 11೮1! 

ಪೂರ್ವ ಮತ್ತು ಪಶ್ಚಿಮದ ಗಾಳಿಗಳು ಪರಸ್ಪರ ತಡೆಯುವಂತೆ ಅವರು ಪರಸ್ಪರ 

ಅಸ್ವವನ್ನು ಅಸ್ಪದಿಂದ ತಡೆಯುತ್ತ ಮೋಡಗಳಿಂದ ಅಂಧಕಾರ ಕವಿದಾಗ ತಮಸಃ ಜೆ 
ಕಳೆವ ಸೂರ್ಯ-ಚಂದ್ರರಂತೆ ಉದಿಸಿ ಬಹಳವಾಗಿ ಶೋಭಿಸಿದರು. 


472 ಮಹಾಭಾರತ 


ನ ಚಾತಿಸರ್ತವ್ಯಮಿತಿ ಪ್ರಚೋದಿತಾಃ 
ಪರೇ ತ್ವದೀಯಾಶ್ಚ ತದಾವತಸ್ಥಿರೇ | 
ಮಹಾರಥೌ ತೌ ಪರಿವಾರ್ಯ ಸರ್ವತಃ 
ಸುರಾಸುರಾ ವಾಸವಶಂಬರಾವಿವ HE 


ಯಾರೂ ಮುಂದೆ ಹೋಗಬೇಡಿರೆಂದು ಸೇನಾಧಿಪತಿಗಳ ಸೂಚನೆಯಿಂದ 
ಪರರೂ ನಿನ್ನವರು ಅಲ್ಲಿಯೇ ಮಹಾರಥರಾದ ಕರ್ಣ-ಅರ್ಜುನರನ್ನು ಸುತ್ತು 
ವರಿದು ದೇವಾಸುರರು ಇಂದ್ರ ಶಂಬರರನ್ನು ಸುತುವರಿದು ನಿಂತಂತೆ ನಿಂತರು. 


ಮೃದಂಗಭೇರೀಪಣವಾನಕಸ್ವನೈ- 
ರ್ನಿನಾದಿತೇ ಭಾರತ ಶಂಖನಿಸ್ಟನೈ: I 
ಸಸಿಂಹನಾದೌ ಬಭತುರ್ನರೋತ್ತಮೌ 
ಶಶಾಂಕಸೂರ್ಯಾವಿವ ಮೇಘಫನಿಸ್ಟನೈ: 11೧೦॥! 


ರಾಜನೆ, ಮೃದಂಗ ಭೇರಿ ಪಣವ ಆನಕ ಶಂಖದ್ವನಿಗಳಿಂದ ತುಂಬಿದ 
ರಣರಂಗದಲ್ಲಿ ಸಿಂಹನಾದ ಮಾಡುತ್ತ ಕರ್ಣಾರ್ಜುನರು ಮೋಡಗಳ ಗರ್ಜನೆ 
ಆಗುತ್ತಿದ್ದರೆ ಚಂದ್ರ-ಸೂರ್ಯರು ಹೊಳೆಯುವ ಹಾಗೇ ಶೋಭಿಸಿದರು. 


ಮಹಾಧನುರ್ಮಂಡಲಮಧ್ಯಗಾವುಭೌ 
ಸುವರ್ಚಸೌ ಬಾಣಸಹಸ್ರರಶ್ಲಿನೌ । 
ದಿಧಕ್ಷಮಾಣೌ ಸಚರಾಚರಂ ಜಗದ್‌ 
ಯುಗಾಂತಸೂರ್ಯಾವಿವ ದುಃಸಹೌ ರಣೇ 1೧೧11 


ಮಂಡಲಾಕಾರವಾಗಿ ಬಾಗಿಸಿದ ಮಹಾಧನುಗಳ ನಡುವೆ ಒಳ್ಳೆ ವರ್ಚಸ್ಸುಳ್ಳ 
ಕರ್ಣಾರ್ಜುನರು ಸಾವಿರಗಟ್ಟಲೆ ಬಾಣಗಳ ಕಿರಣಗಳನ್ನು ಸೂಸುತ್ತ ಸಚರಾಚರ 
ಪ್ರಪಂಚವನ್ನೇ ಸುಡಲು ಹೊರಟ ಇಬ್ಬರು ಸೂರ್ಯರಂತೆಯೆ ರಣದಲ್ಲಿ 
ಸಹಿಸಲಾಗದವರಾದರು. 


ಉಭಾವಜೇಯಾವಹಿತಾಂತಕಾವುಭೌ 
ಜಿಘಾಂಸತುಸ್ತೌ ಕೃತಿನೌ ಪರಸ್ಪರಮ್‌ । 


ಕರ್ಣಪರ್ವ 473 


ಮಹಾಹವೇ ವೀರವರೌ ಸಮೀಯತು- 
ರ್ಯಥೇಂದ್ರ ಜಂಭಾವಿವ ಕರ್ಣಪಾಂಡವೌ 10೨1 


ಕರ್ಣಾರ್ಜುನರು ಇಬ್ಬರೂ ಅಜೇಯರು. ಇಬ್ಬರೂ ಮಹಾವೀರರು 
ಶತ್ರುನಾಶಕರು ಮಹಾರಣದಲ್ಲಿ ಪರಸ್ಪರ ವಧಿಸಲು ಬಯಸುವವರು ನಿಪುಣರು 
ದೇವೇಂದ್ರ ಮತ್ತು ಜಂಭಾಸುರರಂತೆ ಮುಖಾಮುಖಿಯಾಗಿದ್ದಾರೆ. 


ತತೋ ಮಹಾಸ್ಟ್ರಾ ಣಿ ಮಹಾಧನುರ್ಧರೌ 
ವಿಮುಂಚಮಾನಾವಿಷುಭಿರ್ಭಯಾನಕೈ: । 
ನರಾಶ್ಚನಾಗಾನಮಿತಾನ್‌ ನಿಜಘ್ನತುಃ 
ಪರಸ್ಪರಂ ಜಫ್ನತುರುತ್ತಮೇಷುಭಿಃ 11೧೩11 


ಕರ್ಣಾರ್ಜುನರು ಮಹಾಧನುರ್ಧಾರಿಗಳು, ಮಹಾ ಅಸ್ಪಗಳನ್ನು 
ಪ್ರಯೋಗಿಸುತ್ತ ಭಯಾನಕವಾದ ಬಾಣಗಳಿಂದ ಲೆಕ್ಕವಿಲ್ಲದಷ್ಟು ಪದಾತಿ 
ಅಶ್ವಗಜಗಳನ್ನು ವಧಿಸಿದರು. ಉತ್ತಮ ಬಾಣಗಳಿಂದ ಪರಸ್ಪರ ಹೊಡೆದರು. 


ತತೋ ವಿಸಸ್ರುಃ ಪುನರರ್ದಿತಾಃ ಶರೈ 
ರ್ನರೋತ್ತಮಾಭ್ಯಾಂ ಕುರುಪಾಂಡವಾಶ್ರಯಾಃ । 
ಸನಾಗಪತ್ತೃಶ್ಚರಥಾ ದಿಶೋ ಗತಾ- 
ಸ್ತಥಾ ಯಥಾ ಸಿಂಹಭಯಾದ್‌ ವನೌಕಸಃ 11೧೪॥ 
ಆಗ ಕರ್ಣಾರ್ಜುನರಿಂದ ಪುನಃ ಹೊಡೆಸಿಕೊಂಡು ಕೌರವ-ಪಾಂಡವರ 
ಕಡೆಯ ಗಜ ಪದಾತಿ ಅಶ್ವ ರಥಯೋಧರು ಸಿಂಹದ ಭಯದಿಂದ 
ಕಾಡುಪ್ರಾಣಿಗಳು ಓಡುವಂತೆ ಓಡಿದರು. 
ತತಸ್ತು ದುರ್ಯೋಧನಭೋಜಸೌಬಲಾಃ 
ದ್ರೌಣಿಶ್ಚ ಶಾರದ್ದತಸೂನುನಾ ಸಹ । 
ಮಹಾರಥಾಃ ಪಂಚ ಧನಂಜಯಾಚ್ಯುತೌ 
ಶರೈಃ ಶರೀರಾಂತಕರೈರತಾಡಯನ್‌ 1೧೫1 


ಬಳಿಕ ದುರ್ಯೋಧನ ಕೃತವರ್ಮ ಶಕುನಿ ಅಶ್ವತ್ಥಾಮ ಮತ್ತುಕೃಪ ಈ ಐವರು 


474 ಮಹಾಭಾರತ 


ಮಹಾರಥರು ಶರೀರನಾಶಕರವಾದ ಮಹಾ ಬಾಣಗಳಿಂದ ಅರ್ಜುನ, ಕೃಷ್ಣರನ್ನು 
ಹೊಡೆದರು. 


ಧನೂಂಷಿ ತೇಷಾಮಿಷುಧೀನ್‌ ಹಯಾನ್‌ ಧ್ವಜಾನ್‌ 
ರಥಾಂಶ್ಚ ಸೂತಾಂಶ್ಚ ಧನಂಜಯಃ ಶರೈಃ । 

ಸಮಂಚ ಚಿಚ್ಛೇದ ಪರಾಭಿನಚ್ಚ ತಾನ್‌ 
ಶರೋತ್ತಮೈರ್ದ್ವಾದಶಭಿಶ್ಚಸೂತಜಮ್‌ HOI 


ಅವರ ಬಿಲ್ಲು ಬತಳಿಕೆ ಅಶ್ವ ಧ್ವಜ ರಥ ಸಾರಥಿಗಳನ್ನು ಅರ್ಜುನನು ಒಮ್ಮೆಲೆ 
ಬಾಣಗಳಿಂದ ಕತರಿಸಿದ ಅವರನ್ನೂ ಹೊಡೆದ. ಉತಮವಾದ ಹನ್ನೆರಡು 
ಬಾಣಗಳಿಂದ ಕರ್ಣನನ್ನೂ ಹೊಡೆದ. 


ಅಥಾಭ್ಯಧಾವಂಸ್ತ ವಿತಾಃ ಶತಂ ರಥಾಃ 
ಶತಂ ಗಜಾಶ್ಚಾರ್ಜುನಮಾತತಾಯಿನಃ । 
ಶಕಾಸ್ತುಷಾರಾ ಯವನಾಶ್ಚ ಸಾದಿನಃ 
ಸಹೈವ ಕಾಂಬೋಜವರೈರ್ಜಿಘಾಂಸವಃ 11೧೭!1 


ಬಳಿಕ ಅರ್ಜುನನನ್ನು ನೂರು ರಥಿಕರು ನೂರು ಗಜಯೋಧರು ಆಯುಧ 
ಹಿಡಿದು ವೇಗದಿಂದ ಆಕ್ರಮಿಸಿದರು. ಶಕ ತುಷಾರ ಯವನರ ಅಶ್ವಯೋಧರೂ 
ಕಾಂಬೋಜಯೋಧರೊಂದಿಗೆ ಅರ್ಜುನನನ್ನು ಕೊಲ್ಲಲು ಬಯಸಿ ಆಕ್ರಮಿಸಿದರು. 


ವರಾಯುಧಾನ್‌ ಪಾಣಿಗತಾನ್‌ ಕರೈಃ ಸಹ 

ಕ್ಷುರೈನಿರ್ಶೃತಂಸ್ಥ ರಿತಃ ಶಿರಾಂಸಿ ಚ । 
ಹಯಾಂಶ್ಚ ನಾಗಾಂಶ್ಚ ರಥಾಂಶ್ಚ ಯುಧ್ಯತಾಂ 

ಧನಂಜಯಃ ಶತ್ರುಗಣಂ ತಮಕ್ಷಿಣೋತ್‌ Tesi 
ಅರ್ಜುನನು ಅವರು ಹಿಡಿದ ಆಯುಧಗಳನ್ನು ಕೈಗಳೊಂದಿಗೇ ವೇಗವಾಗಿ 


ಕ್ಹುರಗಳಿಂದ ಕತ್ತರಿಸಿದ. ತಲೆಗಳನ್ನೂ ಕತರಿಸಿದ ಅವರ ಕುದುರೆ ಗಜ 
ರಥಗಳನ್ನೂ ಕತರಿಸಿ ಶತ್ರುಸಮೂಹವನ್ನೇ ನಾಶಪಡಿಸಿದ. 


ಕರ್ಣಪರ್ವ 475 


ತತೋತಂತರಿಕ್ಷೇ ಸುರತೂರ್ಯನಿಸ್ನನಾಃ 
ಸಸಾಧುವಾದಾ ಹೃಷಿತೈಃ ಸಮೀರಿತಾಃ । 
ನಿಪೇತುರಪ್ಯುತ್ತಮಪುಷ್ಪವೃಷ್ಟಯಃ 
ಸುರೂಪಗಂಧಾಃ ಪವನೇರಿತಾಃ ಶಿವಾಃ 11೧೯॥ 
ಆಗ ಅಂತರಿಕ್ಷದಲ್ಲಿ ದೇವತೆಗಳ ವಾದ್ಯಧೋಷಗಳು ಮತ್ತು ಹೃಷ್ಟರಾದ 
ದೇವತೆಗಳು ನುಡಿದ ಭಲೆ ಭೇಷ್‌ ಎನ್ನುವ ಶಬ್ದಗಳು ಕೇಳಿಬಂದುವು. ಉತ್ತಮ 
ವಾದ ರೂಪ-ಗಂಧಯುಕ್ತವಾದ ಮಂಗಳಕರವಾದ ಉತ್ತಮ ಪುಷ್ಪವೃಷ್ಟಿಗಳೂ 
ಸುರಿದುವು. 


ತದದ್ದುತಂ ದೇವಮನುಷ್ಯಸಾಕ್ಷಿಕಂ 
ಸಮೀಕ್ಷ್ಯ ಭೂತಾನಿ ವಿಸಿಷ್ಠಿಯುರ್ನ್ವಪ I 
ತವಾತ್ಮಜಃ ಸೂತಸುತಶ್ಚ ನ ವ್ಯಥಾಂ 
ನ ವಿಸ್ಮಯಂ ಜಗ್ಗತುರೇಕನಿಶ್ಚಯೌ Hol 
ದೇವ-ಮಾನವರ ಕಣ್ಣ ಮುಂದೆ ನಡೆದ ಆ ಅದ್ಭುತವನ್ನು ನೋಡಿ, ರಾಜನೆ, 
ಎಲ್ಲರೂ ವಿಸ್ಥಿತರಾದರು. ನಿನ್ನಮಗನೂ ಕರ್ಣನೂ ವ್ಯಥೆಪಡಲಿಲ್ಲ ವಿಸ್ಮಯವನ್ನೂ 
ಹೊಂದಲಿಲ್ಲ ಏಕೆಂದರೆ ಇಬ್ಬರೂ ಅರ್ಜುನವಧೆಯ ಒಂದೇ ನಿಶ್ಚಯದವರು 
ಆಗಿದ್ದರು. 
ಅಥಾಬ್ರವೀದ್‌ ದ್ರೋಣಸುತಸ್ತವಾತ್ಮಜಂ 
ಕರಂ ಕರೇಣ ಪ್ರತಿಪೀಡ್ಯ ಸಾಂತ್ತಯನ್‌ 11೨೧॥ 
ಅಶ್ವತ್ಥಾಮನು ನಿನ್ನ ಮಗನನ್ನು ಕೈಯನ್ನು ಕೈಯಿಂದ ಹಿಡಿದು, ಸಂತೈಸುತ್ತ 
ನುಡಿದ 
ಅಶ್ವತ್ಥಾಮಾ 


ಪ್ರಸೀದ ದುರ್ಯೋಧನ ಶಾಮ್ಯ ಪಾಂಡವೈ- 
ರಲಂ ವಿರೋಧೇನ ಧಿಗಸ್ತು ವಿಗ್ರಹಮ್‌ 11೨೨॥॥ 


476 ಮಹಾಭಾರತ 


ಅಶ್ವತ್ಥಾಮ ನುಡಿದ ದುರ್ಯೋಧನ, ಪ್ರಸನ್ನನಾಗು, ಪಾಂಡವರೊಡನೆ 
ಸಂಧಿ ಮಾಡಿಕೊಳ್ಳು, ಕಲಹ ಸಾಕು. ಯುದ್ಧಕ್ಕೆ ಧಿಕ್ಕಾರವಿರಲಿ. 


ಹತೋ ಗುರುರ್ಬ್ರಹ್ಮಸಮೋ ಮಹಾಸ್ತವಿತ್‌ 
ತಥೈವ ಭೀಷ್ಮಪ್ರಮುಖಾ ನರರ್ಷಭಾಃ । 
ಅಹಂ ತ್ಹವಧ್ಯೋ ಮಮ ಚಾಪಿ ಮಾತುಲಃ 
ಪ್ರಶಾಧಿ ರಾಜ್ಯಂ ಸಹ ಪಾಂಡವೈಶ್ಚಿರಮ್‌, 11೨೩1 


ಬ್ರಹ್ಮಸಮಾನನಾದ ಮಹಾಲಅಸಜ್ನನಾದ ಗುರುದ್ರೋಣ ಹತನಾಗಿದ್ದಾನೆ. 
ಭೀಷ್ಮಾದಿ ಪುರುಷಶ್ರೇಷ್ಠರೂ ಹತರಾದರು. ನಾನು ಅವಧ್ಯ. ನನ್ನ ಸೋದರಮಾವ 
ಕೃಪನೂ ಅವಧ್ಯ. ನಮ್ಮ ಬೆಂಬಲದಿಂದ ಪಾಂಡವರೊಂದಿಗೆ ಚಿರಕಾಲ 
ರಾಜ್ಯವಾಳು. 


ಧನಂಜಯಃ ಸ್ಥಾಸ್ಯತಿ ವಾರಿತೋ ಮಯಾ 
ಜನಾರ್ದನೋ ನೈವ ವಿರೋಧಮಿಚ್ಛತಿ | 
ಯುಧಿಷ್ಠಿರೋ ಭೂತಹಿತೇ ಸದಾ ರತೋ 
ವೃಕೋದರಸ್ತದ್ದಶಗಸ್ತಥಾ ಯಮೌ 11೨೪॥॥ 


ನಾನು ತಡೆದರೆ ಅರ್ಜುನ ಸುಮ್ಮನಿರುತಾನೆ. ಕೃಷ್ಣನು ಯುದ್ಧವನ್ನು ಸರ್ವಥಾ 
ಬಯಸುವುದಿಲ್ಲ ಯುಧಿಷ್ಠಿರನಿಗೆ ಪ್ರಾಣಿಗಳ ಹಿತದಲ್ಲಿಯೇ ಸದಾ ಆಸಕ್ತಿ ಅವನಿಗೆ 
ಭೀಮನು ವಶನಾಗಿರುತಾನೆ. ಹಾಗೇ ನಕುಲ-ಸಹದೇವರೂ ವಶರಾಗಿರುತಾರೆ. 


ತ್ಹಯಾತು ಪಾರ್ಥೇನ ಕೃತೇ ಚ ಸಂಗಮೇ 
ಪ್ರಜಾಃ ಶಿವಂ ಪ್ರಾಪ್ನುಯುರಿಚ್ಛಯಾ ತವ । 
ವ್ರಜಂತು ಶೇಷಾಃ ಸ್ವಪುರಾಣಿ ಪಾರ್ಥಿವಾ 
ನಿವೃತ್ತವೈರಾಶ್ಚ ಭವಂತು ಸೈನಿಕಾಃ 11೨೫11 


ನೀನು ಅರ್ಜುನನೊಂದಿಗೆ ಒಪ್ಪಂದ ಮಾಡಿಕೊಂಡರೆ ಪ್ರಜೆಗಳು 
ನಿನ್ನಿಚ್ಛೆಯಂತೆ ಸುಖ ಪಡೆಯುತಾರೆ. ಉಳಿದ ರಾಜರು ತಮ್ಮ ಊರುಗಳಿಗೆ 
ಹಿಂತಿರುಗಲಿ, ಸೈನಿಕರು ವೈರವನ್ನು ಬಿಟ್ಟುಬಿಡಲಿ. 


ಕರ್ಣಪರ್ವ 477 


ನ ಚೇದ್ದಚಃ ಶ್ರೋಷ್ಯಸಿ ಮೇ ನರಾಧಿಪ 
ಧ್ರುವಂ ಪ್ರತಪ್ತಾಸಿ ಹತೋರರಿಭಿರ್ಯುಧಿ । 
ಇದಂಚ ದೃಷ್ಟಂ ಜಗತಾ ಸಹ ತ್ವಯಾ 
ಕೃತಂ ಯದೇಕೇನ ಕಿರೀಟಮಾಲಿನಾ 11೨೬॥॥ 


ರಾಜನೆ, ನೀನು ನನ್ನ ಮಾತನ್ನು ಕೇಳದಿದ್ದರೆ ಶತ್ರುಗಳಿಂದ ರಣದಲ್ಲಿ 
ಹೊಡೆಸಿಕೊಂಡು ಪಶ್ಚಾತಾಪ ಪಡುವಿ. ಅರ್ಜುನ ಏಕಾಕಿಯಾಗಿ ಮಾಡಿದ ಈ 


ಜ 
ಸಾಹಸವನ್ನು ನೀನು ನೋಡಿದೆ, ಜಗತ್ತೂ ನೋಡಿದೆ. 


ಯಥಾ ನ ಕುರ್ಯಾದ್‌ ಬಲಭಿನ್ನ ಚಾಂತಕೋ 
ನ ಚ ಪ್ರಚೇತಾ ಭಗವಾನ್ನ ಯಕ್ಷರಾಟ್‌ 11೨೭ 


ಇಂಥ ಸಾಹಸವನ್ನು ಇಂದ್ರ ಮಾಡಲಾರ. ಯಮ ಮಾಡಲಾರ. ಭಗವಾನ್‌ 
ವರುಣ ಮಾಡಲಾರ. ಕುಬೇರನೂ ಮಾಡಲಾರ. 


ಅತೋತಪಿ ಭೂಯಾಂಶ್ಚ ಗುಣೈರ್ಧನಂಜಯಃ 
ಸ ಚಾಭಿಪತ್ಸ ತ್ಯೆ ಖಿಲಂ ವಚೋ ಮಮ। 
ತವಾನುಯಾತ್ರಾಂ ಚ ತಥಾ ಕರಿಷ್ಯತಿ 
ಪ್ರಸೀದ ರಾಜನ್‌ ಜಗತಃ ಶಮಾಯವೈ 11೨೮॥॥ 


ಅವರೆಲ್ಲರಿಗಿಂತ ಗುಣದಲ್ಲಿ ಅರ್ಜುನನೇ ಹೆಚ್ಚು ಅವನು ನನ್ನ ಎಲ್ಲ ಮಾತನ್ನು 
ಅನುಮೋದಿಸುತಾನೆ. ನಿನ್ನನ್ನು ಅನುಸರಿಸಿ ಅವನು ನಡೆದುಕೊಳ್ಳುತಾನೆ. ರಾಜನೆ, 
ಪ್ರಸನ್ನನಾಗು, ಜಗತ್ತಿಗೆ ಕ್ಷೇಮವಾಗಲಿ. 
ಮಮಾಪಿ ಮಾನ: ಪರಮಃ ಸದಾ ತ್ವಯಿ 
ಬ್ರವೀಮ್ಯತಸ್ತಾ  ಪರಮಾಚ್ಚ ಸೌಹೃದಾತ್‌ । 
ನಿವಾರಯಿಷ್ಯಾಮಿ ಹಿ ಕರ್ಣಮಪ್ಯಹಂ 
ಯದಾ ಭವಾನ್‌ ಸಪ್ರಣಯೋ ಭವಿಷ್ಯತಿ [Sal 
ನನಗೂ ನಿನ್ನಲ್ಲಿ ಬಹಳ ಅಭಿಮಾನ ಸದಾ ಇದೆ. ಅದರಿಂದ ಪರಮ 
ಸೌಹಾರ್ದದಿಂದ ನಿನಗೆ ಹೇಳುತಿದ್ದೇನೆ. ಕರ್ಣನನ್ನೂ ನಾನು ನೀನು ಪಾಂಡವ 
ರೊಂದಿಗೆ ಸ್ನೇಹದಿಂದಿರುವ ಪಕ್ಷದಲ್ಲಿ ತಡೆಯುತ್ತೇನೆ. 


478 ಮಹಾಭಾರತ 


ವದಂತಿ ಮಿತ್ರಂ ಸಹಜಂ ವಿಚಕ್ಷಣಾ- 

ಸ್ತಥೈವ ಸಾಮ್ನಾ ಚ ಧನೇನ ಚಾರ್ಜಿತಮ್‌ | 
ಪ್ರತಾಪತಶ್ಲೋಪನತಂ ಚತುರ್ವಿಧಂ 

ತದಸ್ತಿ ಸರ್ವಂ ತ್ವಯಿ ಪಾಂಡವೇಷು ಚ 11೩೦॥ 


ಮೈತ್ರಿಯು ಸಹಜವಾಗಿ ಬೆಳೆಯುವುದುಂಟು. ಒಪ್ಪಂದದಿಂದ ಮೈತ್ರಿ 
ಉಂಟಾಗಬಹುದು. ಧನದಿಂದ ಮೈತ್ರಿಯನ್ನು ಗಳಿಸಬಹುದು. ಪ್ರತಾಪದಿಂದಲೂ 
ಮೈತ್ರಿಯನ್ನು ಪಡೆಯಬಹುದು ಎಂದು ನಾಲ್ಕು ಬಗೆಯನ್ನುತಿಳಿದವರು ಹೇಳುತಾರೆ. 
ಅವೆಲ್ಲವೂ ನಿನ್ನಲ್ಲಿ ಮತ್ತು ಪಾಂಡವರಲ್ಲಿ ಇವೆ. 


“ಪ್ರ-ತಾಪ' ಅಂದರೆ ತಾಪ ಪರಿಹಾರ. ಕೋಪ ಶಮನದಿಂದಲೂ ಮೈತ್ರಿ. 


ನಿಸರ್ಗತಸ್ತೇ ತವ ವೀರ ಬಾಂಧವಾಃ 
ಪುನಶ್ಚ ಸಾಮ್ನಾ ಚ ಸಮಾಪ್ನಹಿ ಸ್ಥಿರಮ್‌ I 
ತ್ವಯಿ ಪ್ರಸನ್ನೋ ಯದಿ ಮಿತ್ರತಾಂ ಯಯು- 
ರ್ಹಿತಂ ಕೃತಂ ಸ್ಯಾಜ್ಜಗತಸ್ತ್ವಯಾರತುಲಮ್‌ 11೩೧॥॥ 


ಏಕೆಂದರೆ ಸಹಜವಾಗಿ ಪಾಂಡವರು ನಿನಗೆ ಬಂಧುಗಳಾದ್ದರಿಂದ ಮಿತ್ರರಾಗು 
ತಾರೆ. ಪುನಃ ಪ್ರೀತಿಯ ಒಪ್ಪಂದದಿಂದ ಆ ಮೈತ್ರಿಯನ್ನು ಸ್ಥಿರವಾಗಿ ಮಾಡಿಕೊಳ್ಳು. 
ಅರ್ಧರಾಜ್ಯದ ದಾನದಿಂದ ಅರ್ಜುನ ಪ್ರಸನ್ನನಾದರೆ, ಅವರು ನಿಶ್ಚಯವಾಗಿ 
ಮೈತ್ರಿಯನ್ನು ಮಾಡಿಕೊಳ್ಳುತಾರೆ. ಅರ್ಜುನನ ಕೋಪಶಮನದಿಂದ ಜಗತ್ತಿಗೇ 
ಬಹಳ ಹಿತ ಉಂಟಾದೀತು. 


ಸ ಏವಮುಕ್ತಃ ಸುಹೃದಾ ವಚೋ ಹಿತಂ 
ಎಚಿಂತ್ಯ ನಿಃಶ್ಲಸ್ಯ ಚ ದುರ್ಮನಾ:ಬ್ರವೀತ್‌ 11.೨1 


ಅಶ್ವತ್ಥಾಮನು ಹೀಗೆ ನುಡಿದಾಗ, ಹಿತಕರವಾದ ಆ ಮಾತನ್ನು ಆಲೋಚಿಸಿ 
ದುರ್ಯೋಧನನು ನಿಟ್ಟುಸಿರಿಟ್ಟು ವಿಷಾದದಿಂದ ನುಡಿದ 


ದುರ್ಯೋಧನಃ 


ಯಥಾ ಭವಾನಾಹ ಸಖೇ ತಥೈವ ತ- 
ನ್ನಮಾಪಿ ವಿಜ್ಞಾಪಯತೋ ವಚಃ ಶೃಣು 11೩೩1! 


ಕರ್ಣಪರ್ವ 479 


ದುರ್ಯೋಧನ ನುಡಿದ-- ಮಿತ್ರ, ನೀನು ಹೇಳಿದ್ದುಸರಿಯೆ. ಆದರೆ ನಾನೂ 
ಒಂದು ಮಾತನ್ನು ಹೇಳುತ್ತೇನೆ, ಕೇಳು. 


ನಿಹತ್ಯ ದುಃಶಾಸನಮುಕ್ತವಾನ್‌ ಬಹು 
ಪ್ರಸಹ್ಯ ಶಾರ್ದೂಲವದೇವ ದುರ್ಮತಿಃ । 
ವೃಕೋದರಸ್ತದ್ಭದಯೇ ಮಮ ಸ್ಥಿತಂ 


ನ ತತ್ಪರೋಕ್ಷಂ ಭವತಃ ಕುತಃ ಶಮಃ 11೩೪॥ 


ದುರ್ಬುದ್ಧಿಯವನಾದ ಭೀಮನು ದುಃಶಾಸನನನ್ನು ಬಲಾತ್ಕಾರವಾಗಿ 
ಹುಲಿಯಂತೆ ಆಕ್ರಮಿಸಿ ಕೊಂದು ಹೇಳಿದ ಮಾತು ನನ್ನ ಮನದಲ್ಲಿದೆ. ಅದು 
ನಿನಗೂ ಪರೋಕ್ಷವಲ್ಲ ಪ್ರತ್ಯಕ್ಷವೆ ಇದೆ ಎಂದ ಮೇಲೆ ಸಂಧಿ ಹೇಗೆ ಸಾಧ್ಯ? 


ದುಃಶಾಸನನ್ನು ಕೊಂದು, “ಇದು ಸಾಲದು, ದುರ್ಯೋಧನನ ತಲೆಯನ್ನು 
ಕಾಲಿಂದ ತುಳಿದೇ ನೆಮ್ಮದಿ ಪಡೆಯುವೆನು'(89.44) ಎಂದು ಹೇಳಿದ ಮಾತು 
ನನ್ನ ಮನದಲ್ಲಿದೆ ಎಂದು ದುರ್ಯೋಧನ ಹೇಳುತ್ತಿದ್ದಾನೆ. 


ನ ಚಾಪಿ ಕರ್ಣಂ ಗುರುಪುತ್ರ ಸಂಯುಗಾದ್‌ 
ಉಪಾರಮೇತ್ಯರ್ಹಸಿ ವೀರ ಭಾಷಿತುಮ್‌ । 
ಶ್ರಮೇಣ ಯುಕ್ತೋ ಮಹತಾದ್ಯ ಫಲ್ಲುನ- 


ಸ್ತಮೇಷ ಕರ್ಣಃ ಪ್ರಸಭಂ ಹನಿಷ್ಯತಿ 11೩೫11 


ಗುರುಪುತ್ರ, ವೀರ, ನೀನು ಕರ್ಣನನ್ನು "ಯುದ್ಧದಿಂದ ವಿರಮಿಸು' ಎಂದು 
ಉಪದೇಶಿಸುವುದು ಬೇಡ. ಅರ್ಜುನನು ಈಗ ಬಹಳ ಬಳಲಿದ್ದಾನೆ. ಅವನನ್ನು 
ಕರ್ಣನು ಬಲವಾಗಿ ಹೊಡೆದು ಸಂಹರಿಸುತಾನೆ. 


ಸಂಜಯಃ 
ತಮೇವಮುಕ್ಷಾಭ್ಯನುನೀಯ ಚಾಸಕೃತ್‌ 
ತವಾತ್ಮಜಃ ಸ್ವಾನನುಶಾಸ್ತಿ ಸೈನಿಕಾನ್‌ । 
ಸಮಾಫ ತಾಭಿದ್ರವತಾಹಿತಾನಿಮಾನ್‌ 


ಸಬಾಣಶಬ್ದಾನ್‌ ಕಿಮು ಜೋಷಮಾಸ್ಯತೇ Hat Il 


450 ಮಹಾಭಾರತ 


ದುರ್ಯೋಧನನು ಹೀಗೆ ಅಶ್ವತ್ಥಾಮನಿಗೆ ಹೇಳಿ ಅವನನ್ನು ಮತ್ತೆ ಮತ್ತೆ ಮನ 
ಒಲಿಸಿ, ತನ್ನ ಸೈನಿಕರಿಗೆ ಆಜ್ಞೆ ಮಾಡಿದ. "ಬಾಣಶಬ್ದಗಳನ್ನು ಮಾಡುವ ಈ 
ಶತ್ರುಗಳನ್ನು ಹೊಡೆಯಿರಿ. ಆಕ್ರಮಿಸಿರಿ, ಏಕೆ ಸುಮ್ಮನೆ ನಿಲ್ಲುವಿರಿ?' ಎಂದು. 


ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ಕರ್ಣಪರ್ವಣಿ ಅಶ್ವತ್ಥಾಮವಚನಂ ನಾಮ ಚತುರಶೀತಿತಮೋ5ಧ್ಯಾಯಃ 11೮೪॥ 


ಕ್ಕಿ 
ಳ್ಳಿ 


ಮಹಾಭಾರತತಾತ್ತರ್ಯನಿರ್ಣಯ 


ಆಗ್ನೇಯವಾರುಣೈಂದ್ರಾದೀನ್ಯೇತಾನ್ಯನ್ಯೋನ್ಯಮೃತ್ಯವೇ । 
ಬ್ರಹ್ಮಾಸ್ತಮಪ್ಯಭೌ ತತ್ರ ಪ್ರಯುಜ್ಯಾನದತಾಂ ರಣೇ । 


ಅನ್ಯೋನ್ಯಾಸ್ಟಪ್ರತೀಘಾತಂ ಕೃತ್ವೋಭೌ ಚ ವಿರೇಜತುಃ Il ೧೮೧ ॥ 


ಕರ್ಣಾರ್ಜುನರು ಪರಸ್ಪರ ವಧೆಗಾಗಿ ಆಗ್ನೇಯ ವಾರುಣ ಐಂದ್ರ ಮುಂತಾದ 
ಅಸ್ಪಗಳನ್ನೂ ಬ್ರಹ್ನಾಸ್ತವನ್ನೂ ಪ್ರಯೋಗಿಸಿ ಗರ್ಜಿಸಿದರು. ಪರಸ್ಪರ ಅಸ್ಪಗಳ 
ಉಪಶಮನವನ್ನೂ ಮಾಡಿ ಇಬ್ಬರೂ ಶೋಭಿಸಿದರು. 


ಕ್ಕೆ 
ಳ್‌ 


ಎಂಬತ್ತೈದನೆಯ ಅಧ್ಯಾಯ 


ಕರ್ಣಾರ್ಜುನರ ಅಸ್ತ್ರಯುದ್ಧ . ಅರ್ಜುನನ ಅಸ್ತ್ರ ಕರ್ಣನಿಂದ 


ವಿಫಲವಾಗುತ್ತಿರುವುದನ್ನು ಕಂಡು ಭೀಮನಿಗೂ ಶ್ರೀಕೃಷ್ಣನಿಗೂ ಅಸಮಾಧಾನ. 
ಸಂಜಯಃ 


ತೌ ಶಂಖಭೇರೀನಿನದೇ ಸಮೃದ್ಧೇ 
ಸಮೀಯತುಃ ಶ್ಲೇತಹಯೌ ನರಾಗ್ರೌ , । 
ವೈಕರ್ತನಃ ಸೂತಪುತ್ರೋ5ರ್ಜುನಶ್ಚ 
ದುರ್ಮಂತ್ರಿತೇ ತವ ಪುತ್ರಸ್ಯ ರಾಜನ್‌ Holl 


ಸಂಜಯ ನುಡಿದ ರಾಜನೆ, ಶಂಖ ಭೇರೀನಾದಗಳು ಬಹಳ ಕೇಳಿ 


ಕರ್ಣಪರ್ವ 481 


ಬರುತ್ತಿದ್ದಂತೆ ಬಿಳಿ ಕುದುರೆಗಳುಳ್ಳ ಇಬ್ಬರು ಪುರುಷಶ್ರೇಷ್ಠರು ಕರ್ಣ ಮತ್ತು 
ಅರ್ಜುನರು, ನಿನ್ನ ದುಷ್ಪಮಂತ್ರಾಲೋಚನೆಯ ದುಷ್ಪರಿಣಾಮವಾಗಿ ಪರಸ್ಪರ 
ಇದಿರಾದರು. 


ಯಥಾ ಗಜೌ ಹೈಮವತೌ ಪ್ರಭಿನ್ಗೌ 
ಪ್ರಗೃಹ್ಯ ದಂತಾವಿವ ವಾಶಿತಾರ್ಥೇ । 
ತಥಾ ಸಮಾಜಗ್ಗತುರುಗ್ರವೇಗೌ 
ಧನಂಜಯಶ್ಚಾದಧಿರಥಿಶ್ಚ ವೀರೌ 1191 


ಹೆಣ್ಣಾನೆಯ ಸಲುವಾಗಿ ಎರಡು ಹಿಮಾಲಯದ ಗಂಡಾನೆಗಳು ಮದಜಲವನ್ನು 
ಸುರಿಸುತ್ತ ದಂತಗಳನ್ನು ದಂತಗಳಿಂದ ಹಿಡಿದು ಹೋರಾಡುವಂತೆ ವೀರರಾದ 
ಉಗ್ರವೇಗವುಳ್ಳ ಅರ್ಜುನ ಮತ್ತು ಕರ್ಣರು ಹೋರಾಡಲು ತೊಡಗಿದರು. 


ಬಲಾಹಕೇನೇವ ಯಥಾ ಬಲಾಹಕೋ 
ಯದೃಚ್ಛಯಾ ವಾ ಗಿರಿಣಾ ಗಿರಿರ್ಯಥಾ | 

ತಥಾ ಧನುರ್ಜ್ಯಾತಳನೇಮಿನಿಸ್ಟನೌ 
ಸಮೀಯತುಸ್ತಾವಿಷುವರ್ಷವರ್ಷಿಣೌ 11೩। 


ಮೋಡವು ಮೋಡದೊಂದಿಗೆ, ಆಕಸ್ಥಿಕವಾಗಿ ಒಂದು ಬೆಟ್ಟ ಇನ್ನೊಂದು 
ಬೆಟ್ಟದೊಂದಿಗೆ ಕಾಳಗ ಮಾಡುವಂತೆ, ಧನುಸ್ಸು ಹೆದೆ ಹಸತಲ ಚಕ್ರ 
ಧ್ವನಿಗಳೊಂದಿಗೆ ಬಾಣಗಳ ಮಳೆಗರೆಯುತ್ತ ಕರ್ಣಾರ್ಜುನರು ಹೋರಾಡಿದರು. 


ಪ್ರವೃದ್ಧಶೃಂಗದ್ರುಮವೀರುದೋಷಧೀ 
ಪ್ರವೃದ್ಧನಾನಾವಿಧನಿರ್ಭುರೋಕಸೌ I 

ಯಥಾಚಲೌ ವಾ ಮಿಲಿತೌ ಮಹಾಬಲೌ 
ತಥಾ ಮಹಾಸ್ತ್ರೈರಿತರೇತರಂ ಘತಃ (1೪1 


ಉನ್ನತವಾದ ಶಿಖರ ವೃಕ್ಷ ಲತೆ ಓಷಧಿಗಳುಳ್ಳ, ಉನ್ನತವಾದ ನಾನಾ ಬಗೆಯ 
ಜಲಪಾತಗಳಿಗೆ ಆಶ್ರಯವಾದ ಎರಡು ಬೆಟ್ಟಗಳು ಕಾಳಗಕ್ಕೆ ಸೇರಿದಂತೆ 


482 ಮಹಾಭಾರತ 


ಮಹಾಬಲಿಷರಾದ ಕರ್ಣ-ಅರ್ಜುನರು ಸೇರಿ ಪರಸ್ಪರವಾಗಿ ಮಹಾಲಸಗಳಿಂದ 
ಹೊಡೆದರು. 


ಸ ಸನ್ನಿಪಾತಸ್ತು ತಯೋರ್ಮಹಾನಭೂತ್‌ 
ಸುರೇಶವೈರೋಚನಯೋರ್ಯಥಾ ಪುರಾ । 
ಶರೈರ್ವಿಭಿನ್ನಾಂಗನಿಯಂತೃವಾಹಯೋಃ 
ಸುದುಷಹೋನೈೆ ೮ ಪರಿಭಿನ್ನದೇಹಯೋಃ 11೫11 


ಹಿಂದೆ ದೇವೇಂದ್ರ ಮತ್ತುಬಲಿಚಕ್ರವರ್ತಿಗಳಿಗೆ ನಡೆದಂಥ ಮಹಾ ಸಂಘರ್ಷ 
ಕರ್ಣಾರ್ಜುನರಿಗೆ ನಡೆಯಿತು. ಬಾಣಗಳಿಂದ ಸಾರಥಿ ಅಶ್ವಗಳಿಗೆ ಮಾತ್ರವಲ್ಲದೆ 
ರಥಿಕರಾದ ತಮಗೂ ಶರೀರದಲ್ಲಿ ಬಹಳ ಗಾಯಗಳಾದುವು. ಅನ್ಯರಿಗೆ ಇಂಥ 
ಸಂಘರ್ಷ ಅಸಹನೀಯ. 


ಪ್ರಭೂತಪದ್ಧೋತ್ತಲಮತ್ತ (ಕಚ್ಚಪೌ 

ಮಹಾಹ್ರದೌ ಪಕ್ಷಿಗಣಾನುನಾದಿತೌ । 
ಸುಸನ್ನಿಕೃಷ್ಟಾವನಿಲೋದ್ಧತೌ ಯಥಾ 

ತಥಾ ರಥೌ ತಾ ಧ್ವಜನೌ ಸಮೀಯತುಃ 11೬1! 


ಕೆಂದಾವರೆ ನೈದಿಲೆ ಮೀನು ಆಮೆಗಳಿಂದ ತುಂಬಿದ್ದು ಪಕ್ಷಿಸಮೂಹಗಳ 
ಕಲರವಯುಕವಾದ ದೊಡ್ಡ ಸರೋವರಗಳು ಎರಡು ಅಕಸ್ಮಾತ್‌ ಪರಸ್ಪರ 
ಸಮೀಪಕ್ಕೆ ಬಂದು ಗಾಳಿಯಿಂದ ಕ್ಟೋಭೆಗೊಂಡರೆ ಹೇಗಿರಬಹುದೋ ಹಾಗೇ 
ಧ್ವಜಯುಕವಾದ ಆ ಎರಡು ರಥಗಳು ಸಂಧಿಸಿದುವು. 
ಉಭೌ ಮಹೇಂದ್ರಸ್ಯ ಸಮಾನವಿಕ್ರಮಾ- 
ವುಭೌ ಮಹೇಂದ್ರಪ್ರತಿಮೌ ಮಹಾರಥೌ । 
ಮಹೇಂದ್ರವಜ್ರಪ್ರತಿಮೈಶ್ಚಸಾಯಕೈ- 
ರ್ಮಹೇಂದ್ರವೃತ್ರಾವಿವ ಸಂಪ್ರಜಹ್ರತುಃ 11೭11 


ಕರ್ಣಾರ್ಜುನರಿಬ್ಬರೂ ಮಹೇಂದ್ರನಂಥ ಪರಾಕ್ರಮ ಉಳ್ಳವರು. ನೋಡಲು 


ಕರ್ಣಪರ್ವ 483 


ಮಹೇಂದ್ರನಂತಿರುವವರು, ಮಹಾರಥರು. ಮಹೇಂದ್ರನ ವಜ್ರಾಯುಧದಂಥ 
ಬಾಣಗಳಿಂದ ಅವರು ಮಹೇಂದ್ರ-ವೃತ್ರಾಸುರರಂತೆ ಪರಸ್ಪರ ಹೊಡೆದರು. 


ಸನಾಗಪತ್ಯಶರಥೇ ಉಭೇ ಬಲೇ 
ವಿಚಿತ್ರವರ್ಣಾಭರಣಾಂಬರಸ್ರಜೇ । 

ಚಕಂಪತುಶ್ಲೋನ್ನದತುಃ ಸ್ಮ ವಿಸ್ಮಯಾದ್‌ 
ವಿಯದ್ಗತಾಶ್ಚಾರ್ಜುನಕರ್ಣಸಂಯುಗೇ 11೮1 


ವಿಚಿತ್ರ ವರ್ಣಗಳ ಆಭರಣ ವಸ್ತ್ರಮಾಲೆಗಳುಳ್ಳ ಗಜ ಪದಾತಿ ಅಶ್ವರಥಗಳುಳ್ಳ 
ಎರಡೂ ಸೈನ್ಯಗಳು ನಡುಗಿದುವು. ಆಶ್ಚರ್ಯದಿಂದ ಉದ್ಗಾರ ಮಾಡಿದುವು. 
ಅಂತರಿಕ್ಷದಲ್ಲಿ ನೆರೆದವರೂ ಕೂಡ ಭಯ ವಿಸ್ಥಯಗಳಿಗೊಳಗಾಗಿ ಹಾಗೇ 
ಕರ್ಣಾರ್ಜುನರ ಯುದ್ಧದಲ್ಲಿ ಮಾಡಿದರು. 


ಭುಜಾಃ ಸವಜ್ರಾಂಗುಲಯಃ ಸಮುಚ್ಛಿ: ತಾಃ 
ಸಸಿಂಹನಾದಾ ಹೃಷಿತೈರ್ದಿದೃಕ್ಷುಭಿಃ । 

ಯದಾರ್ಜುನಂ ಮತ್ತಮಿವ ದ್ವಿಪೋ ದ್ವಿಪಂ 
ಸಮಭ್ಯಯಾದಾಧಿರಥಿರ್ಜಿಘಾಂಸಯಾ HE 


ಯುದ್ಧಪ್ರೇಕ್ಟಕರು, ಮದಿಸಿದ ಆನೆ ಮದಿಸಿದ ಇನ್ನೊಂದು ಆನೆಯನ್ನು 
ಆಕ್ರಮಿಸುವಂತೆ, ವಧೇಚ್ಛೆಯಿಂದ ಅರ್ಜುನನನ್ನು ಕರ್ಣ ಆಕ್ರಮಿಸಿದ್ದನ್ನು ಕಂಡು 
ಉತ್ಸಾಹಿತರಾಗಿ ಸಿಂಹನಾದಗೈಯುತ್ತ ವಜ್ರದುಂಗುರ ತೊಟ್ಟ ಬಾಹುಗಳನ್ನು 
ಮೇಲೆತಿದರು. 
ಅಭ್ಯಕ್ರೋಶನ್‌ ಸೋಮಕಾಸ್ತತ್ರ ಪಾರ್ಥಂ 
ತ್ನರಸ್ವ ಯಾಹ್ಯರ್ಜುನ ವಿಧ್ಯ ಕರ್ಣಮ್‌ । 
ಛಿಂಧ್ಯಸ್ಯ ಮೂರ್ಧಾನಮಲಂ ಚಿರೇಣ 
ಶ್ರದ್ಧಾಂ ಚ ರಾಜ್ಯೇ ಧೃತರಾಷ್ಟಸೂನೋಃ Hoo 


ಸೋಮಕರು ಆಗ ಗಟ್ಟಿಯಾಗಿ ಕೂಗಿ ಪಾರ್ಥನಿಗೆ ಹೇಳಿದರು-- "ಅರ್ಜುನ, 


484 ಮಹಾಭಾರತ 


ತ್ವರೆಮಾಡು, ಮುಂದೆ ನುಗ್ಗು ಕರ್ಣನನ್ನು ಹೊಡೆ. ಅವನ ತಲೆಯನ್ನು ಕೆಡಹು. 
ತಡಮಾಡಬೇಡ, ದುರ್ಯೋಧನನಿಗೆ ರಾಜ್ಯಸಂಪಾದನೆಯಲ್ಲಿರುವ ಶ್ರದ್ಧೆಯನ್ನು 
ನಾಶಪಡಿಸು.' 


ತಥಾಸ್ಮಾಕಂ ಬಹವಸ್ತತ್ರ ಯೋಧಾಃ 
ಕರ್ಣಂ ತದಾ ಯಾಹಿ ಯಾಹೀತ್ಯವೋಚನ್‌ | 
ಜಹ್ಯರ್ಜುನಂ ಕರ್ಣ ತತಃ ಸಚೀರಾಃ 
ಪುನರ್ವನಂ ಯಾಂತು ಚಿರಾಯ ಪಾರ್ಥಾಃ eel 


ಹಾಗೇ ನಮ್ಮ ಕಡೆಯ ಯೋಧರೂ ಕೂಡ ಕರ್ಣನಿಗೆ ಹೇಳಿದರು- "ಕರ್ಣ, 
ಮುಂದೆ ನುಗ್ಗು ಅರ್ಜುನನನ್ನು ಕೊಲ್ಲು ಪಾಂಡವರು ಪುನಃ ನಾರುಡೆ ಉಟ್ಟು 
ಶಾಶ್ವತವಾಗಿ ವನವಾಸಕ್ಕೆ ಹೋಗಲಿ' 


ತತಃ ಕರ್ಣಃ ಪ್ರಥಮಂ ತತ್ರ ಪಾರ್ಥಂ 
ಮಹೇಷುಭಿರ್ದಶಭಿ: ಪರ್ಯವಿದ್ಧ ತ್‌! 
ತಮರ್ಜುನಃ ಪ್ರತೃವಿಧ್ಯಚ್ಛಿತಾಗ್ಸೈ: 
ಕಕ್ಷಾಂತರೇ ದಶಭಿರತೀವ ಕ್ರುದ್ಧಃ 11೧೨1 


ಆಗ ಕರ್ಣನು ಮೊದಲಿಗೆ ಅರ್ಜುನನನ್ನು ಹತ್ತು ಬಾಣಗಳಿಂದ ಹೊಡೆದ. 
ಅವನನ್ನು ಅರ್ಜುನನು ಬಲುಕ್ರುದ್ಧನಾಗಿ ಹರಿತವಾದ ತುದಿಉಳ್ಳ ಹತ್ತು 
ಬಾಣಗಳಿಂದ ಬಾಹುಮೂಲಗಳ ಮಧ್ಯದಲ್ಲಿ ಅಂದರೆ ಎದೆಯಲ್ಲಿ ಹೊಡೆದ. 


ಪರಸ್ಪರಂ ತೌ ವಿಶಿಖೈಃ ಸುತೀಕ್ಷೈ- 

ಸ್ಪತಕ್ಷತುಃ ಸೂತಪುತ್ರೋರರ್ಜುನಶ್ಚ । 
ಪರಸ್ಪರಸ್ಯಾಂತರೇಪ್ಸೂವಿಮರ್ಜೇ 

ಸುಭೀಮಮಭ್ಯಾಯಯತುಃ ಪ್ರಹೃಷ್ಟ್‌ 11೧೩11 


ಕರ್ಣಾರ್ಜುನರು ಬಹಳ ಉತ್ಸಾಹಗೊಂಡು ಬಲು ಹರಿತವಾದ ಬಾಣಗಳಿಂದ 
ಪರಸರ ಹೊಡೆದರು. ರಣದಲ್ಲಿ ಇಬ್ಬರೂ ಭಯಂಕರವಾಗಿ ಹೊಡೆದರು. 
ಆಕ್ರಮಿಸಿದರು. 


ಕರ್ಣಪರ್ವ 485 


ತತೋಶರ್ಜುನಃ ಪ್ರಾಸೃಜದುಗ್ರಧನ್ನಾ 
ಆ 
ಭುಜಾವುಭೌ ಗಾಂಡಿವಂ ಚಾನುಮೃಜ್ಯ | 
ನಾರಾಚನಾಲೀಕವರಾಹಕರ್ಣಾನ್‌ 
ಕ್ಷುರಾಂಸ್ತಥಾ ಸಾಂಜಲಿಕಾರ್ಧಚಂದ್ರಾನ್‌ 11೧೪1 


ಉಗ್ರ ಧನುಸಿನವನಾದ ಅರ್ಜುನನು ಎರಡು ಬಾಹುಗಳನ್ನೂ ಗಾಂಡೀವ 
ವನ್ನೂ ತೀಡಿ ನಾರಾಚ ನಾಲೀಕ ವರಾಹಕರ್ಣ ಕ್ಲುರ ಅಂಜಲಿಕ ಅರ್ಧಚಂದ್ರ 
ಬಾಣಗಳನ್ನು ಎಸೆದ. 


ತೇ ಸರ್ವತಃ ಸಮಕೀರ್ಯಂತ ರಾಜನ್‌ 
ಪಾರ್ಥೇಷವಃ ಕರ್ಣರಥಂ ವಿಶಂತಃ । 
ಅವಾಜ್‌ಮುಖಾಃ ಪಕ್ಷಿಗಣಾ ದಿನಾಂತೇ 
ವಿಶಂತಿ ಕೇತಾರ್ಥಮಿವಾಶು ವೃಕ್ಷಮ್‌ 11೧೫1 


ಪಾರ್ಥನ ಆ ಬಾಣಗಳು ಎಲ್ಲವೂ ಕರ್ಣರಥವನ್ನು ಸಾಯಂಕಾಲದಲ್ಲಿ 
ಪಕ್ಷಿಗಳು ಆಶ್ರಯಕ್ಕಾಗಿ ಮರವನ್ನು ಸೇರುವಂತೆ, ಮುಖ ಕೆಳಗೆ ಮಾಡಿಕೊಂಡು 
ಕರ್ಣನ ರಥವನ್ನು ಪ್ರವೇಶಿಸಿ ಎಲ್ಲೆಡೆ ಹರಡಿದುವು. 


ಯಾನರ್ಜುನಃ ಸಭ್ರುಕುಟೀಕಟಾಕ್ಷ: 
ಕರ್ಣಾಯ ರಾಜನ್ನಸೃಜಜ್ಜಿತಾರಿಃ | 
ತಾನ್‌ ಸಾಯಕೈರ್ಗ್ರಸತೇ ಸೂತಪುತ್ರಃ 
ಕಪ್ತಾನ್‌ ಕ್ಷೆಪ್ರಾನ್‌ ಪಾಂಡವಸ್ಯೇಷುಸಂಘಾನ್‌ 11೧೬॥ 


ಹೀಗೆ ಅರ್ಜುನನು ಹುಬ್ಬುಗಂಟಿಕ್ಕಿ ಕಡೆಗಣ್ಣಿಂದ ನೋಡುತ್ತಕರ್ಣನಿಗೆ ಯಾವ 
ಬಾಣಗಳನ್ನು ಎಸೆದನೋ, ಅವನೆಸೆದ ಆ ಬಾಣಸಮೂಹಗಳನ್ನು ಕರ್ಣನು ತನ್ನ 
ಬಾಣಗಳಿಂದ ನುಂಗಿದ. 


ತತೋಶಸ್ತ್ರಮಾಗ್ನೇಯಮಮಿತ್ರತಾಪನಂ 
ಮುಮೋಚ ಕರ್ಣಾಯ ಸುರೇಶ್ಚರಾತ್ಮಜಃ । 


486 ಮಹಾಭಾರತ 


ಧನಂಜಯಃ ಸಂಯುಗ ಮೂರ್ಧನಿ ಜ್ವಲನ್‌ 
ಅಥ ಪ್ರಜಜ್ಞಾಲ ತದಸ್ವಮುತ್ತಮಮ್‌ 11೧೭1॥ 


ಅರ್ಜುನನು ಶತ್ರುತಾಪಕನಾದ ಕರ್ಣನ ಮೇಲೆ ಆಗ್ನೇಯಾಸ್ಟವನ್ನು 
ಪ್ರಯೋಗಿಸಿದ. ರಣರಂಗದ ಅಗ್ರಭಾಗದಲ್ಲಿ ಜ್ವಲಿಸುತ್ತ ಅರ್ಜುನನು 
ಪ್ರಯೋಗಿಸಿದ ಆ ಉತಮ ಅಸ್ಪವು ಬೆಂಕಿಯಾಗಿ ಪ್ರಜ್ವಲಿಸಿತು. 


ಜಾಲಾಭಿರತ್ಯರ್ಥ ವಿನಿಃಸೃತಾಭಿ- 
ರಸ್ತಸ್ಯ ಸೂರಸ್ಯ ಮಹೇಂದ್ರಸೂನೋಃ । 
ಭೂಮ್ಯಂತರಿಕ್ಷೇ ಚ ದಿಶೋರರ್ಕಮಾರ್ಗಂ 
ಪ್ರಾವೃತ್ಯ ದೇಹೋತಸ್ಯ ಬಭೂವ ದೀಪಃ 11೧೮॥ 


ಅರ್ಜುನನು ಪ್ರಯೋಗಿಸಿದ ಅಸ್ತ್ರ ಸೂರ್ಯರೂಪವಾಯಿತು. ಅದರಿಂದ 
ಬಹಳ ಜ್ವಾಲೆಗಳು ಹೊರಗೆ ಬಂದುವು. ಅದರ ದೇಹವು ಪ್ರಕಾಶಿಸುತ್ತ ಭೂಮಿ 
ಅಂತರಿಕ್ಷ ದಿಕ್‌ಗಳನ್ನು ಸೂರ್ಯಸಂಚಾರ ಮಾರ್ಗವನ್ನೂ ಆವರಿಸಿ ಬೆಳಗಿತು. 


ಯೋಧಾಶ್ಚ ಸರ್ವೇ ಜ್ವಲಿತಾಂಬರಾ ಭೃಶಂ 
ಪ್ರದುದ್ರುವುಸ್ತತ್ರ ವಿದಗ್ಗವಸ್ವಾ | 
ಶಬ್ದಶ್ಚ ಘೋರೋತತಿ ಬಭೂವ ತತ್ರ 
ಯಥಾ ವನೇ ವೇಣುವನಸ್ಯ ದಹ್ಯತಃ eal 


ಎಲ್ಲ ಯೋಧರ ಉಟ್ಟ ಬಟ್ಟೆ ಹೊತ್ತಿ ಉರಿಯಿತು. ಅವರು ಉರಿಯುವ 
ಬಟ್ಟೆಗಳೊಂದಿಗೆ ಧಾವಿಸಿದರು. ಘೋರವಾದ ಆರ್ತನಾದ ಉಂಟಾಯಿತು. 
ಕಾಡಿನಲ್ಲಿ ಬಿದಿರ ಮೆಳೆ ಕಾಳ್ಗಿಚ್ಚಿನಲ್ಲಿ ಸುಡುವಾಗಿನ ಶಬ್ದದಂತೇ ಆರ್ತನಾದವಿತ್ತು 
ಸಮೀಕ , ಕರ್ಣೋ ಜಲನಾಸಮುದ್ದತಂ 
ಇಶೆ ವ ಅ ಶೆ 
ಸ ವಾರುಣಂ ತತ್‌ಪ್ರಶಮಾರ್ಥಮಾಹವೇ । 
ಸಮುತ್‌ಸೃಜನ್‌ ಸೂತಸುತಃ ಪ್ರತಾಪವಾನ್‌ 
ಸತೇನ ವಹ್ಲಿಂ ಶಮಯಾಂಬಭೂವ 11೨೦॥ 


ಆಗ್ನೇಯಾಸ್ಟವು ಸೈನ್ಯವನ್ನು ಸುಡಲು ಉದ್ಯುಕವಾದಾಗ ಅದನ್ನು ನೋಡಿ 


ಕರ್ಣಪರ್ವ 487 


ಕರ್ಣನು ಅದರ ಶಮನಕ್ಕಾಗಿ ರಣದಲ್ಲಿ ವಾರುಣಾಸ್ವವನ್ನು ಪ್ರಯೋಗಿಸಿದ. 
ಪ್ರತಾಪಶಾಲಿಯಾದ ಅವನು ಆ ಅಸ್ಪದಿಂದ ಬೆಂಕಿಯನ್ನು ಆರಿಸಿದ. 


ಬಲಾಹಕೌಫಶ್ಚ ದಿಶಸ್ತರಸ್ವೀ 
ಚಕಾರ ಸರ್ವಾಸ್ತಿಮಿರೇಣ ಸಂವೃತಾಃ । 
ತತೋ ಧರಿತ್ರೀಧರ ತುಲ್ಕರೋಧಸಃ 
ಸಮಂತತೋ ವೈ ಪರಿವಾರ್ಯ ವಾರಿಣಾ । 
ತೈಶ್ಚಾತಿವೇಗಾತ್‌ ಸ ತಥಾವಿಧೋಂಪಿ 
ನೀತಃ ಶಮಂ ವಹ್ಲಿರತಿಪ್ರಚಂಡಃ 11೨೧॥॥ 


ಮೋಡಗಳ ಸಮೂಹವು ವಾರುಣಾಸ್ತದಿಂದ ನಿರ್ಮಿತವಾಗಿದ್ದು ಬಹಳ 
ಶಕಿಯುಕವಾಗಿತ್ತು ಎಲ್ಲ ದಿಕ್ಕುಗಳನ್ನೂ ಕತಲಿನಿಂದ ಆಚ್ಛಾದಿಸಿತು. ಪರ್ವತದಂಥ 
ತೀರವುಳ್ಳ ಜಲರಾಶಿಯಿಂದ ಎಲ್ಲೆಡೆ ಸುತ್ತಲೂ ನೀರುಹರಿಸಿ ಆ ಮೋಡಗಳು 
ಅತಿವೇಗದ ಬಲದಿಂದ ಆಗ್ನೇಯಾಸ್ತ್ವದಿಂದ ಉಂಟಾದ ಅತಿ ಪ್ರಚಂಡವಾದ 
ಬೆಂಕಿಯನ್ನೂ ಆರಿಸಿದವು. 


ಬಲಾಹಕೈೆಶ್ಚೈವ ದಿಗಂತರಾಣಿ 
ವ್ಯಾಪ್ತಾನಿ ಸರ್ವಾಣಿ ಯಥಾ ನಭಶ್ಚ | 
ತಥಾ ಚ ಸರ್ವಾಸ್ತಿಮಿರೇಣ ವೈ ದಿಶೋ 
ಮೇಫೈರ್ವ್ವತಾ ನ ಪ್ರದೃಶ್ಯೇತ ಕಿಂಚಿತ್‌ 11೨೨॥॥ 


ಮೋಡಗಳಿಂದ ದಿಕ್ಕುಗಳ ಅವಕಾಶಗಳು ಎಲ್ಲವೂ ವ್ಯಾಪವಾದುವು. 
ಆಕಾಶವೂ ವ್ಯಾಪವಾಯಿತು. ಹೀಗಾಗಿ ಎಲ್ಲ ದಿಕ್ಕುಗಳೂ ಮೋಡಗಳಿಂದಾವೃತ 
ವಾದ್ದರಿಂದ ಏನೂ ಗೋಚರಿಸದಂತಾಯಿತು. 


ಅಪಾವಹನ್‌ ಮೇಘಗಣಾಂಸ್ತತಸ್ತಾನ್‌ 
ಸಮೀರಣಾಸೇಣ ಸಮೀರಿತೇನ ಸಃ । 
ತತಃ ಸೋಶಸ್ಟ್ರಂ ದಯಿತಂ ದೇವರಾಜ್ನಃ 
ಪ್ರಾದುಶ್ಚಕ್ರೇ ವಜ್ರಮತಿಪ್ರ ಭಾವಮ್‌ 11೨೩1! 


ಆ ಮೋಡಸಮೂಹಗಳನ್ನು ಓಡಿಸುವುದಕ್ಕಾಗಿ ಅರ್ಜುನನು ವಾಯ್ವಸ್ವಮಂತ್ರ 


488 ಮಹಾಭಾರತ 


ವನ್ನು ಉಚ್ಚರಿಸಿದ. ಬಳಿಕ ದೇವರಾಜ ಇಂದ್ರನಿಗೆ ಪ್ರಿಯವಾದ ವಜ್ರಾಸ್ಟವನ್ನು 
ಪ್ರಾದುರ್ಭಾವಗೊಳಿಸಿದ. ಅದು ಅತ್ಯಂತ ಪ್ರಭಾವಶಾಲಿ. 


ಗಾಂಡೀವಂ ಜ್ಯಾಂ ವಿಶಿಖಾಂಶ್ಚಾನುಮಂತ್ರ್ಯ 
ಧನಂಜಯಃ ಶತ್ರುಸಂಘಪ್ರಮಾಥೀ । 

ತತಃ ಕ್ಲುರಪ್ರಾಂಜಲಿಕಾರ್ಧಚಂದ್ರಾ 
ನಾರಾಚನಾಲೀಕವರಾಹಕರ್ಣಾಃ । 

ಗಾಂಡೀವತಃ ಪ್ರಾದುರಾಸನ್‌ ಸುತೀಕಾ,ಃ 


ರಾ 


ಸಹಸ್ರಶೋ ವಜ್ರಸಮಾನವೇಗಾಃ 11೨೪1 


ಶತ್ರುಸಮೂಹನಾಶಕನಾದ ಅರ್ಜುನನು ಗಾಂಡೀವ ಹೆದೆ ಬಾಣಗಳನ್ನು 
ಅಭಿಮಂತ್ರಿಸಿ ವಜ್ರಾಸವನ್ನು ಪ್ರಾದುರ್ಭಾವಗೊಳಿಸಿದ. ಆಗ ಗಾಂಡೀವದಿಂದ 
ಕ್ಲರಪ್ರ ಅಂಜಲಿಕ ಅರ್ಧಚಂದ್ರ ನಾರಾಚ ನಾಲೀಕ ವರಾಹಕರ್ಣಗಳೆಂಬ 
ಬಾಣಗಳು ಬಲುತೀಕ್ಷ್ಣ ಹಾಗೂ ವಜ್ರಾಯುಧಕ್ಕೆ ಮಿಂಚಿಗೆ ಸಮಾನ ವೇಗವುಳ್ಳವು 
ಸಾವಿರಗಟ್ಟಲೆ ಪ್ರಾದುರ್ಭವಿಸಿದುವು. 


ತೇ ಕರ್ಣಮಾಸಾದ್ಯ ಮಹಾಪ್ರಭಾವಾಃ 
ಸುತೇಜನಾ ಗಾರ್ಧ್ಯಪತ್ರಾ: ಸುವೇಗಾಃ । 
ಗಾತ್ರೇಷು ಸರ್ವೇಷು ಹಯೇಷು ಚಾಪಿ 
ಶರಾಸನೇ ಯುಗಚಕ್ರೇ ಧ್ವಜೇ ಚ | 
ನಿರ್ಭದ್ಯ ತೂರ್ಣಂ ವಿವಿಶುಃ ಸುತೀಕ್ಷಾ- 
ಸ್ಪಾರ್ಕ್ಯ ತ್ರಸ್ತಾ ಭೂಮಿಮಿವೋರಾಗಾಸ್ತೇ 11೨೫ 


ಗಾಂಡೀವದಿಂದ ಹೊರಟ ಆ ವಜ್ರಬಾಣಗಳು ಮಹಾಪ್ರಭಾವ ಉಳ್ಳವು. ಬಲು 
ತೀಕ್ಷ್ಯ ಹದ್ದಿನ ರೆಕ್ಕೆ ಉಳ್ಳವು. ವೇಗ ಉಳ್ಳವು. ಅವು ಕರ್ಣನ ಸರ್ವಾಂಗಗಳಲ್ಲಿ 
ಕುದುರೆಗಳಲ್ಲಿ ಬಿಲ್ಲು ರಥ ಚಕ್ರ ಧ್ವಜಗಳಲ್ಲಿ ನಾಟಿ ಬೇಗನೆ ಗರುಡಗಳಿಗೆ 
ಭೀತಿಗೊಂಡ ಹಾವುಗಳಂತೆ ಭೂಮಿಯನ್ನು ಪ್ರವೇಶಿಸಿದುವು. 


ಶರಾಚಿತಾಂಗೋ ರುಧಿರಾರ್ದ್ರಗಾತ್ರಃ 
ಕರ್ಣಸ್ತದಾ ರೋಪವಿವೃತ್ತನೇತ್ರಃ । 


ಕರ್ಣಪರ್ವ 489 


ದೃಢಜ್ಯಮಾನಾಮ್ಯ ಸಮುದ್ರಘೋಷಂ 

ಪ್ರಾದುಶ್ಚಕ್ರೇ ಭಾರ್ಗವಾಸ್ತ್ರಂ ಮಹಾತ್ಮಾ । 
ಮಹೇಂದ್ರಶಸ್ತಾಭಿಮುಖಾನ್‌ ವಿಮುಕ್ತಾನ್‌ 

ಛಿತ್ವಾ ಕರ್ಣಃ ಪಾಂಡವಸ್ಯೇಷು ಸಂಘಾನ್‌ 1೨೬॥ 


ವಜ್ರಬಾಣಗಳಿಂದ ತುಂಬಿದ ಅಂಗಾಂಗಗಳಿಂದ ಸುರಿದ ರಕ್ತದಿಂದ ತೊಯ್ದ 
ಮಹಾತ್ಮ ಕರ್ಣನು ರೋಷದಿಂದ ಕಣ್ಣುಗಳನ್ನು ತಿರುಗಿಸುತ್ತ ದೃಢವಾದ ಹೆದೆವುಳ್ಳ 
ಸಮುದ್ರದಂತೆ ಘೋಷವುಳ್ಳ ಧನುಸನ್ನು ಬಾಗಿಸಿ ಇಂದ್ರಾಸಕ್ಕೆ ಇದಿರಾಗಿ 
ಭಾರ್ಗವಾಸ್ತವನ್ನು ಪ್ರಾದುರ್ಭಾವಗೊಳಿಸಿದ. ಅರ್ಜುನ ಎಸೆದ ಬಾಣಸಮೂಹ 
ಗಳನ್ನು ಕರ್ಣ ಕತ್ತರಿಸಿದ. 


ತತಃ ಕರ್ಣೋ ಭಾರ್ಗವೇಣಾಭಿಸೃಷ್ಣಂ 
ಪ್ರಾದುಶ್ಚಕ್ರೇ ಬ್ರಾಹ್ಮಮಸ್ತ್ರಂ ಮಹಾತ್ಮಾ । 
ತತಃ ಪ್ರಜಜ್ಞಾಲ ತದಸ್ವಮುಗ್ರಂ 
ಯುಗಾಂತಸೂರ್ಯಜ್ವಲನಪ್ರಕಾಶಮ್‌ 11೨೭1 
ಬಳಿಕ ಮಹಾತ್ಮ ಕರ್ಣನು ಪರಶುರಾಮನಿತ್ತ ಬ್ರಹ್ಮಾಸ್ಪವನ್ನು ಪ್ರಯೋಗಿಸಿದ. 
ಆಗ ಉಗ್ರವಾದ ಆ ಅಸ್ತ್ರ ಯುಗಪ್ರಳಯದ ಸೂರ್ಯಜ್ವಾಲೆಯಂತೆ ಹೊಳೆಯುತ್ತ 
ಜ್ವಲಿಸಿತು. 
ಪಾರ್ಥಾಸ್ತಮಸ್ಟೇಣ ನಿಹತ್ಯ ತೇನ 
ಜಘಾನ ಕರ್ಣೋ ನೃಗಜಾಶ್ತಸಂಘಾನ್‌ । 
ಅಮೃಷ್ಯಮಾಣಸ್ತು ಮಹಾವಿಮರ್ದೇ 
ಮಹಾರಥೋ ಭಾರ್ಗವಾಸ್ಪಪ್ರಭಾವಾತ್‌ 1೨S 


ಮಹಾರಣದಲ್ಲಿ ಪಾರ್ಥನ ಅಸವನ್ನು ಮಹಾರಥನಾದ ಕರ್ಣನು ಸಹಿಸದೆ 
ಅದನ್ನು ಆ ಅಸ್ತ್ರದಿಂದ ನಿಷ್ಕ್ರಿಯಗೊಳಿಸಿ, ಪದಾತಿ ಗಜ ಅಶ್ವ ಯೋಧಸಮೂಹ 
ಗಳನ್ನು ಭಾರ್ಗವಾಸ್ತ್ರ ಪ್ರಭಾವದಿಂದ ಸಂಹರಿಸಿದ. 
ಪಾಂಚಾಲಾನಾಂ ಪ್ರವರಾಂಶ್ಚಾಪಿ ಯೋಧಾನ್‌ 
ಕ್ರೋಧಾವಿಷ್ಟಃ ಸೂತಪುತ್ರಸ್ತರಸ್ವೀ 1 


400 ಮಹಾಭಾರತ 


ಬಾಣೈರ್ವಿವ್ಯಾಧಾಹವೇ ಸುಪ್ರಮುಕ್ರೈಃ 
ಪ್ರಹಸ್ಯ ಕೃಷ್ಣೌ ತು ನರಪ್ರವೀರಃ 11೨೯॥ 


ಪಾಂಚಾಲರ ಮುಖ್ಯಯೋಧರನ್ನೂ ಕೂಡ ವೀರಪುರುಷನಾದ ಬಲಿಷ್ಠನಾದ 
ಕರ್ಣನು ಕ್ರೋಧಾವಿಷ್ಟನಾಗಿ ರಣದಲ್ಲಿ ಚೆನ್ನಾಗಿ ಎಸೆದ ಬಾಣಗಳಿಂದ ಹೊಡೆದ. 
ಅಟ್ಟಹಾಸ ಮಾಡಿ ಕೃಷ್ಣಾರ್ಜುನರನ್ನು ಹೊಡೆದ. 


ತತಃ ಪಾಂಚಾಲಾಃ ಸೋಮಕಾಶ್ಚಾಪಿ ರಾಜನ್‌ 
ಕರ್ಣೇನಾಜೌ ಪೀಡ್ಯಮಾನಾಃ ಶರೌಫೈಃ । 
ಕ್ರೋಧಾವಿಷ್ಟಾ ವಿವ್ಯಧುಸ್ತಂ ಸಮಂತಾತ್‌ 
ತೀಕ್ಷ್ವೈರ್ಬಾಣೈಃ ಸೂತಪುತ್ರಂ ಸಮೇತಾಃ lao 


ರಾಜನೆ, ಆಗ ಪಾಂಚಾಲರೂ ಸೋಮಕರೂ ರಣದಲ್ಲಿ ಕರ್ಣನ ಬಾಣ 
ಸಮೂಹಗಳಿಂದ ಪೀಡಿತರಾಗುತ್ತ ಕ್ರೋಧಾವಿಷ್ಠರಾಗಿ ಎಲ್ಲರೂ ಕೂಡಿ ಎಲ್ಲ 
ಕಡೆಗಳಿಂದ ತೀಕ್ಷ್ಣವಾದ ಬಾಣಗಳಿಂದ ಕರ್ಣನನ್ನು ಹೊಡೆದರು. 


ತಾನಸ್ತಾಂಸ್ಸೆಃ ಸ ನಿಕೃತ್ಯಾಶು ಬಾಣಾನ್‌ 
ಪಾಂಚಾಲಾನಾಂ ರಥನಾಗಾಶ್ಚಸಂಘಾನ್‌ I 
ಅಭ್ಯರ್ದಯದ್‌ ಬಾಣಗಣೈಃ ಪ್ರಸಹ್ಯ 
ವಿಕ್ಷೋಭಯನ್‌ ಸಮರೇ ಸೂತಪುತ್ರ: 11೩೧॥॥ 


ಕರ್ಣನು ರಣದಲ್ಲಿ ಅವರು ಎಸೆದ ಎಲ್ಲ ಬಾಣಗಳನ್ನು ಕತ್ತರಿಸಿ ಪಾಂಚಾಲರ 
ರಥ ಗಜ ಅಶ್ವಸಮೂಹಗಳನ್ನು ಬಾಣಸಮೂಹಗಳಿಂದ ಬಲವಾಗಿ ಕ್ಟೋಭೆ ಗೊಳಿಸಿ 
ಸಂಹರಿಸಿದ. 


ತೇ ಭಿನ್ನದೇಹಾ ವ್ಯಸವೋ ನಿಪೇತುಃ 
ಕರ್ಣೇಷುಭಿರ್ಭೂಮಿತಳೇ ಸ್ವನಂತಃ | 
ಕ್ರುದ್ಧೇನ ಸಿಂಹೇನ ಯಥೈವ ನಾಗಾ 
ಮಹಾಬಲಾ ಭೀಮಬಲೇನ ತದ್ವತ್‌ 11೩೨11 


ಕರ್ಣಪರ್ವ 401 


ಅವರು ಕರ್ಣನ ಬಾಣಗಳಿಂದ ಕೃತವಿಕ್ಚತರಾಗಿ, ಮಹಾಬಲಿಷ್ಯವಾದ ಆನೆಗಳು 
ಭೀಮಬಲವುಳ್ಳ ಕ್ರುದ್ಧವಾದ ಸಿಂಹದಿಂದ ಕ್ಷತವಿಕ್ಷತವಾಗಿ ಬೀಳುವಂತೆ, ಆರ್ತನಾದ 
ಮಾಡುತ್ತ ಅಸುನೀಗಿ ನೆಲದಲ್ಲಿ ಬಿದ್ದರು. 


ಪಾಂಚಾಲಾನಾಂ ಪ್ರವರಾನ್‌ ಸನ್ನಿಹತ್ಯ 
ಪ್ರಸರ್ಧಮಾನಾನ್‌ ಬಲಿನೋ ಯೋಧಮುಖ್ಯಾನ್‌ । 
ತತಃ ಸ ರಾಜನ್‌ ವಿರರಾಜ ಕರ್ಣಃ 
ಶರಾನ್‌ ವಮನ್‌ ಮೇಘ ಇವಾಂಬುಧಾರಾಃ 11೩೩1 


ಕರ್ಣನು ಪಾಂಚಾಲರಲ್ಲಿ ಬಲಿಷ್ಠರಾದ ಸರ್ಧಾಶೀಲರಾದ ಮುಖ್ಯರಾದ 
ಯೋಧರನ್ನು ಸಂಹರಿಸಿ, ಮೋಡವು ನೀರಿನ ಧಾರೆಯನ್ನು ಸುರಿಸುವಂತೆ 
ಬಾಣಗಳನ್ನು ಸುರಿಸುತ್ತ ಶೋಭಿಸಿದ. 


ಕರ್ಣಸ್ಯ ಮತ್ತಾ ತು ಜಯಂ ತ್ವದೀಯಾಃ 
ಪರಾಂ ಮುದಂ ಸಿಂಹನಾದಾಂಶ್ಚ ಚಕ್ರುಃ । 
ಸರ್ವೇ ಹ್ಯಮನ್ಯಂತ ವಶೇ ಕೃತೌ ತೌ 
ಕರ್ಣೇನ ಕೃಷ್ಣಾವಿತಿ ಕೌರವೇಂದ್ರ 11೩೪ 


ರಾಜನೆ, ನಿನ್ನವರು ಕರ್ಣನಿಗೇ ಜಯವೆಂದು ತಿಳಿದು, ಕರ್ಣನು 
ಕೃಷ್ಣಾರ್ಜುನರನ್ನು ತನ್ನ ನಿಯಂತ್ರಣಕ್ಕೆ ತಂದುಕೊಂಡನೆಂದು ಬಹಳ ಆನಂದವನ್ನು 
ಹೊಂದಿ ಸಿಂಹನಾದಗೈದರು. 
ತತ್ತಾದೃಶಂ ಪ್ರೇಕ್ಷ್ಯ ಮಹಾರಥಸ್ಯ 
ಕರ್ಣಸ್ಯ ವೀರ್ಯಂ ಚ ಪರೈರಸಹ್ಯಮ್‌ I 


ದೃಷ್ಟ್ಯಾ ತು ಕರ್ಣೇನ ಧನಂಜಯಸ್ಯ 
ಸಂಗ್ರಾಮಮಧ್ಯೇ ನಿಹತಂ ತದಸ್ತಮ್‌ 11೩೫11 


ಅಮೃಷ್ಠಮಾಣಶ್ಚ ಮಹಾವಿಮರ್ದೇ 
ತತ್ರಾಕ್ರುಧ್ಯದ್‌ ಭೀಮಸೇನೋ ಮಹಾತ್ಮಾ | 
ಅಥಾಬ್ರವೀತ್‌ ಪಾಣಿನಾ ಪಾಣಿಮಾಫ್ಲನ್‌ 
ಭೀಮೋರರ್ಜುನಂ ಸತ್ಯಸಂಧಂ ತರಸ್ವೀ WALI 


492 ಮಹಾಭಾರತ 


ಶತ್ರುಗಳಿಗೆ ಸಹಿಸಲಾಗದಂಥ ಮಹಾರಥನಾದ ಕರ್ಣನ ಆ ರೀತಿಯ 
ಪರಾಕ್ರಮವನ್ನು ಕಂಡು, . ಅರ್ಜುನನ ಅಸ್ವವನ್ನು ರಣದಲ್ಲಿ ಕರ್ಣನು 
ಭಾರ್ಗವಾಸದಿಂದ ನಿಷ್ಕ್ರಿಯಗೊಳಿಸಿದ್ದನ್ನು ಕಂಡು, ತಡೆದುಕೊಳ್ಳಲಾಗದೆ, 
ಮಹಾತ್ಮನಾದ ಬಲಿಷ್ಠನಾದ ಭೀಮಸೇನನು ಆ ಮಹಾಸಮರದಲ್ಲಿ ಕುಪಿತನಾದ. 
ಕೈಯಿಂದ ಕೈಯನ್ನು ಬಲವಾಗಿ ಮಸೆಯತ್ತ ಸತ್ಯಸಂಧನಾದ ಅರ್ಜುನನಿಗೆ ನುಡಿದ. 


"ಸತ್ಯಸಂಧ' ಎಂದರೆ ತಾನು ತನ್ನ ಪ್ರತಿಜ್ಞೆಯನ್ನು ಸತ್ಯವಾಗಿಸುವವನು. 
ಅರ್ಜುನನಲ್ಲಿ ಇದು ಈಗ ಭೀಮನಿಗೆ ಕಾಣುತ್ತಿಲ್ಲ. ಕರ್ಣನನ್ನು ಕೊಲ್ಲುವ ಪ್ರತಿಜ್ಞೆ 
ಮಾಡಿ ಬಂದ ಅರ್ಜುನ ಮೊದಲಿಗೆ ಪ್ರಹಾರ ಮಾಡಲು ಕರ್ಣನಿಗೇ ಅವಕಾಶ 
ಕೊಟ್ಟ. ತಾನೇ ಮೊದಲಿಗೆ ಪ್ರಹಾರ ಮಾಡಬೇಕಾಗಿತ್ತು. ಬಳಿಕವೂ ಕರ್ಣನ 
ಅಸ್ಪಗಳಿಗೆ ಪ್ರತಿಯಾಗಿ ಅರ್ಜುನ ಅಸ್ಪಪ್ರಯೋಗ ಮಾಡಿ ಆತ್ಮರಕ್ಷಣೆ 
ಮಾಡಿಕೊಂಡನೆ ಹೊರತು ಕರ್ಣನ ಮೇಲೆ ಆಕ್ರಮಣ ಮಾಡಲಿಲ್ಲ. ಶ್ಲೋಕ 12 
ರಿಂದ 24ರವರೆಗೂ ಅರ್ಜುನ ಆತ್ಮರಕ್ಷಣೆ ಮಾಡಿಕೊಂಡಂತೇ ಕಂಡುಬಂದಿದೆ. 
ಕರ್ಣವಧೆಗಾಗಿ ಉಗ್ರವಾದ ಮಹಾ ಅಸ್ಪವನ್ನು ಪ್ರಯೋಗಿಸುತ್ತಿಲ್ಲ. ಕರ್ಣನು 
ಪ್ರಯೋಗಿಸಿದ ಭಾರ್ಗವಾಸ್ತವು ಪರಶುರಾಮ ಉಪದೇಶಿಸಿದ ಬ್ರಹ್ಮಾಸ್ತ್ರ ಅದಕ್ಕೆ 
ಪ್ರತಿಯಾಗಿ ಇನ್ನೊಂದು ಅಸ್ಪವೆ ಇಲ್ಲದ್ದರಿಂದ ಅರ್ಜುನನು ಬ್ರಹ್ಮಾಸ್ತ್ರ 
ಪ್ರಯೋಗಿಸಲಿಲ್ಲ. ಇನ್ನು ಮುಂದೆಯೂ ಕರ್ಣನು ಬ್ರಹ್ನಾಸ್ತಸಹಿತವಾದ 
ಸರ್ಪಾಸ್ಪವನ್ನು ಪ್ರಯೋಗಿಸಿದಾಗ ಅರ್ಜುನ ಅದಕ್ಕೆ ಪ್ರತಿಯಾಗಿ ತಾನು 
ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಬಹುದಿತ್ತು. ಆದರೂ ಪ್ರಯೋಗಿಸುವುದಿಲ್ಲ. 
ಏಕೆಂದರೆ ಪರಶುರಾಮನ ಅನುಗ್ರಹದಿಂದ ಕರ್ಣನ ಅಸ್ತಪ್ರಯೋಗ ಬಹಳ 
ವೇಗವಾಗಿದೆ. ಅರ್ಜುನನಿಗೆ ಪ್ರತಿ ಬ್ರಹ್ಮಾಸ್ತ್ರ ಎಸೆಯಲು ವ್ಯವಧಾನವಿಲ್ಲ. 
ಹೀಗಾಗಿ ಅರ್ಜುನನು ತನ್ನ ಪ್ರತಿಜ್ಞೆಯನ್ನು ಈಡೇರಿಸುವಲ್ಲಿ ವಿಫಲನು 
ಆಗುವನೆಂದು ಭೀಮ ಕುಪಿತನಾದ. ಅದರಿಂದ ಭೀಮನು ಅರ್ಜುನನನ್ನು 
ರೊಚ್ಚಿಗೆಬ್ಬಿಸುವ ಸಲುವಾಗಿ, ನೀನು ಕರ್ಣನನ್ನು ಉಪೇಕ್ಲಿಸುತ್ತಿರುವೆ ಏಕೆ ಎಂದು 
ಆಕ್ಬೇಪಿಸುವುದು ಅಸಹಜವಲ್ಲ. ಕೃಷ್ಣನೂ ಹೇಳುತ್ತಾನೆ, ಧೈರ್ಯದಿಂದ 
ಕರ್ಣನನ್ನು ವಧಿಸು ಎಂದು. ಇಲ್ಲಿ ಕೃಷ್ಣ ಮತ್ತು ಭೀಮಸೇನರ ಮಾತುಗಳು 
ಆಸ್ವಾಭಾವಿಕವಲ್ಲ, ಪ್ರಕ್ಷಿಷ್ತವೆಂದು ಭಾವಿಸಲು ಕಾರಣವಿಲ್ಲ. 


ಕಥಂ ನು ಪಾಪೋರಯಮಪೇತಧರ್ಮಃ 
ಸೂತಾತ್ಮಜಃ ಸಮರೇತದ್ಯ ಪ್ರಸಹ್ಯ । 


ಕರ್ಣಪರ್ವ 493 


ಪಾಂಚಾಲಾನಾಂ ಯೋಧಮುಖ್ಯಾನನೇಕಾನ್‌ 
ನಿಜಪ್ಲಿವಾಂಸ್ತವ ಜಿಷ್ಲೋ ಸಮಕ್ಷಮ್‌ 11೩೭! 


ಅರ್ಜುನ, ಧರ್ಮವನ್ನೊಲ್ಲದ ಪಾಪಿಯಾದ ಈ ಕರ್ಣ ನಿನ್ನ ಸಮಕ್ಚಮ ದಲ್ಲಿಯೇ 
ರಣದಲ್ಲಿ ಈಗ ಬಲವಾಗಿ ಪಾಂಚಾಲರ ಅನೇಕ ಮುಖ್ಯಯೋಧರನ್ನು ಹೇಗೆ 
ಕೊಂದಿದ್ದಾನೆ? 


ಪೂರ್ವಂ ದೈತೈ ೪ರಜಿತಂ ಕಾಲಕೇಯ: 


ಸಾಕ್ಷಾತ್‌ಸ್ಪಾಣೋರ್ಬಾಹುಸಂಸರ್ಶಮೇತೃ Hac 
ಛು ೦0 ಲೆ 


ಕಥಂ ನು ತ್ವಾಂ ಸೂತಪುತ್ರಃ ಕಿರೀಟಿನ್‌ 
ಮಹೇಷುಭಿರ್ದಶಭಿರವಿಧ್ಯದಗ್ರೇ 11೩೯ 


ಹಿಂದೆ ನೀನು ಸಾಕ್ಟಾತ್‌ ಕಿರಾತರೂಪಿ ಶಿವನ ಬಾಹುಸ್ಪರ್ಶಮಾಡಿ ಅವನ 
ಅನುಗ್ರಹದಿಂದ ಕಾಲಕೇಯದೈತ್ಯರಿಂದಲೂ ಗೆಲ್ಲಲಾಗದವನಾದೆ. ನಿನ್ನನ್ನು 
ಮೊದಲಿಗೇ ಕರ್ಣ ಹತ್ತು ಮಹಾಬಾಣಗಳಿಂದ ಹೇಗೆ ಹೊಡೆದ? 


ತ್ವಯಾ ಕ್ಷಿಪಾಂಶ್ಚಾಗ್ರಸದ್‌ಬಾಣಸಂಘಾನ್‌ 
ಆಶ್ಚರ್ಯಮೇತತ್‌ ಪ್ರತಿಭಾತಿ ಮೇತದ್ಯ । 
ಕೃಷ್ಣಾಪರಿಕ್ಲೇಶಮನುಸ್ಥರ ತ್ವಂ 
ಯಥಾಬ್ರವೀತ್‌ ಷಂಢತಿಲಾನ್‌ಸ್ಮ ವಾಚಃ 11೪೦॥॥ 
ನೀನೆಸೆದ ಬಾಣಗಳ ಸಮೂಹಗಳನ್ನು ಅವನು ಈಗ ನುಂಗಿದ್ದಾನೆ ಎಂದರೆ 
ಇದು ನಿಜವಾಗಿ ಆಶ್ಚರ್ಯ ಎಂದು ನನಗನಿಸುತಿದೆ. ದ್ರೌಪದಿಗೆ ಈತ ಕಟುನುಡಿ 
ಗಳಿಂದ ಕ್ಲೇಶ ಉಂಟುಮಾಡಿದ್ದನ್ನು ನೆನಪಿಸಿಕೊಳ್ಳು, ನಮ್ಮನ್ನು ಜೊಳ್ಳು ಎಳ್ಳಿನ 
ಕಾಳುಗಳು, ನಪುಂಸಕರು ಎಂದೂ ಅಪಹಾಸ್ಯದ ಮಾತುಗಳನ್ನು ಆಡಿದ್ದಾನೆ. 


ವಾಚಃ ಸುತೀಕ್ಷಾಸ್ಥಿ ಭಿದೋರಮನೋಜ್ಞಾಃ 
ಸೂತಾತ್ಮಜೋ5 ಯಂ ಗತಭೀರ್ದುರಾತ್ಮಾ | 


494 ಮಹಾಭಾರತ 


ಸಂಸ್ಕ ತ್ಯೆ ಸರ್ವಂ ತದಿಹಾದ್ಯ ಪಾಪಂ 
ಜಹ್ಯಾಶು ಕರ್ಣಂ ಯುಧಿ ಸವ್ಯಸಾಚಿನ್‌ 11೪೧1 


ಮೈಯೊಳಗಿನ ಎಲುಬುಗಳನ್ನು ಕೂಡ ಮುರಿಯುವಂತಹ ಮನಸಿಗೆ 
ಅಸಹ್ಯವಾದ ಮಾತುಗಳನ್ನು ಏನೂ ಭಯವಿಲ್ಲದೆ ದುರಾತ್ಮ ಕರ್ಣ ಆಡಿದ್ದಾನೆ. 
ಅದನ್ನು ಎಲ್ಲವನ್ನೂ ನೆನಪಿಸಿಕೊಂಡು ಈಗ ಪಾಪಿ ಕರ್ಣನನ್ನು ರಣದಲ್ಲಿ ಬೇಗನೆ 
ಕೊಲ್ಲು 
ಕಸ್ಮಾದುಪೇಶ್ಚಾಂ ಕುರುಷೇ ಕಿರೀಟಿ- 
ನ್ನುಪೇಕ್ಷಿತುಂ ನಾಯಮಿಹಾದ್ಯ ಕಾಲಃ 11೪೨।॥ 


ಯಾವ ಕಾರಣಕ್ಕೆ ನೀನು ಈತನಲ್ಲಿ ಉಪೇಕ್ಷೆ ಮಾಡುತಿರುವೆ? ಉಪೇಕ್ಟಿಸಲು 
ಈಗ ಇದು ಕಾಲವಲ್ಲ 


ಯಯಾ ಧೃತ್ಯಾ ಸರ್ವಭೂತಾನ್ಯಜೈಷೀ- 
ರ್ಗ್ರಾಸಂ ದದದ್‌ ವಹ್ನಯೇ ಖಾಂಡವೇ ತ್ವಮ್‌ । 
ತಯಾ ಧೃತ್ಯಾ ಸೂತಪುತ್ರಂ ಜಹಿ ತ್ವಂ 
ಅಹಂ ವೈನಂ ಗದಯಾ ಪೋಥಯಿಷ್ಯೇ 11೪೩1 


ಯಾವ ಧೈರ್ಯದಿಂದ ಖಾಂಡವದಲ್ಲಿ ಅಗ್ನಿಗೆ ಅರಣ್ಯವನ್ನು ಆಹುತಿ 
ನೀಡುವಾಗ ಸುರಾಸುರರ ಸಮೇತ ಎಲ್ಲ ಜಂತುಗಳನ್ನೂ ನೀನು ಗೆದ್ದಿರುವೆಯೋ, ಆ 


ಧೈರ್ಯದಿಂದ ಕರ್ಣನನ್ನು ಕೊಲ್ಲು ಅಥವಾ ನಾನೇ ಅವನನ್ನು ಗದೆಯಿಂದ 
ಸಂಹರಿಸುತ್ತೇನೆ. 


ಅಥಾಬ್ರವೀದ್‌ ವಾಸುದೇವೋsಪಿ ಪಾರ್ಥಂ 
ದೃಷ್ಟ್ಯಾ ರಥೇಷೂನ್‌ ಪ್ರತಿಹನ್ಯಮಾನಾನ್‌ । 
ಅಮೀಮೃದತ್‌ ಸರ್ವಥಾ ತೇ5ದ್ಯ ಕರ್ಣೋ 
ಹ್ಯಸ್ರ್ರೈರಸ್ವಾಣಿ ಕಿಮಿದಂ ಕಿರೀಟಿನ್‌ 11೪೪॥ 


ಶ್ರೀಕೃಷ್ಣನೂ ಅರ್ಜುನನ ರಥೇಷು ಎಂಬ ಬಾಣಗಳನ್ನೂ ಕೂಡ ಕರ್ಣನು 
ಕತ್ತರಿಸಿದ್ದವನ್ನು ಕಂಡು ನುಡಿದ: ಅರ್ಜುನ, ನಿನ್ನ ಅಸ್ಪಗಳನ್ನೆಲ್ಲವನ್ನೂ ಅಸ್ಪಗಳಿಂದ 
ಕರ್ಣನು ಈಗ ನಾಶ ಮಾಡಿದ್ದಾನೆ. ಇದೇನು ಅರ್ಜುನ? 


ಕರ್ಣಪರ್ವ 405 


ಸವೀರ ಕಿಂ ಮುಹ್ಯಸಿ ನಾವಧೀಯಸೇ 
ನದಂತ್ಯೇತೇ ಕುರವಃ ಸಂಪ್ರಹೃಷ್ಟಾಃ । 

ಕರ್ಣಂ ಪುರಸ್ಕೃತ್ಯ ವಿದುರ್ಹ ಸರ್ವೇ 
ತ್ವದಸ್ವಮಸ್ತೈರ್ವಿನಿಪಾತ್ಯಮಾನಮ್‌ 11೪೫॥ 


ವೀರನೆ, ನೀನು ಏಕೆ ಮೋಹಗೊಳ್ಳುವೆ? ಏಕೆ ಎಚ್ಚರ ತಪ್ಪುತ್ತಿರುವೆ? ಈ 
ಕೌರವರು ಅತಿ ಉತ್ಸಾಹದಿಂದ ಕರ್ಣನನ್ನು ಹುರಿದುಂಬಿಸಿ ಗರ್ಜನ 
ಮಾಡುತಿದ್ದಾರೆ. ನಿನ್ನ ಅಸ್ಪವನ್ನು ಅವನು ಪ್ರತ್ಯಸ್ತಗಳಿಂದ ನಿಷ್ಕಿಯಗೊಳಿಸುವುದನ್ನು 
ಅವರು ಗಮನಿಸುತಿದ್ದಾರೆ. 


ಯಯಾ ಧೃತ್ಯಾ ನಿಹತಂ ತಾಮಸಾಸ್ತಂ 

ಯುಗೇ ಯುಗೇ ರಾಕ್ಷಸಾಶ್ಚಾಪಿ ಘೋರಾಃ । 
ದಂಭೋದ್ಧವಾಶ್ನಾಸುರಾಶ್ನಾಹವೇಷು 

ತಯಾ ಧೃತ್ಯಾ ತ್ವಂ ಜಹಿ ಸೂತಪುತ್ರಮ್‌ 11೪೬॥1 


ನರ-ನಾರಾಯಣಾವತಾರದಲ್ಲಿನೀನು ಯಾವ ಧೈರ್ಯದಿಂದ ಪ್ರತಿಯುಗದಲ್ಲಿ 
ರಾಕ್ಷಸರ ತಾಮಸಲಸ್ಪಗಳನ್ನು ನಾಶಪಡಿಸಿರುವೆಯೋ, ಘೋರರಾಕೃಸರನ್ನೂ 
ದಂಭೋದ್ಭವರೆಂಬ ಅಸುರರನ್ನೂ ಯುದ್ಧಗಳಲ್ಲಿ ನಾಶಪಡಿಸಿರುವೆಯೋ ಆ 
ಧೈರ್ಯದಿಂದ ಕರ್ಣನನ್ನೂ ಕೊಲ್ಲು 


ದೇವಾಂಶಸಂಭೂತರಾದವರಿಗೆ ಮೂಲರೂಪದ ಎಲ್ಲ ಶಕ್ತಿ, ಸಾಮರ್ಥ್ಯ 
ವ್ಯಕ್ತವಿರುವುದಿಲ್ಲ. ಆದರೆ ಮೂಲರೂಪಸ್ಥರಣೆಯಿಂದ ಅದು ವ್ಯಕ್ತವಾಗುವುದು. 
ಅರ್ಜುನನು ಹಿಂದೆ ನರ. ಕೃಷ್ಣನು ನಾರಾಯಣ. ನಾರಾಯಣನಿಗೆ ಮೂಲರೂಪ 
ಮತ್ತು ಅವತಾರರೂಪಗಳಲ್ಲಿ ಏನೂ ವೈಲಕ್ಷಣ್ಯವಿರುವುದಿಲ್ಲ. "ಪೂರ್ಣಮದಃ 
ಪೂರ್ಣಮಿದಂ' ಎಂದು ಶ್ರುತಿ ಹೇಳುತ್ತದೆ. ಬೇರೆ ದೇವತೆ ಗಳಿಗೆ ಮೂಲರೂಪದ 
ಸ್ಮರಣೆಯಿಂದ ಅದರ ಶಕ್ತಿ, ಸಾಮರ್ಥ್ಯಬರುವುದುಂಟು. ಅದಕ್ಕೆ ಕೃಷ್ಣ 
ಅರ್ಜುನನಿಗೆ ನರಾವೇಶ ಬರುವುದಕ್ಕಾಗಿ ನರನು ದಂಭೋದ್ಧವ ದಾನವರನ್ನು 
ನಿಗ್ರಹಿಸಿದ ವೃತ್ತಾಂತವನ್ನು ನೆನಪಿಸುತ್ತಾನೆ. 


ಸಂಛಿಂಧಿ ಮೂರ್ಧಾನಮರೇಃ ಪ್ರಸಹ್ಯ । 
ವಜ್ರೇಣ ಶಕ್ರೋ ನಮುಚೇರಿವಾರೇಃ 11೪೭। 


496 ಮಹಾಭಾರತ 


ಕರ್ಣನ ಶಿರಸನ್ನು ಇಂದ್ರನು ವಜ್ರಾಯುಧದಿಂದ ಶತ್ರುವಾದ ನಮುಚಿ 
ದಾನವನ ಶಿರಸನ್ನು ತರಿದಂತೆ, ಬಲವಾಗಿ ಕತರಿಸು. 


ಕಿರಾತರೂಪೀ ಭಗವಾನ್‌ ಯಯಾ ಚ 
ತ್ವಯಾ ಮಹತ್ಯಾ ಪರಿತೋಷಿತೋ5 ಭೂತ್‌ ಟ 
ತಾಂ ತ್ತಂ ಧೃತಿಂ ವೀರ ಪುನರ್ಗೃಹೀತ್ವಾ 
ಸಹಾನುಬಂಧಂ ಜಹಿ ಸೂತಪುತ್ರಮ್‌ 11೪೮1 


ಕಿರಾತರೂಪಿಯಾದ ಭಗವಾನ್‌ ಶಿವನನ್ನು ಯಾವ ಮಹಾಧೈರ್ಯದಿಂದ 
ಹೊಡೆದು ಒಲಿಸಿಕೊಂಡೆಯೋ, ಆ ಧೈರ್ಯವನ್ನೇ ಪುನಃ ಅವಲಂಬಿಸಿ, 
ಪರಿವಾರದೊಂದಿಗೇ ಕರ್ಣನನ್ನು ಕೊಲ್ಲು 


ತತೋ ಮಹೀಂ ಸಾಗರಮೇಖಲಾಂ ತ್ವಂ 
ಸಪತ್ತನಾಂ ಗ್ರಾಮವತೀಂ ಸಮೃದ್ಧಾಮ್‌ । 
ಪ್ರಯಚ್ಛ ರಾಜ್ಞೇ ನಿಹತಾರಿಸಂಘಾಂ 
ಯಶಶ್ಚ ಪಾರ್ಥಾತುಲಮಾಪ್ನಹಿ ತ್ವಮ್‌ 11೪೯11 


ಸಮುದ್ರದಿಂದ ಸುತುವರಿದ ಪಟ್ಟಣ ಗ್ರಾಮಗಳಿಂದ ಯುಕ್ತವಾದ 
ಸಮೃದ್ಧವಾದ ಇಡೀ ಭೂಮಿಯನ್ನು ಶತ್ರುಸಮೂಹ ವಧಪೂರ್ವಕವಾಗಿ ರಾಜಾ 
ಯುಧಿಷ್ಠಿರನಿಗೆ ನೀಡು, ಅನುಪಮವಾದ ಯಶಸ್ಸನ್ನು ಪಡೆ, ಪಾರ್ಥ! 


ಸಂಜಯಃ 
ಸ ಏವಮುಕ್ತೋತತಿಬಲೋ ಮಹಾತ್ಮಾ 
ಚಕಾರ ಬುದ್ಧಿಂ ಹಿ ವಧಾಯ ಸೌತೇಃ 11೫೦॥! 


ಸಂಜಯನು ನುಡಿದ ಹೀಗೆ ಭೀಮ ಮತ್ತು ಕೃಷ್ಣರು ಹೇಳಿದಾಗ, ಹಿಂದೆ 
ಬಲಿಷ್ಠನೆ ಆಗಿದ್ದವನು ಪುನಃ ಅತಿ ಬಲಿಷ್ಠನಾಗಿ, ಮಹಾತ್ಮ ಅರ್ಜುನನು ಸೌತಿಯ 
ವಧೆ ಮಾಡುವುದಾಗಿ ನಿರ್ಧಾರವನ್ನು ಕೈಗೊಂಡ. 


ಕರ್ಣಪರ್ವ 497 


“ಸೂತಸ್ಯ ಅಪತ್ಯಂ ಪುಮಾನ್‌ ಸೌತಿಃ' ಸೂತನು ಕರ್ಣನಿಗೆ ಸಾಕು 
ತಂದೆಯಾದ್ದರಿಂದ ಕರ್ಣನು ಸೂತಪುತ್ರನೆಂದೇ, ಸೂತನ ಅಪತ್ಯ ಎಂದೇ 
ಪ್ರಸಿದ್ಧ. ಅದರಿಂದ ಅವನು ಸೌತಿ ಎನಿಸಿದ್ದಾನೆ. 


ಸಂಚೋದಿತೋ ಭೀಮಜನಾರ್ದನಾಭ್ಯಾಂ 
ಸ್ಥ ತತ್ವ್‌ ತದಾತ್ಮಾನಮವೇಕ್ಷ ೫ ಸರ್ವಮ್‌ । 
ಇಹಾತ್ಮನಶ್ಚಾಗಮನೇ ವಿದಿತ್ವಾ 
ಪ್ರಯೋಜನಂ ಕೇಶವಮಿತ್ಯುವಾಚ 11೫೧11 


ಭೀಮ ಮತ್ತು ಕೃಷ್ಣರಿಂದ ಪ್ರೇರಿತನಾದ ಅರ್ಜುನನು ತನ್ನನ್ನು ನರಾವತಾರ 
ನೆಂದು ತಿಳಿದು ಭೂಮಿಯಲ್ಲಿ ಕನ ಅವತರಿಸಿದುದರ ಪ ಪ್ರಯೋಜನವನ್ನೂಸ್ಥ ಸ್ಥರಿಸಿ 
ಕೃಷ್ಣ ಷ್ನನಿಗೆ ಹೀಗೆ ಹೇಳಿದ. 


ಪ್ರಾದುಷ್ಠರೋಮ್ಯೇಷ ಮಹಾಸ್ತಮುಗ್ರಂ 
ಶಿವಾಯ ಲೋಕಸ್ಯ ವಧಾಯ ಸೌತೇ: । 
ತನ್ಮೇ5ನುಜಾನಾತು ಭವಾನ್‌ ಸುರಾಶ್ಚ 
ಬ್ರಹ್ಮಾ ಭವೋ ಬ್ರಹ್ಮವಿದಶ್ಚ ಸರ್ವೇ 11೫೨! 


ಕೃಷ್ಣ, ನಾನು ಕರ್ಣನ ವಧೆಗಾಗಿ, ಲೋಕದ ಒಳಿತಿಗಾಗಿ ಉಗ್ರವಾದ 
ಮಹಾಅಸ್ಪವನ್ನು ಪ್ರಾದುರ್ಭಾವಗೊಳಿಸುತ್ತೇನೆ. ಅದಕ್ಕೆ ನೀನು ಅನುಜ್ಞೆ ನೀಡು. 
ದೇವತೆಗಳೂ ಬ್ರಹ್ಮ ರುದ್ರರೂ ಬ್ರಹ್ಮಜ್ಞಾನಿಗಳೂ ಎಲ್ಲರೂ ಅನುಮತಿ ನೀಡಲಿ. 


ಇತ್ಯೂಚಿವಾನ್‌ ಬ್ರಾಹ್ಮಮಸಹ್ಯಮಸ್ತಂ 
ಪ್ರಾದುಶ್ಚಕ್ರೇ ಮನಸಾ ಸಂವಿಧೇಯಮ್‌ 11೫೩11 


ಅರ್ಜುನನು ಹೀಗೆ ಹೇಳಿ ಮನಸಿನಲ್ಲಿಯೇ ಅಸಹನೀಯವಾದ ಒಂದು 
ಬ್ರಹ್ಮಾಸ್ತ್ರ ವನ್ನು ಪ್ರಾದುರ್ಭಾವಗೊಳಿಸಿದ. 


ವೈಕರ್ತನೇನಾಪಿ ತಥಾಜಿಮಧ್ಯೇ 
ಸಹಸ್ರಶೋ ಬಾಣಗಣಾ ವಿಸೃಷ್ಠಾಃ | 
ತೇ ಘೋಷಿಣಃ ಪಾಂಡವಮಭ್ಯುಪೇಯುಃ 
ಪರ್ಜನ್ಯಮುಕ್ತಾ ಇವ ವಾರಿಧಾರಾಃ 11೫೪॥॥ 


498 ಮಹಾಭಾರತ 


ಕರ್ಣನೂ "ತಥಾ' ಹಾಗೆಯೇ, ಅಂದರೆ, ಅರ್ಜುನನಂತೆ ತಾನೂ 
ಬ್ರಹ್ಮಾಸವನ್ನು ಪ್ರಾದುರ್ಭಾವಗೊಳಿಸಿ ಪ್ರಯೋಗಿಸಿ, ರಣದಲ್ಲಿತಾನೂ ಸಾವಿರಾರು 
ಬಾಣಸಮೂಹಗಳನ್ನು ಎಸೆದ. ಮೋಡವು ಸುರಿಸುವ ನೀರಿನ ಧಾರೆಗಳಂತೆ 
ಅರ್ಜುನನ ಮೇಲೆ ಅವು ಶಬ್ದಮಾಡುತ್ತ ಎರಗಿದುವು. 


ವಸ್ತುತಃ 27ನೇ ಶ್ಲೋಕದಲ್ಲಿ ಕರ್ಣನು ಪ್ರಯೋಗಿಸಿದ ಅಸ್ವವು ನಿಜವಾಗಿ 
"ಬ್ರಹ್ಮಾಸ್ತ್ರ ವಾಗಿರಲಿಲ್ಲ. ಪರಶುರಾಮರಲ್ಲಿ ವಿದ್ಯಾಭ್ಯಾಸ ಮಾಡುವಾಗ ಕರ್ಣ 
ತನ್ನನ್ನು ಬ್ರಾಹ್ಮಣನೆಂದು ಹೇಳಿಕೊಂಡರೂ ಒಮ್ಮೆ ಗುರು ಈತನ ತೊಡೆಯ 
ಮೇಲೆ ತಲೆಇಟ್ಟು ಮಲಗಿದಾಗ ಒಂದು ಕೀಟವು ಅವನ ತೊಡೆಯನ್ನು ಕೊರೆದು 
ರಕ್ತದ ಕೋಡಿಯನ್ನೇ ಹರಿಸಿತು. ಆದರೂ ಕರ್ಣ ಗುರುವಿಗೆ ನಿದ್ರಾಭಂಗ 
ವಾದೀತೆಂದು ಧೈರ್ಯದಿಂದ ಅದನ್ನು ಸಹಿಸಿಕೊಂಡ. "ಇದು ಕೃತ್ರಿಯಸ್ವಭಾವ. 
ಅದರಿಂದ "ನೀನು ಬ್ರಾಹ್ಮಣನಲ್ಲ ಆರು ನೀನು?' ಎಂದು ಕೇಳಿ ಕರ್ಣನಿಂದಲೇ 
ಆತ ಸೂತಪುತ್ರನೆಂದು ತಿಳಿದು ಕೃತ್ರಿಯಸಂಸ್ಕಾರವಾಗಿಲ್ಲದ್ದರಿಂದ ಮುಂದೆ 
ನೀಡಬೇಕಾಗಿದ್ದ ಬ್ರಹ್ನಾಸ್ತದ ಉಪದೇಶವನ್ನು ನೀಡಲಿಲ್ಲ. 

ಯದ್ಯಪಿ ಶಾಂತಿಪರ್ವ (3.2)ದಲ್ಲಿ ಪರಶುರಾಮ ಕರ್ಣನಿಗೆ ಬ್ರಹ್ಮಾಸ್ತ್ರ 
ನೀಡಿದಂತೆ ಕಾಣುತ್ತದೆ. ಇಲ್ಲಿಯೆ ಕರ್ಣನು ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸು 
ತಿದ್ದುದೂ ಕಾಣುತ್ತದೆ. ಆದರೆ ಕರ್ಣ ಬ್ರಹ್ಮಾಸ್ಟ್ರೋಪದೇಶಕ್ಕೆ ಯೋಗ್ಯನಾಗಿರ 
ಲಿಲ್ಲ. ಅದರಿಂದ “ಬ್ರಹ್ಮ' ಎಂದರೆ ವೇದ. ಪಂಚಮವೇದ. ಮೊದಲಿಗೆ 
ಪರಶುರಾಮ ಉಪದೇಶಿಸಿದ್ದ ಅಸ್ತರೂಪವಾದ ವೇದಮಂತ್ರವೇ ಬ್ರಹ್ಮಾಸ್ತ್ರ ಈ 
ಅರ್ಥದಲ್ಲಿ ಆಗ್ನೇಯ ವಾರುಣ ಮುಂತಾದ ಅಸ್ಪಗಳೂ ಬ್ರಹ್ಮಾಸ್ಟವೆ. ನಿಜವಾದ 
ಬ್ರಹ್ಮಾಸ್ಟವೆಂದರೆ "ಬ್ರಹ್ಮಶಿರೋಸ್ತ. ಈ ಬ್ರಹ್ಮಾಸ್ತದ ಉಪದೇಶವಿರುತ್ತಿದ್ದರೆ 
ಕರ್ಣ ಯುದ್ಧದಲ್ಲಿ ಸಾಯುತ್ತಿರಲಿಲ್ಲ. ಬ್ರಹ್ಮಾಸ್ತ್ರದಿಂದ ತನ್ನನ್ನು ರಕ್ಷಿಸಿಕೊಂಡು 
ಬೇರೆಯವರನ್ನೇ ಸಾಯಿಸುತ್ತಿದ್ದ. ಇದನ್ನು ಶಾಂತಿಪರ್ವ (2.4)ದಲ್ಲಿ ನಾರದರು 
ಧರ್ಮರಾಜನಿಗೆ ಹೇಳುತ್ತಾರೆ 

ಕ್ಷತ್ರಂ ಸ್ವರ್ಗಂ ಕಥಂ ಗಚ್ಛೇತ್‌ ಶಸ್ತ್ರಪೂತಮಿತಿ ಪ್ರಭೋ । 

ಸಂಘರ್ಷ ಜನನಸ್ತಸ್ಮಾತ್‌ ಕನ್ಯಾಗರ್ಭೋ ವಿನಿರ್ಮಿತಃ ॥। 

ಕರ್ಣನು ಶಸ್ತ್ರ ಯುದ್ಧದಲ್ಲಿ ಪುನೀತನಾಗಿ ಮಡಿದು ಸ್ಪರ್ಗಪಡೆಯಲಿ ಎಂದು 
ಹರಿ ಸಂಕಲ್ಲಿಸಿದ್ದುದರಿಂದ ಕೃತ್ರಿಯಜಾತಿಯಲ್ಲಯೇ ಜನಿಸಿದ. ಆದರೆ 
ಅವಿವಾಹಿತಕನ್ಯಯಾದ ಕುಂತಿಯ ಗರ್ಭದಲ್ಲಿ ಅವನನ್ನು ಹುಟ್ಟಿಸಿ ಕೃತ್ರಿಯ 
ಸಂಸ್ಕಾರವಿಲ್ಲದಂತೆ ಮಾಡಿ, ಬ್ರಹ್ಮಾಸ್ತ್ರ ಸಿಗದಂತೆ ಮಾಡಿ ಅರ್ಜುನನ ಶಸ್ತ್ರದಿಂದ 


ಕರ್ಣಪರ್ವ 499 


ಸ್ವರ್ಗ ಹೊಂದುವಂತೆ ಮಾಡಿದ್ದಾನೆ ಶ್ರೀಹರಿ. ಇದು ಲಕ್ಷಾಲಂಕಾರದಲ್ಲಿ 
ಸ್ಪಷ್ಟವಿದೆ. 

ಮೇಲಿನ ಭಾರತಶ್ಲೋಕದಲ್ಲಿ "ಕೃತ್ರಂ' ಎಂದರೆ "ಕ್ಹತ್ರಿ ಯಜಾತಿ ಯುದ್ಧದಿಂದ 
ಸ್ಫರ್ಗಕ್ಕೆ ಹೋಗಬೇಕೆಂದೇ ಸಂಘರ್ಷಕಾರಿಯಾದ ಕರ್ಣ ಹುಟ್ಟಿದ' ಎಂದು 
ಹೇಳಿದಂತೆ ಮೇಲುನೋಟಕ್ಕೆ ಕಾಣಬಹುದು. ಆದರೆ "ಕನ್ಯಾಗರ್ಭೋ 
ವಿನಿರ್ಮಿತಃ' ಕನ್ಯಾಪುತ್ರನಾಗಿ ಕರ್ಣ ಜನಿಸಿದ್ದು ಏಕೆ? ವಿವಾಹಿತ ಕನೈಯಲ್ಲಿ 
ಹುಟ್ಟಿದ್ದರೂ ಆತ, ಕೃತ್ರಿಯರಾಗಿ ಜನಿಸಿದ ಕೌರವ-ಪಾಂಡವರಲ್ಲಿ ಪರಸ್ಪರ 
ಸಂಘರ್ಷವನ್ನು ಉಂಟುಮಾಡುವ ಸಾಧ್ಯತೆ ಇತ್ತು ತಾನೆ? ಅದರಿಂದ "ಕ್ಷತ್ರಂ' 
ಎಂದರೆ "ಕೃತ್ರಿಯ ಜಾತಿಯವನಾದ ಕರ್ಣ 'ಎಂದರ್ಥ. ಹೀಗಾಗಿ- 

"ತದಸ್ಯ ಹತ್ವಾ ವಿರರಾಜ ಕರ್ಣೋ 

ಮುಕ್ತ್ವಾ ಶರಾನ್‌ ಮೇಘ ಇವಾಂಬುಧಾರಾಃ' 
ಎಂದು ಪ್ರಕ್ಷಿಪ್ತಶ್ಲೋಕವಿಟ್ಟುಕೊಂಡು "ಅರ್ಜುನನು ದೇವತೆಗಳ ಅನುಮತಿ 
ಪಡೆದು ಪ್ರಯತ್ನಪೂರ್ವಕವಾಗಿ ಬಿಟ್ಟ ಅಮೋಘವಾದ ಬ್ರಹ್ಮಾಸ್ತ್ರವನ್ನು ಕೂಡ 
ಕರ್ಣನು ಸ್ವಲ್ಪವೂ ಶ್ರಮಪಡದೆ, ಸಾಕಣ ಬಾಣಗಳಿಂದಲೇ "ಧ್ವಂಸ' 
ಮಾಡುತ್ತಾನೆ' ಎಂದು ವಿಮರ್ಶಕರು ಆಕ್ಷೇಪಿಸಿ ಹೇಳುತ್ತಿರುವುದು ಸಂಗತವಲ್ಲ. 
ನಿಜವಾದ ಬ್ರಹ್ಮಾಸ್ಟ ಕ್ಕೆ ಬ್ರಹ್ಮಾಸ ಸ್ಪವೇ ಪ್ರತೃಸ್ತ. 

ಅರ್ಜುನನೂ ಕೂಡ ನಿಜವಾದ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿರಲಿಲ್ಲ. ಆ ಅಸ್ತ್ರ 
ಪ್ರಪಂಚವನ್ನೇ ಸುಡುವಂಥದ್ದು. ಪ್ರಕೃತ ಅರ್ಜುನನು ಪ್ರಯೋಗಿಸಿದ 
ಬ್ರಹ್ಮಾಸ್ತ್ರ ಬಾಣಸಮೂಹಮಯ. ದಿಕ್ಕುದಿಕ್ಕುಗಳಲ್ಲಿ ಎಲ್ಲೆಡೆ ಬಾಣಗಳ ಮಳೆ 
ಸುರಿಸಿತಷ್ಟೆ. ಮತ್ತು ಬ್ರಹ್ಮಶಿರೋಸ್ಪವನ್ನು ಅದನ್ನು ತಿಳಿಯದವನ ಮೇಲೆ, 
ಕರ್ಣನ ಮೇಲೆ ಪ್ರಯೋಗಿಸುವುದು ki ಆಗಿತ್ತು. ಅರ್ಜುನ ಹಿಂದೆ 
"ಯೇ ನಾಸ್ತಜ್ಞಾಸ್ತಾನಹಂ ಹನ್ನಿ ಶಸ್ತ್ರೈ ' ಅಸ್ವಜ್ಞರಲ್ಲದವರನ್ನು ಶಸ್ತ್ರಗಳಿಂದಲೇ 
ಕೊಲ್ಲುವೆ. “ಹೊರತು ಅಸ ದಿಂದ 'ರೋಂವನ್ನು ಭಸ್ಮಮಾಡಲಾರ. (67.43) 


ಎಂದು ಹೇಳಿದ್ದ 


ಸ ಭೀಮಸೇನಂ ಚ ಜನಾರ್ದನಂ ಚ 
ಕಿರೀಟಿನಂ ಚಾಪ ಮನುಷ್ಯಕರ್ಮಾ I 
ತ್ರಿಭಿಸ್ತಿಭಿಭ್ಭೀಮಬಲೋ ನಿಹತ್ಯ 
ನನಾದ ಘೋರಂ ಮಹತಾ ಸ್ಪರೇಣ 11೫೫11 


500 ಮಹಾಭಾರತ 


ಅಮಾನುಷ ಕರ್ಮವನ್ನು ಮಾಡುವ ಭೀಮಬಲನಾದ ಕರ್ಣನು 
ಭೀಮಸೇನನನ್ನೂ ಕೃಷ್ಣನನ್ನೂ ಅರ್ಜುನನನ್ನೂ ಮೂರು ಮೂರು ಬಾಣಗಳಿಂದ 
ಚೆನ್ನಾಗಿ ಹೊಡೆದು ಘೋರವಾಗಿ ದೊಡ್ಡ ಧ್ವನಿಯಿಂದ ಗರ್ಜಿಸಿದ. 


ಸ ಕರ್ಣಬಾಣಾಭಿಹತಃ ಕಿರೀಟೀ 
ಭೀಮಂ ತಥಾ ಪ್ರೇಕ್ಷ 3 ಜನಾರ್ದನಂ ಚ । 
ಅಮೃಷ್ಯಮಾಣಃ ಪುನರೇವ ಪಾರ್ಥಃ 
ಶರಾನ್‌ ದಶಾಷ್ಟ್‌ ಚ ಸಮುದ್ದಬರ್ಹ 11೫೬1 


ಕರ್ಣನ ಬಾಣಗಳಿಂದ ಹೊಡೆಸಿಕೊಂಡ ಅರ್ಜುನನು, ಭೀಮನೂ ಕೃಷ್ಣ 
ಹಾಗೇ ಹೊಡೆಸಿಕೊಂಡಿದ್ದನ್ನು ನೋಡಿ, ಸಹನೆಯಾಗದೆ ಪುನಃ ಹದಿನೆಂಟು 
ಬಾಣಗಳನ್ನು ಎಸೆದ. ಮನಸಿನಲ್ಲಿ ಪ್ರಾದುರ್ಭಾವಗೊಳಿಸಿದ್ದ ಬ್ರಹ್ಮಾಸ್ಟವು ಹೀಗೆ 
ಕೇವಲ ಬಾಣಮಯವಾಗಿತ್ತು, 


ಪುನಶ್ಚ ಕರ್ಣಂ ತ್ರಿಭಿರಷ್ಟಭಿಶ್ಚ 
ದ್ವಾಭ್ಯಾಂ ಚತುರ್ಭಿರ್ದಶಭಿಶ್ಚ ಎದ್ದಾ ದ! 
ಚತುಃಶತಾನ್‌ ದ್ವಿರದಾನ್‌ ಸಾಯುಧೀಯಾನ್‌ 
ಹತ್ವಾ ರಥಾನಷ್ನಶತಂ ಜಘಾನ SCH 


ಪುನಃ ಕರ್ಣನನ್ನು ಮೂರು ಎಂಟು ಎರಡು ನಾಲ್ಕು ಹತ್ತು ಬಾಣಗಳಿಂದ 
ಕ್ರಮವಾಗಿ ಹೊಡೆದು, ನಾನ್ನೂರು ಗಜಾರೋಹಿಗಳನ್ನು ಆಯುಧಸಮೇತವಾಗಿ 
ಸಂಹರಿಸಿದ, ಎಂಟು ನೂರು ರಥಿಕರನ್ನೂ ಸಂಹರಿಸಿದ, ಅರ್ಜುನ. 
ಸಹಸ್ರಮಶ್ಚಾಂಶ್ಚ ಪುನಶ್ಚ ಸಾದೀನ್‌ 
ಅಷ್ಟ್‌ ಸಹಸ್ರಾಣಿ ಚ ಪತ್ತಿವೀರಾನ್‌ । 
ಕರ್ಣಂ ಸಸೂತಂ ಸರಥಾಶ್ಚಕೇತುಂ 
ಅದೃಶ್ಯಮಂಜೋಗತಿಭಿಶ್ವ ಚಕ್ರೇ 11೫೮1 


ಒಂದು ಸಾವಿರ ಅಶ್ವಗಳನ್ನೂ ಎಂಟು ಸಾವಿರ ಆಶ್ವಾರೋಹಿಗಳನ್ನೂ 
ಪದಾತಿಗಳನ್ನೂ ಕರ್ಣನನ್ನೂ ಅವನ ಸಾರಥಿ ರಥ ಅಶ್ವ ಧ್ವಜಗಳನ್ನೂ 
ಬಾಣಗಳಿಂದ ಮುಚ್ಚಿ ಕಣ್ಣಿಗೆ ಕಾಣದಂತೆ ಮಾಡಿದ. 


ಕರ್ಣಪರ್ವ 501 


ತತೋತಕ್ರೋಶನ್‌ ಕುರವೋ ವಧ್ಯಮಾನಾ 
ಧನಂಜಯೇನಾಧಿರಥಿಂ ಸಮಂತಾತ್‌ । 
ಮುಂಚಾಭಿವಿದ್ದಾ ಃರ್ನುನಮಾಶು ಕರ್ಣ 
ಬಾಣೈಃ ಪುರಾ ಹಂತಿ ಕುರೂನ್‌ ಸಮಗ್ರಾನ್‌ Tal 


ಆಗ ಕೌರವಸೈನಿಕರು ಒಂದೇ ಸವನೆ ಅರ್ಜುನನ ಬಾಣಗಳಿಂದ ಹೊಡೆಸಿ 
ಕೊಂಡು ಆಕ್ರಂದನ ಮಾಡಿದರು. ಎಲ್ಲ ಕಡೆಗಳಿಂದಲೂ, ಕರ್ಣನನ್ನು 
"ಬಾಣಗಳನ್ನು ಎಸೆ, ಕರ್ಣ, ಅರ್ಜುನನ್ನು ಬೇಗನೆ ಬಾಣಗಳಿಂದ ಹೊಡೆ, ಎಲ್ಲ 
ಕೌರವಯೋಧರನ್ನು ಅರ್ಜುನನು ಕೊಲ್ಲುವುದಕ್ಕೆ ಮೊದಲೇ ಅವನನ್ನು 
ಬಾಣಗಳಿಂದ ಹೊಡೆ' ಎಂದು ಯೋಧರು ಕೂಗಿಕೊಂಡರು. 


ಸ ಚೋದಿತಃ ಸರ್ವಯತ್ನೇನ ಕರ್ಣೋ 
ಮುಮೋಚ ಬಾಣಾನ್‌ ಸುಬಹೂನಭೀಕ್ಷಮ್‌ I 
ತೇ ಪಾಂಡುಪಾಂಚಾಲಗಣಾನ್ನಿಜಫ್ನು 
ರ್ಮರ್ಮಚ್ಛಿ! ದಃ ಶೋಣಿತಮಾಂಸದಿಗ್ದಾಃ 11೭೦॥ 


ಯೋಧರು ಹೀಗೆ ಹೇಳಿದಾಗ ಕರ್ಣನು ಸರ್ವಪ್ರಯತ್ನದಿಂದ ಒಂದೇ ಸವನೆ 
ಬಹು ಬಾಣಗಳನ್ನು ಎಸೆದ. ಆ ಬಾಣಗಳು ಪಾಂಡವಪಾಂಚಾಲಸೈೆನ್ಯಗಳನ್ನು 
ಭೇದಿಸಿದುವು. ಮರ್ಮಗಳನ್ನು ಭೇದಿಸಿದುವು. ರಕ್ತಮಾಂಸಗಳಲ್ಲಿ ಅದ್ದಿ 
ಹೋದುವು. 
ತಾವುತ್ತಮೌ ಸರ್ವಧನುರ್ಧರಾಣಾಂ 
ಮಹಾಬಲೌ ಸರ್ವಸಪತ್ನಸಾಹೌ । 
ನಿಜಘತುಶ್ಚಾಹಿತಸೈನ್ಯಮುಗ್ರಾ- 
ವನ್ಯೋನ್ಯಮಪೃಸ್ತ್ರವಿದೌ ಮಹಾಸ್ತ್ರೈ: ILO 
ಕರ್ಣಾರ್ಜುನರು ಎಲ್ಲ ಧನುರ್ಧಾರಿಗಳಲ್ಲಿ ಉತ್ತಮರು ಮಹಾಬಲಿಗಳು ಎಲ್ಲ 
ಶತ್ರುಗಳನ್ನು ಮಣಿಸುವವರು ಉಗ್ರರು ಅಸ್ಪಜ್ಞರುು ಮಹಾಅಸ್ತಗಳಿಂದ 
ಶತ್ರುಸೈನ್ಯವನ್ನು ಹೊಡೆದರು. ತಾವೂ ಅನ್ಯೋನ್ಯವಾಗಿ ಹೊಡೆದುಕೊಂಡರು. 


ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ಕರ್ಣಪರ್ವಣಿ ಕರ್ಣಾರ್ಜುನಯುದ್ದೇ ಪಂಚಾಶೀತಿತಮೋ*5ಧ್ಯಾಯಃ ॥೮೫॥ 


502 ಮಹಾಭಾರತ 


ಎಂಬತ್ತಾರನೆಯ ಅಧ್ಯಾಯಃ 


ಪ್ರೇಕ್ಷಕನಾಗಿ ರಣರಂಗಕ್ಕೆ ಯುಧಿಷ್ಠಿರನ ಆಗಮನ. 
ಅರ್ಜುನ ಕುರುಸೈನ್ಯವನ್ನು ಹೊಡೆದೋಡಿಸುತ್ತಾನೆ. 


ಸಂಜಯಃ 


ಅಥೋಪಯಾತಸ್ತ ರಿತೋ ದಿದೃಕ್ಷು- 
ರ್ಮಂತ್ರೌಷಧಾಭ್ಯಾಂ ವಿರುಜೋ ವಿಶಲ್ಯಃ । 
ಕೃತಃ ಸುಹೃದ್ಧಿರ್ಭಿಷಜಾಂ ವರಿಷ್ಠೈ- 
ರ್ಯುಧಿಷ್ಠಿರಸ್ತತ್ರ ಸುವರ್ಣವರ್ಮಾ HO 


ಸಂಜಯ ನುಡಿದ- ಯುಧಿಷ್ಠಿರನು ಪ್ರೀತಿಪಾತ್ರರಾದ ಶ್ರೇಷ್ಠವೈದ್ಯರಿಂದ ಮೈಗೆ 
ನಾಟಿದ್ದ ಶಸ್ತ್ರವನ್ನು ತೆಗೆಸಿಕೊಂಡು, ಮಂತ್ರ ಮತ್ತು ಔಷಧಗಳಿಂದ ನೋವನ್ನು 
ನಿವಾರಿಸಿಕೊಂಡು, ಬಂಗಾರದ ಕವಚವನ್ನು ಧರಿಸಿ ಪ್ರೇಕ್ಷಕನಾಗಿ ರಣರಂಗಕ್ಕೆ 
ಬೇಗನೆ ಬಂದ. 


ತತ್ರೋಪಯಾತಂ ಯುಧಿ ಧರ್ಮರಾಜಂ 

ದೃಷ್ಟಾ ಎ ಮುದಾ ಸರ್ವಭೂತಾನ್ಯನಂದನ್‌ I 
ರಾಹೋರ್ವಿಮುಕ್ತಂ ವಿಮಲಂ ಸಮಗ್ರಂ 

ಚಂದ್ರಂ ಯಥೈವಾಭ್ಯುದಿತಂ ತಥೈವ 11೨॥ 


ರಣರಂಗದಲ್ಲಿ ಬಂದು ಉಪಸ್ಥಿತನಾದ ಧರ್ಮರಾಜನನ್ನು ಕಂಡು 
ಯೋಧರೂ ರಾಹುವಿನಿಂದ ಮುಕನಾದ ನಿರ್ಮಲನಾದ ಪೂರ್ಣಚಂದ್ರನು 
ಉದಿಸಿದಾಗ ಜನರು ನೋಡಿ ಆನಂದಿಸುವಂತೆ ಆನಂದಪಟ್ಟರು. 
ದೃಷ್ಟ್ವಾಜಿಮುಖ್ಯಾವಥ ಯುಧ್ಯಮಾನೌ 
ದಿದೃಕ್ಷವಃ ಶೂರವರಾವರಿಘ್ನೌ | 
ಕರ್ಣಂ ಚ ಪಾರ್ಥಂ ಚ ನಿಯಮ್ಯ ವಾಹಾನ್‌ 
ಖಸ್ತಾ ಮಹೀಸ್ಥಾಶ್ಚ ಜನಾ ವತಸ್ಸುಃ 11೩1 


ರಣದಲ್ಲಿ ಮುಖ್ಯರಾದ ಶತ್ರುನಾಶಕರಾದ ಶ್ರೇಷ್ಠತೂರರಾದ ಕರ್ಣ ಮತ್ತು 
ಅರ್ಜುನರು ನಿಂತುದನ್ನು ನೋಡಿ, ಅವರು ಹೋರಾಡುವುದನ್ನು ನೋಡಲು 


ಕರ್ಣಪರ್ವ 503 


ಬಯಸಿದ ಸ್ವರ್ಗವಾಸಿಗಳು, ಭೂಲೋಕವಾಸಿಗಳು ತಮ್ಮ ವಾಹನಗಳನ್ನು ನಿಲ್ಲಿಸಿ 
ತಾವೂ ನಿಂತರು. 


ಸ ಕಾರ್ಮುಕಜ್ಯಾತಳಸನ್ನಿಪಾತಃ 
ಸುಮುಕ್ತಬಾಣಸ್ತುಮುಲೋ ಬಭೂವ । 
ಘ್ಲತೋಸ್ತಥಾನ್ಯೋನ್ಯಮಿಷುಪ್ರವೈಕ್ಳೆ 
ರ್ಧನಂಜಯಸ್ಯಾಧಿರಥೇಶ್ಚ ರಾಜನ್‌ 11೪1 


ರಾಜನೆ, ಅರ್ಜುನನಿಗೂ ಕರ್ಣನಿಗೂ ಬಿಲ್ಲು ಹೆದೆ ಹಸ್ತ ತಲಗಳನ್ನು ಸೇರಿಸಿ 
ಬಾಣಪ್ರಯೋಗ ಮಾಡುವ ಈ ಯುದ್ಧವು ಇದು, ಉತ್ತಮಬಾಣಗಳಿಂದ 
ಅನ್ಯೋನ್ಯ ವಧ ಮಾಡುವ ಯುದ್ಧವಾದ್ದರಿಂದ ಬಹಳ ದೊಡ್ಡ ಯುದ್ಧವಾಯಿತು. 


ಪ್ರಾಚ್ಛಾ ದಯಾಮಾಸ ತತಃ ಪೃಷತ್ಥೈಃ 
ಸುಘೋಷಮಾಸ್ಫೋಟ್ಯ ಚ ಗಾಂಡಿವಜ್ಯಾಮ್‌ । 

ತಸ್ಮಿನ್‌ ಕ್ಷಣೇ ಸೂತಪುತ್ರಸ್ತು ಪಾರ್ಥಂ 
ಸಮಾಚಿನೋತ್‌ ಕ್ಷುದ್ರಕಾಣಾಂ ಶತೇನ 11೫11 


ಅರ್ಜುನನು ಗಾಂಡಿವದ ಹೆದೆಯನ್ನು ದೊಡ್ಡಶಬ್ದದೊಂದಿಗೆ ಠೇಂಕರಿಸಿ 
ಬಾಣಗಳಿಂದ ಕರ್ಣನನ್ನು ಆಚ್ಛಾದಿಸಿದ. ಅದೇ ಕೃಣದಲ್ಲಿ ಕರ್ಣನು ಅರ್ಜುನನನ್ನು 
ನೂರು ಕ್ಷುದ್ರಕಬಾಣಗಳಿಂದ ಪ್ರಹರಿಸಿದ. 
ನಿರ್ಮುಕ್ತಸರ್ಪಪ್ರತಿಮೈಶ್ಚತೀಕ್ಷೆ,: 
ತೈಲಪ್ರಧೌತೈಃ ಖಗಪತ್ರವಾಜೈಃ । 
ಷಷ್ಟ್ಯಾ ನಾರಾಚೈರ್ವಾಸುದೇವಂ ಬಿಭೇದ 
ತದಂತರೇ ಸ ತ್ವರನ್‌ ಸೋಮಕಾಂಶ್ಚ CNT 


ಪೊರೆಬಿಟ್ಟ ಹಾವಿನಂತಿರುವ, ತೀಕ್ಷ್ಣವಾದ, ತೈಲದಿಂದ ಹದಮಾಡಿದ ಹದ್ದಿನ 


ರೆಕ್ಕೆಗಳು ಪುಕ್ಕವಾಗಿರುವ ಅರವತ್ತು ನಾರಾಚಬಾಣಗಳಿಂದ ಕರ್ಣನು ಕೃಷ್ಣನನ್ನೂ 
ಹೊಡೆದ. ಅದೇ ಸಮಯದಲ್ಲಿ ಅವನು ವೇಗದಿಂದ ಸೋಮಕರನ್ನೂ ಹೊಡೆದ. 


502 ಮಹಾಭಾರತ 


ಎಂಬತ್ತಾರನೆಯ ಅಧ್ಯಾಯಃ 


ಪ್ರೇಕ್ಷಕನಾಗಿ ರಣರಂಗಕ್ಕೆ ಯುಧಿಷ್ಠಿರನ ಆಗಮನ. 
ಅರ್ಜುನ ಕುರುಸೈನ್ಯವನ್ನು ಹೊಡೆದೋಡಿಸುತ್ತಾನೆ. 


ಸಂಜಯಃ 


ಅಥೋಪಯಾತಸ್ತ ರಿತೋ ದಿದೃಕ್ಷು- 
ರ್ಮಂತ್ರೌಷಧಾಭ್ಯಾಂ ವಿರುಜೋ ವಿಶಲ್ಯಃ । 
ಕೃತಃ ಸುಹೃದ್ಧಿರ್ಭಿಷಜಾಂ ವರಿಷ್ಠೈ- 
ರ್ಯುಧಿಷ್ಠಿರಸ್ತತ್ರ ಸುವರ್ಣವರ್ಮಾ Tell 


ಸಂಜಯ ನುಡಿದ- ಯುಧಿಷ್ಠಿರನು ಪ್ರೀತಿಪಾತ್ರರಾದ ಶ್ರೇಷ್ಠವೈದ್ಯರಿಂದ ಮೈಗೆ 
ನಾಟಿದ್ದ ಶಸ್ತ್ರವನ್ನು ತೆಗೆಸಿಕೊಂಡು, ಮಂತ್ರ ಮತ್ತು ಔಷಧಗಳಿಂದ ನೋವನ್ನು 
ನಿವಾರಿಸಿಕೊಂಡು, ಬಂಗಾರದ ಕವಚವನ್ನು ಧರಿಸಿ ಪ್ರೇಕ್ಷಕನಾಗಿ ರಣರಂಗಕ್ಕೆ 
ಬೇಗನೆ ಬಂದ. 


ತತ್ರೋಪಯಾತಂ ಯುಧಿ ಧರ್ಮರಾಜಂ 
ದೃಷ್ಟ್ಯಾ ಮುದಾ ಸರ್ವಭೂತಾನ್ಯನಂದನ್‌ । 
ರಾಹೋರ್ವಿಮುಕ್ತಂ ವಿಮಲಂ ಸಮಗ್ರಂ 
ಚಂದ್ರಂ ಯಥೈವಾಭ್ಯುದಿತಂ ತಥೈವ 11೨1॥ 


ರಣರಂಗದಲ್ಲಿ ಬಂದು ಉಪಸ್ಥಿತನಾದ ಧರ್ಮರಾಜನನ್ನು ಕಂಡು 
ಯೋಧರೂ ರಾಹುವಿನಿಂದ ಮುಕನಾದ ನಿರ್ಮಲನಾದ ಪೂರ್ಣಚಂದ್ರನು 
ಉದಿಸಿದಾಗ ಜನರು ನೋಡಿ ಆನಂದಿಸುವಂತೆ ಆನಂದಪಟ್ಟರು. 
ದೃಷ್ಟ್ವಾಜಿಮುಖ್ಯಾವಥ ಯುಧ್ಯಮಾನೌ 
ದಿದೃಕ್ಷವಃ ಶೂರವರಾವರಿಘ್ನಾ I 
ಕರ್ಣಂ ಚ ಪಾರ್ಥಂ ಚ ನಿಯಮ್ಯ ವಾಹಾನ್‌ 
ಖಸ್ಮಾ ಮಹೀಸ್ಥಾಶ್ಚ ಜನಾ ವತಸ್ಥುಃ 11೩1 


ರಣದಲ್ಲಿ ಮುಖ್ಯರಾದ ಶತ್ರುನಾಶಕರಾದ ಶ್ರೇಷ್ಠತೂರರಾದ ಕರ್ಣ ಮತ್ತು 
ಅರ್ಜುನರು ನಿಂತುದನ್ನು ನೋಡಿ, ಅವರು ಹೋರಾಡುವುದನ್ನು ನೋಡಲು 


ಕರ್ಣಪರ್ವ 503 


ಬಯಸಿದ ಸ್ವರ್ಗವಾಸಿಗಳು, ಭೂಲೋಕವಾಸಿಗಳು ತಮ್ಮ ವಾಹನಗಳನ್ನು ನಿಲ್ಲಿಸಿ 
ತಾವೂ ನಿಂತರು. 


ಸ ಕಾರ್ಮುಕಜ್ಯಾತಳಸನ್ನಿಪಾತಃ 
ಸುಮುಕ್ತಬಾಣಸ್ತುಮುಲೋ ಬಭೂವ । 
ಫ್ನತೋಸ್ತಥಾನ್ಯೋನ್ಯಮಿಷುಪ್ರವೈಕ್ಳೆ 
ರ್ಧನಂಜಯಸ್ಕಾಧಿರಥೇಶ್ವ ರಾಜನ್‌ JT 


ರಾಜನೆ, ಅರ್ಜುನನಿಗೂ ಕರ್ಣನಿಗೂ ಬಿಲ್ಲು ಹೆದೆ ಹಸ್ತ ತಲಗಳನ್ನು ಸೇರಿಸಿ 
ಬಾಣಪ್ರಯೋಗ ಮಾಡುವ ಈ ಯುದ್ಧವು ಇದು, ಉತಮಬಾಣಗಳಿಂದ 
ಅನ್ಯೋನ್ಯ ವಧ ಮಾಡುವ ಯುದ್ಧವಾದ್ದರಿಂದ ಬಹಳ ದೊಡ್ಡ ಯುದ್ಧವಾಯಿತು. 


ಪ್ರಾಚ್ಛಾ ದಯಾಮಾಸ ತತಃ ಪೃಷತ್ಮೈಃ 
ಸುಘೋಷಮಾಸ್ಫೋಟ್ಯ ಚ ಗಾಂಡಿವಜ್ಯಾಮ್‌ । 
ತಸ್ಮಿನ್‌ ಕ್ಷಣೇ ಸೂತಪುತ್ರಸ್ತು ಪಾರ್ಥಂ 
ಸಮಾಚಿನೋತ್‌ ಕ್ಷುದ್ರಕಾಣಾಂ ಶತೇನ 11೫111 


ಅರ್ಜುನನು ಗಾಂಡಿವದ ಹೆದೆಯನ್ನು ದೊಡ್ಡಶಬ್ದದೊಂದಿಗೆ ಠೇಂಕರಿಸಿ 
ಬಾಣಗಳಿಂದ ಕರ್ಣನನ್ನು ಆಚ್ಛಾದಿಸಿದ. ಅದೇ ಕ್ಷಣದಲ್ಲಿ ಕರ್ಣನು ಅರ್ಜುನನನ್ನು 
ನೂರು ಕ್ಲುದ್ರಕಬಾಣಗಳಿಂದ ಪ್ರಹರಿಸಿದ. 
ನಿರ್ಮುಕ್ಷಸರ್ಪಪ್ರತಿಮೈಶ್ವ ತೀಕ್ಷ್ಮ ೈಃ 
ತೈಲಪ್ರಧೌತೈಃ ಖಗಪತ್ರವಾಜೈಃ । 
ಷಷ್ಟ್ವಾ ನಾರಾಚೈರ್ವಾಸುದೇವಂ ಬಿಭೇದ 
ತದಂತರೇ ಸ ತ್ಹರನ್‌ ಸೋಮಕಾಂಶ್ಚ 11೬ 1| 


ಪೊರೆಬಿಟ್ಟ ಹಾವಿನಂತಿರುವ, ತೀಕ್ಷ್ಣ ವಾದ, ತೈಲದಿಂದ ಹದಮಾಡಿದ ಹದ್ದಿನ 
ರೆಕ್ಕೆಗಳು ಪುಕ್ಕವಾಗಿರುವ ಅರವತ್ತು ನಾರಾಚಬಾಣಗಳಿಂದ ಕರ್ಣನು ಕೃಷ್ಣನನ್ನೂ 
ಹೊಡೆದ. ಅದೇ ಸಮಯದಲ್ಲಿ ಅವನು ವೇಗದಿಂದ ಸೋಮಕರನ್ನೂ ಹೊಡೆದ. 


504 ಮಹಾಭಾರತ 


ಪ್ರಾಚ್ಚಾದಯಂಸ್ತೇ ನಿಶಿತೈಃ ಪೃಷತ್ವೈ 
ರ್ಜೀಮೂತಸಂಘಾ ನಭಸೀವ ಸೂರ್ಯಮ್‌ । 
ಆಗಚ್ಛತಸ್ತಾನ್‌ ವಿಶಿಖೈರನೇಕೈ- 
ರ್ವ್ಯಷ್ಟಂಭಯತ್‌ ಸೂತಪುತ್ರಃ ಕೃತಾಸ್ತ್ರ 11೭! 


ಸೋಮಕರು ಕರ್ಣನನ್ನು ಮೋಡಸಮೂಹಗಳು ಆಕಾಶದಲ್ಲಿ ಸೂರ್ಯ 
ನನ್ನು ಆಚ್ಛಾದಿಸುವಂತೆ, ಬಾಣಗಳಿಂದ ಆಚ್ಛಾದಿಸಿದರು. ಅಸ್ಪಜ್ಞನಾದ ಕರ್ಣನು 
ತನ್ನ ಮೇಲೆ ಬೀಳುವ ಬಾಣಗಳನ್ನು ಅನೇಕ ಬಾಣಗಳಿಂದ ತಡೆದ. 


ತೈರಸ್ತಮಸ್ತ್ರಂ ವಿನಿಹತ್ಯ ಸರ್ವಂ 
ಜಘಾನ ತೇಷಾಂ ರಥವಾಜಿನಾಗಾನ್‌ । 
ತಥಾ ತು ಸೈನ್ಯಪ್ರವರಾಂಶ್ಚ ರಾಜ- 
ನ್ನಭ್ಯರ್ದಯನ್‌ ಮಾರ್ಗಣೈಃ ಸೂತಪುತ್ರ: 11೮॥ 


ಅವರು ಎಸೆದ ಅಸ್ಪವನ್ನು ಎಲ್ಲವನ್ನೂ ಕರ್ಣನು ನಾಶಗೊಳಿಸಿ ಅವರ ರಥ 
ಅಶ್ವ ಗಜಗಳನ್ನೂ ಸಂಹರಿಸಿದ. ರಾಜನೆ, ಅವನು ಸೈನ್ಯದಲ್ಲಿ ಮುಖ್ಯರಾದವರನ್ನೂ 
ಬಾಣಗಳಿಂದ ಪೀಡಿಸಿದ. 


ತೇ ಭಿನ್ನದೇಹಾ ವ್ಯಸವೋ ನಿಪೇತುಃ 
ಕರ್ಣೇಷುಭಿರ್ಭೂಮಿತಳೇ ಸ್ತನಂತಃ । 
ಕ್ರುದ್ಧೇನ ಸಿಂಹೇನ ಯಥಾ ಶ್ಹಯೂಥ್ಯಾ 
ಮಹಾಬಲಾ ಭೀಮಬಲೇನ ತದ್ದತ್‌ 11೯1 


ಅವರು ಕರ್ಣನ ಬಾಣಗಳಿಂದ ಶರೀರದಲ್ಲಿ ಗಾಯಹೊಂದಿ ಕೂಗಿ 
ಭೂತಲದಲ್ಲಿ ಮಹಾಬಲವುಳ್ಳ ಶ್ವಾನಸಮೂಹಗಳು ಭೀಮಬಲ ಉಳ್ಳ ಸಿಂಹದಿಂದ 
ಸತ್ತು ಬೀಳುವಂತೆ ಸತುಬಿದ್ದರು, 


ಪುನಶ್ಚ ಪಾಂಚಾಲವರಾಸ್ತಥಾನ್ಯೇ 
ತದಂತರೇ ಕರ್ಣಧನಂಜಯಾಭ್ಯಾಮ್‌ | 


ಕರ್ಣಪರ್ವ 505 


ಪ್ರಸ್ಥಂದಿನೋ ಬಲಿನಃ ಸಾಧುಮುಕ್ಕೆಃ 
ಕರ್ಣೇನ ಬಾಣೈರ್ನಿಹತಾಃ ಪ್ರಸಹ್ಯ 11೧೦॥ 


ಕರ್ಣವಧಕ್ಕಾಗಿ, ಮತ್ತು ಅರ್ಜುನರಕ್ಷಣೆಗಾಗಿ ಬಂದ ಬಲಿಷ್ಠರಾದ 
ಶತ್ರುತಾಪಕರಾದ ಪಾಂಚಾಲಮುಖ್ಯರು ಮತ್ತು ಬೇರೆ ವೀರರೂ ಕರ್ಣನು ಚೆನ್ನಾಗಿ 
ಪ್ರಯೋಗಿಸಿದ ಬಾಣಗಳಿಂದ ಬಲವಾಗಿ ಹೊಡೆಯಲ್ಲಟ್ಟರು. 


ಜಯಂ ತು ಮತ್ತಾ ವಿಪುಲಂ ತ್ತದೀಯಾ- 
ಸ್ತಳಾನ್ನಿಜಘ್ನಃ ಸಿಂಹನಾದಾಂಶ್ಚ ನೇದುಃ esl 


ಆಗ ಜಯ ಪೂರ್ತಿಯಾಗಿ ತಮ್ಮದೇ ಎಂದು ನಿಶ್ಚಯಮಾಡಿಕೊಂಡು ನಿನ್ನವರು 
ಕೈಚಪ್ಪಾಳೆ ಹೊಡೆದರು. ಸಿಂಹನಾದಗಳನ್ನು ಮಾಡಿದರು. 


ತತೋ ಧನುರ್ಜ್ಯಾಮವಧಮ್ಯ ಶೀಘ್ರಂ 
ಶರಾನಸ್ತಾನಾಧಿರಥೇರ್ವಿಧಮ್ಯ I 

ಸುಸಂರಬ್ಧಃ ಕರ್ಣಶರಕ್ಷತಾಂಗೋ 
ರಣೇ ಪಾರ್ಥಃ ಕೌರವಾನ್‌ ಪ್ರತ್ಯಗೃಹ್ನಾತ್‌ 11೧೨ 


ಆಗ ಅರ್ಜುನನು ಕರ್ಣನ ಬಾಣಗಳಿಂದ ಮೈಗಾಯ ಮಾಡಿಕೊಂಡಿದ್ದರೂ 
ಬಿಲ್ಲಿನ ಹಗ್ಗವನ್ನು ತೀಡಿ ಬೇಗನೆ, ಕರ್ಣನೆಸೆದ ಬಾಣಗಳನ್ನು ನಾಶಪಡಿಸಿ, ಬಲು 
ಕೋಪದಿಂದ ರಣದಲ್ಲಿ ಕೌರವರನ್ನು ತನ್ನ ನಿಯಂತ್ರಣಕ್ಕೆ ತಂದುಕೊಂಡ. 


ಜ್ಯಾಂ ಚಾನುಮೃಜ್ಯಾಭ್ಯಹನತ್‌ ತಳತ್ರೇ 
ಬಾಣಾಂಧಕಾರಂ ತ್ಹಕರೋತ್‌ ಕ್ಷಣೇನ । 
ಶಲ್ಯಂ ಚ ಕರ್ಣಂ ಚ ಕುರೂಂಶ್ಚ ಸರ್ವಾನ್‌ 
ಬಾಣೈರವಿಧ್ಯದ್ಯುಗಪತ್‌ ಕಿರೀಟೀ 11೧೩॥! 


ಅರ್ಜುನನು ಬಿಲ್ಲಿನ ಹೆದೆಯನ್ನು ತೀಡಿ ಕೈಚೀಲದ ಮೇಲೆ ಹೊಡೆದು ಕ್ಷಣದಲ್ಲಿ 
ಬಾಣಗಳಿಂದ ಅಂಧಕಾರ ಉಂಟುಮಾಡಿದ. ಶಲ್ಕ, ಕರ್ಣರನ್ನು ಮತ್ತುಎಲ್ಲಕೌರವ 
ಯೋಧರನ್ನೂ ಒಮ್ಮೆಲೇ ಬಾಣಗಳಿಂದ ಹೊಡೆದ. 


506 ಮಹಾಭಾರತ 


ನ ಪಕ್ಷಿಣಃ ಸಂಪತಂತ್ಯಂತರಿಕ್ಷೇ 
ತದಾ ಮಹಾಸ್ಟೇಣ ಕೃತೇಂಧಕಾರೇ 11೧೪॥॥ 


ಮಹಾ ಅಸ್ಪದಿಂದ ಅಂಧಕಾರವನ್ನು ಅರ್ಜುನನು ಸೃಷ್ಟಿ ಮಾಡಿದ್ದರಿಂದ 
ಆಕಾಶದಲ್ಲಿ ಪಕ್ಷಿಗಳು ಆಗ ಹಾರಾಡುತಿರಲಿಲ್ಲ 


ಶಲ್ಯಂಚ ಪಾರ್ಥೋ ದಶಭಿಃ ಪೃಷತ್ಥೈಃ 
ಭೃಶಂ ತನುತ್ರೇ ಪ್ರಹಸನ್ನವಿಧ್ಯತ್‌ । 
ತತಃ ಕರ್ಣಂ ದ್ವಾದಶಭಿಃ ಸುಮುಕ್ಳೆ - 
ರ್ವಿದ್ದಾ 4 ಪುನಃ ಸಪ್ತಭಿರಭ್ಯವಿಧ್ಯತ್‌ 11೧೫1! 


ಶಲ್ಯನನ್ನು ಕೂಡ ಅರ್ಜುನನು ನಗುತ್ತ ಹತ್ತು ಬಾಣಗಳಿಂದ ಕವಚದಲ್ಲಿ 
ಚೆನ್ನಾಗಿ ಪ್ರಹಾರ ಮಾಡಿದ. ಚೆನ್ನಾಗಿ ಬಾಣವೆಸೆದು ಕರ್ಣನನ್ನು ಹನ್ನೆರಡು 
ಬಾಣಗಳಿಂದ ಹೊಡೆದು ತಿರುಗಿ ಏಳು ಬಾಣಗಳಿಂದಲೂ ಹೊಡೆದ. 


ಸ ಪಾರ್ಥಬಾಣಾಸನವೇಗನುನ್ನೈ - 
ರ್ದ್ವಢಾಹತಃ ಪತ್ರಿಭಿರುಗ್ರವೇಗೈಃ: । 
ವಿಭಿನ್ನಗಾತ್ರಃ ಕ್ಷತಜೋಕ್ಷಿತಾಂಗಃ 
ಕರ್ಣೋ ಬಭೌ ರುದ್ರ ಇವಾತತೇಷುಃ HOLM 


ಅರ್ಜುನನ ಧನುಸಿನ ವೇಗದಿಂದ ಪ್ರೇರಿತವಾಗಿ ಉಗ್ರವೇಗವನ್ನು ಹೊಂದಿದ 
ಬಾಣಗಳಿಂದ ದೃಢವಾಗಿ ಆಘಾತ ಹೊಂದಿ ಮೈಗಾಯಗೊಂಡು ನೆತರಿನಿಂದ 
ಮೈತೊಯ್ಯಾಗ, ಕರ್ಣನು ಬಾಣಗಳನ್ನು ಧರಿಸಿ ರುದ್ರನಂತೇ ಕಂಡುಬಂದ. 


ಪ್ರಕ್ರೀಡಮಾನೋತಥ ಶೃಶಾನಮಧ್ಯೇ 
ರೌದ್ರೇ ಮುಹೂರ್ತೇ ರುಧಿರಾರ್ದ್ರಗಾತ್ರ: 11೧೭1! 


ಏಕೆಂದರೆ ರೌದ್ರಮುಹೂರ್ತದಲ್ಲಿ ರುದ್ರನೂ ಸ್ಫಶಾನದಲ್ಲಿ ನೆತ್ತರಿನಿಂದ 
ಮೈತೊಯ್ಯುಕೊಂಡು ಕ್ರೀಡೆಯಾಡುತಾನೆ. 


ಕರ್ಣಪರ್ವ 507 


ತತಸ್ವಿಭಿಶ್ಚ ತ್ರಿದಶಾಧಿಪೋಪಮಂ 
ಶರೈರ್ಬಿಭೇದಾಧಿರಥಿರ್ಧನಂಜಯಮ್‌ । 

ಶರಾಂಸ್ತು ಪಂಚ ಜ್ವಲಿತಾನಿವೋರಗಾನ್‌ 
ಪ್ರವೀರಯಾಮಾಸ ಜಿಘಾಂಸುರಚ್ಯುತೇ 11೧೮॥ 


ಬಳಿಕ ಇಂದ್ರನಂತಿರುವ ಅರ್ಜುನನನ್ನು ಕರ್ಣನು ಮೂರು ಬಾಣಗಳಿಂದ 
ಹೊಡೆದ. ಹಾವುಗಳಂತೆ ಜ್ವಲಿಸುವ ಐದು ಬಾಣಗಳಿಂದ ಕೃಷ್ಣನನ್ನೂ ಕೊಲ್ಲಲು 
ಬಯಸಿ ಅವನಿಗೆ ಎಸೆದ. 


ತೇ ವರ್ಮ ಭಿತ್ತ್ವಾ ಪುರುಷೋತ್ತಮಸ್ಯ 
ಸುವರ್ಣಚಿತ್ರಂ ನ್ಯಪತನ್‌ ಸುಮುಕ್ತಾಃ । 
"ವೇಗೇನ ಗಾಮಾವಿವಿಶುಃ ಸುವೇಗಾಃ 
ತ್ಯಕ್ತಾ ಎಸ್ನಾತ್ತಾ ಚ ಕರ್ಣಾಭಿಮುಖಾಃ ಪ್ರತೀಯುಃ 11೧೯1! 


ಚೆನ್ನಾಗಿ ಎಸೆದ ಆ ಬಾಣಗಳು ಪುರುಷೋತ್ತಮನ ಬಂಗಾರದ ಸುಂದರ 
ಕವಚವನ್ನು ಹೊಡೆದು ಕೆಳಗೆ ಬಿದ್ದುವು. ವೇಗವುಳ್ಳ ಆ ಬಾಣಗಳು ವೇಗದಿಂದ 
ಭೂಮಿಯನ್ನು ಪ್ರವೇಶಿಸಿದುವು. ಆದರೆ ತಕ್ಷಕಪುತ್ರನಾದ ಅಶ್ವಸೇನನಿಗೆ 
ಸಹಾಯಕ್ಕೆಂದು ಬಂದಿದ್ದ ಐದು ಸರ್ಪಗಳಿಂದ ಆ ಬಾಣಗಳು ಆವಿಷ್ಠವಾದ್ಧರಿಂದ 
ಅವು ಭೂಮಿಯನ್ನು ಬಿಟ್ಟು ತಿರುಗಿ ಕರ್ಣನ ಕಡೆಗೇ ಹಾರಿಬಂದುವು. 


ತಾನ್‌ ಪಂಚಭಲ್ಲೈಸ್ತ ರಿತೈಃ ಸುಮುಕ್ಳಿ - 
'ಸ್ಪಿಧಾ ತ್ರಿಧೈಕೈಕಮಥೋಚ್ಚಕರ್ತ । 
ಧನಂಜಯಸ್ತೇ ನ್ಯಪತನ್‌ ಪೃಥಿವ್ಯಾಂ 
ಮಹಾಹಯಸ್ತಕ್ಷಕಪುತ್ರಪಕ್ಷಾಃ 11೨೦11 


ಅರ್ಜುನನು ಚೆನ್ನಾಗಿ ಪ್ರಯೋಗಿಸಿದ ವೇಗದ ಐದು ಭಲ್ಲೆಗಳಿಂದ ಆ ಐದೂ 
ಬಾಣಗಳನ್ನು ಒಂದೊಂದನ್ನು ಮೂರು ಮೂರಾಗಿ ಕತ್ತರಿಸಿದ. ಅವು, 
ತಕ್ಷಕಪುತ್ರನಾದ ಅಶ್ವಸೇನನ ಪಕ್ಷದವು, ಮಹಾಸರ್ಪಗಳು. ನೆಲದಲ್ಲಿ ಬಿದ್ದುವು. 
ಕರ್ಣನೆಸೆದ ಆ ಬಾಣಗಳು ಕೃಷ್ಣನನ್ನು ಹೊಡೆದು, ತಿರುಗಿ ಕರ್ಣನ ಬಳಿಗೇ 


508 ಮಹಾಭಾರತ 


ಹೋಗುತ್ತಿದ್ದರೂ, ಅವು ಕೃಷ್ಣನಿಗೆ ಹೊಡೆದವುಗಳೆಂದು ಅಸಹನೆಯಿಂದ, 
ಅರ್ಜುನ ಅವುಗಳನ್ನು ಬಾಣಗಳಿಂದ ಮೂರು ಮೂರು ಚೂರುಗಳಾಗಿ 
ಕತ್ರರಿಸಿದ. 


ತತಃ ಪ್ರಜಜ್ಞಾಲ ಕಿರೀಟಮಾಲೀ 
ಕ್ರೋಧೇನ ಕಕ್ಷಂ ಪ್ರದಹನ್ನಿವಾಗ್ನಿ! । 
ಸ ಕರ್ಣಮಾಕರ್ಣವಿಕೃಷ್ಣಸೃಷ್ಠೆ ್ಟೈಃ 
ಶರೈಃ ಶರೀರಾಂತಕರೈಜ ೯ಲದಿಃ । 
ವ ಜಬ 
ಮರ್ಮಸ್ಸವಿಧ್ಯತ್ತ ಚಚಾಲ ದುಃಖಾದ್‌ 
ಧೈರ್ಯಾತ್ತು ತಸ್ಮಾವತಿಮಾತ್ರಧೈರ್ಯಃ 11೨೧॥ 


ಕರ್ಣ ಕೃಷ್ಣನಿಗೆ ಹೊಡೆದಿದ್ದಕ್ಕೆ ಅರ್ಜುನನು ಕೋಪದಿಂದ ಉರಿದ, ಕಾಡನ್ನು 
ಸುಡುವ ಬೆಂಕಿಯಂತೆ. ಕಿವಿವರೆಗೆ ಹೆದೆಯನ್ನು ಸೆಳೆದು ಶರೀರನಾಶಕವಾದ ಉರಿವ 
ಬಾಣಗಳನ್ನು ಎಸೆದು ಕರ್ಣನನ್ನು ಮರ್ಮಗಳಲ್ಲಿ ಹೊಡೆದ. ಕರ್ಣನು 
ವೇದನೆಯಿಂದ ವಿಚಲಿತನಾದ. ಆದರೂ ಅತ್ಯಂತ ಧೈರ್ಯಶಾಲಿಯಾದ್ದರಿಂದ 
ಅವನು ದೈರ್ಯದಿಂದ ಸ್ಥಿರವಾಗಿ ನಿಂತುಕೊಂಡ. 


ತತಃ ಶರೌಫೈ: ಪ್ರದಿಶೋ ದಿಶಶ್ಚ 
ರವಿಪ್ರಭಾ ಕರ್ಣರಥಶ್ಚ ರಾಜನ್‌ । 
ಅದೃಶ್ಯ ಆಸೀತ್‌ ಕುಪಿತೇ ಧನಂಜಯೇ 
ತುಷಾರನೀಹಾರವೃತಂ ಯಥಾ ನಭಃ 12೨1 


ಅರ್ಜುನ ಕುಪಿತನಾದಾಗ, ರಾಜನೆ, ಬಾಣಪ್ರವಾಹಗಳಿಂದ ದಿಕ್ಕು-ವಿದಿಕ್ಕುಗಳು 
ಸೂರ್ಯಕಿರಣಗಳು ಮತ್ತು ಕರ್ಣನ ರಥ ಎಲ್ಲವೂ ಹಿಮ ಮಂಜುಗಳಿಂದ 
ತುಂಬಿದ ಆಕಾಶದಂತೆ ಅದೃಶ್ಯವಾದಂತಾಯಿತು. 


ಸ ಚಕ್ರರಕ್ಷಾನಥ ಪಾದರಕ್ಷಾನ್‌ 

ಪುರಃಸರಾನ್‌ ಪೃಷ್ಠಗೋಪಾಂಶ್ಚ ಸರ್ವಾನ್‌ । 
ದುರ್ಯೋಧನೇನಾನುಮತಾನರಿಘ್ನಾನ್‌ 

ಸಮುಚ್ಚಿತಾನ್‌ ಸುರಥಾನ್‌ ಸಾರಭೂತಾನ್‌ 11೨೩1! 


ಕರ್ಣಪರ್ವ 509 


ದ್ವಿಸಾಹಸ್ರಾನ್‌ ಸಮರೇ ಸವ್ಯಸಾಚೀ 
ಕುರುಪ್ರವೀರಾನೃಷಭಃ ಕುರೂಣಾಮ್‌ । 
ಕ್ಷಣೇನ ಸರ್ವಾನ್‌ ಸರಥಾಶ್ವಸೂತಾನ್‌ 
ನಿನಾಯ ರಾಜನ್‌ ಕ್ಷಯಮೇಕವೀರಃ 11೨೪॥॥ 


ಕುರುಶ್ರೇಷ್ಠ ಏಕೈಕ ವೀರನಾದ ಅರ್ಜುನನು ಕರ್ಣರಥದ ಚಿಕ್ರರಕ್ಷಕ 
ಪಾದರಕ್ಷಕ ಪೃಷ್ಠರಕ್ಷಕ ಮುಂತಾದವರೆಲ್ಲರನ್ನೂ ಮತ್ತು ದುರ್ಯೋಧನನು ಕಳಿಸಿದ 
ಎರಡು ಸಾವಿರ ಶ್ರೇಷ್ಠ ರಥಿಕರನ್ನೂ, ರಣದಲ್ಲಿ ಶತ್ರುಹಂತಕರಾದ ಆ 
ಕೌರವವೀರರು ಒಟ್ಟಾಗಿ ಬಂದಿದ್ದರೂ, ಕ್ಷಣದಲ್ಲಿ ಎಲ್ಲರನ್ನೂ ರಥಅಶ್ವಸಾರಥಿ 
ಸಹಿತವಾಗಿ ನಾಶಮಾಡಿದ. 


ಅಥೋ ಪಲಾಯಂತ ವಿಹಾಯ ಕರ್ಣಂ 
ತವಾತ್ಮಜಾಃ ಕುರವಶ್ಚಾವಶಿಷ್ಟಾಃ | 
ಹತಾನವಾಕೀರ್ಯ ಶರಕ್ಷತಾಂಶ್ಚ | 
ಲಾಲಪ್ಯಮಾನಾಂಸ್ತನಯಾನ್‌ ಪಿತ್ಛೃಂಶ್ಚ 11೨೫1 


ಉಳಿದ ನಿನ್ನ ಮಕ್ಕಳೂ ಕುರುಯೋಧರೂ ಕರ್ಣನನ್ನು ಬಿಟ್ಟು 
ಪಲಾಯನಗೈದರು. ಹತರಾದ ಅಥವಾ ಬಾಣಗಳಿಂದ ಗಾಯಗೊಂಡು 
ಕೂಗಿಕೊಳ್ಳುತ್ತಿರುವ ಪುತ್ರರನ್ನೂ ಪಿತೃಗಳನ್ನೂ ಹಾಗೇ ಬಿಟ್ಟು ಓಡಿಹೋದರು. 


ಸ ಸರ್ವತಃ ಪ್ರೇಕ್ಷ್ಯ ದಿಶೋ ವಿಶೂನ್ಯಾ 
ಭಯಾವದೀರ್ಣೈಃ ಕುರುಭಿರ್ವಿಹೀನಾಃ । 
ನ ವಿವ್ಯಥೇ ಭಾರತ ತತ್ರ ಕರ್ಣಃ 
ಪ್ರತೀಪಮೇವಾರ್ಜುನಮಭ್ಯಧಾವತ್‌ WLI 


ಕರ್ಣನು, ಎಲ್ಲ ದಿಕ್ಕುಗಳು ಭಯದಿಂದ ಬಲಗುಂದಿದ ಕುರುಯೋಧರಿಂದ 
ಪರಿತ್ಯಕವಾಗಿ ಶೂನ್ಯವಾಗಿರುವುದನ್ನು ನೋಡಿಯೂ, ವ್ಯಥೆಗೊಳ್ಳಲಿಲ್ಲ ರಾಜನೆ, 
ಅವನು ಅರ್ಜುನನಿಗೆ ಇದಿರಾಗಿಯೇ ನುಗ್ಗಿದ. 
ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ಕರ್ಣಪರ್ವಣಿ ಕರ್ಣಾರ್ಜುನಯುದ್ಧೇ ಷಡಶೀತಿತಮೋಧ್ಯಾಯಃ 11೮೬॥॥ 


ಕ್ಕಿ 


510 ಮಹಾಭಾರತ 


ಮಹಾಭಾರತತಾತರ್ಯನಿರ್ಣಯ 


ಕ್ರಮೇಣ ವೃದ್ಧೋರುಬಲೇನ ತತ್ರ 
ಸುರೇಂದ್ರ ಪುತ್ರೇಣ ವಿರೋಚನಾತ್ಮಜಃ । 
ನಿರಾಕೃತೋ ನಾಗಮಯಂ ಶರೋತ್ತಮಂ 
ಬ್ರಹ್ಮಾಸ್ತಯುಕ್ತಂ ವಿಸಸರ್ಜ ವಾಸವೌ 11 ೧೮೨11 


ಅರ್ಜುನ ಕ್ರಮವಾಗಿ ಹೆಚ್ಚು ಹೆಚ್ಚು ಶಕ್ತಿ ತುಂಬಿಕೊಂಡವನಾಗಿ ಕರ್ಣನನ್ನು 
ಪರಾಭವಗೊಳಿಸಿದಾಗ ಕರ್ಣ ಬ್ರಹ್ನಾಸ್ತಯುಕವಾದ ನಾಗಮಯವಾದ ಬಾಣವನ್ನು 
ಅರ್ಜುನನ ಮೇಲೆಸೆದ. 


ತಂ ವಾಸುದೇವೋ ರಥಮಾನಮಯ್ಯ 
ಮೋಘಂ ಚಕಾರಾರ್ಜುನತಃ ಕಿರೀಟಮ್‌ । 
ಚೂರ್ಣೀಕೃತಂ ತೇನ ಸುರೇಂದ್ರಸೂನೋ 
ರ್ದಿವ್ಯಂ ಯಯೌ ಬಾಣಗತಶ್ಚ ನಾಗಃ I ೧೮೩ ॥॥ 


ಲ 


ವ್ಯರ್ಥಗೊಳಿಸಿದ. ಅರ್ಜುನನ : ದಿವ್ಯ ಕಿರೀಟ ಮಾತ್ರ ಆ ಬಾಣದಿಂದ ಚೂರು 
ಚೂರಾಯಿತು. ಬಾಣದಲ್ಲಿದ್ದ ಅಶ್ವಸೇನ ನಾಗ ಹೊರಟು ಹೋದ. 


ಆಗ ಕೃಷ್ಣ ರಥವನ್ನು ನೆಲದಲ್ಲಿ ತಗ್ಗಿಸಿ ಆ ಬಾಣವನ್ನು ಅರ್ಜುನನಲ್ಲಿ 


ನಮಿತೇ ವಾಸುದೇವೇನ ರಥೇ ಪಂಚಾಂಗುಲಂ ಭುವಿ । 
ಅಪಾಂಗದೇಶಮುದ್ದಿಶ್ಶ ಮುಕ್ತೇ ನಾಗೇ ಕಿರೀಟಿನಃ IW ೧೮೪ I 


ಭಂಕ್ರ್ವಾ ಕಿರೀಟಂ ವಿಯತಿ ಗಚ್ಛತಿ ಪ್ರಭುಣೋದಿತಃ । 
ಬಾಣೈಸ್ತಕ್ಚಕಪುತ್ರಂ ತಂ ವಾಸವಿಃ ಪೂರ್ವವೈರಿಣಮ್‌ I ೧೮೫ ॥ 
ಹತ್ವಾ ನಿಪಾತಯಾಮಾಸ ಭೂಮೌ ಕರ್ಣಸ್ಯ ಪಶ್ಯತಃ 
ಬ್ರಹ್ನಾಸ್ಪಸ್ಯಾತಿವೇಗಿತ್ತಂ ಪ್ರಾಪ್ತಂ ಕರ್ಣೇನ ಭಾರ್ಗವಾತ್‌ ॥ ೧೮೬ 1 
ಅರ್ಜುನನ ಕಡೆಗಣ್ಣ ಪ್ರದೇಶಕ್ಕೆ ಎಸೆದಿದ್ದ ನಾಗಾಸ್ತ್ರ ಕೃಷ್ಣನಿಂದ ರಥ ಐದು 
ಅಂಗುಲದಷ್ಟು ನೆಲದಲ್ಲಿ ತಗ್ರಿಸಲ್ಪಟ್ಟಾಗ, ಅರ್ಜುನನ ದಿವ್ಯವಾದ ಕಿರೀಟವನ್ನು ಪುಡಿ 


ಕರ್ಣಪರ್ವ 511 


ಮಾಡಿ ಆಕಾಶದಲ್ಲಿ ಹಾರಿಹೋಗುತಿತ್ತು ಕೃಷ್ಣನ ಮಾತಿನಂತೆ ಅರ್ಜುನ ತನ್ನ 
ಹಿಂದಿನ ವೈರಿಯಾದ ಆ ತಕ್ಷಕಪುತ್ರ ಅಶ್ವಸೇನನನ್ನು ಕರ್ಣ ನೋಡುತ್ತಿದ್ದಂತೆಯೇ 
ಬಾಣಗಳಿಂದ ಕೊಂದು ನೆಲದಲ್ಲಿ ಕೆಡವಿದ. ಬ್ರಹ್ಮಾಸ್ಪಪ್ರಯೋಗದಲ್ಲಿ ಅತಿವೇಗ 
ವನ್ನು ಕರ್ಣ ಪರಶುರಾಮನಿಂದ ಪಡೆದಿದ್ದ 


ಪುನಶ್ಚ ಪಾರ್ಥೇನ ಮಹಾಸ್ತ್ರಯುದ್ಧಂ 
ಪ್ರಕುರ್ವತಃ ಸೂರ್ಯಸುತಸ್ಯ ಚಕ್ರಮ್‌ । 
ರಥಸ್ಯ ಭೂಮಿರ್ಗ್ರಸತಿ ಸ್ಥ ಶಾಪಾ 
ದಸ್ವಾಣಿ ದಿವ್ಯಾನಿ ಚ ವಿಸ್ಕೃತಿಂ ಯಯುಃ 11 ೧೮೭ ॥1 


ಪುನಃ ಕರ್ಣ ಅರ್ಜುನನೊಡನೆ ಮಹಾಅಸ್ತಗಳಿಂದ ಯುದ್ಧ ಮಾಡುತ್ತಿದ್ದಾಗ 
ಬ್ರಾಹ್ಮಣಶಾಪದಿಂದ ಅವನ ರಥವನ್ನು ನೆಲ ನುಂಗಿತು. ಹಾಗೇ ಪರಶುರಾಮನ 
ಶಾಪದಿಂದ ದಿವ್ಯಾಸ್ಟಗಳೂ ಅವನಿಗೆ ಮರೆತು ಹೋದುವು. 


ಕ್ಕೆ 
ಳಿ 


ಎಂಬತ್ತೇಳನೆಯ ಅಧ್ಯಾಯ 
ಶ್ರೀಕೃಷ್ಣ ರಥವನ್ನು ಒತ್ತಿ ತಗ್ಗಿಸಿದಾಗ, ಸರ್ಪಾಸ್ತ್ರ ಗುರಿತಪ್ಪಿ ಅರ್ಜುನನ 
ಕಿರೀಟವನ್ನು ಮಾತ್ರ ಹೊಡೆದು ಪುಡಿಮಾಡಿತು. ಆ ಅಶ್ವಸೇನಸರ್ಪನನ್ನು 


ಅರ್ಜುನ ಸಂಹರಿಸಿದ. (ಈ ವಿಷಯದಲ್ಲಿ ಒಂದು ಕೂಟ ಶ್ಲೋಕವಿದೆ.) ಬಳಿಕ 
ಕರ್ಣನ ರಥಚಕ್ರವನ್ನು ಭೂಮಿ ನುಂಗಿತು. 


ಸಂಜಯಃ 
ತತೋರಪಯಾತಾಃ ಶರಪಾತಮಾತ್ರ- 
ಮವಸ್ಥಿತಾಃ ಕುರವೋ ಭಿನ್ನಸೇನಾಃ 
ವಿದ್ಯುತ್ಥಕಾಶಂ ದದೃಶುಃ ಸಮಂತಾದ್‌ 
ಧನಂಜಯಾಸ್ತ್ರ 0 ಸಮುದೀರ್ಯಮಾಣಮ್‌ Hol 


ಸಂಜಯನು ನುಡಿದ-- ಚದುರಿದ ಸೈನ್ಯಗಳು ಅರ್ಜುನನ ಬಾಣಗಳು 


512 ಮಹಾಭಾರತ 


ಬೀಳುವ ಪ್ರದೇಶವನ್ನು ಮಾತ್ರ ದಾಟಿ ಆಚೆ ದೂರಹೋಗಿ ನಿಂತವು. ಮಿಂಚಿನಂತೆ 
ಹೊಳೆಯುವ ಅರ್ಜುನನ ಅಸ್ಪವು ಎಲ್ಲಕಡೆ ಹರಡುವುದನ್ನು ಕಂಡವು. 


ತದರ್ಜುನಾಸ್ತ್ರಂ ಗ್ರಸತೇ ಸ್ಮ ವೀರಾನ್‌ 
ಕೃತ್ಸ್ನಂ ತದಾಕಾಶಮನಂತಘೋಷಮ್‌ । 
ಕ್ರುದ್ದೇನ ಪಾರ್ಥೇನ ತದಾಶು ಸೃಷ್ಟಂ 


೦ಎ 


ವಧಾಯ ಕರ್ಣಸ್ಯ ಮಹಾವಿಮರ್ದೇ 1|೨॥॥ 


ಆ ಅರ್ಜುನನ ಅಸ್ಪವು ಎಲ್ಲ ವೀರರನ್ನು ಮಾತ್ರವಲ್ಲದೆ ಅಪರಿಮಿತ ಶಬ್ದಗಳಿಗೆ 
ಆಶ್ರಯವಾದ ಇಡೀ ಆಕಾಶವನ್ನೇ ನುಂಗಿತು. ಅದು, ಮಹಾರಣದಲ್ಲಿ ಕರ್ಣನ 
ವಧೆಗಾಗಿ ಕ್ರುದ್ಧನಾದ ಅರ್ಜುನ ಕ್ಷಣಮಾತ್ರದಲ್ಲಿ ಪ್ರಯೋಗಿಸಿದ ಅಸ್ಪವಾಗಿತ್ತು 


ಕರ್ಣಃ ಸುಘೋರೇಷ್ಟಸನಂ ದೃಢಜ್ಯಂ 
ವಿಸ್ಥಾರಯಿತ್ವಾ ವ್ಯಸ್ಫಜಚ್ಛರೌಘಾನ್‌ I 

ಉದೀರ್ಯಮಾಣಂ ಸ್ಥ ಕುರೂನ್‌ ದಹತ್ತತ್‌ 
ಸುವರ್ಣಪುಂಖೈರ್ವಿಶಿಬೈರ್ಮಮರ್ದ 11೩1 


ಕರ್ಣನು ದೃಢವಾದ ಹೆದೆಯುಳ್ಳ ಬಲು ಘೋರವಾದ ಬಿಲ್ಲನ್ನು ಸೆಳೆದು 
ಬಾಣಪ್ರವಾಹಗಳನ್ನು ಹರಿಸಿದ. ಅರ್ಜುನನ ಬಿಲ್ಲಿನಿಂದ ಹೊರಟು ಬಂದು 
ಕೌರವರನ್ನು ಸುಡುತ್ತಿದ್ದ ಅಸ್ವವನ್ನು ಬಂಗಾರದ ಪುಕ್ಕವುಳ್ಳ ಬಾಣಗಳಿಂದ 
ಕತ್ತರಿಸಿದ. 
ರಾಮಾದುಪಾತ್ತೇನ ಮಹಾಮಹಿಮ್ನಾ 
ಆಥರ್ವಣೇನಾರಿವಿನಾಶನೇನ । 


ತದರ್ಜುನಾಸ್ತ್ರ 9 ವ್ಯಧಮದ್‌ ದಹಂತಂ 
ಪಾರ್ಥಂ ಚ ಬಾಣೈರ್ನಿಶಿತೈರ್ನಿಜಫ್ನೇ 11೪॥| 


ಪರಶುರಾಮನಿಂದ ಪಡೆದ ಮಹಾಮಹಿಮೆಯುಳ್ಳ ಶತ್ರುನಾಶಕವಾದ 
ಅಥರ್ವಣವೇದೋಕವಾದ ಅಸ್ವದಿಂದ ಕರ್ಣನು ಅರ್ಜುನನ ಅಸ್ಪವನ್ನು 
ನಿಷ್ಕಿಯಗೊಳಿಸಿದ. ಶತ್ರುಸೈನ್ಯವನ್ನು ದಹಿಸುತಿದ್ದ ಅರ್ಜುನನನ್ನೂ ಹರಿತವಾದ 
ಬಾಣಗಳಿಂದ ಹೊಡೆದ. 


ಕರ್ಣಪರ್ವ 513 


ತತೋ ವಿಮರ್ದಃ ಸುಮಹಾನ್‌ ಬಭೂವ 
ತಸ್ಯಾರ್ಜುನಸ್ಯಾಧಿರಥೇಶ್ವ ರಾಜನ್‌ । 

ಅನ್ಯೋನ್ಯಮಾಸಾದಯತೋ:ಃ ಪೃಷತ್ಥೈ- 
ರ್ವಿಷಾಣಫಾತೈರ್ದ್ವಿಪಯೋರಿವೋಗ್ಸೈ: 11೫11 


ಆಗ ರಾಜನೆ, ಅರ್ಜುನನಿಗೂ ಕರ್ಣನಿಗೂ ದೊಡ್ಡ ಕಾಳಗ ನಡೆಯಿತು. 
ಉಗ್ರವಾದ ಎರಡು ಆನೆಗಳು ದಂತಗಳ ತಿವಿತಗಳಿಂದ ಹೋರಾಡುವಂತೆ 
ಅವರಿಬ್ಬರೂ ಬಾಣಗಳಿಂದ ಪರಸ್ಪರ ಹೊಡೆದರು. 


ತತೋತಸ್ಪಸಂಘಾತಸಮಾವೃತಂ ತದಾ 
ಬಭೂವ ರಾಜಂಸ್ತುಮುಲಂ ರಣಾಜಿರಮ್‌ । 
ತತ್ಮರ್ಣಪಾರ್ಥೌ ಶರವೃಷ್ಟಿಸಂಘೈ- 
ರ್ನಿರಂತರಂ ಚಕ್ರತುರಂಬರಂ ತದಾ Wl 


ರಾಜನೆ, ಆಗ ಘೋರವಾದ ರಣರಂಗವು ಅಸ್ಪಸಮೂಹಗಳಿಂದ 
ಆಚ್ಛಾದಿತವಾಯಿತು. ಕರ್ಣಾರ್ಜುನರು ಬಾಣವೃಷ್ಟಿ ಸಮೂಹಗಳಿಂದ ಆಕಾಶವು 
ಎಡೆ ಇಲ್ಲದೆ ತುಂಬಿಹೋಗುವಂತೆ ಮಾಡಿದರು. 


ತದ್ಬಾಣಜಾಲೈಕಮಯಂ ಮಹಾಸ್ತಂ 
ಸರ್ಮೇ$ದ್ರಾಕ್ಷುಃ ಕುರವಃ ಸೋಮಕಾಶ್ಚ । 
ನಾನ್ಯಂ ಚ ಭೂತಂ ದದೃಶುಸ್ತದಾ ತೇ 
ಬಾಣಾಂಧಕಾರೇ ತುಮುಲೇ ಚ ತಸ್ಮಿನ್‌ WAT 


ಬಾಣಸಮೂಹಮಯವಾದ ಆ ಮಹಾಸ್ತ್ರ ಒಂದನ್ನೇ ಕೌರವರೂ 
ಸೋಮಕರೂ ಕಂಡರೆ ಹೊರತು ಬೇರೆ ಜನರನ್ನು ಅವರು ಘೋರವಾದ ಆ 
ಬಾಣಾಂಧಕಾರದಲ್ಲಿ ನೋಡಲಾರದವರಾದರು. 


ತೌ ಸಂದಧಾನಾವನಿಶಂ ಸ್ಥ ರಾಜನ್‌ 
ಸಮಸ್ಯಂತೌ ಚಾಪಿ ಶರಾನನೇಕಾನ್‌ । 


514 ಮಹಾಭಾರತ 


ಸಂದರ್ಶಯಂತೋ ಯುಧಿ ಮಾರ್ಗಾನ್‌ ವಿಚಿತ್ರಾನ್‌ 
ಧನುರ್ಧರಾಣಾಂ ಪ್ರವರೌ ಕೃತಾಸ್ತೌ 11೮1 


ರಾಜನೆ, ಕರ್ಣಾರ್ಜುನರು ಎಡೆಬಿಡದೆ ಅನೇಕ ಬಾಣಗಳನ್ನು ಹೂಡಿ 
ಎಸೆದರು. ವಿಚಿತ್ರವಾದ ವರಸೆಗಳನ್ನು ರಣದಲ್ಲಿ ತೋರಿದರು. ಇಬ್ಬರೂ 
ಅಸ್ಪಜ್ಞರು, ಧನುರ್ಧಾರಿಗಳಲ್ಲಿ ಶ್ರೇಷ್ಠರು. 


ತಯೋರೇವಂ ಯುಧ್ಯತೋರಾಜಿಮಧ್ಯೇ 
ಸೂತಾತ್ಮಜೋ5 ಭೂದಧಿಕಃ ಕದಾಚಿತ್‌ । 
ಪಾರ್ಥಃ ಕದಾಚಿತ್ವ ಧಿಕಃ ಕಿರೀಟೀ 
ವೀರ್ಯಾಸ್ಟಪಂಪದ್‌ಬಲಲಾಫವೈಸ್ತು Tal 


ಅವರಿಬ್ಬರೂ ರಣರಂಗದಲ್ಲಿ ಹೋರಾಡುತ್ತಿದ್ದಾಗ ಪರಾಕ್ರಮ ಅಸ್ಪಜ್ಞಾನ 
ಸಂಪತ್ತು ಬಲ ವೇಗಗಳಲ್ಲಿ ಕೆಲವೊಮ್ಮೆ ಕರ್ಣ ಹೆಚ್ಚಾದ. ಕೆಲವೊಮ್ಮೆ ಅರ್ಜುನನೇ 
ಹೆಚ್ಚಾದ. 


ದೃಷ್ಟ್ವಾ ತತಸ್ತಂ ಯುಧಿ ಸಂಪ್ರಹಾರಂ 
ಪರಸ್ಫರಸ್ಯಾಂತರಮೀಕ್ಚಮಾಣಯೋಃ I 

ಘೋರಂ ತದಾ ದುರ್ವಿಷಹಂ ರಣೇಶನೈ ಫ್‌ 
ರ್ಯೋಧಾಃ ಸರ್ವೇ ವಿಸ್ಮಯಮಭ್ಯಗಚ್ಚನ್‌ ee] 


ಪರಸ್ಪರರಲ್ಲಿ ಶೈಥಿಲ್ಯವನ್ನು ಕಾಣಲು ಯತ್ನಿಸುತ್ತ ರಣದಲ್ಲಿ ಹೋರಾಡುತ್ತಿದ್ದ ಆ 
ಕರ್ಣಾರ್ಜುನರ ಘೋರವಾದ, ಅನ್ಯರಿಗೆ ಸಹಿಸಲು ಸಾಧ್ಯವಲ್ಲದ ಆ ಯುದ್ಧವನ್ನು 
ನೋಡಿ ಯೋಧರೆಲ್ಲರೂ ವಿಸ್ಮಯ ಹೊಂದಿದರು. 


ತತೋsಥ ಭೂತಾನ್ಯಂತರಿಕ್ಷೇ ಸ್ಥಿತಾನಿ 
ಕರ್ಣಾರ್ಜುನೌ ತೌ ಪ್ರಶಶಂಸುರ್ನರೇಂದ್ರ ॥ 
ಭೋಃ ಕರ್ಣ ಸಾಧ್ವರ್ಜುನ ಸಾಧು ಚೇತಿ 
ಹೃಷ್ಟಾ ಪ್ರೋಚುಃ ಸಂಘಶಃ ಪ್ರೀತಿಮಂತಃ 11೧೧॥ 


ಕರ್ಣಪರ್ವ 515 


ರಾಜನೆ, ಅಂತರಿಕ್ಷದಲ್ಲಿ ನೆರೆದ ಪ್ರೇಕ್ಷಕರು ಕರ್ಣಾರ್ಜುನರನ್ನು ಪ್ರಶಂಸೆ 
ಮಾಡಿದರು. ಹೇ ಕರ್ಣ, ಭಲೆ! ಹೇ ಅರ್ಜುನ, ಭಲೆ! ಎಂದು ಒಕ್ಕೊರಲಿನಿಂದ 
ಪ್ರೀತಿಯಿಂದ ಉತ್ಸಾಹದಿಂದ ನುಡಿದರು. 


ತಸ್ಮಿನ್‌ ವಿಮರ್ದೇ ರಥವಾಜಿನಾಗಾಃ 
ಪದಾತಿಸಂಘಾ ವಸುಧಾಂ ವ್ಯಕಂಪಯನ್‌ I 

ತತಸ್ತು ಪಾತಾಳತಳೇ ಶಯಾನೋ 
ನಾಗೋಶಶ್ವಸೇನಃ ಕೃತವೈರೋತರ್ಜುನೇನ HOS 


ರಾಜಂಸ್ತದಾ ಖಾಣ್ಣವದಾಹಮಧ್ಯೇ 

ಕೃತ್ವಾ ಸುವೇಗಂ ವಸುಧಾತಳಸ್ಥಃ | 
ಅಥೋತ್ಸಪಾತೋರ್ಧ್ವಗತಿರ್ಜವೇನ 

ಸಂದೃಶ್ಯ ಕರ್ಣಾರ್ಜುನಯೋರ್ವಿಮರ್ದಮ್‌ 11೧೩1 


ಅಯಂ ಹಿ ಕಾಲೋತಸ್ಯ ದುರಾತ್ಮನೋ ವೈ 
ಪಾರ್ಥಸ್ಯ ವೈರಪ್ರತಿಯಾತನಾಯ । 
ಸಂಚಿಂತ್ಯ ತೂಣಂ ಪ್ರವಿವೇಶ ಚೈವ 
ಕರ್ಣಸ್ಯ ರಾಜನ್‌ ಶರರೂಪಧಾರೀ 11೧೪1 


ಆ ಯುದ್ಧದಲ್ಲಿ ರಥ ಅಶ್ವ ಗಜ ಪದಾತಿಸಮೂಹಗಳು ನೆಲವನ್ನು 
ಕಂಪಿಸಿದುವು. ಆಗ ಪಾತಾಳತಳದಲ್ಲಿ ಒರಗಿದ್ದ ಅಶ್ವಸೇನನಾಗನು ವೇಗದಿಂದ 
ಭೂತಳಕ್ಕೆ ಬಂದು ಸೇರಿದ. ಹಿಂದೆ ಖಾಂಡವದಾಹದಲ್ಲಿ ಅರ್ಜುನ ಅವನೊಂದಿಗೆ 
ವೈರವನ್ನು ಮಾಡಿದ್ದ ಅವನು ವೇಗದಿಂದ ಮೇಲೆ ಆಕಾಶದಲ್ಲಿ ಹಾರಿ ಬಂದು 
ಕರ್ಣಾರ್ಜುನರ ಯುದ್ಧವನ್ನು ಕಂಡು, ದುರಾತ್ಮ ಅರ್ಜುನನು ಮಾಡಿದ ವೈರವನ್ನು 
ತೀರಿಸಲು ಇದು ಯೋಗ್ಯಕಾಲವೆಂದು ಆಲೋಚಿಸಿ, ಕರ್ಣನ ಬತ್ತಳಿಕೆಯನ್ನು 
ಅಂದರೆ ಬತಳಿಕೆಯಲ್ಲಿದ್ದ ಸರ್ಪಮುಖದ ಬಾಣವನ್ನು ಅದೇ ಆಕಾರ ತಳೆದು 
ಯೋಗಬಲದಿಂದ ಪ್ರವೇಶಿಸಿ ಕುಳಿತ. 


ಅಶ್ವಸೇನನೇ ಸರ್ಪಾಸ್ಟ್ತರೂಪದಲ್ಲಿ ಬಹಳ ಹಿಂದೆಯೇ ಕರ್ಣನಲ್ಲಿ ಬಂದು 
ಸೇರಿಕೊಂಡಿದ್ದನೆಂದೂ, ಬಹಳ ಹಿಂದಿನಿಂದಲೂ ಕರ್ಣ ಅವನನ್ನು ಬಿಡದೆ 


516 ಮಹಾಭಾರತ 


ಪೂಜಿಸುತ್ತಿದ್ದನೆಂದೂ ತಿಳಿಯಬಾರದು. ಹಿಂದಿನಿಂದಲೂ ಸರ್ಪಾಸ್ಟದಲ್ಲಿ ಪ್ರಸಿದ್ಧ 
ನಾಗದೇವತೆಗಳನ್ನು ಆತ ಪೂಜಿಸುತ್ತಿದ್ದ. ಅಶ್ನಸೇನನನ್ನಲ್ಲ. 


ಕರ್ಣಸ್ತು ಪಾರ್ಥಂ ನ ವಿಶೇಷಯದ್ಯದಾ 


ದೃಢಂ ಚ ಪಾರ್ಥೇನ ಶರೈರ್ನಿಪೀಡಿತಃ । 
ಕ್ರುದ್ಧಸ್ತತಸ್ತಾ ಧಿರಥಿಸ್ತರಸ್ಸೀ 

ಮನೋ ದಧೇ ಚೈಕಶಯೇ ಶರಾಖ್ಯೇ 11೧೫1! 
ತತಃ ಸ ಕರ್ಣಃ ಶರವಿಕ್ಷತಾಂಗೋ 

ಮನೋ ದಧೇ ಹೆ ೀಕಶರಸ್ಯ ಮೋಕ್ಷೇ 11೧೬ 


ಕರ್ಣನು ಅರ್ಜುನನನ್ನು ಮೀರಿಸಲು ಶಕವಾಗದಿದ್ದಾಗ ಅರ್ಜುನನಿಂದ 
ದೃಢವಾಗಿ ಬಾಣಗಳಿಂದ ಪೀಡಿತನೂ ಆದಾಗ, ಬಲಿಷ್ಠನಾದ ಅವನು ಕ್ರುದ್ಧನಾಗಿ 
"ಸರ್ಪಬಾಣ' ಎಂಬ ಹೆಸರಿನ ಪ್ರಧಾನವಾದ ಸರ್ಪದಲ್ಲಿ ಮನಸಿಟ್ಟ ಬಾಣಗಳಿಂದ 
ಮೈಯೆಲ್ಲ ಕ್ಷತವಿಕ್ಷತನಾಗಿದ್ದರಿಂದ ಬಾಣಗಳಲ್ಲಿ ಮುಖ್ಯವಾದ ಸರ್ಪಾಸ್ಥವನ್ನೇ 
ಬಿಡಲು ಮನಸ್ತು ಮಾಡಿದ. 


ತತೋ ರಿಪುಘ್ನಂ ಸಮಧತ್ತ ಕರ್ಣಃ 
ಸುಸಂಚಿತಂ ಸರ್ಪಮುಖಂ ಜ್ವಲಂತಮ್‌ | 
ರೌದ್ರಂ ಶರಂ ಸಂಯತಿ ಸುಪ್ರಧೌತಂ 


ಪಾರ್ಥಾರ್ಥಮತ್ಯರ್ಥಚಿರಾಯ ಗುಪ್ತಮ್‌ 11೧೭11 
ಸದಾರ್ಚಿತಂ ಚಂದನಚೂರ್ಣಶಾಯಿನಂ 

ಸುವರ್ಣತೂಣೀರಶಯಂ ಮಹಾವಿಷಮ್‌ | 
ಪ್ರದೀಪ್ರಮೈರಾವತವಂಶಸಂಭವಂ 

ಶಿರೋ ಜಿಹೀರ್ಷುರ್ಯುಧಿ ಫಲ್ಲುನಸ್ಯ Hoc 


ಆಗ ಶತ್ರುನಾಶಕವಾದ, ಬಹುಕಾಲದಿಂದ ಸಂಗ್ರಹಿಸಿ ಇಟ್ಟಿದ್ದ ಚೆನ್ನಾಗಿ 
ಎಣ್ಣೆಯಿಂದ ಹದಮಾಡಿದ್ದ ಅರ್ಜುನನ ನಾಶಕ್ಕೆಂದೇ ಬಹುಕಾಲದಿಂದ ರಕ್ಷಿಸ 
ಇಟ್ಟುಕೊಂಡಿದ್ದ ಇದೀಗ ಬಂಗಾರದ ಬತಳಿಕೆಯೊಳಗೆ ಬಂದು ಕುಳಿತಿದ್ದ 
ಮಹಾವಿಷಭರಿತವಾದ ಜ್ವಲಿಸುವ ಐರಾವತಸರ್ಪದ ವಂಶದಲ್ಲಿ ಬಂದಿದ್ದ, ಸದಾ 


ಕರ್ಣಪರ್ವ 517 


ಚಂದನಚೂರ್ಣದಲ್ಲಿಟ್ಟು ತನ್ನಿಂದ ಪೂಜಿತವಾಗಿದ್ದ, ಭಯಂಕರವಾದ 
ಸರ್ಪಾಸ್ತ್ರಬಾಣವನ್ನು ರಣದಲ್ಲಿ ಅರ್ಜುನನ ಶಿರವನ್ನು ತೆಗೆಯುವುದಕ್ಕಾಗಿ ಕರ್ಣನು 
ಧನುಸಿನಲ್ಲಿ ಹೂಡಿದ. 


ತತಃ ಪ್ರಜಜ್ಞಾಲ ನಭೋ ದಿಶಶ್ಚ 
ಉಲ್ಫಾಶ್ಚ ಘೋರಾಃ ಸಹಸಾ ನಿಪೇತುಃ । 
ತಸ್ಮಿಂಸ್ತು ನಾಗೇ ಧನುಷಿ ಪ್ರಯುಕ್ತೇ 
ಹಾಹಾಕೃತಾಃ ಸರ್ವಲೋಕಾಃ ಸಶಕ್ರಾ: Teal 


ಕರ್ಣನು ಸರ್ಪಾಸ್ಥವನ್ನು ಧನುಸಿನಲ್ಲಿ ಹೂಡಿದಾಗ ಆಕಾಶವೂ ದಿಕ್ಕುಗಳೂ 
ಜ್ವಲಿಸಿದುವು. ಘೋರವಾದ ಉಲ್ಕೆಗಳು ಅಕಸ್ಥಾತ್‌ ಕೆಳಗೆ ಬಿದ್ದುವು. ಇಂದ್ರಾದಿ 
ಸರ್ವಲೋಕಗಳು ಹಾಹಾಕಾರ ಮಾಡಿದವು. 


ಸ ಸೂತಪುತ್ರಸ್ತಮಪಾಂಗದೇಶೇ 
ಪಾರ್ಥೋನ್ಮುಖಂ ಸಂ ನಯತಿಸ್ಥರೋಷಾತ್‌ I 
ನತಂ ಸ್ಥ ಜಾನಾತಿ ಮಹಾನುಭಾವಂ 
ಅಪಾಂಗದೇಶಾಭಿನಿವಿಷ್ಠಮಾಜೌ | 
ನ ಚಾಪಿ ತಂ ಬುಬುಧೇ ಸೂತಪುತ್ರೋ 
ಬಾಣೇ ಪ್ರವಿಷ್ಟಂ ಯೋಗಬಲೇನ ನಾಗಮ್‌ 11೨೦॥॥ 


ಕರ್ಣ ಆ ಸರ್ಪಬಾಣವನ್ನು ಅರ್ಜುನನಿಗೆ ಅಭಿಮುಖವಾಗಿ, ಅವನ ತಲೆ 
ಒಡೆದು ಚೂರಾಗುವಂತೆ, ಕಡೆಗಣ್ಣ ಅಂಚಿನಲ್ಲಿ ಹಣೆಗೆ ತಾಕುವಂತೆ ಗುರಿಇಟ್ಟ. 
ಕಡೆಗಣ್ಣಂಚಿಗೆ ತಾಗಬೇಕೆಂದೆ ಕರ್ಣನಿಗೆ ದೃಢವಾದ ಅಭಿಪ್ರಾಯವಿದ್ದುದು ಶಲ್ಕನಿಗೆ 
ತಿಳಿಯಲಿಲ್ಲ. ಕರ್ಣನಿಗೂ ಅಶ್ವಸೇನನಾಗನು ಯೋಗಬಲದಿಂದ ಬಾಣದಲ್ಲಿ 
ಪ್ರವೇಶ ಮಾಡಿದ್ದು ತಿಳಿದಿರಲಿಲ್ಲ. "ನ ಚಾಪಿ ತಂ ಬುಬುಧೇ' 


ತಮಬ್ರವೀನ್ಮದ್ರರಾಜೋ ಮಹಾತ್ಮಾ 
ವೈಕರ್ತನಂ ಪ್ರೇಕ್ಷ್ಯ ಹಿ ಸಂಹಿತೇಷುಮ್‌ । 
ನ ಕರ್ಣ ಗ್ರೀವಾಮಿಷುರೇಷ ಪ್ರಾಪ್ಟ್ಯತೇ 
ಸಂಲಕ್ಷ A ಸಂಧತ್ವ್ವ ಶರಂ ಶಿರೋಘ್ನಮ್‌ 11೨೧! 


518 ಮಹಾಭಾರತ 


ಕರ್ಣನ ಅಭಿಪ್ರಾಯವನ್ನು ತಿಳಿಯದಿದ್ದ ಮಹಾತ್ಮ ಶಲ್ಯನು, ಕರ್ಣನು ಹಣೆಗೆ 
ಗುರಿಯಿಟ್ಟುಶರಸಂಧಾನ ಮಾಡಿದ್ದನ್ನು ಕಂಡು ಆತಂಕಗೊಂಡು ನುಡಿದ- "ಕರ್ಣ, 
ಈ ಬಾಣ ಈಗ ಅರ್ಜುನನ ಕುತಿಗೆಯನ್ನು ತಲುಪುವುದಿಲ್ಲ ಶಿರಸ್ಸು 
ಕಡಿದುಬೀಳುವಂತೆ ಸರಿಯಾಗಿ ಗುರಿಯಿಟ್ಟು ಪುನಃ ಬಾಣವನ್ನು ಹೂಡು.' 


ಅಥಾಬ್ರವೀತ್‌ ಕ್ರೋಧಸಂರಕ್ಷನೇತ್ರ: 
ಕರ್ಣಃ ಶಲ್ಕಂ ಸಂಧಿತೇಷುಃ ಪ್ರಸಹ್ಯ | 
ನ ಸಂಧತ್ತೇ ದ್ವಿ; ಶರಂ ಶಲ್ಯ ಕರ್ಣೋ 
ನ ಮಾದೃಶಾಃ ಶಾಠ್ಯಯುಕ್ತಾ ಭವಂತಿ 11೨೨1 


ಕರ್ಣನಿಗೆ ಕೋಪದಿಂದ ಕಣ್ಣು ಕೆಂಪಾಯಿತು. "ಶಲ್ಯ, ಕರ್ಣನು ಎರಡು ಬಾರಿ 
ಒಂದು ಬಾಣವನ್ನು ಹೂಡುವುದಿಲ್ಲ ನನ್ನಂಥವರು ಶಾಠ್ಯಯುಕ್ತರಾಗುವುದಿಲ್ಲ' 


ಒಮ್ಮೆ ಗುರಿ ಇಟ್ಟುದನ್ನು ಇದಿರಾಳಿಯು ಗಮನಿಸಿ ಅದಕ್ಕೆ ಸರಿಯಾಗಿ ಅವನೂ 
ಗುರಿಇಟ್ಟು ಬಾಣವನ್ನು ಬಿಡುತ್ತಾನೆ. ಇದು ಯುದ್ಧದಲ್ಲಿ ಧರ್ಮ. ಗುರಿಯನ್ನು 
ಬದಲಿಸಿದರೆ ಇದಿರಾಳಿ ತಬ್ಬಿಬ್ಬಾಗುತ್ತಾನೆ. ಇದು ವಂಚನೆ, ಶಾಠ್ಯ. ಅದರಿಂದ 
ಗುರಿಯನ್ನು ಬದಲಿಸುವುದಿಲ್ಲ ಎನ್ನುತ್ತಾನೆ ಕರ್ಣ. 


ತಥೈವ ಚೋಕ್ತ್ವಾ ವಿಸಸರ್ಜ ತಂ ಶರಂ 
ಪ್ರಯತ್ನತೋ ವರ್ಷಗಣಾಭಿಪೂಜಿತಮ್‌ । 
ಹತೋಶಸಿವೈ ಫಲ್ಗುನ ಇತ್ಯವೋಚತ್‌ 
ತತಸ್ತ್ವರನ್ನೂರ್ಜಿತಮುತ್ತಸರ್ಜ 11೨೩1 


ಕರ್ಣನು ಶಲ್ಕನಿಗೆ ಹೀಗೆ ಹೇಳಿ, ಪ್ರಯತ್ನದಿಂದ ಆನೇಕ ವರ್ಷಕಾಲ ತಾನು 
ಪೂಜಿಸಿದ್ದ ಆ ಸರ್ಪಾಸ್ತವನ್ನು ಎಸೆದುಬಿಟ್ಟ "ಅರ್ಜುನ! ನೀನೀಗ ಹತನಾದೆ!' 
ಎಂದ. ಹೀಗೆ ಹೇಳುತ್ತಲೆ ಶ್ರೇಷ್ಠವಾದ ಆ ಬಾಣವನ್ನು ಎಸೆದ. 


ಸಂಧೀಯಮಾನಂ ಭುಜಗಂ ದೃಷ್ಟಾ ತ ಕರ್ಣೇನ ಮಾಧವಃ । 
ಆಕ್ರಾಮತ್‌ ಸ್ಯಂದನಂ ಪದ್ಭ್ಯಾಂ ಬಲೇನ ಬಲಿನಾಂ ವರಃ 11೨೪॥॥ 


ಅವಗಾಢೇ ರಥೇ ಭೂಮೌ ಜಾನುಭ್ಯಾಮಗಮನ್‌ ಹಯಾಃ ॥೨೫॥ 


ಕರ್ಣಪರ್ವ 519 


ಕರ್ಣನು ಸರ್ಪಾಸ್ಟವನ್ನು ಹೂಡಿದ್ದನ್ನು ಕಂಡು ಬಲಿಷ್ಠರಲ್ಲಿ ಶ್ರೇಷ್ಠನಾದ ಕೃಷ್ಣನು 
ರಥವನ್ನು ಕಾಲುಗಳಿಂದ ಬಲವಾಗಿ ಮೆಟ್ಟಿದ. ಅದರಿಂದ ರಥ ನೆಲದಲ್ಲಿ ಸ್ವಲ್ಪ 
ಹೂತುಹೋಯಿತು. ಕುದುರೆಗಳು ಮೊಣಕಾಲೂರಿ ನಿಂತುವು. 


ತಮಾಪತಂತಂ ಜಲಿತಂ ನಿರೀಕ್ಷ ್ಯ 
ವಿಯದತಂ ವಷಿಕುಲ ಪೃವೀರಃ ॥ 
Nn ೪ಣ ೨ 
ರಥಸ್ಯ ಚಕ್ರಂ ಸಹಸಾ ನಿಪೀಡ್ಯ 


ಪಂಚಾಂಗುಲಂ ಮಜ್ಜಯತಿ ಸ್ಥ ವೀರಃ HLH 


ಜ್ವಲಿಸುತ್ತ ಆ ಸರ್ಪಾಸ್ಟವು ಆಕಾಶದಲ್ಲಿ ಬರುತ್ತಿದ್ದುದನ್ನು ಕಂಡು ಶ್ರೀಕೃಷ್ಣ 
ರಥಚಕ್ರವನ್ನು ಬಲವಾಗಿ ಒತ್ತಿ ಐದು ಅಂಗುಲದಷ್ಟು ಅದು ನೆಲದಲ್ಲಿ 
ಹೂತುಹೋಗುವಂತೆ ಮಾಡಿದ. 


ತತೋತಂತರಿಕ್ಷೇ ಸುಮಹಾನ್ನಿನಾದಃ.. 
ಸಂಪೂಜನಾರ್ಥಂ ಮಧುಸೂದನಸ್ಯ । 
ದಿವ್ಯಾಶ್ಚ ವಾಚಃ ಸಹಸಾ ಬಭೂವು- 
ರ್ದಿವ್ಯಾನಿ ಪುಷ್ಪಾಣ್ಯಥ ಸಿಂಹನಾದಾಃ | 
ತಸ್ಮಿಂಸ್ತಥಾ ವೈ ಧರಣೀಂ ನಿಮಗ್ನೇ 


ರಥೇ ಪ್ರಯತ್ನಾನ್ನಧುಸೂದನಸ್ಯ 112೭11 


ಕೃಷ್ಣನ ಪ್ರಯತ್ನದಿಂದ ರಥವು ನೆಲದಲ್ಲಿ ಹೂತುಹೋದಾಗ ಅಂತರಿಕ್ಷದಲ್ಲಿ 
ತ್ಲ ಶಬ್ದ ಕೃಷ್ಣನ ಆರಾಧನೆಗಾಗಿ ಸುತಿರೂಪವಾಗಿ ಕೇಳಿಸಿತು. ದಿವ್ಯವಾದ 
ನುಡಿಗಳು ಅನಿರೀಕ್ಷಿತವಾಗಿ ಉಕವಾದುವು. ದಿವ್ಯ ಪುಷ್ಪಗಳು ಸುರಿದುವು. 
ಸಿಂಹನಾದಗಳು ಕೇಳಿಸಿದುವು. 


ಅಥಾರ್ಜುನಸ್ಯೋತ್ತಮಗಾತ್ರ ಭೂಷಣಂ 
ಧರಾವಿಯದ್ದೋ ಸಲಿಲೇಷು ವಿಶ್ರುತಮ್‌ | 
ಬಲಾಸ್ತಸರ್ಗೋತ್ತಮಯತ್ನಮನ್ಯುಭಃ 


ಶರೇಣ ಮೂರ್ಧ್ನಃ ಸ ಜಹಾರ ಸೂತಜಃ 11೨೮11 


520 ಮಹಾಭಾರತ 


ಅರ್ಜುನನ ಶಿರೋಭೂಷಣವಾದ ಕಿರೀಟವು ಭೂಮಿ ಅಂತರಿಕ್ಷ ಸ್ವರ್ಗ 
ಪಾತಾಳಲೋಕಗಳಲ್ಲಿ ಎಲ್ಲೆಡೆ ಸುಪ್ರಸಿದ್ಧವಾಗಿತ್ತು ಕರ್ಣನು ತನ್ನ ಬಲ 
ಅಸ್ಪಪ್ರಯೋಗ ಉತ್ತಮ ಯತ್ನ ಹಾಗೂ ಕೋಪಗಳಿಂದ ಸರ್ಪಬಾಣದ ಮೂಲಕ 
ಅರ್ಜುನನ ತಲೆಯಿಂದ ಆ ಕಿರೀಟವನ್ನು ತೆಗೆದ. 


ವಿಶುದ್ಧ ಜಾಂಬೂನದರತ್ನಭೂಷಿತಂ 
ಪಾರ್ಥೋತ್ತಮಾಂಗಾದಹರತ್ತರಸ್ಸೀ | 
ತದ್ದೇಮಜಾಲಾವತತಂ ಸುಘೋಷಂ 
ಜಾಜ್ವಲ್ಯಮಾನಂ ನಿಪಪಾತ ಭೂಮೌ 11೨೯॥। 


ಶುದ್ಧಚಿನ್ನದಿಂದ ಮಾಡಿದ ರತ್ನಖಚಿತವಾದ ಬಂಗಾರದ ಮಾಲೆಗಳಿಂದ 
ಅಲಂಕೃತವಾದ ಆ ಕಿರೀಟವನ್ನು ಸರ್ಪಾಸ್ಟವು ವೇಗವಾಗಿ ಅರ್ಜುನನ ತಲೆಯಿಂದ 
ತೆಗೆಯಿತು. ಕಿರೀಟವು ದೊಡ್ಡ ಶಬ್ದದೊಂದಿಗೆ ಪುಡಿಯಾಗಿ ಜ್ವಲಿಸುತ್ತ ನೆಲದಲ್ಲಿ 
ಬಿದ್ದಿತು. 
ದಿವಾಕರೇಂದ್ರ ಜ್ವಲನಗ್ರ ಹತ್ವಿಷಂ 
ಸುವರ್ಣಮುಕ್ತಾಮಣಿಜಾಲಭೂಷಿತಮ್‌ ।ಟ 
ಪುರಂದರಾರ್ಥಂ ತಪಸಾ ಪ್ರಯತ್ನತಃ 
ಸ್ವಯಂ ಕೃತಂ ಯದ್‌ ವಿಭುನಾ ಸ್ವಯಂಭುವಾ 11೩೦॥1 


ಸೂರ್ಯ ಚಂದ್ರ ಗ್ರಹಗಳಂಥ ಪ್ರಕಾಶದ ಆ ಕಿರೀಟವು ಬಂಗಾರ ಮತ್ತು 
ಮಣಿಗಳ ಸಮೂಹದಿಂದ ಅಲಂಕೃತವಾಗಿತ್ತು ಬ್ರಹ್ಮನು ತಾನೇ ಸ್ವತಃ ಇಂದ್ರನಿಗಾಗಿ 
ತಪಸ್ಸಿನಿಂದ ಮತ್ತು ಪ್ರಯತ್ನದಿಂದ ಆ ಕಿರೀಟವನ್ನು ನಿರ್ಮಿಸಿದ್ದ 


ಮಹಾರ್ಹರೂಪಂ ದ್ವಿಷತಾಂ ಭಯಂಕರಂ 
ವಿಭಾತಿ ಚಾತ್ಯರ್ಥಸುಖಂ ಸುಗಂಧಿ ತತ್‌ । 
ನಿಜಘ್ನುಷೇ ದೇವರಿಪೂನ್‌ ಸುರೇಶ್ವರಃ 
ಸ್ವಯಂ ದದೌ ಯತ್ನುಮನಾಃ ಕಿರೀಟಿನೇ 11೩೧॥! 


ಬಹುಮೂಲ್ಯವಾದುದು ಆ ಕಿರೀಟ, ಶತ್ರುಗಳಿಗೆ ಭಯಂಕರವಾಗಿ, ಮಿತ್ರರಿಗೆ 


ಕರ್ಣಪರ್ವ 521 


ಅತ್ಯಂತ ಸುಖಕಾರಿಯಾಗಿ ಸುಗಂಧ ಬೀರುತ್ತಿತ್ತು ಅರ್ಜುನನು ದೇವಶತ್ರುಗಳಾದ 
ಕಾಲಕೇಯದಾನವರನ್ನು ಕೊಲ್ಲುವ ಸಂದರ್ಭದಲ್ಲಿ ದೇವೇಂದ್ರನು ಸ್ವತಃ 
ಪ್ರೀತಿಯಿಂದ ಅರ್ಜುನನಿಗೆ ಅದನ್ನು ತೊಡಿಸಿದ್ದ 


ಹರಾಂಬುಪಾಖಂಡಲವಿತ್ತಗೋಪ್ಫಭಿಃ 
ಪಿನಾಕಪಾಶಾಶನಿಸಾಯಕೋತ್ತಮೈ: । 
ಸುರೋತ್ತಮೈರಪ್ಯವಿಷಹ್ಯಮರ್ದಿತುಂ 
ಪ್ರಸಹ್ಯ ನಾಗೇನ ಜಹಾರ ಯದ್‌ವೃಷಃ 11೩೨1 


"ಹರ ಅಂಬುಪ ಆಖಂಡಲಗೋಪ್ಪ ವಿತಗೋಪ್ಪ' ಅಂದರೆ, ಶಿವ ವರುಣ 
ಇಂದ್ರ ಕುಬೇರರು ಪಿನಾಕ ಪಾಶ ವಜ್ರಾಯುಧ ಬಾಣಗಳನ್ನು ಹಿಡಿದವರು. ಇಂಥ 
ದೇವೋತ್ತಮರಿಗೂ ನಾಶಮಾಡಲಾಗದ ಆ ಕಿರೀಟವನ್ನು ಅಶ್ವಸೇನನಾಗನ 
ಮೂಲಕ ಕರ್ಣನು ಪುಡಿ ಮಾಡಿದ. 


ತದುತ್ತಮೇಷೂನ್ಮಥಿತಂ ವಿಷಾಗ್ನಿನಾ 
ಪ್ರದೀಪ್ರಮರ್ಚಿಷ್ಠದಭಿಕ್ಷಿತಿ ಪ್ರಿಯಮ್‌ । 
ಪಪಾತ ಪಾರ್ಥಸ್ಯ ಕಿರೀಟಮುತ್ತಮಂ 
ದಿವಾಕರೋಶಸ್ತಾದಿವ ಪರ್ವತಾಜ್ಜಲನ್‌ 11೩೩1 


ಪ್ರಿಯವಾದ ಆ ಉತ್ತಮವಾದ ಕಿರೀಟವು ಉತ್ತಮವಾದ ಸರ್ಪಾಸ್ಟ್ರದಿಂದ 
ಪುಡಿಯಾಯಿತು. ಸರ್ಪವಿಷದ ಬೆಂಕಿಯಿಂದ ಹೊತ್ತಿ ಉರಿದು ಜ್ವಾಲೆ ಉಗುಳುತ್ತ 
ಸೂರ್ಯನು ಉರಿಯುತ್ತ ಅಸಾಚಲದಿಂದ ಬೀಳುವಂತೆ ನೆಲದಲ್ಲಿ ಬಿದ್ದಿತು. 


ಸ ದುಷ್ಠಭಾವೋ ವಿತಥಪ್ರತಿಜ್ಞಃ 
ಕರೀಟಮಭ್ಯಾಹನದರ್ಜುನಸ್ಯ | 
ವಿಶುದ್ಧಜಾಂಬೂನದರತ್ನಭೂಷಿತಂ 
ಜಾಜ್ವಲ್ಯಮಾನಂ ನಿಪಪಾತ ಭೂಮೌ JET 


ಅರ್ಜುನನ ತಲೆಯನ್ನು ಹೊಡೆಯುವ ದುಷ್ಟಪ್ರತಿಜ್ಞೆ ಕರ್ಣನದಾಗಿತ್ತು ಆ 
ಪ್ರಯತ್ನದಲ್ಲಿ ಆತ ವಿಫಲನಾಗಿ ಕೇವಲ ಅವನ ಕಿರೀಟವನ್ನು ಹೊಡೆದ. 


522 ಮಹಾಭಾರತ 


ಶುದ್ಧಚಿನ್ನದಿಂದಾದುದು, ರತ್ನಖಚಿತವಾದುದು ಆದ ಅದು ಚೆನ್ನಾಗಿ ಹೊಳೆಯುತ್ತ 
ನೆಲದಲ್ಲಿ ಬಿದ್ದಿತು. 


ತತಃ ಕಿರೀಟಂ ಬಹುರತ್ನಮಂಡಿತಂ 
ಜಹಾರ ನಾಗೋ5ರ್ಜುನಮೂರ್ಧತೋ ಬಲಾತ್‌ ।ಟ 
ಗಿರೇಃ ಸುಜಾತಾಂಕುರಪುಷ್ಟಿತದ್ರುಮಂ 
ಮಹೇಂದ್ರವಜ್ರಃ ಶಿಖರಂ ಯಥೋತ್ತಮಮ್‌ 11೩೫11 


ಬಹುರತ್ನಗಳಿಂದ ಅಲಂಕೃತವಾದ ಆ ಕಿರೀಟವನ್ನು ಅರ್ಜುನನ ಶಿರಸಿನಿಂದ 
ಬಲಾತ್ಕಾರವಾಗಿ ಸರ್ಪವು ಒಳ್ಳೆಯ ಚಿಗುರು, ಹೂಗಳಿಂದ ಯುಕವಾದ ಮರಗಳುಳ್ಳ 
ಪರ್ವತಶಿಖರವನ್ನು ಮಹೇಂದ್ರನ ವಜ್ರಾಯುಧ ಬೀಳಿಸಿದಂತೆ ಬೀಳಿಸಿತು. 


ಮಹೀ ವಿಯದ್ದೌ 4 ಸಲಿಲಾನಿ ವಾಯುನಾ 
ಯಥಾ ವಿಭಿನ್ನಾನಿ ವಿಭಾಂತಿ ಭಾರತ । 
ತಥೈವ ಶಬ್ಲೋ ಭುವನೇಷ್ಠಭೂತ್‌ ತದಾ 
ಜನಾ ವ್ಯವಸ್ಯನ್‌ ವ್ಯಥಿತಾಶ್ವ ಚಸ್ಟಲುಃ HAL 


ಪೃಥಿವಿ ಆಕಾಶ ಅಂತರಿಕ್ಷ ಸಮುದ್ರಗಳು ವಾಯುವಿನ ಹೊಡೆತದಿಂದ 
ಹೊಡೆಸಿಕೊಂಡು ಶಬ್ದಮಾಡುವಂತೆ ಅರ್ಜುನ ಕಿರೀಟವೂ ಸರ್ಪಾಸ್ಪದಿಂದ 
ಹೊಡೆಸಿಕೊಂಡು ದೊಡ್ಡ ಶಬ್ದ ಮಾಡಿತು. ಜನರು ಅದನ್ನು ಭೂಕಂಪಾದಿ 
ಶಬ್ದಗಳಲ್ಲಿ ಒಂದಿರಬೇಕೆಂದೇ ಮೊದಲಿಗೆ ತಿಳಿದರು. ಬಳಿಕ ಕಿರೀಟ ಪುಡಿಯಾದ 
ಶಬ್ದವೆಂದು ತಿಳಿದು ವ್ಯಥೆಗೊಂಡರು, ನಡುಗಿದರು. 


ತತಃ ಸಮುದ್‌ಗ್ರಥ್ಯ ಸಿತೇನ ವಾಸಸಾ 
ಸ್ವಮೂರ್ಧಜಾನವ್ಯಥಿತಸ್ತತೋರರ್ಜುನಃ | 

ವಿನಾ ಕಿರೀಟಂ ಶುಶುಭೇ ಸ ಪಾರ್ಥಃ 
ಶ್ಯಾಮೋ ಯುವಾ ಶೈಲ ಇವಾಸ್ತಶೃಂಗಃ Hac 


ಶ್ಯಾಮಲವರ್ಣದ ಯುವಕನಾದ ಅರ್ಜುನನು ತಲೆಗೂದಲನ್ನು ಬಿಳಿಬಟ್ಟೆ 
ಯಿಂದ ಮುಚ್ಚಿ ಕಿರೀಟವಿಲ್ಲದೆ, ಶಿಖರವಿಲ್ಲದ ಪರ್ವತದಂತೆ ಶೋಭಿಸಿದ. 


ಕರ್ಣಪರ್ವ 523 


ಗೋಕರ್ಣಾ ಸುಮುಖೀ ಕೃತೇನ ಇಷುಣಾ ಗೋಪುತ್ರ ಸಂಪ್ರೇಷಿತಾ 
ಗೋಶಬ್ಬಾತ್ಮಜಭೂಷಣಂ ಸುವಿಹಿತಂ ಸುವ್ಯಕಗೋತಸುಪ್ರಭಮ್‌ । 
ದೃಷ್ಟ್ಯಾ ಗೋಗತಕಂ ಜಹಾರ ಮಕುಟಂ ಗೋಶಬ್ಜಗೋಪೂರಿ ವೈ 
ಗೋಕರ್ಣಾಸನಮರ್ದನಶ್ವ ನ ಯಯಾವಪ್ರುಪ್ಯ ಮೃತ್ಯೋರ್ವಶಮ್‌ ॥೩೮॥ 


ಇದೊಂದು ಕೂಟ ಶ್ಲೋಕ. 
ಇದಕ್ಕೆ ಈ ಪ್ರಚಲಿತ ಪಾಠಕ್ಕಿಂತ ಬೇರೆಯಾದ ಇನ್ನೊಂದು ಪಾಠವಿದೆ. 
ಸರಳವಾಗಿದೆ, ಸುಂದರವಾಗಿದೆ 


ಗೋಕರ್ಣಾಭಿಮುಖೀಕೃತೇನ ಇಷುಣಾ ಗೋಪುತ್ರಸಂಪ್ರೇಕ್ಟಿತಾ 
ಗೋಶಬ್ದಾತ್ಮಜಭೂಷಣಂ ಸುವಿಹಿತಂ ಸುವ್ಯಕ್ತಗೋಸುಪ್ರಭಮ್‌ | 
ದೃಷ್ಟ್ವಾ ಗೋಗತಕಂ ಜಹಾರ ಮಕುಟಂ ಗೋಶಬ್ಬಗೋಪೂರಿ ವೈ 
ಗೋಕರ್ಣಾಸನಮರ್ದನಭ್ರಮತಯಾ ನ ಪ್ರಾಪ 

ಮೃತ್ಯೋರ್ವಶಮ್‌ ॥೩೮1॥ 


"ಕರ್ಣನಿಗೆ ಅರ್ಜುನವಧೆ ಮಾಡುವೆನೆಂದು ಕೇವಲ ಭ್ರಮವಿದ್ದುದರಿಂದ, 
ಅವನು ಅರ್ಜುನನಿಗೆ ಅಭಿಮುಖವಾಗಿ ಎಸೆದ ಸರ್ಪಾಸದಿಂದಲೂ ಕರ್ಣನನ್ನು 
ನೋಡುತ್ತ ಎದುರಿಗೇ ನಿಂತಿದ್ದ ಅರ್ಜುನನು ಮೃತ್ಯುವಶನಾಗಲಿಲ್ಲ ಕರ್ಣನು ಆ 
ಸಪಾಸ್ತದಿಂದ ಅರ್ಜುನನ ಭೂಷಣವಾದ ಕಿರೀಟವನ್ನು ಮಾತ್ರ ತೆಗೆದ. 
ಗೋಚರವಾಗಿ ಎದುರಿಗೇ ಇದ್ದ ಅರ್ಜುನನ ಶಿರಸ್ಸನ್ನು ಅವನಿಗೆ ತೆಗಯಲಾಗಲಿಲ್ಲ 


"ಇದು ಸರಳ ಅರ್ಥಾನುವಾದ. ಇಲ್ಲಿ ಗೋಶಬ್ಬವು ಬೇರೆಬೇರೆ ಅನೇಕ 
ಅರ್ಥಗಳಲ್ಲಿ ಪ್ರಯುಕ್ತವಾಗಿದೆ. 

"ಗೋಕರ್ಣ'-- ಗೋಶಬ್ಬಕ್ಕೆ ವಾಕ್ಕು ಅಂದರೆ ವಾಗ್ರೂಪವಾದ ವೇದ 
ಎಂದರ್ಥವಿದೆ. "ಗೋ'ವಿನಲ್ಲಿ ವೇದದ ಮಾತಿನಲ್ಲಿ ಸದಾ "ಕರ್ಣ' ಕಿವಿಗೊಟ್ಟು 
ಕೇಳುವ ಸ್ಹಭಾವದವನು. ಅಧ್ಯಯನಶೀಲನಾದವನು “ಗೋಕರ್ಣ' ಅರ್ಜುನ. 
ಸಾಕ್ಷಾತ್‌ ಕೃಷ್ಣನಿಂದ ಗೀತೋಪದೇಶವನ್ನಾಲಿಸಿದವನು ಅರ್ಜುನ. 
ಅಧ್ಯಾತ್ಮಾರ್ಥದಲ್ಲಿ ಅರ್ಜುನನು ಶ್ರವಣಮನನಾದಿಗುಣಗಳಿಗೆ ಪ್ರತೀಕ. ಅಂಥ 
“ಗೋಕರ್ಣ'ನಾದ ಅರ್ಜುನನಿಗೆ “ಅಭಿಮುಖೀಕೃತೇನ' ಅಭಿಮುಖವಾಗುವಂತೆ 
ಮಾಡಿದ “ಇಷುಣಾ' ಬಾಣದಿಂದ, "ಗೋಪುತ್ರ'ನನ್ನು ಅಂದರೆ 


524 ಮಹಾಭಾರತ 


ಸೂರ್ಯಪುತ್ರನಾದ ಕರ್ಣನನ್ನು 'ಪ್ರೇಕ್ಷಿತಾ' ನೋಡುತ್ತ ಎದುರಿಗೇ ರಥದಲ್ಲಿ 
ನಿಂತಿದ್ದ ಅರ್ಜುನನು "ನ ಪ್ರಾಪ ಮೃತ್ಯೋರ್ವಶಂ' ಮೃತ್ಯುವಶನಾಗಲಿಲ್ಲ. 

ಏಕೆಂದರೆ ತಾನು ಅರ್ಜುನನ ವಧ ಮಾಡಬಲ್ಲೆನೆಂದು ಕರ್ಣ ತಿಳಿದಿದ್ದುದು 
ಕೇವಲ ಭ್ರಮೆ. 


"ಗೋ-ಕರ್ಣ' ಎಲ್ಲ ದಿಕ್ಕುಗಳಲ್ಲಿ "ಕರ್ಣ' ಕಿವಿಗಳುಳ್ಳವನು ಸಹಸ್ರಾಕ್ಷ 
ನಾದ್ದರಿಂದ ಸಹಸ್ರಕರ್ಣನು ಇಂದ್ರ. ಅಥವಾ "ಗೋ' ನೀರಿನಲ್ಲಿ ಸಮುದ್ರದಲ್ಲಿ 
“ಕರ್ಣ' ಅಂದರೆ ಕರ್ಣಧಾರ, ಚುಕ್ಕಾಣಿ ಹಿಡಿದವನು ಮೂರ್ಲೋಕ 
ಸಾಮ್ರಾಜ್ಯದ ನಾವೆಯನ್ನು ಕರ್ಣಧಾರನಾಗಿ ನಡೆಸುವವನು ಇಂದ್ರ 
"ಗೋಕರ್ಣ' ಅವನ "ಆಸನ' ಸಿಂಹಾಸನ ಉಳ್ಳವನು ಅರ್ಜುನನೆ. ಅಂದರೆ 
ಅರ್ಜುನ ಸ್ವರ್ಗಲೋಕಕ್ಕೆ ಹೋಗಿದ್ದಾಗ ಇಂದ್ರ ತನ್ನ ಸಿಂಹಾಸನದಲ್ಲಿ 
ಅರ್ಜುನನನ್ನು ಜೊತೆಗೇ ಕೂಡಿಸಿಕೊಂಡಿದ್ದಾನೆ. ಅವನ ಅರ್ಧಾಸನ ಕೊಟ್ಟಿದ್ದಾನೆ 
ಎಂದಮೇಲೆ ಈ "ಗೋಕರ್ಣಾಸನ'ನಾದ ಅರ್ಜುನನ "ಮರ್ದನ' ಎನ್ನುವುದು 
ಕರ್ಣನಿಗೆ ಬರೀ ಕನಸು, ಭ್ರಮೆ. ಕರ್ಣನಿಗೆ ಈ ಭ್ರಮೆ ಇದೆ. 

"ಗೋಕರ್ಣಾಸನ ಮರ್ದನ ಭ್ರಮತಯಾ' "ಅರ್ಜುನನ ವಧೆ ಮಾಡಬಲ್ಲೆ” 
ಎನ್ನುವ ಭ್ರಮೆ ಇದ್ದಿದ್ದರಿಂದ "ದೃಷ್ಟ್ಯಾ ಗೋಗತ ಕಂ' ಕರ್ಣನು ಅರ್ಜುನನ 
ತಲೆಯನ್ನೇ ಗುರಿಯಾಗಿಟ್ಟುಕೊಂಡು ನೋಡಿದ. "ಗೋಗತ' ಎಂದರೆ 
"ಗೋಚರ'. "ಗೋ' ಅಂದರೆ ಕಣ್ಣು ಕಣ್ಣಿಗೆ ಬಿದ್ದುದು ಎಲ್ಲ 
“ಗೋಚರ'ವೆನಿಸುತ್ತದೆ. ಹೀಗೆ ಗೋಚರವಾದ "“ಕಂ' ಎಂದರೆ ತಲೆ. ತಲೆಗೇ 
ಗುರಿಇಟ್ಟು ಸರ್ಪಾಸ್ತವನ್ನು ಎಸೆದಿದ್ದಾನೆ. 

ಆದರೂ ಸರ್ಪಾಸ್ತ್ರ ತಲೆಯನ್ನು ಬಿಟ್ಟು ತಲೆಮೇಲಿನ ಕಿರೀಟಕ್ಕೇ ನಾಟಿತು. 
ಕಿರೀಟ ಮಾತ್ರವೇ ಪುಡಿಯಾಯಿತು. ತಲೆ ಉಳಿಯಿತು. ಅರ್ಜುನನು "ನ ಪ್ರಾಪ 
ಮೃತ್ಯೋರ್ವಶಂ' ಮೃತ್ಯುವಿಗೆ ವಶನಾಗಲಿಲ್ಲ. 

ಆ ಕಿರೀಟವು "ಗೋಶಬ್ಬಾತ್ಮಜ ಭೂಷಣ 'ವಾಗಿತ್ತು. "ಗೋ ಶಬ್ದ' ಅಂದರೆ 
ವಜ್ರಾಯುಧದ ಶಬ್ದ ವಜ್ರಾಯುಧವನ್ನೆಸೆದು ಸಿಡಿಲಿನ ಶಬ್ದ 
ಉಂಟುಮಾಡುವವನು "ಗೋಶಬ್ದ'ನು ಇಂದ್ರ. ಅರ್ಜುನನಿಗೆ ಇಂದ್ರ ತಾನೇ 
ತೊಡಿಸಿದ "ಭೂಷಣ' ಈ ಮುಕುಟ. "ಸು-ವಿಹಿತಂ' ಬ್ರಹ್ಮದೇವ ತಾನೇ 
ಪ್ರಯತ್ನಮಾಡಿ ಅದನ್ನು ಚೆನ್ನಾಗಿ ನಿರ್ಮಿಸಿ ಇಂದ್ರನಿಗೆ ಕೊಟ್ಟಿದ್ದ. 

"ಸುವ್ಯಕ್ತಗೋ ಸುಪ್ರಭಂ' ಮೋಡಗಳ ಮರೆಯಿಂದ ಈಚೆ ಬಂದು 
ಸುವ್ಯಕ್ತ'ನಾದ "ಗೋ' ಸೂರ್ಯನಂತೆ “ಸುಪ್ರಭೆ' ಉಳ್ಳದ್ದು ಈ ಕಿರೀಟ. 


ಕರ್ಣಪರ್ವ 525 


“ಗೋಶಬ್ಬ ಗೋಪೂರಿ' "ಗೋಶಬ್ಜ' “ಗೋ' ಎಂದು "ಶಬ್ದ' ಹೆಸರುಳ್ಳ 
ಸೂರ್ಯನಂತೆ "ಗೋ' ಪ್ರಕಾಶದಿಂದ ಲೋಕವನ್ನು “ಪೂರಿ” ತುಂಬುವ 
ಬೆಳಗಿಸುವ ಕಿರೀಟ ಅದು. 

ಪ್ರಚಲಿತ ಪಾಠದಲ್ಲಿ ವ್ಯಾಖ್ಯಾನಕಾರರ ಪ್ರಕಾರ ಅರ್ಥಹೀಗೆ-- ಕಣ್ಣುಗಳೇ 
ಕಿವಿಗಳಾಗಿ ಉಳ್ಳ ಸುಮುಖಿಯಾದ ಸರ್ಪಿಣಿ ತಕ್ನಕನಾಗನ ಪತ್ನಿ, ಅಶ್ವಸೇನನ 
ತಾಯಿ, ಅರ್ಜುನನಿಂದ ಖಾಂಡವವನ ದಹನಕಾಲದಲ್ಲಿ ಹತಳಾಗಿದ್ದವಳು 
ನಿಮಿತ್ತಮಾತ್ರವಾಗಿ ಈಗ ಅರ್ಜುನನ ಕಿರೀಟವನ್ನು ಮಾತ್ರ ಹಾರಿಸಿದಳು. 
ಖಾಂಡವದಹನಕಾಲದಲ್ಲಿ ಪುತ್ರನಾದ ಅಶ್ವಸೇನನನ್ನು ಉಳಿಸಲು ಅವನನ್ನು 
ನುಂಗಿ, ವನದಿಂದ ಹಾರಿಹೋಗುತ್ತಿದ್ದಾಗ, ಅರ್ಜುನನ ಬಾಣದಿಂದ ತಾನು 
ಹತಳಾದರೂ ಪುತ್ರನು ಉಳಿದುಕೊಂಡಿದ್ದರಿಂದ ಪುತ್ರನನ್ನು ಉಳಿಸಿದ 
ತಾಯಿಯ ಮುಖವು ಸುಮುಖ. ತಾಯಿ ಸುಮುಖಿ. ತಾನು ಉಳಿಸಿದ ಪುತ್ರನು 
ಕಿರೀಟವನ್ನು ಹಾರಿಸಿದ್ದರಿಂದ "ಆತ್ಮಾ ವೈ ಪುತ್ರ ನಾಮಾಸಿ' ಎಂಬಂತೆ ತಾನೇ 
ಕಿರೀಟವನ್ನು ಹಾರಿಸಿದಂತಾಯಿತು. "ಗೋ' ಅಂದರೆ ರಶ್ಮಿ, ರಶ್ಚಿಯುಕ್ತನಾದ 
ಸೂರ್ಯ. ಅವನ "ಪುತ್ರ' ಕರ್ಣ. ಕರ್ಣನಿಂದ "ಪ್ರೇಷಿತಾ' ಕಳಿಸಲ್ಪಟ್ಟವಳು 
ಕಿರೀಟವನ್ನು ಹಾರಿಸಿದಳು. "ಗೋ' ಅಂದರೆ ರಶ್ಮಿ, ಕುದುರೆಗಳ ಲಗಾಮು 
ಹಗ್ಗಗಳು. ಅವುಗಳ ಪ್ರದೇಶದಲ್ಲಿ ಅರ್ಜುನನ ಶಿರಸ್ಸು ಇದ್ದುದರಿಂದ ಅದು 
"ಗೋಗತ'ವಾದ "ಕಂ' ಗೋಗತಕಂ ಎನಿಸುತ್ತದೆ. ಶಿರಸ್ಲೆಂದರೆ ಇಲ್ಲಿ ಕುತ್ತಿಗೆ 
ವಿವಕ್ಷಿತವಾಗಿದೆ. ಕರ್ಣನು ಅರ್ಜುನನ ಕುತ್ತಿಗೆಯನ್ನು ನೋಡಿ ಗುರಿ ಇಟ್ಟು 
ತನ್ನನ್ನು ಅಂದರೆ ಸರ್ಪಾಸ್ತರೂಪದಲ್ಲಿದ್ದ ಅಶ್ವಸೇನನ ತಾಯಿಯಾದ ತನ್ನನ್ನು 
ಅರ್ಜುನನು ಹೊಡೆದಿದ್ದರಿಂದ ಅವಳು ಕುತ್ತಿಗೆಯನ್ನು "ದೃಷ್ಟಾ 
ನೋಡುತ್ತಿದ್ದರೂ, ಶ್ರೀಕೃಷ್ಣನು ಅರ್ಜುನನ ರಥವನ್ನು ನೆಲದಲ್ಲಿ ಒತ್ತಿದ್ದರಿಂದ, 
ಅರ್ಜುನನ ತಲೆ ಕೆಳಗೆ ಬಂದರೂ ಬಾಣದ ವೇಗದಿಂದ ತಾನು ಕೆಳಗೆ 
ಬರಲಾಗದೆ, ಆ ಪ್ರದೇಶದಲ್ಲಿದ್ದ ಕಿರೀಟವನ್ನು ಮಾತ್ರ ಅಪಹರಿಸಿದಳು. ಬಳಿಕ 
ಅಶ್ನಸೇನ ಪುನಃ ತನ್ನನ್ನು ಎಸೆಯುವಂತೆ ಕರ್ಣನನ್ನು ಕೇಳಿಕೊಂಡರೂ ಅವನು 
ನಿರಾಕರಿಸಿದ್ದರಿಂದ ತಾನೇ ಅರ್ಜುನನನ್ನು ಕೊಲ್ಲಲು ಬಂದ. ಆಗ ಅರ್ಜುನನ 
ಬಾಣದಿಂದ ಹತನಾದ. ಹೀಗೆ ಅರ್ಜುನನು "ಅಪ್ರಾಪ್ಯ' ಸರ್ಪವನ್ನು ಪುನಃ 
ಹೊಂದದೆ "ಮೃತ್ಯೋರ್ವಶಂ ನ ಯಯೌ' ಮೃತ್ಯುವಶನಾಗಲಿಲ್ಲ 
"ಸುವ್ಯಕ್ತ'ವಾದ "ಗೋ' “ಅಸು' ತೇಜೋಬಲಗಳಿಂದ "ಪ್ರಭಂ' ಹೊಳೆಯುವ 
ಅರ್ಜುನನನ್ನು ನೋಡಿಯೂ ಅವನನ್ನು ಕೊಲ್ಲಲಾಗಲಿಲ್ಲ. "ಗೋಶಬ್ದ' "ಗೋ' 
ರಶ್ಚಿಗಳಿರುವುದರಿಂದ ರಶ್ಮಿಉಳ್ಳವನೆಂದು "ಶಬ್ದ' ವ್ಯವಹಾರವುಳ್ಳವನು 


526 ಮಹಾಭಾರತ 


ಸೂರ್ಯ. ಅವನಂತೆ "ಗೋ'ಗಳಿಂದ ಕಿರಣಗಳಿಂದ ಲೋಕವನ್ನು “ಪೂರಿ' 
ತುಂಬಿಸುವ ಕಿರೀಟವು “ಗೋಶಬ್ಬ ಗೋಪೂರಿ'ಯಾಗಿದೆ. ಅಂಥ ಕಿರೀಟವನ್ನು 
ಮಾತ್ರ ಹಾರಿಸಲು ಸಾಧ್ಯವಾಯಿತು. ಅರ್ಜುನನು "ಗೋಕರ್ಣ'ವಾದ 
ಸರ್ಪವನ್ನು "ಅಸನ' ಬಾಣಪ್ರಯೋಗದಿಂದ "ಮರ್ದನಃ' ಸಂಹಾರ ಮಾಡಿದ. 
"ಕೃತೇನ ಇಷುಣಾ' ಅಂದರೆ ತಾಯಿ ಸ್ಪತಃ ನಿರ್ಮಿಸಿ ರಕ್ಷಿಸಿದ ಮಗನೇ 
ಬಾಣರೂಪವಾಗಿದ್ದಾನೆ, ಅಂಥ ಬಾಣದಿಂದ ಯುಕ್ತಳಾಗಿ ಅವನ ಮೂಲಕ 
“ಸುಮುಖಿ'ಯು ಕಿರೀಟವನ್ನು ಹಾರಿಸಿದಳು ಎಂದರ್ಥ. ನೀಲಕಂಠೀ ಮುಂತಾದ 
ವ್ಯಾಖ್ಯಾನಕಾರರು ಹೀಗೆ ವ್ಯಾಖ್ಯಾನ ಮಾಡಿದ್ದಾರೆ. 


ಸ ಸಾಯಕಃ ಕರ್ಣಭುಜೇರಿತಸ್ತತೋ 
ಹುತಾಶನಾರ್ಕಪ್ರತಿಮದ್ಯುತಿರ್ಮಹಾನ್‌ । 

ಮಹೋರಗಃ ಕೃತವೈರೋರ5ರ್ಜುನೇನ 
ಕಿರೀಟಮಾಸಾದ್ಯ ಸಮುತ್ತಪಾತ 11೩೯ 


ಕರ್ಣನ ಕೈಯಿಂದ ಪ್ರಯೋಗಿಸಲ್ಪಟ್ಟಆ ಮಹಾಬಾಣವು ಅಗ್ನಿ-ಸೂರ್ಯರಂತೆ 
ಹೊಳೆಯುವ ಮಹಾಸರ್ಪ, ಅರ್ಜುನನಲ್ಲಿ ವೈರ ಮಾಡಿದ್ದವನು. ಅವನು 
ಕಿರೀಟವನ್ನು ಎತ್ತಿಕೊಂಡು ಮೇಲೆ ಹಾರಿದ. 


ತಂ ಚಾಪಿ ದಗ್ಜ್ವಾ ತಪನೀಯಚಿತ್ರಂ 
ಕಿರೀಟಮಸ್ಯಾತ್ಮವಿನಾಶನಾಯ । 
ಇಯೇಷ ಗಂತುಂ ಪುನರೇವ ತೂಣಂ 
ಪೃಷ್ಠಶ್ಚಕರ್ಣೇನ ತತೋತಬ್ರವೀದಿದಮ್‌ 11೪೦॥ 


ಅರ್ಜುನನ ಬಂಗಾರದ ಸುಂದರವಾದ ಆ ಕಿರೀಟವನ್ನು ಸುಟ್ಟ ಬಳಿಕ ತನ್ನ 
ವಿನಾಶವನ್ನು ತಾನೇ ತಂದುಕೊಳ್ಳುವುದಕ್ಕೆಂದು ಕರ್ಣನ ಬತ್ತಳಿಕೆಯನ್ನು ತಿರುಗಿ 
ಪ್ರವೇಶಮಾಡಲು ಬಯಸಿದ ಅಶ್ವಸೇನ. ಕರ್ಣ ಕೇಳಿದಾಗ ಅವನು ನುಡಿದ. 


ಮುಕ್ತಸ್ಮಯಾಹಂ ನ ಸಮೀಕ್ಷ್ಯ ಕರ್ಣ 
ಶಿರೋ ಹೃತಂ ಯನ್ನ ಮಯಾರ್ಜುನಸ್ಯ । 
ಸಮೀಕ್ಷ್ಯ ಮಾಂ ಮುಂಚ ರಣೇ ತ್ವಮಾಶು 
ಹಂತಾಸ್ಮಿ ಶತ್ರುಂ ತವ ಚಾತ್ಮನಶ್ಚ el 


ಕರ್ಣಪರ್ವ . 527 


ಕರ್ಣ, ನೀನು ಗುರಿಯನ್ನು ಸರಿಯಾಗಿ ಲಕ್ಷ್ಯವಿಟ್ಟು ನೋಡದೆ ನನ್ನನ್ನು 
ಎಸೆದುದರಿಂದ ಅರ್ಜುನನ ಶಿರಸ್ಸನ್ನು ಹಾರಿಸಲು ನನಗೆ ಶಕ್ಯವಾಗಲಿಲ್ಲ ಸರಿಯಾಗಿ 
ನೋಡಿ ರಣದಲ್ಲಿ ನನ್ನನ್ನು ಎಸೆ. ನಿನಗೂ ನನಗೂ ಶತ್ರುವಾಗಿರುವ ಅರ್ಜುನನನ್ನು 
ನಾನು ಬೇಗನೆ ಸಂಹರಿಸುತ್ತೇನೆ. 


ಇತ್ಯೇವಮುಕ್ತೋ ಯುಧಿ ಸೂತಪುತ್ರ- 
ಸ್ತಮಬ್ರವೀತ್‌ ಕೋ ಭವಾನುಗ್ರರೂಪಃ 11೪೨ 


ರಣದಲ್ಲಿ ಅಶ್ವಸೇನ ನಾಗನು ಹೀಗೆ ಹೇಳಿದಾಗ ಕರ್ಣನು ಕೇಳಿದ, "ಯಾರು 
ನೀನು, ಉಗ್ರರೂಪದವನು?' 


ತಮಬ್ರವೀದ್‌ ವಿದ್ಧಿ ಕೃತಾಗಸಂ ಮಾಂ 
ಪಾರ್ಥೇನ ಮಾತುರ್ವಧಜಾತವೈರಮ್‌ । 
ಯದಿ ಸ್ವಯಂ ವಜ್ರಧರೋತಸ್ಯ ಗೋಪ್ತಾ 
ತಥಾಪಿ ಯಾತಾ ಪಿತೃರಾಜವೇಶ್ನನಿ IVA 


"ಅರ್ಜುನನು ನನ್ನಲ್ಲಿ ಅಪರಾಧ ಮಾಡಿದ್ದಾನೆ, ನನ್ನ ತಾಯಿಯನ್ನು ಕೊಂದು 
ನನ್ನ ವೈರವನ್ನು ಕಟ್ಟಿಕೊಂಡಿದ್ದಾನೆ. ಸ್ವತಃ ದೇವೇಂದ್ರನೇ ಈತನ ರಕ್ಷಣೆಗೆ ನಿಂತರೂ 
ಅವನೂ ಯಮಸದನಕ್ಕೇ ಹೋಗುತಾನೆ' ಎಂದು ಅಶ್ವಸೇನ ನುಡಿದ. 


ತ್ವಂ ಮಾವಮಂಸ್ಥಾಃ ಕುರು ಮೇ ವಚೋತದ್ಯ 
ನಿಹನ್ನಿ ಶತ್ರುಂ ತವ ಮುಂಚ ಮಾಂ ತಮ್‌ । 
ತ್ವಯಾ ನ ಸಂಧಾನವತಾಹಂ ಮುಕ್ತ- 
ಸ್ತೇನಾಪಿ ಕೃಷ್ಣೇನ ಚ ವಂಚಿತೋಶಸ್ಥಿ 11೪೪॥ 


"ಕರ್ಣ, ನೀನು ಅವಮಾನಿಸಬೇಡ, ನನ್ನ ಮಾತನ್ನು ನಡೆಸಿಕೊಡು. ನಿನ್ನ 
ಶತ್ರುವನ್ನು ಕೊಲ್ಲುತ್ತೇನೆ, ಪುನಃ ನನ್ನನ್ನು ಎಸೆ. ನೀನು ಸರಿಯಾಗಿ ಗುರಿ ಇಟ್ಟು ಬಿಲ್ಲಿಗೆ 
ನನ್ನನ್ನು ಹೂಡದೇ ಎಸೆದುಬಿಟ್ಟೆ ಕೃಷ್ಣನಿಂದಲೂ ನಾನು ವಂಚನೆಗೊಳಗಾದೆ.' 


528 ಮಹಾಭಾರತ 


ಕರ್ಣಃ 


ನ ನಾಗ ಕರ್ಣೋರದ್ಯ ರಣೇ ಪರಸ್ಯ 
ಬಲಂ ಸಮಾಸ್ಥಾಯ ಜಯಂ ಬುಭೂಪೇತ್‌ । 
ನ ಸಂದಧೇ ದ್ವಿಃ ಶರಮೇವ ನಾಗ 
ಯದ್ಯರ್ಜುನಾನಾಂ ಶತಮೇವ ಹನ್ಯಾತ್‌ 11೪೫॥॥ 


ಕರ್ಣನುಡಿದ-- ನಾಗನೆ, ಈ ಕರ್ಣ ಇನ್ನೊಬ್ಬರ ಬಲವನ್ನು ಆಶ್ರಯಿಸಿ ಜಯ 
ಸಂಪಾದನೆ ಮಾಡಲು ಬಯಸುವುದಿಲ್ಲ ನೂರು ಅರ್ಜುನರನ್ನು ಕೊಲ್ಲಬೇಕಾಗಿ 
ಬಂದರೂ ಕರ್ಣನು ಎರಡು ಬಾರಿ ಬಾಣವನ್ನು ಹೂಡಿದ್ದಿಲ್ಲ 


“ಸರ್ಪಾಸ್ಟ್ರದಲ್ಲಿ ನಾನು ಪೂಜಿಸುತ್ತಿದ್ದ ನಾಗದೇವತೆಗಳೇ ನನ್ನ ಶತ್ರುವನ್ನು 
ಗೆಲ್ಲಬೇಕು. ಮೂರನೆಯವನಾದ ನಿನ್ನನ್ನು ನಾನು ಶತ್ರುನಾಶ ಮಾಡಲು 
ಕೇಳಿಕೊಳ್ಳಲಾರೆ' ಎನ್ನುತ್ತಾನೆ ಕರ್ಣ. ಸರ್ಪಾಸ್ತ್ರ ಗುರಿತಪ್ಪಿರದಿದ್ದರೆ "ಅಶ್ವಸೇನನ 
ಸಹಾಯದಿಂದ ಕರ್ಣ ಶತ್ರುವಧೆ ಮಾಡಿದನೆಂ'ದು ಅಪಖ್ಯಾತಿ ಬರುತ್ತಿತ್ತು. 
ಅದರಿಂದ ಕೃಷ್ಣ ಕರ್ಣನಿಗೆ ವಂಚನೆ ಮಾಡಿಲ್ಲ. ಅನುಗ್ರಹವನ್ನೇ ಮಾಡಿದ. 
ಅರ್ಜುನನನ್ನೂ ರಕ್ಷಿಸಿದ. 


ವ್ಯಾಲಾಸ್ವಸರ್ಗೋತ್ತಮಯತ್ನಮನ್ಯುಭಿ- 
ರ್ಹಂತಾಸ್ಮಿ ಪಾರ್ಥಂ ಸುಸುಖೀ ವ್ರಜ ತ್ವಮ್‌ 11೪೬ 


ನಾಗನೆ, ಅಸ್ಪಪ್ರಯೋಗ, ಉತಮಪ್ರಯತ್ನ ಹಾಗೂ ರೋಷಗಳಿಂದಲೇ 
ಅರ್ಜುನನನ್ನು ನಾನು ಕೊಲ್ಲುವೆನು, ನೀನು ಹೋಗು, ಸುಖವಾಗಿರು. 


ಸ ಏವಮುಕ್ತೋ ಯುಧಿ ನಾಗರಾಜಃ 
ಕರ್ಣೇನ ರೋಷಾದಸಹಂಸ್ತು ವಾಕ್ಯಮ್‌ । 
ಸ್ವಯಂ ಪ್ರಾಯಾತ್‌ ಪಾರ್ಥವಧಾಯ ರಾಜನ್‌ 
ಕೃತ್ತೇಷುರೂಪಂ ವಿಜಿಘಾಂಸುರರ್ಜುನಮ್‌ 11೪೭! 


ರಾಜನೆ, ಕರ್ಣನು ರಣದಲ್ಲಿ ಈ ಮಾತನ್ನು ನುಡಿದಾಗ ನಾಗರಾಜನಿಗೆ 
ಸಹನೆಯಾಗಲಿಲ್ಲ ರೋಷದಿಂದ ಅರ್ಜುನನನ್ನು ಕೊಲ್ಲುವ ಬಯಕೆಯಿಂದ 
ಬಾಣರೂಪವನ್ನು ತಳೆದು ಅರ್ಜುನನ ವಧೆಗೆ ತಾನೇ ಹೊರಟ. 


ಕರ್ಣಪರ್ವ 529 


ತತಃ ಕೃಷ್ಣಃ ಪಾರ್ಥಮುವಾಚ ಸಂಖೇ 
ಮಹೋರಗಂ ಕೃತವೈರಂ ಜಹಿ ತ್ವಮ್‌ 11೪೮॥ 


ಆಗ ಶ್ರೀಕೃಷ್ಣನು ರಣದಲ್ಲಿ ಅರ್ಜುನನಿಗೆ ನುಡಿದ, "ನಿನ್ನಲ್ಲಿ ವೈರಮಾಡಿರುವ 
ಮಹಾಸರ್ಪವನ್ನು ನೀನು ವಧಿಸು' 


ಸ ಏವಮುಕ್ತೋ ಮಧುಸೂದನೇನ 
ಗಾಂಡೀವಧನ್ಹಾ ರಿಪುಷೂಗ್ರಧನ್ಹಾ I 
ಉವಾಚ ಕೋ ನ್ಹೇಷ ಮಮಾದ್ಯ ನಾಗಃ 
ಸ್ವಯಂ ಯ ಆಗಾದ್‌ ಗರುಡಸ್ಕೇವ ವಕ್ತಮ್‌ 11೪೯॥ 


ಶತ್ರುಗಳಿಗೆ ಉಗ್ರವಾದ ಧನುಸನ್ನು ಧರಿಸುವ ಗಾಂಢೀವಧನುರ್ಧಾರಿಯಾದ 
ಅರ್ಜುನನು ಕೃಷ್ಣನ ಈ ಮಾತನ್ನು ಕೇಳಿ ನುಡಿದ: "ಯಾರು ಈ ನಾಗ? ಗರುಡನ 
ಬಾಯಿಗೆ ತಾನೇ ಬೀಳುವಂತೆ ನನ್ನ ಬಳಿಗೆ ಬರುತಿದ್ದಾನೆ!' 
ಕೃಷ್ಣ 
ಯೋತಸೌ ತ್ವಯಾ ಖಾಂಡವೇ ಚಿತ್ರಭಾನುಂ 
ಸಂತರ್ಪಯಾನೇನ ಧನುರ್ಧರೇಣ । 


ವಿಯದ್ಗತೋ ಬಾಣನಿಕೃತ್ತದೇಹೋ 
ಹ್ಯನೇಕರೂಪೋ ನಿಹತಾಸ್ಯ ಮಾತಾ 11೫೦1 


ಶ್ರೀಕೃಷ್ಣ ನುಡಿದ "ಧನುರ್ಧಾರಿ ನೀನು ಖಾಂಡವವನದಲ್ಲಿ ಅಗ್ನಿಯನ್ನು 
ತೃಪಿಪಡಿಸುತಿದ್ದಾಗ ಆಕಾಶದಲ್ಲಿ ಹಾರಿಹೋಗುತಿದ್ದ ಈತನ ಶರೀರವನ್ನು 
ಬಾಣದಿಂದ ಕತರಿಸಿದ್ದೆ ಈತನ ತಾಯಿಯನ್ನೂ ಕೊಂದಿದ್ದೆ ಅವನು ಅನೇಕ 


ರೂಪದವನು. ಬಾಣರೂಪದಿಂದ ಬರುತ್ತಿದ್ದಾನೆ. 


ಸ ಏಷ ತೇ ವೈರಮನುಸ್ಥರನ್‌ ವೈ 
ತ್ವಾಮದ್ಯ ಚಾಯಾತಿ ವಧಾಯ ಪಾರ್ಥ । 

ನಭಶ್ಚ್ಯುತಾಂ ಪ್ರಜ್ನಲಿತಾಂ ಮಹೋಲ್ಕಾಂ 
ಪಶ್ಯೈನಮಾಯಾಂತಮಮಿತ್ರಸಾಹ 11೫೧॥॥ 


530 ಮಹಾಭಾರತ 


ಅವನು ಈಗ ನಿನ್ನಲ್ಲಿ ವೈರವನ್ನೇ ಬಗೆದು ನಿನ್ನನ್ನು ಕೊಲ್ಲಲು ಬರುತ್ತಿದ್ದಾನೆ, 
ಅರ್ಜುನ! ಶತ್ರುನಾಶಕನೆ, ಆಕಾಶದಿಂದ ಉದುರಿ ಬೀಳುವ ಉರಿವ ದೊಡ್ಡ 
ಉಲ್ಕೆಯಂತೆ ಬರುತ್ತಿದ್ದಾನೆ ನೋಡು. 


ಸಂಜಯಃ 
ತತಸ್ತು ಜಿಷ್ಟುಃ ಪರಿವೃತ್ಯ ರೋಷಾ- 
ಚ್ಚಿಚ್ಛೇದ ಷಡ್ಡಿರ್ನಿಶಿತೈಃ ಪೃಷತ್ಮೈಃ । 
ನಾಗಂ ವಿಯತ್ತಿರ್ಯಗಿವೋತ್ಸತಂತಂ 
ಸ ಚಿನ್ನಗಾತ್ರೋ ನಿಪಪಾತ ಭೂಮೌ TEE] 


ಸಂಜಯ ನುಡಿದ ಆಗ ಅರ್ಜುನನು ರೋಷದಿಂದ ಸರ್ಪದ ಕಡೆಗೆ 
ತಿರುಗಿ ಆಕಾಶದಲ್ಲಿ ವಕ್ರಗತಿಯಿಂದ ಹಿಂತಿರುಗಿ ತನ್ನ ಕಡೆಗೇ ಹಾರಿಬರುತಿದ್ದ 
ಆತನನ್ನು ಹರಿತವಾದ ಆರು ಬಾಣಗಳಿಂದ ಕತ್ತರಿಸಿದ. ಅವನು ಛಿನ್ನಭಿನ್ನವಾಗಿ 
ನೆಲದಲ್ಲಿ ಬಿದ್ದ 


ಹತೇತು ತಸ್ಮಿನ್‌ ಭುಜಗೇ ಕಿರೀಟಿನಾ 

ಸ್ವಯಂ ವಿಭುಃ ಪಾರ್ಥಿವ ಭೂತಳಾದಥ ಟ 
ಸಮುಜ್ಜಹಾರಾಶು ಮಹಾಭುಜಃ ಸತಂ 

ರಥಂ ಭುಜಾಭ್ಯಾಂ ಪುರುಷೋತ್ತಮಃ ಪುನಃ 11೫೩।! 
ರಾಜನೇ! ಅಶ್ವಸೇನ ನಾಗನು ಅರ್ಜುನನಿಂದ ಹತನಾದಾಗ ಸರ್ವಶಕನಾದ 


ಶ್ರೀಕೃಷ್ಣ ಬೇಗನೆ ಆ ರಥವನ್ನು ತಾನೇ ಎರಡು ಕೈಗಳಿಂದ ಪುನಃ ನೆಲದಿಂದ 
ಮೇಲೆತಿದ. 


9 


೬೮೦ 


ತ್ರಾತಶ್ಚ ಪಾರ್ಥಃ ಪ್ರಣತಾಶ್ಚ ವಾಹಾಃ 
ಸಂಸ್ಥಾಪ್ಯ ಕೃಷ್ಣೇನ ಪುನಸ್ತದೀಯಾಃ 11೫೪! 


ಶ್ರೀಕೃಷ್ಣನು ಕಾಲಿಂದ ರಥವನ್ನು ನೆಲಕ್ಕೆ ಒತ್ತಿದಾಗ ಅದರ ಭಾರಕ್ಕೆ ಕುದುರೆಗಳು 
ನೆಲದ ಮೇಲೆ ಮೊಳಕಾಲೂರಿ ನಿಂತಿದ್ದುವು. ಕೃಷ್ಣನು ಈಗ ರಥವನ್ನು ಮೇಲೆತ್ತಿ 
ಕುದುರೆಗಳನ್ನು ಪುನಃ ಕಾಲೂರಿ ನಿಲ್ಲುವಂತೆ ಮಾಡಿ ಕಾಪಾಡಿದ, ಅರ್ಜುನನನ್ನೂ 
ಕಾಪಾಡಿದ. 


ಕರ್ಣಪರ್ವ 531 


ತಸ್ಮಿನ್‌ ಮುಹೂರ್ತೇ ದಶಭಿಃ ಪೃಷತ್ಯೈಃ 
ಶಿಲಾಶಿತೈರ್ಬರ್ಹಿಣಕಂಕಪತ್ರೈ: | 

ವಿವ್ಯಾಧ ಕರ್ಣಃ ಪುರುಷಪ್ರವೀರಂ 
ಧನಂಜಯಂ ತಿರ್ಯಗವೇಕ್ಷಮಾಣಃ 11೫೫11 


ಆ ಮುಹೂರ್ತದಲ್ಲಿ ಕರ್ಣನು ವಕ್ರದೃಷ್ಟಿಯಿಂದ ನೋಡುತ್ತ ನವಿಲು 
ಹದ್ದುಗಳ ಗರಿಗಳಿಂದ ಕೂಡಿದ, ಮಸೆಗಲ್ಲಿಗೆ ತಿಕ್ಕಿ ಹದ ಮಾಡಿದ ಹತ್ತು 
ಬಾಣಗಳಿಂದ ಪುರುಷೋತಮನಾದ ಅರ್ಜುನನನ್ನು ಹೊಡೆದ. 


ತತೋರರ್ಜುನೋ ದ್ವಾದಶಭಿರ್ವಿಮುಕ್ತೆ- 
ರ್ವಾರಾಹಕರ್ಣೈರ್ನಿಶಿತೈ: ಸಮರ್ಪ್ಯ | 
ನಾರಾಚಮಾಶೀವಿಷತುಲ್ಯವೇಗಂ 
ಆಕರ್ಣಪೂರ್ಣಾಯತಮುತ್ತಸರ್ಜ HSL 


ಅರ್ಜುನನೂ ಹನ್ನೆರಡು ತೀಕ್ಷ್ಣ ವರಾಹಕರ್ಣ ಬಾಣಗಳಿಂದ ಹೊಡೆದು 
ಪುನಃ ಸರ್ಪವಿಷದ ವೇಗದಂಥ ವೇಗವುಳ್ಳ ನಾರಾಚವನ್ನು ಕಿವಿಯವರೆಗೆ ಸೆಳೆದು 
ಕರ್ಣನ ಮೇಲೆ ಎಸೆದ. 


ಸ ಚಿತ್ರವರ್ಮೇಷುವರೋ ವಿದಾರ್ಯ 
ಪ್ರಾಣಾನ್ನಿರಸ್ಕನ್ನಿವ ಸಾಧು ಮುಕ್ತಃ । 

ಕರ್ಣಸ್ಯ ಪೀತ್ವಾ ರುಧಿರಂ ವಿವೇಶ 
ವಸುಂಧರಾಂ ಶೋಣಿತದಿಗ್ಗವಾಜಃ 11೫೭।! 


ಚೆನಾಗಿ ಎಸೆದ ಆ ಉತಮ ಬಾಣವು ಕರ್ಣನ ಸುಂದರವಾದ ಕವಚವನು 
1 ಕ್ಮ 
ಭೇದಿಸಿ, ಪ್ರಾಣವನ್ನೇ ಕಳೆಯುವುದೋ ಎಂಬಂತೆ ಕರ್ಣನ ನೆತ್ತರನ್ನು ಕುಡಿದು, 
ರೆಕ್ಕೆಗಳಲ್ಲಿ ನೆತರಿಂದ ತೋಯ್ಯುಕೊಂಡು, ನೆಲವನ್ನು ಹೊಕ್ಕಿತು. 
ತತೋ ವೃಷೋ ಬಾಣನಿಪಾತಕೋಪಿತೋ 
ಮಹೋರಗೋ ದಂಡವಿಘಟ್ಟಿತೋ ಯಥಾ । 
ತಥಾಶುಕಾರೀ ವ್ಯಸ್ಥಜಚ್ಚ್ಛರೋತ್ತಮಾನ್‌ 
ಮಹಾವಿಷಃ ಸರ್ಪ ಇವೋತ್ತಮಂ ವಿಷಮ್‌ Wl 


ಕೋಲಿಂದ ಹೊಡೆದ ದೊಡ್ಡ ಹಾವಿನಂತೆ ಬಾಣಗಳ ಹೊಡೆತದಿಂದ ಕರ್ಣ 


532 ಮಹಾಭಾರತ 


ಕುಪಿತನಾದ. ಮಹಾವಿಷದ ಸರ್ಪವು ಉತ್ತಮ ವಿಷವನ್ನು ಕಾರುವಂತೆ ವೇಗವುಳ್ಳ 
ಕರ್ಣನು ಉತ್ತಮವಾದ ಬಾಣಗಳನ್ನು ಎಸೆದ. 


ಜನಾರ್ದನಂ ದ್ವಾದಶಭಿಃ ಪರಾಭಿನತ್‌ 
ನವೈರ್ನವತ್ಯಾ ಚ ಶರೈಸ್ತಥಾರ್ಜುನಮ್‌ । 
ಶರೇಣ ಘೋರೇಣ ಪುನಶ್ಚ ಪಾಂಡವಂ 
ವಿಭಿದ್ಯ ಕರ್ಣೋರಭ್ಯನದತ್‌ ಜಹಾಸ ಚ Teal 


ಶ್ರೀಕೃಷ್ಣನನ್ನು ಹನ್ನೆರಡು ಬಾಣಗಳಿಂದ ಹೊಡೆದು, ತೊಂಬತ್ತು ನೂತನ 
ಬಾಣಗಳಿಂದ ಅರ್ಜುನನನ್ನೂ ಹೊಡೆದ. ಪುನಃ ಘೋರವಾದ ಬಾಣದಿಂದ 
ಅರ್ಜುನನನ್ನು ಹೊಡೆದು ಕರ್ಣನು ಗರ್ಜಿಸಿದ. ಅಟ್ಟಹಾಸ ಗೈದ. 


ತಮಸ್ಯ ಹರ್ಷಂ ಮಮೃಷೇ ನ ಪಾಂಡವೋ 
ಬಿಭೇದ ಮರ್ಮಾಣಿ ತತೋತಸ್ಯ ಮರ್ಮವಿತ್‌ । 
ಪರಃಶತೈಃ ಪತ್ರಿಭಿರಿಂದ್ರವಿಕ್ರಮ- 
ಸ್ತಥಾ ಯಥೇಂದ್ರೋ ಬಲಮೋಜಸಾsಹನತ್‌ 11೬೦॥॥ 


ಕರ್ಣನ ಹರ್ಷವನ್ನು ಅರ್ಜುನ ಸಹಿಸಲಿಲ್ಲ ಮರ್ಮಸ್ಥಳವನ್ನು ಬಲ್ಲ ಅರ್ಜುನ 
ಕರ್ಣನ ಮರ್ಮಸ್ಥಳಗಳಿಗೆ ಹೊಡೆದ. ಇಂದ್ರನು ಬಲಾಸುರನನ್ನು ಹೊಡೆದಂತೆ 
ಇಂದ್ರನಂಥ ಪರಾಕ್ರಮಿಯಾದ ಅರ್ಜುನನು ರೆಕ್ಕೆಗಳುಳ್ಳ ನೂರಾರು ಬಾಣಗಳಿಂದ 
ಕರ್ಣನನ್ನು ಬಲವಾಗಿ ಹೊಡೆದ. 


ತತಃ ಶರಾಣಾಂ ನವತಿಂ ತದಾರ್ಜುನಃ 

ಸಸರ್ಜ ಕರ್ಣೇರಂತಕದಂಡಸನ್ನಿಭಾಮ್‌ I 
ಶರೈರ್ಭ್ಯಶಾಯಸ್ತತನುಃ ಪ್ರವಿವ್ಯಧೇ 

ತಥಾ ಯಥಾ ವಜ್ರವಿದಾರಿತೋತಚಲಃ 11೭೧1 
ಯಮದಂಡದಂಥ ತೊಂಬತ್ತು ಬಾಣಗಳನ್ನು ಅರ್ಜುನನು ಕರ್ಣನ ಮೇಲೆ 


ಎಸೆದ. ವಜ್ರಾಯುಧದಿಂದ ಸೀಳಿದ ಬೆಟ್ಟದಂತೆ, ಕರ್ಣನು ಬಾಣಗಳಿಂದ 
ಆಯಾಸಗೊಂಡು ನೋವನ್ನು ಅನುಭವಿಸಿದ. 


ಕರ್ಣಪರ್ವ 533 


ಮಣಿಪ್ರವೇಕೋತ್ತಮವಜ್ರಹಾಟಕ್ಕೆ - 
ರಲಂಕೃತಂ ಚಾಸ್ಯ ವರಾಂಗಭೂಷಣಮ್‌ । 

ಪ್ರವಿದ್ಧಮುರ್ವ್ಯಾಂ ನಿಪಪಾತ ಪತ್ರಿಭಿ- 
ರ್ಧನಂಜಯೇನೋತ್ತಮಕುಂಡಲೇsಪಿ ಚ 11೬೨1 


ಉತ್ತಮ ರತ್ನ ಉತ್ತಮವಾದ ವಜ್ರ ಮತ್ತು ಬಂಗಾರದಿಂದ ಅಲಂಕೃತವಾದ 
ಕರ್ಣನ ಶಿರೋಭೂಷಣವಾದ ಕಿರೀಟವು. ಅರ್ಜುನನ ಬಾಣಗಳಿಂದ 
ಹೊಡೆಯಲ್ಪಟ್ಟು ನೆಲದಲ್ಲಿ ಬಿದ್ದಿತು. ಉತ್ತಮವಾದ ಕುಂಡಲಗಳೂ ಬಿದ್ದುವು. 


ಮಹಾಧನಂ ಶಿಲ್ಪಿವರೈಃ ಪ್ರಯತ್ನತಃ 

ಕೃತಂ ಯದಸ್ಯೋತ್ತಮವರ್ಮ ಭಾಸ್ಟರಮ್‌ । 
ಸುದೀರ್ಥಕಾಲೇನ ತದಸ್ಯ ಪಾಂಡವಃ 

ಕ್ಷಣೇನ ಬಾಣೈರ್ಬಹುಧಾ ವ್ಯಶಾತಯತ್‌ Wal 


ಶ್ರೇಷ್ಠ ಅಕ್ಕಸಾಲಿಗಳು ದೀರ್ಫಕಾಲ ಪ್ರಯತ್ನಮಾಡಿ ನಿರ್ಮಿಸಿದ್ದ ಹೊಳೆಯುವ 
ಕರ್ಣನ ಅಮೂಲ್ಯವಾದ ಕವಚವನ್ನು ಕೂಡ ಬಾಣಗಳಿಂದ ಕ್ಷಣದಲ್ಲಿ 
ಬಹುಚೂರುಗಳಾಗಿ ಮಾಡಿದ. 


ಸ ತಂ ವಿವರ್ಮಾಣಮಥೋತ್ತಮೇಷುಭಿಃ 
ಶಿತೈಶ್ಚತುರ್ಭಿಃ ಕುಪಿತಃ ಪರಾಭಿನತ್‌ | 
ಷ್ಟ ವಿವ್ಯಥೇತತ್ಯರ್ಥಮರಿಪ್ರ ಹಾರತೋ 
ಯಥಾತುರಃ ಪಿತ್ತಕಫಾನಿಲವ್ರಣೈೈಃ 11೬೪॥| 


ಕವಚವಿಲ್ಲದಿದ್ದ ಕರ್ಣನನ್ನು ಅರ್ಜುನನು ಕೋಪದಿಂದ ತೀಕ್ಷ್ಣವಾದ ನಾಲ್ಕು 
ಉತ್ತಮ ಬಾಣಗಳಿಂದ ಹೊಡೆದ. ರೋಗಿಯು ಪಿತ್ತ ಕಫ ವಾತಗಳಿಂದ 
ವ್ರಣಗಳಿಂದ ಹೆಚ್ಚು ಬಳಲುವಂತೆ ಕರ್ಣನೂ ಶತ್ರುವಿನ ಅತಿಯಾದ 
ಪ್ರಹಾರಗಳಿಂದ ಬಹಳ ವ್ಯಥೆಪಟ್ಟ 
ಮಹಾಧನುರ್ಮಂಡಲನಿಃಸೃತೈ: ಶಿತೈಃ 
ಕ್ರಿಯಾಪ್ರಯತ್ನಪ್ರಹಿತೈರ್ಬಲೇನ ಚ ॥ 


534 ಮಹಾಭಾರತ 


ತತಕ್ಷ ಕರ್ಣಂ ಬಹುಭಿಃ ಶರೋತ್ತಮೈ- 
ರ್ಬಿಭೇದ ಮರ್ಮಸ್ಸಪಿ ಚಾರ್ಜುನಸ್ತ ರನ್‌ 11೬೫11 


ಮಹಾಧನುಸನ್ನು ಮಂಡಲಾಕಾರವಾಗಿ ಮಾಡಿ, ಕ್ರಿಯೆ ಪ್ರಯತ್ನ ಬಲಗಳಿಂದ 
ತೀಕ್ಷ್ಣವಾದ ಬಹಳ ಉತ್ತಮ ಬಾಣಗಳನ್ನೆಸೆದು ಅರ್ಜುನನು ಕರ್ಣನನ್ನು 
ಗಾಯಗೊಳಿಸಿದ, ವೇಗವಾಗಿ ಮರ್ಮ ಗಳಲ್ಲಿಯೂ ಭೇದಿಸಿದ. 


ದೃಢಾಹತಃ ಪತ್ರಿಭಿರುಗ್ರವೇಗೈ: 
ಪಾರ್ಥೇನ ಕರ್ಣೋ ವಿವಿಧೈಃ ಶಿತಾಗೈೈಃ | 
ಬಭೌ ಗಿರಿರ್ಗೈರಿಕಧಾತುರಕ್ತಃ 
ಕ್ಷರನ್‌ ಪ್ರಪಾತೈರಿವ ರಕ್ತಮಂಭಃ 11೬೬॥ 


ಉಗ್ರವೇಗದ ತೀಕ್ಷ್ಣವಾದ ಮೊನೆಯುಳ್ಳ ನಾನಾ ಬಗೆಯ ಬಾಣಗಳಿಂದ 
ಅರ್ಜುನನು ಕರ್ಣನನ್ನು ದೃಢವಾಗಿ ಹೊಡೆದಾಗ, ಗೈರಿಕಾದಿ ಕೆಂಪುಧಾತುಗಳಿಂದ 
ಕೆಂಪಾದ ಬೆಟ್ಟವು ಜಲಪಾತಗಳಲ್ಲಿ ಕೆಂಪುನೀರನ್ನು ಸುರಿಸುವಂತೆ, ರಕ್ತವನ್ನು 
ಸುರಿಸುತ್ತ ಕರ್ಣನು ಶೋಭಿಸಿದ. 


ತತೋರರ್ಜುನಃ ಕರ್ಣಮವಕ್ರಗೈರ್ನವೈಃ 

ಸುವರ್ಣಪುಂಖೈಃ ಸುದೃಢ್ಫೈರಯಸ್ಮಯೈ: I 
ಯಮೋಗ್ರದಂಡಪ್ರತಿಮೈಃ ಸ್ತನಾಂತರೇ 

ಪರಾಭಿನತ್‌ ಕ್ರೌಂಚಮಿವಾದ್ರಿಮಗ್ನಿಜಃ 11೬೭! 


ಸುವರ್ಣ ಪುಂಖಗಳುಳ್ಳ ಬಲು ದೃಢವಾದ ಉಗ್ರವಾದ ಯಮದಂಡದಂಥ 
ಕಬ್ಬಿಣದ ನೇರವಾದ ಹೊಸ ಬಾಣಗಳಿಂದ, ಕ್ರೌಂಚಪರ್ವತವನ್ನು ಕಾರ್ತಿಕೇಯನು 
ಹೊಡೆದಂತೆ, ಅರ್ಜುನನು ಕರ್ಣನನ್ನು ಎದೆಯಲ್ಲಿ ಹೊಡೆದ. 


ತತಃ ಶರಾವಾಪಮಪಾಸ್ಯ ಸೂತಜೋ 
ಧನುಶ್ಚ ತಚ್ಛಕ್ರಶರಾಸನೋಪಮಮ್‌ । 
ತತೋ ರಥಸ್ಥಃ ಸ ಮುಮೋಚ ಚ ಸ್ಟಲನ್‌ 
ಪ್ರಶೀರ್ಣಮುಷ್ಠಿ; ಸುಭ್ಭಶಾಹತಃ ಪ್ರಭೋ 11೬೮1! 


ಕರ್ಣಪರ್ವ 535 


ಆಗ ಕರ್ಣನು ಬತ್ತಳಿಕೆಯನ್ನೂ ಬಿಟ್ಟು ಇಂದ್ರಚಾಪದಂಥ ಧನುಸನ್ನೂ 
ಬಿಟ್ಟುಬಿಟ್ಟ ಬಹು ಹೊಡೆತಗಳಿಂದ ಅವನ ಮುಷ್ಟಿ ಪೂರ್ತಿ ಸಡಿಲಾಯಿತು. 
ನಡುಗುತ್ತ ರಥದಲ್ಲಿ ಕುಳಿತುಬಿಟ್ಟ 


ನ ಹ್ಯರ್ಜುನಸ್ತಂ ವ್ಯಸನೇ ತದೇಯಿವಾನ್‌ 
ನಿಹಂತುಮಾರ್ಯಃ ಪುರುಷವತೇ ಸ್ಥಿತಃ । 
ತತಸ್ತಮಿಂದ್ರಾವರಜಃ ಸ ಸಂಭ್ರಮಾದ್‌ 
ಉವಾಚ ಕಿಂ ಪಾಂಡವ ಹೇ ಪ್ರಮಾದ್ಯಸೇ WEI 


ಕರ್ಣನು ಸಂಕಟಕ್ಕೆ ಈಡಾಗಿದ್ದಾಗ ವೀರಪುರುಷರ ವ್ರತದಲ್ಲಿ ನಿಷ್ಠೆಯಿಂದಿರುವ 
ಪೂಜ್ಯನಾದ ಅರ್ಜುನನು ಅವನನ್ನು ಇನ್ನೂ ಹೆಚ್ಚು ಹೊಡೆಯಲಿಲ್ಲ ಆಕ್ರಮಿಸಲಿಲ್ಲ 
ಆಗ ಶ್ರೀಕೃಷ್ಣ ಆತುರದಿಂದ ಕೇಳಿದ- "ಏನು ಅರ್ಜುನ! ಏಕೆ ಲಕ್ಷ್ಯವಿಲ್ಲದೆ ನಿಂತೆ?' 


ನೈವಾಹಿತಾನಾಂ ಸತತಂ ವಿಪಶ್ಚಿತಃ 
ಕ್ಷಣಂ ಪ್ರತೀಕ್ಷಂತ್ಯಪಿ ದುರ್ಬಲೀಯಸಾಮ್‌ । 
ವಿಶೇಷತೋರೀನ್‌ ವ್ಯಸನೇಷು ಪಂಡಿತೋ 
ನಿಹತ್ಯ ಧರ್ಮಂಚ ಯಶಶ್ಚ ವಿಂದತಿ loll 


ಬಲ್ಲವರು ದುರ್ಬಲರಾದ ಶತ್ರುಗಳನ್ನೂ ಕೂಡ ಮಣಿಸಲು ಎಂದೂ 
ಸಮಯಕ್ಕೆ ಕಾಯುವುದಿಲ್ಲ ವಿಶೇಷವಾಗಿ ರಣಪಂಡಿತನು ದುಷ್ಟ ಶತ್ರುಗಳನ್ನು 
ಅವರು ಸಂಕಟದಲ್ಲಿ ಬಿದ್ದಾಗಲೆ ನಿಗ್ರಹಿಸಿ ಪುಣ್ಯ ಭಾಜನರಾಗುತಾನೆ, ಕೀರ್ತಿಯನ್ನು 
ಪಡೆಯುತಾನೆ. 
ತಮೇಕವೀರಂ ತವ ಚಾಹಿತಂ ಸದಾ 
ತ್ವರಸ್ವ ಕರ್ಣಂ ಸಹಸಾಭಿಮರ್ದಿತುಮ್‌ । 
ಪುರಾ ಸಮರ್ಥಃ ಸಮುಪೈತಿ ಸೂತಜೋ 
ವಿಧ್ಯ ತ್ಹಮೇನಂ ನಮುಚಿಂ ಯಥಾ ಹರಿಃ Ol 


ಅದರಿಂದ ದೊಡ್ಡ ವೀರನಾದ, ನಿನಗೆ ಸದಾ ಶತ್ರುವಾಗಿರುವ ಕರ್ಣನನ್ನು 
ಅವಕಾಶ ಸಿಕ್ಕಾಗ ಒಡನೆ ಮರ್ದಿಸಲು ತ್ವರೆ ಮಾಡು. ಅವನು ಸಾವರಿಸಿಕೊಂಡು 


536 ಮಹಾಭಾರತ 


ಆಕ್ರಮಿಸುವುದರೊಳಗಾಗಿ ನಮುಚಿದಾನವನನ್ನು ಇಂದ್ರನು ವಧಿಸಿದಂತೆ ನೀನು 
ಈತನನ್ನು ಈಗಲೆ ವಧಿಸು.' 


ತಥಾಸ್ತು ದೇವೇತ್ಯಭಿಪೂಜ್ಯ ಸತ್ತರಂ 
ಜನಾರ್ದನಂ ಕರ್ಣಮವಿಧ್ಯದರ್ಜುನಃ | 
ಶರೋತ್ತಮೈ: ಸರ್ವಕುರೂತ್ತಮಸ್ತ ರನ್‌ 
ಯಥಾ ಬಲಿಂ ದೈತ್ಯಪತಿಂ ಸುರಾಧಿಪಃ 11೭೨॥॥ 


"ದೇವ! ತಥಾಸು] ಎಂದು, ಶ್ರೀಕೃಷ್ಣನನ್ನು ಎಲ್ಲ ಕುರುವಂಶದವರಲ್ಲಿ ಶ್ರೇಷ್ಠನಾದ 
ಅರ್ಜುನನು ಗೌರವಿಸಿ, ಬೇಗನೆ ಶ್ರೇಷ್ಠಬಾಣಗಳಿಂದ ಕರ್ಣನನ್ನು ದೈತ್ಯರಾಜನಾದ 
ಬಲಿಯನ್ನು ಇಂದ್ರ ಹೊಡೆದಂತೆ ಹೊಡೆಯಲು ತೊಡಗಿದ. 


ಸಾಶ್ಚಂ ತು ಕರ್ಣಂ ಸರಥಂ ಕಿರೀಟೀ 
ಸಮಾಚಿನೋದ್‌ ಭಾರತ ವತ್ತದಂತೈಃ I 
ಪ್ರಚ್ಚಾದಯಾಮಾಸ ದಿಶಶ್ಚ ಬಾಣೈಃ 
ಲ ಚ 
ಸರ್ವಪ್ರಯತ್ನಾತ್‌ ತಪನೀಯಪುಂಖೈಃ 11೭೩ 


ರಾಜನೆ, ಕರ್ಣನನ್ನು ಅವನ ರಥವನ್ನು ಅಶ್ವಗಳ ಸಮೇತವಾಗಿ ವತ್ಸದಂತ 
ಬಾಣಗಳಿಂದ ಅರ್ಜುನನು ಹೊಡೆದ. ಎಲ್ಲ ದಿಕ್ಕುಗಳನ್ನೂ ಸರ್ವಪ್ರಯತ್ನಮಾಡಿ 
ಚಿನ್ನದ ಪುಕ್ಕವುಳ್ಳ ಬಾಣಗಳಿಂದ ಮುಚ್ಚಿದ. 


ಸ ವತ್ತದಂತೈಃ: ಪೃಥುಪೀನವಕ್ಷಾಃ 

ಸಮಾಚಿತಃ ಸ್ಮಾಧಿರಥಿರ್ವಿಭಾತಿ I 
ಸುಪುಷ್ಟಿತಾಶೋಕಪಲಾಶಶಾಲ್ಮಲಿ- 

ರ್ಯಥಾಚಲಶ್ಚ ೦ದನಕಾನನಾಯುತಃ HL 


ವಿಸಾರವಾದ ಉಬ್ಬಿದ ಎದೆಯುಳ್ಳ ಕರ್ಣನು ಅರ್ಜುನನ ವತ್ತದಂತ 
ಬಾಣಗಳಿಂದ ಚುಚ್ಚಿಸಿಕೊಂಡು, ಹೂಬಿಟ್ಟ ಅಶೋಕ ಪಲಾಶ ಶಾಲ್ಮಲಿ ವೃಕ್ಚಗಳಿಂದ 
ಕೂಡಿದ ಶ್ರೀಗಂಧದ ಕಾಡುಗಳಿಂದ ತುಂಬಿದ ಬೆಟ್ಟದಂತೆ ಕಾಣಿಸಿಕೊಂಡ. 


ಕರ್ಣಪರ್ವ 537 


ಶರೈಃ ಶರೀರೇ ಬಹುಧಾ ಸಮರ್ಪಿತೈ- 

ರ್ವಿಭಾತಿ ಕರ್ಣಃ ಸಮರೇ ವಿಶಾಂಪತೇ । 
ಮಹೀರುಹೈರಾಚಿತಸಾನುಕಂದರೋ 

ಯಥಾ ಗಿರೀಂದ್ರಃ ಶುಭಕರ್ಣಿಕಾರವಾನ್‌ 11೭೫1 


ರಾಜನೆ, ಮೈಯೆಲ್ಲ ಬಹಳವಾಗಿ ನಾಟಿದ ಬಾಣಗಳಿಂದ ಕರ್ಣನು ರಣದಲ್ಲಿ 
ವೃಕ್ಷಗಳಿಂದ ತುಂಬಿದ ತಪಲು ಕಣಿವೆಗಳುಳ್ಳ ದೊಡ್ಡ ಬೆಟ್ಟವು ಒಳ್ಳೆಯ 
ಬೆಟ್ಟದಾವರೆಗಳಿಂದ ಶೋಭಿಸುವಂತೆ ಶೋಭಿಸಿದ. 


ಸ ಬಾಣಸಂಘಾನ್‌ ಧನುಷಾ ವ್ಯವಾಸ್ಪಜನ್‌ 
ವಿಭಾತಿ ಕರ್ಣಃ ಶರಜಾಲರಶ್ಶಿವಾನ್‌ I 
ಸಲೋಹಿತೋ ರಕ್ತಗಭಸ್ತಿಮಂಡಲೋ 
ದಿವಾಕರೋತಸ್ತಾಭಿಮುಖೋ ಯಥಾ ತಥಾ TERN] 


ಕರ್ಣನು ಕೃಷ್ಣನು ಹೇಳಿದಂತೆಯೆ ಬೇಗನೆ ಸಾವರಿಸಿಕೊಂಡು ಬಿಲ್ಲಿನಿಂದ 
ಬಾಣಗಳನ್ನು ಎಸೆಯುತ್ತ ಶರಸಮೂಹವೆಂಬ ಕಿರಣಪುಂಜಗಳಿಂದ ಕೆಂಪುಕಿರಣಗಳ 
ಸಮೂಹದಿಂದ ಹೊಳೆಯುತ್ತ ಅಸ್ಪಾಚಲಕ್ಕೆ ಅಭಿಮುಖವಾಗಿ ಹೋಗುವ ಸೂರ್ಯ 
ಕೆಂಪಾಗಿ ಹೇಗೆ ಹೊಳೆಯುವನೊ ಹಾಗೆ ಶೋಭಿಸಿದ. 


ಬಾಹ್ನಂತರಾದಾಧಿರಥೇರ್ವಿಮುಕ್ತಾನ್‌ 

ಬಾಣಾನ್‌ ಮಹಾಹೀನಿವ ದೀಪ್ಯಮಾನಾನ್‌ । 
ವ್ಯಧ್ವಂಸಯನ್ನರ್ಜುನಬಾಹುಮುಕ್ತಾಃ 

ಶರಾಃ ಸಮಾಸಾದ್ಯ ದಿಶಃ ಶಿತಾಗ್ರಾ: 11೭೭ 


ಕರ್ಣನ ತೋಳುಗಳ ನಡುವಿಂದ ಹೊರಡುವ ಮಹಾಸರ್ಪಗಳಂಥ 
ಉಜ್ವಲವಾದ ಬಾಣಗಳನ್ನು ಅರ್ಜುನನ ಬಾಹುಗಳಿಂದ ಹೊರಡುವ ತೀಕ್ಷ್ಣವಾದ 
ಮೊನೆಯುಳ್ಳ ಬಾಣಗಳು ಎಲ್ಲ ದಿಕ್ಕುಗಳನ್ನು ಆವರಿಸುತ್ತ ನಾಶಪಡಿಸಿದುವು. 


ತತೋ ಮಹೇಂದ್ರಾಶನಿತುಲ್ಯನಿಸ್ಟನಂ 
ಮಹಾಶರಂ ಸರ್ಪವಿಷಾನಲೋಪಮಮ್‌ । 


538 ಮಹಾಭಾರತ 


ಅಯಸ್ಥಯಂ ರೌದ್ರಮಹಾಸ್ವಪಮ್ಮಿತಂ 
ಮಹಾಹವೇ ಕ್ಷೇಪುಮನಾ ಧನಂಜಯಃ 11೭೮॥॥ 


ಇಂದ್ರನ ವಜ್ರಾಯುಧದಂಥ ದ್ವನಿ ಮಾಡುವ, ಸರ್ಪವಿಷ ಮತ್ತು ಬೆಂಕಿಗೆ 
ಸಮಾನವಾದ ರೌದ್ರ ಮಹಾಆಸ್ಪದಿಂದ ಅಭಿಮಂತ್ರಿತವಾಗಿರುವ ಕಬ್ಬಿಣದ 
ಅಂಜಲಿಕವೆಂಬ ಮಹಾ ಬಾಣವನ್ನು ಮಹಾರಣದಲ್ಲಿ ಎಸೆಯಲು ಅರ್ಜುನ 
ಮನಸು ಮಾಡಿದ. 


ಕಾಲೋ ಹ್ಯದೃಶ್ಯೋ ನೃಪ ವಿಪ್ರಶಾಪಾ- 
ನ್ನಿದರ್ಶಯನ್‌ ಕರ್ಣವಧಂ ಬ್ರುವಾಣಃ | 
ಭೂಮಿಸ್ತು ಚಕ್ರಂ ಗ್ರಸತೀತ್ಯವೋಚತ್‌ 
ಕರ್ಣಸ್ಯ ತಸ್ಮಿನ್‌ ವಧಕಾಲೇತಭ್ಯುಪೇತೇ 11೭೯॥॥ 


ರಾಜನೆ, ವಿಪ್ರಶಾಪದಿಂದ ಈ ಬಾಣದಿಂದಲೇ ಮರಣವಾಗಲಿರುವುದರಿಂದ 
ಆಗ ಅದೃಶ್ಯರೂಪದಿಂದ ಮೃತ್ಯು ಬಂದು ಕರ್ಣನಿಗೆ ವಿಪ್ರಶಾಪದಿಂದ 
ವಧವಾಗುವುದಕ್ಕೆ ಚಕ್ರಪತನರೂಪ ನಿದರ್ಶನವನ್ನು ತೋರುತ್ತ ಮೊದಲಿಗೇ 
ಹೇಳಿತು- "ಕರ್ಣನಿಗೆ ವಿಪ್ರಶಾಪದಂತೆ ಬರುವ ಆ ವಧಕಾಲ ಬಂದಾಗ ಭೂಮಿಯು 
ಅವನ ರಥ ಚಕ್ರವನ್ನು ನುಂಗುತದೆ' ಎಂದಿತು. 


ಬ್ರಾಹ್ಮಂ ಮಹಾಸ್ತಂ ಮನಸಿ ಪ್ರನಷ್ಟಂ 
ಯದ್‌ ಭಾರ್ಗವೋಪ್ಯಸ್ಯ ದದೌ ಮಹಾತ್ಮಾ । 
ವಾಮಂ ಚಕ್ರಂ ಗ್ರಸತೇ ಮೇದಿನೀ ಸ್ಮ 
ಪ್ರಾಪ್ತೇ ತಸ್ಮಿನ್‌ ವಧಕಾಲೇ ನೃವೀರ | 
ತತೋ ರಥೋ ಘೂರ್ಣಿತವಾನ್ನರೇಂದ್ರ 
ಶಾಪಾತ್ತದಾ ಬ್ರಾ ಹ್ಮಣಸತ್ತಮಸ್ಯ 11೮೦॥॥ 


ಸ ಕಂಪಿತಶ್ಚೈತ್ಯ ಇವಾತಿಮಾತ್ರಂ 
ಸುಪುಷಿತೋ ಭೂಮಿತಳೇ ನಿಮಗ್ನಃ । 
ತತಶ್ನಕ್ರಮಪತತ್‌ ತಸ್ಯ ಭೂಮೌ 
ಸ ವಿಷ್ವಲಃ ಸಮರೇ ಸೂತಪುತ್ರಃ 11೮೧॥ 


ಕರ್ಣಪರ್ವ 539 


"ವೀರ ಕರ್ಣನೆ, ನಿನಗೆ ಆ ವಧಕಾಲ ಬಂದಾಗ ಮಹಾತ್ಮ ಪರಶುರಾಮ 
ಉಪದೇಶಿಸಿದ್ದ ಮಹಾಬ್ರಹ್ಮಾಸ್ತವ್ರು ಮನಸಿನಲ್ಲಿ ಮರೆಯಾಗುತ್ತದೆ. ರಥದ ಎಡ 
ಚಕ್ರವನ್ನು ಭೂಮಿ ನುಂಗುತದೆ' ಎಂದು ಮೃತ್ಯು ಹೇಳಿತು. ರಾಜನೆ, ಇದಕ್ಕೆ 
ನಿದರ್ಶನವಾಗಿ ಆಗಲೆ ಕರ್ಣನ ರಥವು ಬ್ರಾಹ್ಮಣಶಾಪದಿಂದ ಅಲುಗಾಡಲು 
ತೊಡಗಿತು. ರಥಚಕ್ರವು ಹಳ್ಳದಲ್ಲಿ ಬಿದ್ದಿತು. ರಥವು ಆಗ, ಚೆನ್ನಾಗಿ ಹೂಬಿಟ್ಟ 
ಚೈತ್ಯವ್ಯಕ್ಷವು ಅತಿಯಾಗಿ ಕಂಪಿಸುತ್ತ ನೆಲದಲ್ಲಿ ನಿಂತಂತೆ ಕಾಣಿಸಿಕೊಂಡಿತು. ಇದನ್ನು 
ಕಂಡು ಕರ್ಣನು ರಣದಲ್ಲಿ ಭಯದಿಂದ ವಿಹ್ವಲನಾದ. 


ಘೂರ್ಣೇ ರಥೇ ಬ್ರಾಹ್ಮಣಸ್ಯಾಭಿಶಾಪಾದ್‌ 
ರಾಮಾದುಪಾತ್ತೇಪ್ರತಿಭಾತಿ ಚಾಸ್ಟೇ । 

ಛಿನ್ನೇ ಶರೇ ಸರ್ಪಮುಖೇ ಚ ಘೋರೇ 
ಪಾರ್ಥೇನ ತಸ್ಮಿನ್‌ ವಿಷಸಾದ ಕರ್ಣಃ 11೮೨॥॥ 


ರಥವು ಈಗ ಕಂಪಿಸಲು ತೊಡಗಿದೆ. ಬ್ರಾಹ್ಮಣಶಾಪದಿಂದ ಪರಶುರಾಮನು 
ಉಪದೇಶಿಸಿದ ಅಸ್ತ್ರ ವಿಸ್ಕೃತವಾಗಲಿದೆ. ಸರ್ಪಮುಖದ ಘೋರ ಅಸ್ಪವೂ 
ಅರ್ಜುನನಿಂದ ಚೂರಾಗಿದೆ, ಕರ್ಣನಿಗೆ ಈಗ ವಿಷಾದ ಉಂಟಾಯಿತು. 


ಅಮೃಷ್ಯಮಾಣೋ ವ್ಯಸನಾನಿ ತಾನಿ 

ಹಸ್ತೌ ವಿಧುನ್ನನ್‌ ಸ ವಿಗರ್ಹಮಾಣಃ | 
ಧರ್ಮಪ್ರಧಾನಾನಭಿಪಾತಿ ಧರ್ಮ 

ಇತ್ಯಬ್ರುವನ್‌ ಧರ್ಮವಿದಃ ಸದೈವ 11೮೩॥ 


ವಯಂ ಚ ನಿತ್ಯಂ ಪ್ರಯತಾಮ ಧರ್ಮಂ 
ಚರ್ತುಂ ಯಥಾಶಕ್ತಿ ಯಥಾಶ್ರುತಂ ಚ ॥ 
ನೈವಾದ್ಯ ಚಾಸ್ಥಾನಭಿಪಾತಿ ಭಕ್ತಾನ್‌ 
ಮನ್ಯೇ ನ ನಿತ್ಯಂ ಪರಿಪಾತಿ ಧರ್ಮಃ 11೮೪॥ 


ಈ ಎಲ್ಲ ದುಃಶಕುನಗಳನ್ನು ತಡೆದುಕೊಳ್ಳಲಾಗದೆ ಕರ್ಣನು ಅವುಗಳನ್ನು 


ನಿಂದಿಸುತ್ತ ಎರಡೂ ಕೈಗಳನ್ನು ಕೊಡವುತ್ತ ತನಗೆ ತಾನೇ ಹೇಳಿಕೊಂಡ 
"ಧರ್ಮಜ್ಞರು ಸದಾ ಹೇಳಿದ್ದಾರೆ: "ಧರ್ಮಪರರಾದವರನ್ನು ಧರ್ಮವು 


540 ಮಹಾಭಾರತ 


ಕಾಪುಡುತ್ತದೆ' ಎಂದು. ನಾವು ನಿತ್ಯ ಧರ್ಮದಲ್ಲಿರಲು, ತಿಳಿದಷ್ಟು ಶಕ್ತಿ ಇದ್ದಷ್ಟು 
ಪ್ರಯತ್ನಿಸುತ್ತಿದ್ದೇವೆ. ಭಕ್ತರಾದ ನಮ್ಮನ್ನು ಈಗ ಧರ್ಮವು ಕಾಪಾಡುತ್ತಿಲ್ಲ ಅದರಿಂದ 
"ಧರ್ಮವು ಸದಾ ಕಾಪಾಡುತ್ತದೆ' ಎನ್ನುವುದನ್ನು ನಾನು ಒಪ್ಪುವುದಿಲ್ಲ' 


ಏವಂ ಬ್ರುವನ್‌ ಪ್ರಸ್ಟಲಿತಶ್ಚ ಸೂತೋ 
ವಿಭಜ್ಯಮಾನೋತರ್ಜುನಶಸ್ತಫಾತ್ಯೈಃ I 
ಮರ್ಮಾಭಿಘಾತಾಚ್ಛಿಥಿಲಃ ಕ್ರಿಯಾಸು 
ಪುನಃ ಪುನರ್ಧರ್ಮಮಗರ್ಹದಾಜೌ 1೮೫ 


ಹೀಗೆ ಹೇಳುತ್ತ ಕರ್ಣನು ರಥದಲ್ಲಿ ಎಡವುತಾನೆ, ಅರ್ಜುನನ ಶಸ್ತ್ರಪಾತದಿಂದ 
ಮೈಗಾಯ ಮಾಡಿಕೊಳ್ಳುತಾನೆ. ಮರ್ಮಸ್ಥಾನಗಳಲ್ಲಿ ಏಟು ಬೀಳುವುದರಿಂದ 
ಶಸ್ಪಪ್ರಯೋಗ ಕ್ರಿಯೆಯಲ್ಲಿ ಶೈಥಿಲ್ಯವನ್ನೂ ತೋರುತಾನೆ. "ಇದೆಲ್ಲಕ್ಕೂ ನಾನು 
ಮಾಡಿದ ಪುಣ್ಯಕರ್ಮ ನನ್ನನ್ನು ಈಗ ಕಾಪಾಡದಿರುವುದೇ ಕಾರಣ' ಎಂದು ಪುನಃ 
ಪುನಃ ಧರ್ಮವನ್ನು ಹಳಿಯುತಾನೆ. 

ಬ್ರಾಹ್ಮಣನ ಶಾಪದಿಂದಲೇ ಅರ್ಥಾತ್‌ ಬ್ರಾಹ್ಮಣಾಪರಾಧರೂಪವಾದ 

ಅಧರ್ಮದ ಕಾರಣದಿಂದಲೇ ತನಗೆ ಈ ದುಖ್ಧಿತಿ ಎನ್ನುವುದು ಕರ್ಣನಿಗೆ ತಿಳಿದೇ 

ಇದೆ. ಆದರೆ "ದಾನಶೂರಕರ್ಣ' ಎಂದು ಎಲ್ಲರೂ ಹೇಳುವಷ್ಟು ಮಟ್ಟಿಗೆ 

ಕವಚವನ್ನೂ ಕಿತ್ತು ಕೊಟ್ಟ ಮಹತ್ತಾದ ಧರ್ಮ ಮಾಡಿದರೂ ಅದು 

ಬ್ರಾಹ್ಮಣಾಪರಾಧವೆಂಬ ಅಧರ್ಮವನ್ನು ಪರಿಹರಿಸುತ್ತಿಲ್ಲ. ನನ್ನನ್ನು ಕಾಪಾಡು 

ತ್ತಿಲ್ಲ ಎಂದು ಅಸಮಾಧಾನ. ಕೋಪ, ಕರ್ಣನಲ್ಲಿ ಆವಿಷ್ಟನಾದ ಅಸುರನಿಗೆ. 

ಕರ್ಣನಿಗೆ ಕೋಪವಿಲ್ಲ. ಆದರೂ ಹತಾಶತೆ ಇದೆ. ಬ್ರಾಹ್ಮಣಶಾಪದ 

ಅಮೋಘವಾದ ಪ್ರಭಾವಕ್ಕೆ ತಲೆಬಾಗಿ ಪಶ್ಚಾತ್ತಾಪ ಪಡುತ್ತಾನೆ. 

ತತಃ ಶರೈರ್ಭೀಮತರೈರವಿಧೃತ್ತಿಭಿರಾಹವೇ I 

ಹಸ್ತೇ ಕೃಷ್ಣಂ ತದಾ ಪಾರ್ಥಮಭ್ಯವಿಧ್ಯಚ್ಚ ಸಪ್ತಭಿಃ 11೮೬॥ 


ಅದರಿಂದ ಕರ್ಣ ಇನ್ನೂ ಹೆಚ್ಚು ಭಯಂಕರವಾದ ಮೂರು ಬಾಣಗಳಿಂದ 
ಕೃಷ್ಣನನ್ನು ಬಾಹುವಿನಲ್ಲಿ ಹೊಡೆದ. ಅರ್ಜುನನನ್ನು ಏಳು ಬಾಣಗಳಿಂದ ಹೊಡೆದ. 


ಹಳ್ಳಕ್ಕೆ ಒಂದು ಚಕ್ರ ಬಿದ್ದಿತಷ್ಟೆ "ಚಕ್ರಂ ಅಪತತ್‌' (ಶ್ಲೋ.81) ಅದು 
೪೮೪ ೧೦ ಆ ho 


ಕರ್ಣಪರ್ವ 541 


ಹೂತು ಹೋಗಲಿಲ್ಲ ಕುದುರೆಗಳು ಬಲವಾಗಿ ಎಳೆದ ಮಾತ್ರಕ್ಕೆ ರಥ ಮೇಲೆ 
ಬಂದಿತ್ತೆಂದು ತಿಳಿಯಬೇಕು. ಅಸ ಸ್ವಗಳೂ ಕೂಡ ತತ್ಕಾಲದಲ್ಲಿ ಮರೆಯಾಗಲಿಲ್ಲ. 
ಏಕೆಂದರೆ ಚಕ್ರವನ್ನು ಭೂಮಿ ಇನ್ನೂ ನುಂಗಿಲ್ಲ. "ಅಗ್ರಸನ್‌ ಮಹೀಚಕ್ರಂ' 
"ಭೂಮಿ ನುಂಗಿತು' ಎನ್ನುವುದು ಮುಂದೆ ಬರಬೇಕಷ್ಟೆ. (ಶ್ಲೋ.193) 


ತತೋರರ್ಜುನಃ ಸಪ್ತದಶ ತಿಗ್ಗತೇಜಾ ಅಜಿಹ್ಮಗಾನ್‌ । 
ಇಂದ್ರಾಶನಿಸಮಾನ್‌ ಘೋರಾನಸೃಜತ್ಪಾವಕೋಪಮಾನ್‌ 11೮೭॥ 


ಆಗ ಪ್ರಖರ ತೇಜಸುಳ್ಳ ಅರ್ಜುನನು ಬೆಂಕಿಯಂತಿರುವ ಇಂದ್ರನ 
ವಜ್ರಾಯುಧಕ್ಕೆ ಸಮವಾದ ವವ ಹದಿನೇಳು ಬಾಣಗಳನ್ನು ಎಸೆದ. 


ನಿರ್ಭದ್ಯ ತೇ ಭೀಮವೇಗಾ ನೃಪತನ್‌ ಪೃಥಿವೀತಳೇ । 
ಕಂಪಿತಾತ್ಮಾ ತಥಾ ಕರ್ಣಃ ಶಕ್ತ್ಯಾ ಚೇಷ್ಟಾಮದರ್ಶಯತ್‌ 11೮೮॥॥ 


ಆ ಬಾಣಗಳು ಭಯಂಕರ ವೇಗ ಉಳ್ಳವುಗಳು. ಕರ್ಣನನ್ನು ಗಾಯಗೊಳಿಸಿ 
ನೆಲದಲ್ಲಿ ಬಿದ್ದುವು, ಅದರಿಂದ ಕರ್ಣ ನಡುಗಿದ. ತನ್ನೆಲ್ಲ ಶಕ್ತಿಯನ್ನು ಹಾಕಿ ಯುದ್ಧ 
ಮಾಡಿದ. 


ಬಲೇನಾಥ ಸ ಸಂಸ್ತಭ್ಯ ಬ್ರಹ್ನಾಸ್ತಂ ಸಮುದೈರಯತ್‌ ॥ 
ಐಂದ್ರಾಸ್ವಮರ್ಜುನಶ್ಚಾಪಿ ತದ್‌ ದೃಷ್ಟಾ ಿನ್ಯಮಂತ್ರಯತ್‌ 11೮೯॥ 


ಕರ್ಣನು ಧೈರ್ಯದಿಂದ ಬಲಪೂರ್ವಕವಾಗಿ ಬ್ರಹ್ಮಾಸ್ತವನ್ನು ಪ್ರಯೋಗಿಸಿದ. 
ಅರ್ಜುನನು ಅದನ್ನು ನೋಡಿ ಐಂದ್ರಾಸ್ಪವನ್ನು ಅಭಿಮಂತ್ರಿಸಿದ. 

ಬ್ರಹ್ಮಾಸ್ಟಕ್ಕೆ ಬ್ರಹ್ಮಾಸ್ತವೇ ಪ್ರತ್ಯಸ್ತ್ರ ಆದರೂ ಅರ್ಜುನನು ಐಂದ್ರಾಸ್ಟವನ್ನು 
ಪ್ರಯೋಗಿಸಿದ್ದರಿಂದ, ಕರ್ಣನ ಶ್ಯ. ಬ್ರಹ್ನಾಸ್ಪವು "ಬ್ರಹ್ಮ' ಅಂದರೆ ವೇದ, 
ವೇದಮಂತ್ರರೂಪವಾದ ಒಂದು ಅಸ್ತ್ರ ಎಂದು ತಿಳಿಯಬೇಕು. ನಿಜವಾಗಿ 
ಬ್ರಹ್ಮಾಸ್ತ್ರವ್ರು ಬ್ರಹ್ಮಶಿರೋತಸ್ಪವೇ. ಅದು ಕರ್ಣನಿಗೆ ಪರಶುರಾಮರಿಂದ 
ಉಪದಿಷ್ಟವಾಗಿರಲಿಲ್ಲ. ಬೇರೆ ಇಂಥ ಬ್ರಹ್ಮಾಸ್ತ್ರಗಳು ಇನ್ನೂ ರಥಚಕ್ರವನ್ನು 
ಭೂಮಿ ನುಂಗುವವರೆಗೆ ಕರ್ಣನಿಗೆ ಸ್ಮರಣೆಗೆ ಬರುತ್ತಿವೆ. 


ಗಾಂಡೀವಂ ಜ್ಯಾಂ ಚ ಬಾಣಾಂಶ್ಚ ಅನುಮಂತ್ರ್ಯ ಧನಂಜಯಃ । 
ಅಸೃಜತ್‌ ಶರವರ್ಷಾಣಿ ವರ್ಷಾಣೀವ ಪುರಂದರಃ 1೯೦11 


542 ಮಹಾಭಾರತ 


ಅರ್ಜುನನು ಗಾಂಡೀವ ಧನುಸನ್ನೂ ಹೆದೆಯನ್ನೂ ಬಾಣಗಳನ್ನೂ 
ವೇದಮಂತ್ರಗಳಿಂದ ಅಭಿಮಂತ್ರಿಸಿ, ಇಂದ್ರನು ನೀರಿನ ಮಳೆ ಸುರಿಸುವಂತೆ, 
ಬಾಣಗಳ ಮಳೆಗರೆದ. 


ತತಸ್ತೇಜೋಮಯಾ ಬಾಣಾ ರಥಾತ್‌ ಪಾರ್ಥಸ್ಯ ನಿಃಸೃತಾಃ | 
ಪ್ರಾದುರಾಸನ್‌ ಮಹಾವೀರ್ಯಾಃ ಕರ್ಣಸ್ಯ ರಥಮಂತಿಕಾತ್‌  ॥£೧॥ 


ಆಗ ತೇಜೋಮಯವಾದ ದಿವ್ಯಅಲೌಕಕವಾದ ಮಹಾಶಕಿಶಾಲಿಯಾದ 
ಬಾಣಗಳು ಅರ್ಜುನನ ರಥದಿಂದ ಹೊರಟು ಕರ್ಣನ ರಥದ ಬಳಿಗೆ 
ಹಾರಿಬಂದುವು. 


ತಾನ್‌ ಕರ್ಣಸ್ತ ಸ್ವಗ್ರತೋತಭ್ಯ ಸ್ತಾನ್‌ ಮೋಘಾೃಶ್ಚಕ್ರೆ € ಮಹಾರಥಃ । 
ತತೋ:ಬ್ರವೀದ್‌ ವೃ ಷ್ಲಿವೀರಸ್ಪಸ್ಥಿನ್ನಸ್ತೆ ಸ್ಟೇ ವಿನಾಶಿತೇ IF 


ಮಹಾರಥನಾದ ಕರ್ಣನು ಆ ಬಾಣಗಳನ್ನು ಎದುರಿಗೆ ಬರುತಿದ್ದಂತೆಯೇ 
ತಡೆದು ವ್ಯರ್ಥಗೊಳಿಸಿದ. ಅರ್ಜುನನ ಆ ಅಸ್ತ್ರ ಹೀಗೆ ನಿಷ್ಕ್ರಿಯವಾದಾಗ ಶ್ರೀಕೃಷ್ಣ 
ಅರ್ಜುನನಿಗೆ ನುಡಿದ. 


ವಿಸ್ಫಜಾಸ ಸಂ ಪರಂ ಪಾರ್ಥ ರಾಧೇಯೋ ಗ್ರಸತೇ ಶರಾನ್‌ । 
ಬ್ರಹ್ಮಾಸ್ತ್ರಮರ್ಜುನಶ್ಚಾಪಿ ಸ ಸಮ್ಮಂತ್ರಾ ್ಯಾಥ ಪ್ರಯೋಜಯತ್‌ 11೯೩।! 


"ಅರ್ಜುನ, ಇನ್ನೊಂದು ಅಸ್ಪವನ್ನೇ ಪ್ರಯೋಗಿಸು. ಕರ್ಣನು ಬೇರೆ 
ಬಾಣಗಳನು  ನಿಷ್ಕ್ರಿಯಗೊಳಿಸುತ್ತಾನ' ಆಡಿ ಅರ್ಜುನನೂ ಕೂಡ ಬ್ರಹ್ನಾಸ )ಿಸವನ್ನು 
ಅಭಿಮಂತ್ರಿಸಿ ಎಸೆದ. 


ಛಾದಯಿತ್ವಾ ತತೋ ಬಾಣೈಃ ಕರ್ಣಂ ಪ್ರತ್ಯಸ್ಯದರ್ಜುನಃ । 
ತಸ್ಯ ಕರ್ಣಃ ಶರೈಃ ಕ್ರುದ್ಧಶ್ಚಿಚ್ಛೇದ ಜ್ಯಾಂ ಸುತೇಜನೈಃ 11೯೪॥ 
ಎಚ ಶೆ ಲ 


ಅರ್ಜುನನು ಬಾಣಗಳಿಂದ ಕರ್ಣನನ್ನು ಆಚ್ಛಾದಿಸಿ ಕರ್ಣನಿಗೆ ಪ್ರತಿಯಾಗಿ 
ಹೊಡೆದ. ಕರ್ಣನು ಕ್ರುದ್ಧನಾಗಿ ತೀಕ್ಷ್ಣವಾದ ಬಾಣಗಳಿಂದ ಅರ್ಜುನನ ಬಿಲ್ಲಿನ 
ಹೆದೆಯನ್ನು ಕತ್ತರಿಸಿದ. 


ಕರ್ಣಪರ್ವ 543 


ತಸ್ಯ ಜ್ಯಾಮವಧಾಯಾನ್ಯಾಮನುಮೃಜ್ಯ ಚ ಪಾಂಡವಃ । 


ಶರೈರವಾಕಿರತ್‌ ಕರ್ಣಂ ದೀಪ್ಯಮಾನೈ:ಃ ಸಹಸ್ರಶಃ 11೯೫11 
ದ್ವಿತೀಯಾಂ ಚ ತೃತೀಯಾಂ ಚ ಚತುರ್ಥೀಂ ಪಂಚಮೀಂ ತಥಾ । 
ಷಷ್ಕೀಮಥಾಸ್ಯ ಚಿಚ್ಛೇದ ಸಪ್ತಮೀಂ ಚ ತಥಾಷ್ಟಮೀಂ HEH 


ನವಮೀಂ ದಶಮೀಂ ಚಾಸ್ಯ ತಥಾಚೈಕಾದಶೀಂ ವೃಷಃ । 
ಜ್ಯಾಶತಂ ಶತಸಂಧಾನಂ ಸ ಕರ್ಣೋ ನಾವಬುಧ್ಯತೇ ೯೭ 


ಕರ್ಣನು ಗಾಂಡೀವದ ಹೆದೆಗಳನ್ನು ಕಡಿದಂತೆಲ್ಲ ಮತೆಮತ್ತೆ ಅರ್ಜುನನು 
ಹೆದೆಗಳನ್ನು ಕಟ್ಟುತಲೇ ಇರುತಾನೆ. ಕರ್ಣನು ಎರಡನೆ ಮೂರನೆ ನಾಲ್ಕನೆ ಐದನೆ 
ಆರನೆ ಏಳನೆ ಎಂಟನೆ ಒಂಬತ್ತನೆ ಹತ್ತನೆ ಹನ್ನೊಂದನೆ ಹೆದೆಗಳನ್ನು ಕೂಡ 
ಕಡಿದರೆ, ಅರ್ಜುನನು ಹನ್ನೆರಡನೆ ಹದಿಮೂರನೆ ಎಂದು ಬೇರೆಬೇರೆ ಹೆದೆಗಳನ್ನು 
ಕಟ್ಟುತಾನೆ. ನೂರು ಹೆದೆಗಳಿಗೆ ನೂರು ಬಾಣಗಳನ್ನು ಹೂಡುತಾನೆ ಅರ್ಜುನ. 


ತತೋ ಜ್ಯಾಮವಧಾಯಾನ್ಯಾಮನುಮೃಜ್ಯ ಚ ಪಾಂಡವಃ । 
ಶರೈರವಾಕಿರತ್‌ ಕರ್ಣಂ ದೀಪ್ಯಮಾನೈಃ ಸಹಸ್ರಶಃ [asl 


ಬೇರೆ ಹೆದೆಯನ್ನು ಕೈಯಿಂದ ಸವರಿ ಬಿಲ್ಲಿಗೆ ಕಟ್ಟಿದ, ಅರ್ಜುನ. 
ತೇಜೋಮಯವಾದ ಸಾವಿರಾರು ಬಾಣಗಳನ್ನು ಕರ್ಣನ ಮೇಲೆ ಎಸೆದ. 


ತಸ್ಯ ಜ್ಯಾಚ್ಛೇದನಂ ಕರ್ಣೋ ಜ್ಯಾವಧಾನಂ ಚ ಸಂಯುಗೇ ಟ॥ 
ನಾನ್ನಬುಧ್ಯತ ಶೀಘ್ರತ್ವಾತ್‌ ತದದ್ದುತಮಿವಾಭವತ್‌ 11೯೯1 


ಅರ್ಜುನನ ಹೆದೆಯನ್ನು ಕರ್ಣ ಕಡಿಯುವುದು, ಅದನ್ನು ಅರ್ಜುನನು ಬಿಲ್ಲಿಗೆ 
ಕಟ್ಟುವುದು ಎರಡೂ ಅತಿಶೀಘ್ರವಾಗಿ ನಡೆದುದರಿಂದ ಅದು ಬೇರೆಯಾಗಿ 
ಯಾರಿಗೂ ತಿಳಿಯಲಿಲ್ಲ. ಅದು ಅದ್ಭುತವಾಗಿತ್ತು , 


ಒಂದು ಹೆದೆ ಕಡಿದುದು ಯಾವಾಗ, ಇನ್ನೊಂದನ್ನು ಅರ್ಜುನನು ಕಟ್ಟಿದ್ದು 
ಯಾವಾಗ ಎನ್ನುವುದೇ ಕರ್ಣನಿಗೇ ತಿಳಿಯಲಿಲ್ಲ. ವಸ್ತುತಃ ಗಾಂಡೀವ ದಿವ್ಯವಾದ 
ಧನುಸ್ತು. ಅದರ ಹೆದೆಯೂ ದಿವ್ಯವೆ. ಬಳ್ಳಿಯ ತುದಿಯನ್ನು ಕತ್ತರಿಸಿದರೆ ಅದು 
ತಿರುಗಿ ಚಿಗುರುವಂತೆ ಹೆದೆಯೂ ಒಮ್ಮೆ ಕಡಿದರೂ ತಿರುಗಿ ಚಿಗುರಿ ಬೆಳೆದು 
ಮೊದಲಿನಂತಾಗುತ್ತದೆ. “ಅನ್ಯಾ ಜ್ಯಾ' "ಬೇರೆ ಹೆದೆ' ಎಂದು ಹೇಳಿದರೆ ಬೇರೆಯೆ 


544 ಮಹಾಭಾರತ 


ಒಂದು ಹೆದೆಯನ್ನು ಎತ್ತಿಕೊಂಡು ತಕ್ಷಣ ಕಟ್ಟಿದನೆಂದು ಅರ್ಥವಲ್ಲ "ಕಡಿದ' 
ಹೆದೆಯೇ "ಬೇರೆ'ಯಾಗಿ, “ಕಡಿದುದಕ್ಕಿಂತ ಬೇರೆ' ಎನಿಸಿ ಅಂದರೆ ಪೂರ್ಣ 
ಮೊದಲಿನ ಹೆದೆಯೇ ಆಗಿ ಪ್ರಾದುರ್ಭವಿಸುತ್ತದೆ, ಎಂದು ಲಕ್ಷಾಲಂಕಾರ 
ಹೇಳುತ್ತದೆ. ಹೆದೆಕಡಿದು ಹೋದಾಗ ಅದನ್ನೇ ಪುನಃ ಕಟ್ಟುತ್ತಾನೆ ಅರ್ಜುನ, 
ಬೇರೆ ಹೆದೆಯನ್ನು ತಂದು ಕಟ್ಟುವುದಿಲ್ಲ. "ಜ್ಯಾ ಶತಂ' ಎಂದರೆ ಹೆದೆಗಳು 
ನೂರು ಎಂದು ಹೇಳಿದ ಮಾತ್ರಕ್ಕೆ ಹೆದೆ ನೂರಲ್ಲ, ನೂರಾರು ಸಾವಿರಾರು 
ಲೆಕ್ಕವಿಲ್ಲದಷ್ಟು ಬಾರಿ ಕಡಿದರೂ ಅದು ಕಡಿದುದಕ್ಕಿಂತ ಬೇರೆ, 
ಮೊದಲಿನಂತಾಗುತ್ತದೆ. ಅರ್ಜುನನು ಹೆದೆ ಕಟ್ಟುವುದು, ಬಾಣವನ್ನು 
ಹೂಡುವುದು ಇವೆರಡೂ ಕ್ರಿಯೆಗಳು ಅತಿವೇಗದಿಂದ ನಡೆಯುವುದರಿಂದ 
ಕರ್ಣನಿಗೂ ಕೂಡ ಎರಡರ ನಡುವಿನ ಅಂತರ ತಿಳಿಯಲಿಲ್ಲ 


ಅಸ್ತ್ರೈರಸ್ವ್ರಾಣಿ ರಾಧೇಯಃ ಪ್ರತ್ಯಹನ್‌ ಸವ್ಯಸಾಚಿನಃ । 
ಚಕ್ರೇ ಚಾಭ್ಯಧಿಕಂ ಪಾರ್ಥಾತ್‌ ಸ್ಹ್ವವೀರ್ಯಂ ಪ್ರತಿದರ್ಶಯನ್‌॥।॥೧೦೦॥ 


ಅರ್ಜುನನ ಅಸ್ಪಗಳನ್ನು ಅಸ್ಪಗಳಿಂದ ಕರ್ಣನು ನಿಷ್ಕಿಯಗೊಳಿಸಿದ. 
ಅರ್ಜುನನಿಗಿಂತ ಹೆಚ್ಚಿನ ಕೌಶಲವನ್ನೇ ತೋರಿ ತನ್ನ ಪರಾಕ್ರಮವನ್ನು ಸ್ಪಷ್ಟವಾಗಿ 
ದೃಢಪಡಿಸಿದ. 


ತತಃ ಕೃಷ್ಣೋರರ್ಜುನಂ ದೃಷ್ಟ್ವಾ ಕರ್ಣಾಸ್ಟೇಣಾಭಿಪೀಡಿತಮ್‌ | 
ಅಭ್ಯಸೇತ್ಯಬ್ರವೀತ್‌ ಪಾರ್ಥಮಾತಿಷ್ಠಾಸ್ತಮನುತ್ತಮಮ್‌ 11೧೦೧॥ 


ಈ 
ಶ್ರೀಕೃಷ್ಣ ಅರ್ಜುನನು ಕರ್ಣಾಸ್ವದಿಂದ ಪೀಡಿತನಾಗುತ್ತಿರುವುದನ್ನು ಕಂಡು "ಅಸ್ತ್ರ 
ಗಳನ್ನು ಮತ್ತೆ ಮತ್ತೆ ಪ್ರಯೋಗಿಸುತಿರು. ಉತಮಾಸಿಗಳನ್ನು ಪ್ರಯೋಗಿಸು' ಎಂದ. 
ತತೋ ನೃಮಗ್ನಿಸದೃಶಂ ಶರಂ ಸರ್ಪವಿಷೋಪಮಮ್‌ । 
ಅಶ್ಕಸಾರಮಯಂ ದಿವ್ಯಮನುಮಂತ್ರ್ಯ ಧನಂಜಯಃ 11೧೦೨! 


ರೌದ್ರಮಸ್ತಂ ಸಮಾಧಾಯ ಕ್ಷೇಪ್ಪಕಾಮಃ ಕಿರೀಟವಾನ್‌ । 

ತತೋಶಗ್ರಸನ್ಮಹೀ ಚಕ್ರಂ ರಾಧೇಯಸ್ಯ ಮಹಾಮೃಧೇ 11೧೦೩। 

ಅರ್ಜುನನು ಈಗ ಬೇರೊಂದು ಅಗ್ಗಿಸದೃಶವಾದ ಸರ್ಪವಿಷಸದ್ಭಶವಾದ 
ಕಬ್ಬಿಣದ ದಿವ್ಯವಾದ ಅಂಜಲಿಕ ಬಾಣವನ್ನು ಅಭಿಮಂತ್ರಿಸಿ ರೌದ್ರ ಅಸ್ಪವನ್ನು 


ಕರ್ಣಪರ್ವ 545 


ಆವಾಹಿಸಿ ಅದನ್ನು ಕರ್ಣನ ಮೇಲೆ ಎಸೆಯಲು ಬಯಸಿದ. ಆಗಲೆ ಅದು 
ಮೃತ್ಯುಕಾಲವಾಗಿದ್ದರಿಂದ ಮಹಾರಣದಲ್ಲಿ ಕರ್ಣನ ರಥಚಕ್ರವನ್ನು ಭೂಮಿ 
ನುಂಗಿತು. 


ತತೋರತವತೀರ್ಯ ರಾಧೇಯೋ ರಥಾದಾಶು ಸಮುದ್ಯತಃ । 

ಚಕ್ರಂ ಭುಜಾಭ್ಯಾಮಾಲಂಬ್ಯ ಸಮುತ್‌ಕ್ಷೇಪ್ಪಮಿಯೇಷ ಸಃ ॥೧೦೪॥ 

ಒಡನೆ ಕರ್ಣನು ವೇಗವಾಗಿ ರಥದಿಂದ ಇಳಿದು ಬೇಗನೆ ಚಕ್ರವನ್ನು ಎರಡು 
ಕೈಗಳಿಂದ ಹಿಡಿದು ಮೇಲೆ ಎತ್ತಲು ಬಯಸಿದ. ಅದಕ್ಕೆ ಉದ್ಯುಕನಾದ. 

ಸಪ್ತದ್ದೀಪಾ ವಸುಮತೀ ಸಶೈಲವನಕಾನನಾ । 

ಗೀರ್ಣಚಕ್ರಾ ಸಮುತ್‌ಕ್ಟಿಪ್ತಾ ಕರ್ಣೇನ ಚತುರಂಗುಲಮ್‌ ॥!೧೦೫॥ 

ಆದರೆ ಚಕ್ರವನ್ನು ಎತ್ತಲು ಯತ್ನಿಸಿದರೆ ಚಕ್ರವನ್ನು ನುಂಗಿದ್ದ ಭೂಮಿಯೇ 
ಸಪದ್ವೀಪ ಸಮೇತವಾಗಿ ಪರ್ವತ ವನ ಅರಣ್ಯಗಳೊಂದಿಗೆ ನಾಲ್ಕು ಅಂಗುಲದಷ್ಟು 
ಮೇಲೆ ಬಂದಿತೆ ಹೊರತು ನೆಲ ಚಕ್ರವನ್ನು ಬಿಡಲಿಲ್ಲ 

ಗ್ರಸ್ತಚಕ್ರಸ್ತು ರಾಧೇಯಃ ಕೋಪಾದಶ್ರೂಣ್ಯವರ್ತಯತ್‌ । 

ಸೋತಬ್ರವೀದರ್ಜುನಂ ಚಾಪಿ ಮುಹೂರ್ತಂ ಕ್ಷಮ ಪಾಂಡವ ॥೧೦೬॥॥ 


ಚಕ್ರವನ್ನು ನೆಲ ನುಂಗಿತೆಂದು ಕರ್ಣನು ಕೋಪದಿಂದ ಕಣ್ಣೀರು ಸುರಿಸಿದ. 
ಅವನು ಅರ್ಜುನನಿಗೆ ಹೇಳಿದ- "ಅರ್ಜುನ, ಒಂದು ಮುಹೂರ್ತ ಕಾಲ ತಾಳು' 
ಎಂದು. 

ಸವ್ಯಂ ಚಕ್ರಂ ಮಹೀಗ್ರಸ್ತಂ ದೃಷ್ಟ್ವಾ ದೈವಾದಿದಂ ಮಮ । 

ಪಾರ್ಥ ಕಾಪುರುಷಾಚೀರ್ಣಮಭಿಸಂಧಿಂ ವಿವರ್ಜಯ 11೧೦೭1! 

ನನ್ನ ರಥದ ಎಡ ಚಕ್ರವಿದು ದೈವಾತ್‌ ನೆಲದಲ್ಲಿ ಹೂತು ಹೋಗಿದೆ. 
ಅರ್ಜುನ, ಕೆಟ್ಟಮನುಜರಲ್ಲಿ ಕಾಣುವಂಥ ದುರುದ್ದೇಶವಿಟ್ಟುಕೊಳ್ಳಬೇಡ. ಅದು 
ನಿನ್ನಲ್ಲಿ ಇದ್ದರೆ ಬಿಟ್ಟುಬಿಡು. 

ಪ್ರಕೀರ್ಣಕೇಶೇ ವಿಮುಖೇ ಬ್ರಾಹ್ಮಣೇ ಚ ಕೃತಾಂಜಲೌ । 

ಶರಣಾಗತೇ ನೃಸ್ತಶಸ್ತ್ರೇ ತಥಾ ವ್ಯಸನಗೇ5ರ್ಜುನ 1॥೧೦೮॥ 

ಅಬಾಣೇ ಭ್ರಷ್ಟಕವಚೇ ಭ್ರಷ್ಟಭಗ್ನಾಯುಧೇ ತಥಾ । 

ನ ಶೂರಾಃ ಪ್ರಹರಂತ್ಯಾಜೌ ನ ರಾಜ್ಞೇ ಪಾರ್ಥಿವಾಸ್ತಥಾ । 


546 ಮಹಾಭಾರತ 


ತ್ವಂ ಚ ಶೂರೋಶಸಿ ಕೌಂತೇಯ ತಸ್ಮಾತ್‌ ಕ್ಷಮ 
ಮುಹೂರ್ತಕಮ್‌ ।॥೧೦೯॥॥ 


ಯಾವಚ್ಚಕ್ರಮಿದಂ ಭೂಮೇರುದ್ಧರಾಮಿ ಧನಂಜಯ |। 

ನಮಾಂ ರಥಸ್ಟೋ ಭೂಮಿಷ್ಯಮಸಜ್ಜಂ ಹಂತುಮರ್ಹನಸಿ । 

ನ ವಾಸುದೇವಾತ್‌ ತ್ವತ್ತೋ ವಾ ಪಾಂಡವೇಯ ಬಿಭೇಮ್ಯಹಮ್‌। ೧೧೦ 

ತಲೆಕೂದಲು ಕೆದರಿಕೊಂಡವನ ಮೇಲೆ, ಯುದ್ಧ ಪರಾಜ್ಠುಖನಾದವನ 
ಮೇಲೆ, ಬ್ರಾಹ್ಮಣನ ಮೇಲೆ, ಕೈಮುಗಿದು ರಕ್ಷಣೆಯನ್ನು ಬೇಡುವವನ ಮೇಲೆ, 
ಶರಣಾಗತನ ಮೇಲೆ, ಶಸ್ತತ್ಯಾಗ ಮಾಡಿದವನ ಮೇಲೆ, ವ್ಯಸನದಲ್ಲಿರುವವನ 
ಮೇಲೆ, ಶಸ್ತ್ರಭಹಿತನ ಮೇಲೆ, ಕವಚವಿಲ್ಲದವನ ಮೇಲೆ, ಆಯುಧ 
ನಾಶಹೊಂದಿದವನ ಮೇಲೆ, ರಾಜನ ಮೇಲೆ, ಕೃತ್ರಿಯರು ಎಂದೂ 
ಶಸ್ತಪ್ರಯೋಗವನ್ನು ಮಾಡುವುದಿಲ್ಲ ನೀನು ಶೂರ. ಅದರಿಂದ ಒಂದು 
ಮುಹೂರ್ತ ತಾಳು. ಅರ್ಜುನ, ಅಷ್ಟರಲ್ಲಿ ನಾನು ಈ ಚಕ್ರವನ್ನು ನೆಲದೊಳಗಿಂದ 
ಮೇಲೆ ಎತುತ್ತೇನೆ. ನಾನು ನೆಲದಲ್ಲಿ ನಿಂತಿರುವಾಗ, ಯುದ್ಧಕ್ಕೆ ಸನ್ನದ್ಧನಾಗಿಲ್ಲದಿರು 
ವಾಗ ನೀನು ರಥದಲ್ಲಿದ್ದು ನನ್ನನ್ನು ಹೊಡೆಯುವುದು ಯುಕವಲ್ಲ ಅದು 
ಯುದ್ಧಧರ್ಮವಲ್ಲ ಅದರಿಂದ ನಾನು ಹೀಗೆ ಹೇಳುತ್ತಿದ್ದೇನೆ, ನಾನು 
ವಾಸುದೇವನಿಗಾಗಲಿ, ನಿನಗಾಗಲಿ ಭಯಪಡುತಿಲ್ಲ 

ಧರ್ಮಭೀರುವಾದ ಅರ್ಜುನ 69ನೇ ಶ್ಲೋಕದಲ್ಲಿ ಹೇಳಿದಂತೆ ತಾಳಲೂ 

ಬಹುದೆಂದು ಕರ್ಣನಿಗೆ ಒಂದು ದೂರದ ಆಸೆ ಮಾತ್ರ . ಕುಶಕಾಶಾವಲಂಬನ. 

ತ್ವಂ ಹಿ ಕ್ಷತ್ರಿಯದಾಯಾದೋ ಮಹಾಕುಲವಿವರ್ಧನಃ ॥ 

ಸ್ಥ ತ್ವೌ ಧರ್ಮೋಪದೇಶಂ ತ್ತಂ ಮುಹೂರ್ತಂ ಕ್ಷಮ ಪಾಂಡವ ॥೧೧೧॥ 


ನೀನು ಕೃತ್ರಿಯಕುಲದಲ್ಲಿ ಹುಟ್ಟಿದವನು, ಮಹತಾದ ಕುರುಕುಲದ ಕೀರ್ತಿ 
ಯನ್ನು ಬೆಳಗಿಸಬೇಕಾದವನು. ಅದರಿಂದ ಧರ್ಮೋಪದೇಶವನ್ನು ನೆನೆದು ಒಂದು 
ಮುಹೂರ್ತಕಾಲ ತಡೆದುಕೊಳ್ಳು. 


ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ಕರ್ಣಪರ್ವಣಿ ಕರ್ಣಾರ್ಜುನಯುದ್ಧೇ ಭೂಮ್ಯಾ ಕರ್ಣಚಕ್ರಗ್ರಸಣಂ ನಾಮ 
ಸಪ್ತಾಶೀತಿತಮೋಧ್ಯಾಯಃ 11೮೭।| 


ಕರ್ಣಪರ್ವ 547 


ಮಹಾಭಾರತತಾತ್ತರ್ಯನಿರ್ಣಯ 


ಉದ್ದರ್ತುಕಾಮೋ ರಥಚಕ್ರಮೇವ 
ಪಾರ್ಥಂ ಯಯಾಚೇಠ5ವಸರಂ ಪ್ರದಾತುಮ್‌ | 
ನೇತ್ಯಾಹ ಕೃಷ್ಣೋ €೦ಜಲಿಕಂ ಸುಘೋರಂ 
ತ್ರಿನೇತ್ರದತ್ತಂ ಜಗೃಹೇ ಚ ಪಾರ್ಥಃ 11 ೧೮೮ ॥ 


ಕರ್ಣ ರಥದ ಚಕ್ರವನ್ನು ಎತ್ತಲು ಬಯಸಿ ಅದಕ್ಕೆ ಕಾಲಾವಕಾಶ ನೀಡಲು 
ಅರ್ಜುನನನ್ನು ಕೇಳಿಕೊಂಡ. "ಇಲ್ಲ. ಎಂದ ಕೃಷ್ಣ ಅರ್ಜುನ ಶಿವನಿಂದ ದತ್ತವಾದ 
ಬಲು ಘೋರವಾದ ಅಂಜಲಿಕಾಸ್ಪವನ್ನೆತಿಕೊಂಡ. 


ಸತ್ಯೇನ ಧರ್ಮೇಣ ಚ ಸನ್ನಿಯೋಜ್ಯ 
ಮುಮೋಚ ಕರ್ಣಸ್ಯ ವಧಾಯ ಬಾಣಮ್‌ । 


ಚಿಚ್ಛೇದ ತೇನೈವ ಚ ತಸ್ಯ ಶೀರ್ಷಂ 
ಸಂಧಿತ್ತತೋ ಬಾಣವರಂ ಸುಘೋರಮ್‌ 1 ೧೮೯ ॥ 


ಬಲುಘೋರವಾದ ಶ್ರೇಷ್ಠ ಬಾಣವನ್ನು ಹೂಡಬೇಕೆಂದು ಕರ್ಣ ಯತ್ನಿಸು 
ವಷ್ಟರಲ್ಲಿ ಅರ್ಜುನ ಅವನ ವಧಕ್ಕಾಗಿ ಅಂಜಲಿಕಾಸ್ಪವನ್ನು ತನ್ನ ಸತ್ಯಧರ್ಮಗಳಿಂದ 
ಜೊತೆಗೂಡಿಸಿ ಪ್ರಯೋಗಿಸಿದ. ಅದರಿಂದಲೆ ಕರ್ಣನ ಶಿರವನ್ನು ತರಿದ. 


ಅಪರಾಹ್ನೇ5ಪರಾಹ್ನಸ್ಯ ಸೂರ್ಯಜಸ್ಯೇಂದ್ರಸೂನುನಾ । 
ಛಿನ್ನಮಂಜಲಿಕೇನಾ5ಜೌ ಸೋತ್ಸೇಧಮಪತಚ್ಛಿರಃ Il ೧೯೦ ॥ 


ಎರಡನೆ ದಿನದ ಅಪರಾಹ್ನಕಾಲದಲ್ಲಿ ಯುದ್ಧದಲ್ಲಿ ಅಂಜಲಿಕಾಸ್ತದಿಂದ 
ಅರ್ಜುನ ಕಡಿದ ಕರ್ಣನ ಶಿರಸ್ಸು ಬಾಣದ ವೇಗದಿಂದ ಮೇಲೆ ಹಾರಿ ಕೆಳಗೆ 


ಬಿದ್ದಿತು. 


ಕ್ಕಿ 
ಳ್ಳಿ 


548 ಮಹಾಭಾರತ 


ಎಂಬತ್ತೆಂಟನೆಯ ಅಧ್ಯಾಯಃ 


ರಥಚಕ್ರವನ್ನೆತ್ತಲು ಮುಹೂರ್ತವ್ಯವಧಾನವನ್ನು ಕರ್ಣ ಕೇಳಿಕೊಂಡರೆ ಅದನ್ನು 
ಶ್ರೀಕೃಷ್ಣ ನಿರಾಕರಿಸಿದ. ಅಂಜಲಿಕಾಸ್ತದಿಂದ ಅರ್ಜುನ ಕರ್ಣನ ಶಿರವನ್ನು ತರಿದ 


ಸಂಜಯಃ 


ಅಥಾಬ್ರವೀದ್‌ ವಾಸುದೇವೋ ರಥಸ್ಟೋ 
ರಾಧೇಯ ದಿಷ್ಟ್ಯಾ ಸ್ಮರಸೀಹ ಧರ್ಮಮ್‌ । 
ಪ್ರಾಯೇಣ ನೀಚಾ ವ್ಯಸನೇಷು ಮಗ್ನಾ 
ನಿಂದಂತಿ ದೈವಂ ಕುಕೃತಂ ನ ತು ಸ್ಹಮ್‌ 11೧ 


ಸಂಜಯ ನುಡಿದ ಆಗ ರಥದಲ್ಲಿದ್ದ ವಾಸುದೇವ ನುಡಿದ- "ಕರ್ಣ, ನೀನು 
ಈಗ ಅದೃಷ್ಟವಶಾತ್‌ ಧರ್ಮವನ್ನು ನೆನೆಯುತ್ತಿರುವೆ. ನೀಚರು ಸಾಮಾನ್ಯವಾಗಿ 
ಹೀಗೇ ತಾವು ವ್ಯಸನದಲ್ಲಿ ಮುಳುಗಿದಾಗ ದೈವವನ್ನು ನಿಂದಿಸುತ್ತಾರೆ, ತಾವೇ 
ಮಾಡಿರುವ ಕುಕೃತ್ಯಗಳನ್ನು ನೆನೆಯುವುದಿಲ್ಲ 


ಯದ್‌ ದ್ರೌಪದೀಮೇಕವಸ್ತಾಂ ಸಭಾಯಾಂ 
ಆನಾಯಯಸ್ತ ೦ ಚ ಸುಯೋಧನಶ್ಚ । 
ದುಃಶಾಸನಃ ಶಕುನಿಃ ಸೌಬಲಶ್ಚ 
ನತೇಕರ್ಣ ಪ್ರತ್ಯಭಾತ್‌ ತತ್ರ ಧರ್ಮಃ 11೨॥1 


ಏಕವಸ್ಥೆಯಾದ ದ್ರೌಪದಿಯನ್ನು ಅಂದು ನೀನೂ, ದುರ್ಯೋಧನನೂ, 


ದುಃಶಾಸನ ಶಕುನಿಗಳೂ ಸಭೆಗೆ ಎಳೆದು ತಂದಿರಿ. ಆಗ ಧರ್ಮ ನಿನ್ನ ಮನಸ್ಸಿಗೆ 
ಹೊಳೆಯಲಿಲ್ಲ 


ಯದಾ ಸಭಾಯಾಂ ಕೌಂತೇಯಮನಕ್ಷಜ್ಞಂ ಯುಧಿಷ್ಠಿರಮ್‌ । 
ಅಕ್ಷಜ್ಞಃ ಶಕುನಿರ್ಜೇತಾ ತದಾ ಧರ್ಮಃ ಕ್ವ ತೇ ಗತಃ 11೩11 


ಸಭೆಯಲ್ಲಿ ದ್ಯೂತವನ್ನು ತಿಳಿಯದಿದ್ದ ಧರ್ಮರಾಜನನ್ನು ತಿಳಿದಿದ್ದ ಶಕುನಿ 
ಪರಾಭವಗೊಳಿಸಿದಾಗ ನಿನ್ನ ಧರ್ಮ ಎಲ್ಲಿಗೆ ಹೋಗಿತು? 


ಕರ್ಣಪರ್ವ 549 


ಯದ್‌ ಭೀಮಸೇನಂ ಸರ್ಪ್ರೈಶ್ಚ ವಿಷಯುಕ್ತೆಶ್ಚ ಭೋಜನ: 1 

ಅಚರದ್‌ ವಿಕೃತೈ ರಾಜನ್‌ ಕೃ ತೇ ಧರ್ಮಸ್ತದಾ ಗತಃ HY 

ಭೀಮಸೇನನನ್ನು ಸರ್ಪಗಳಿಂದ ವಿಷಯುಕ್ತ ಭೋಜನಗಳಿಂದ, ವಿರುದ್ಧ 
ಕರ್ಮ ಆಚರಣೆಗಳಿಂದ ಹಿಂಸೆ ಮಾಡಿದಾಗ ಅಂಗರಾಜ, ನಿನ್ನ ಧರ್ಮ ಎಲ್ಲಿಗೆ 
ಹೋಗಿತು? 

ಯದ್‌ ವಾರಣಾವತೇ ಪಾರ್ಥಾನ್‌ ಸುಪ್ತಾನ್‌ ಜತುಗೃಹೇ ತದಾ | 

ಆದೀಪಯಸ್ತ ೦ ರಾಧೇಯ ಕ್ಷ ತೇ ಧರ್ಮಸ್ತದಾ ಗತಃ 11೫11 


ವಾರಣಾವತದಲ್ಲಿ ಅರಗಿನ ಮನೆಯಲ್ಲಿ ನಿದ್ದೆ ಮಾಡುತ್ತಿದ್ದಾಗ ಪಾಂಡವರನ್ನು 
ನೀನು ಸುಡಿಸಿದೆ. ಆಗ ನಿನ್ನ ಧರ್ಮ ಎಲ್ಲಿಗೆ ಹೋಗಿತು) 

ವನವಾಸೇ ವ್ಯತೀತೇ ಚ ಕರ್ಣ ವರ್ಷೇ ತ್ರಯೋದಶೇ । 

ನ ಪ್ರಯಚ್ಛಸಿ ಯದ್‌ ರಾಜ್ಯಂ ಕ್ವ ತೇ ಧರ್ಮಸ್ತದಾ ಗತಃ Well 

ಕರ್ಣ, ಹದಿಮೂರನೆ ವರ್ಷ ವನವಾಸ ಮುಗಿದಾಗ ಪಾಂಡವರಿಗೆ ಅವರ 
ರಾಜ್ಯವನ್ನು ಕೊಡಲಿಲ್ಲ ಆಗ ನಿನ್ನ ಧರ್ಮ ಎಲ್ಲಿಗೆ ಹೋಗಿತು? 

ಯದಾ ರಜಸ್ನಲಾಂ ಕೃಷ್ಣಾಂ ದುಃಶಾಸನವಶೇ ಸ್ಥಿತಾಮ್‌ I 

ಸಭಾಯಾಂ ಪ್ರಾಹಸಃ ಕರ್ಣ ಕೃತೇ ಧರ್ಮಸ್ತದಾ ಗತಃ 11೭1 

ರಜಸ್ವಲೆಯಾದ ದ್ರೌಪದಿ ದುಃಶಾಸನನ ವಶದಲ್ಲಿ ಸಭೆಯಲ್ಲಿ ನಿಂತಾಗ 
ಅಪಹಾಸಗೈದೆ, ಕರ್ಣ, ಆಗ ನಿನ್ನ ಧರ್ಮ ಎಲ್ಲಿಗೆ ಹೋಗಿತು? 

ಯದನಾರ್ಯೈಃ ಪುರಾ ಕೃಷ್ಣಾಂ ಕ್ಲಿಶ್ಯಮಾನಾಮನಾಗಸಮ್‌ I 

ವಿನಷ್ಠಾಃ ಪಾಂಡವಾಃ ಕೃಷ್ಣೇ ಶಾಶ್ಚತಂ ನರಕಂ ಗತಾಃ HS 


ಪತಿಮನ್ಯಂ ವೃಣೀಷ್ನೇತಿ ವದಂಸ್ತಂ ಗಜಗಾಮಿನೀಮ್‌ । 
ಉಪಪ್ರೇಕ್ಷಸಿ ರಾಧೇಯ ಕ್ಟ ತೇ ಧರ್ಮಸ್ತದಾ ಗತಃ Tal 


ಹಿಂದೆ ಅಯೋಗ್ಯರಾದ ದುರ್ಯೋಧನ ಮುಂತಾದವರು ನಿರಪರಾಧಿನಿ 
ಯಾದ ದ್ರೌಪದಿಯನ್ನು ಕ್ಲೇಶಪಡಿಸುವಾಗ, "ದ್ರೌಪದಿ, ಪಾಂಡವರು ಸತ್ತರು, 


550 ಮಹಾಭಾರತ 


ಶಾಶ್ವತ ನರಕಕ್ಕೇ ಹೋದರು. ಬೇರೆ ಪತಿಯನ್ನು ವರಿಸಿಕೊಳ್ಳು ಎಂದು ಹೇಳುತ್ತ 
ಗಜಗಾಮಿನಿಯಾದ ದ್ರೌಪದಿಯ ಮುಂದೆ ನಿಂತು ಕೆಟ್ಟಕಣ್ಣಿಂದ ನೋಡಿದೆ. ಕರ್ಣ, 
ಆಗ ನಿನ್ನ ಧರ್ಮ ಎಲ್ಲಿಗೆ ಹೋಗಿತು) 


ರಾಜ್ಯಲುಬ್ಧಃ ಪುನಃ ಕರ್ಣ ಸಮಾಹ್ಹಯಸಿ ಪಾಂಡವಮ್‌ । 

ಗಾಂಧಾರರಾಜಮಾಶ್ರಿತ್ಯ ಕ್ವ ತೇ ಧರ್ಮಸ್ತದಾ ಗತಃ Hoon 

ರಾಜ್ಯಲೋಭದಿಂದ ಶಕುನಿಯಲ್ಲಿ ಭರವಸೆ ಇಟ್ಟು ಪುನಃ ಧರ್ಮರಾಜನನ್ನು 
ಜೂಜಿಗೆ ಕರೆದೆ. ಆಗ ನಿನ್ನ ಧರ್ಮ ಎಲ್ಲಿಗೆ ಹೋಗಿತು? 

ಯದಾಭಿಮನ್ಯುಂ ಬಹವೋ ಯುದ್ದೇ ಜಘ್ನರ್ಮಹಾರಥಾಃ | 

ಪರಿವಾರ್ಯ ರಣೇ ಬಾಲಂ ಕ್ವ ತೇ ಧರ್ಮಸ್ತದಾ ಗತಃ 11೧೧ 


ಬಾಲಕ ಅಭಿಮನ್ಯು ಒಬ್ಬನನ್ನು ನೀವು ಬಹುಮಂದಿ ಮಹಾರಥರು ಸೇರಿ 
ಸುತುವರಿದು ರಣದಲ್ಲಿ ಹತ್ಯೆ ಮಾಡಿದಿರಿ. ಆಗ ನಿನ್ನ ಧರ್ಮ ಎಲ್ಲಿಗೆ ಹೋಗಿತು?' 


ಸಂಜಯಃ 


ಏವಮುಕ್ತೇ ತು ರಾಧೇಯೇ ವಾಸುದೇವೇನ ಪಾಂಡವಮ್‌ । 
ಮನ್ಯುರಭ್ಯಾವಿಶತ್‌ ತೀವ್ರ: ಸ್ಮೃತ್ವಾ ತತ್ತದ್ಧನಂಜಯಮ್‌ 1೧೨1 


ಸಂಜಯ ನುಡಿದ ಹೀಗೆ ಶ್ರೀಕೃಷ್ಣ ಕರ್ಣನಿಗೆ ಹೇಳಿದಾಗ ಅರ್ಜುನನಿಗೆ 
ಕರ್ಣನು ಗೈದ ಎಲ್ಲ ಅಕೃತ್ಯಗಳು ನೆನಪಿಗೆ ಬಂದುವು. ತೀವ್ರ ಕೋಪಾವೇಶ 
ಉಂಟಾಯಿತು. 


ತಸ್ಯ ಕ್ರೋಧೇನ ಸರ್ವೇಭ್ಯಃ ಸ್ಪೋತೋಭ್ಯಸ್ತೇಜಸೋರರ್ಚಿಷಃ । 
ಪ್ರಾದುರಾಸನ್‌ ಮಹಾರಾಜ ತದದ್ಭುತಮಿವಾಭವತ್‌ 11೧೩1 
ಅರ್ಜುನನಿಗೆ ಕೋಪದಿಂದ ಕಣ್ಣು ಮೂಗು ಮುಂತಾದ ಎಲ್ಲ 


ನವದ್ವಾರಗಳಿಂದಲೂ ಬೆಂಕಿಯ ಜ್ವಾಲೆಗಳು ಪ್ರಾದುರ್ಭವಿಸಿದುವು. ಮಹಾರಾಜ, 
ಅದು ಅದ್ಭುತವಾಗಿತ್ತು 


ಕರ್ಣಪರ್ವ 551 


ಏವಮುಕ್ತಸ್ತದಾ ಕರ್ಣೋ ವಾಸುದೇವೇನ ಭಾರತ । 
ಲಜ್ಜಯಾವನತೋ ಭೂತ್ವಾ ನೋತ್ತರಂ ಕಿಂಚಿದುಕ್ತವಾನ್‌ 11೧೪॥॥ 


ಶ್ರೀಕೃಷ್ಣ ಹೀಗೆ ಹೇಳಿದಾಗ "ಅಸುರಾವೇಶದಿಂದ ತಾನು ನಿಜವಾಗಿ ತಪ್ಪು 
ಮಾಡಿದ್ದೇನೆ' ಎಂದು ಮನಸಿನಲ್ಲಿ ಒಪ್ಪಿಕೊಂಡು ಕರ್ಣನು ಲಜ್ಜೆಯಿಂದ ತಲೆ 
ತಗ್ಗಿಸಿದ. ಏನೂ ಉತರವನ್ನು ಹೇಳಲಿಲ್ಲ 


ಅಸುರಾವೇಶದಿಂದ ತಾನು ತಪ್ಪು ಮಾಡಿದ್ದನ್ನು ಕರ್ಣ ಒಪ್ಪಿಕೊಂಡು 
ಪಶ್ಚಾತ್ತಾಪ ಪಡುವುದರಿಂದ ಶ್ರೀಕೃಷ್ಣ ಕ್ಷಮಾದಾನ ಮಾಡಬಹುದಿತ್ತೇನೊ! 
ಆದರೂ ಆವಿಷ್ಟನಾದ ಅಸುರನನ್ನು ಕ್ಷಮಿಸುವಂತಿಲ್ಲ. ಭೀಮ ರಕ್ತಪಾನ 
ಮಾಡುವಾಗಲೂ ದುಃಶಾಸನ ತಾನೇನೂ ತಪ್ಪು ಮಾಡಿಲ್ಲ, ಎಂದ. ಮುಂದೆ 
ದುರ್ಯೋಧನ ತೊಡೆ ಮುರಿದು ಬಿದ್ದಾಗ ಕೃಷ್ಣನನ್ನೇ ಆಕ್ಷೇಪಿಸುತ್ತಾನೆ ಆತ. 
ಹಾಗೆ ಅಸುರರು ತಪ್ಪು ಒಪ್ಪಿಕೊಳ್ಳುವುದೇ ಇಲ್ಲ. ಅವರಿಗೆ ಕ್ಷಮೆಯ ಪ್ರಸಂಗವೆ 
ಇಲ್ಲ. ಅದರಿಂದ ಕರ್ಣನನ್ನು ಕೃಷ್ಣ ಕ್ಷಮಿಸಲಿಲ್ಲ. ಮತ್ತು ಬ್ರಾಹ್ಮಣಶಾಪ 


a 
ಅಮೋಘ. ಅದನ್ನು ಕೆಡಲು ಬಿಡುವುದೂ ಇಲ್ಲ ಶ್ರೀಕೃಷ್ಣ. 
ಕ್ರೋಧಾತ್‌ ಪ್ರಸ್ಫುರಮಾಣೌಷ್ಠೋ ಧನುರುದ್ಯಮ್ಯ ಭಾರತ । 
ಯೋಧಯಾಮಾಸ ವೈ ಪಾರ್ಥಂ ಮಹಾವೇಗ ಪರಾಕ್ರಮಃ 11೧೫! 


ಕ್ರೋಧದಿಂದ ತುಟಿ ಅದರುತಿದ್ದಂತೇ ಕರ್ಣನು ಬಿಲ್ಲನ್ನೆತ್ತಿ ಮಹಾವೇಗ 
ಪರಾಕ್ರಮಗಳನ್ನು ಮೆರೆಸುತ್ತ ಅರ್ಜುನನೊಡನೆ ಹೋರಾಡಿದ. 


ತತೋತಬ್ರವೀದ್‌ ವಾಸುದೇವಃ ಫಲ್ಗುನಂ ಪುರುಷರ್ಷಭಮ್‌ ।ಟ 
ದಿವ್ಯಾಸ್ತ್ರೇಣೈವ ನಿರ್ಭಿದ್ಯ ಪಾತಯಸ್ವ ಮಹಾಬಲ TeX 


ಪುರುಷೋತಮನಾದ ಅರ್ಜುನನಿಗೆ ಶ್ರೀಕೃಷ್ಣ ನುಡಿದ- "ಮಹಾಬಲಿಯೇ, 
ಕರ್ಣನನ್ನು ದಿವ್ಯ ಅಸ್ವದಿಂದಲೇ ಹೊಡೆದು ಬೀಳಿಸು' ಎಂದು. 


ಛಿಂಧ್ಯಸ್ಯ ಮೂರ್ಧಾನಮರೇಃ ಶರೇಣ 

ನ ಯಾವದಾರೋಹತಿ ವೈ ರಥಂ ವೃಷಃ । 
ತಥೈವ ಸಂಪೂಜ್ಯ ಸ ತದ್ದಚಃ ಪ್ರಭೋ- 

ಸ್ಪತಃ ಕ್ಷುರಂ ಪ್ರಜ್ವಲಿತಂ ಪ್ರಗೃಹ್ಯ | 


552 ಮಹಾಭಾರತ 


ಜಘಾನ ಕಕ್ಷಾ ;ಮಮಲಾರ್ಕವರ್ಣಾಂ 
ಮಹಾರಥೇ ರಥಚಕ್ರೇ ವಿಮಗ್ನೇ 1೧೭11 


"ಕರ್ಣನು ರಥವನ್ನು ಏರುವುದರೊಳಗಾಗಿ ಅವನ ಶಿರಸ್ಸನ್ನು ಬಾಣದಿಂದ 
ಕತ್ತರಿಸು' ಎಂದು ಶ್ರೀಕೃಷ್ಣ ನುಡಿದ. "ಹಾಗೇ ಆಗಲಿ' ಎಂದು ಪ್ರಭುವಿನ ಆ 
ಮಾತನ್ನು ಅಂಗೀಕರಿಸಿ ಮೊದಲಿಗೆ ಅರ್ಜುನನು ಜ್ವಲಿಸುವ ಒಂದು ಕ್ಷುರವನ್ನು 
ಎತ್ತಿಕೊಂಡು ಅದರಿಂದ ನಿರ್ಮಲ ಸೂರ್ಯನಂತೆ ಬೆಳಗುವ ಕರ್ಣನ 
ಮಹಾರಥದಲ್ಲಿದ್ದ ಕಾಕದ್ವಜವನ್ನು ಕತ್ತರಿಸಿದ. ರಥಚಕ್ರವು ಆಗಲೆ ನೆಲದಲ್ಲಿ 
ಹೂತು ಹೋಗಿತ್ತು 


ತಂ ಹಸ್ತಿಕಕ್ಷ್ಯಾಪ್ರವರಂ ಬೃಹಂತಂ 
ಸುವರ್ಣಮುಕ್ತಾಮಣಿವಜ್ರಮೃಷ್ಟಮ್‌ । 
ಕಾಲಪ್ರಯತ್ನೋತ್ತಮಶಿಲ್ಲಿಯತ್ನೈಃ 
ಕೃತಂ ಸುರೂಪಂ ವಿಗತಾಂಧಕಾರಮ್‌ 11೧೮॥1 


(ಧ್ವಜವು ರಥಿಕನಿಗೆ ಜಯವನ್ನು ತಂದುಕೊಡುವ ಸಾಮರ್ಥ್ಯಉಳ್ಳದ್ದು 
ಅದಕ್ಕೆ ಅರ್ಜುನ ಮೊದಲಿಗೆ ಅದನ್ನು ಪುಡಿಗೈದ.) ಕಾಲ ಪ್ರಯತ್ನ ಮತ್ತು ಉತಮ 
ಶಿಲ್ಪಿಗಳ ಯತ್ನಗಳಿಂದ ನಿರ್ಮಿತವಾದ, ತಮಸನ್ನು ದೂರಮಾಡುವ, 
ಸುಂದರವಾದ, ಬಂಗಾರ ಮುತ್ತು ರತ್ನ ವಜ್ರಗಳಿಂದ ಶುದ್ಧೀಕರಿಸಿದ, 
ಅಂಧಕಾರವನ್ನು ದೂರಮಾಡುವ, ಹಸಪ್ರಮಾಣದ ಕಾಗೆಯ ಪ್ರತಿಮೆಯುಳ್ಳ 
ಉನ್ನತವಾದ ಕರ್ಣನ ಧ್ವಜವನ್ನು ಅರ್ಜುನ ಕೆಡವಿದ. 

ಊರ್ಜಸ್ಥರಂ ತವ ಸೈನ್ಯಸ್ಯ ನಿತ್ಯಂ 

ಅಮಿತ್ರವಿತ್ರಾಸನಮೀಡ್ಕರೂಪಮ್‌ । 
ವಿಖ್ಯಾತಮಾದಿತ್ಯಸುತಸ್ಯ 'ಲೋಕೇ 
ತ್ಲಿಷಾ ಸಮಂ ಪಾವಕಭಾನುಚಂದೈೈಃ HOF 

ಆ ಕಾಕಧ್ವಜವು ನಿನ್ನ ಸೈನ್ಯಕ್ಕೆ ಸದಾ ಬಲಕಾರಿಯಾಗಿತ್ತು ಶತ್ರುಗಳಿಗೆ ಭಯ 
ಉಂಟುಮಾಡುತಿತು, ಪ್ರಶಸರೂಪ ಉಳ್ಳದ್ದಾಗಿತ್ತು ಸೂರ್ಯಪುತ್ರನ ಧ್ವಜವೆಂದು 
ಲೋಕದಲ್ಲಿ ವಿಖ್ಯಾತವಾಗಿತ್ತು ಪ್ರಕಾಶದಲ್ಲಿ ಅಗ್ನಿ ಸೂರ್ಯ ಚಂದ್ರರಂತಿತ್ತು 


ಕರ್ಣಪರ್ವ 553 


ತತಃ ಕ್ಷುರಪ್ರೇಣ ಸುಸಂಶಿತೇನ 
ಸುವರ್ಣಪುಂಖೇನ ಶರೇಣ ಯತ್ತಃ । 

ಶ್ರಿಯಾ ಜ್ವಲಂತಂ ಧ್ವಜಮುನ್ಮಮಾಥ 
ಮಹಾರಥಸ್ಕಾಧಿರಥೇರ್ಮಹಾತ್ಮಾ Tell 


ಕಾಂತಿಯಿಂದ ಜ್ವಲಿಸುತಿದ್ದ ಮಹಾರಥನಾದ ಕರ್ಣನ ಆ ಧ್ವಜವನ್ನು ಮಹಾತ್ಮಾ 
ಅರ್ಜುನನು ಒಳ್ಳೆ ತೀಕ್ಷವಾದ ಬಂಗಾರದ ಪುಕ್ಕಉಳ್ಳ ಕ್ಟುರಪ್ರ ಎಂಬ ಬಾಣದಿಂದ 
ಪ್ರಯತ್ನಪೂರ್ವಕವಾಗಿ ಪುಡಿಗೈದ. 
ಯಶಶ್ಚ ಧರ್ಮಶ್ಚ ಜಯಶ್ಚ ಮಾರಿಷ 
ಪ್ರಿಯಾಣಿ ಸರ್ವಾಣಿ ಚ ತೇನ ಕೇತುನಾ । 
ಸಾಕಂ ಕುರೂಣಾಂ ಹೃದಯಾನಿ ಚಾಪತನ್‌ 
ಬಭೂವ ಹಾಹೇತಿ ಚ ನಿಸ್ಸನೋ ಮಹಾನ್‌ 11೨೧11 


ರಾಜನೆ, ಯಶಸ್ಸು ಧರ್ಮ, ಜಯ ಮತ್ತು ಪ್ರಿಯಕರವಾದ ಎಲ್ಲ ವಸ್ತುಗಳೂ 
ಕೌರವಯೋಧರ ಹೃದಯ-ಸ್ಟೈರ್ಯಗಳೂ ಆ ಧ್ವಜದೊಂದಿಗೇ ಕುಸಿದು 
ಬಿದ್ದುವು. ದೊಡ್ಡದಾದ ಹಾಹಾಕಾರದ ಧ್ವನಿಯೂ ಉಂಟಾಯಿತು. 


ಅಥ ತ್ಹರನ್‌ ಕರ್ಣವಧಾಯ ಪಾಂಡವೋ 
ಮಹೇಂದ್ರವಜ್ರಾಂತಕದಂಡಸನ್ನಿಭಮ್‌ । 

ಆದತ್ತ ಪಾರ್ಥೋಂರಂಜಲಿಕಂ ನಿಷಂಗಾತ್‌ 
ಸಹಸ್ರರಶ್ನೇರಿವ ರಶ್ಮಿಮುತ್ತಮಮ್‌ 11೨೨1 


ಬಳಿಕ ಕರ್ಣನ ವಧೆಗೆ ತ್ವರೆ ಮಾಡುತ್ತ ಅರ್ಜುನನು ಬತಳಿಕೆಯಿಂದ 
ಮಹೇಂದ್ರನ ವಜ್ರಾಯುಧದಂತೆ, ಅಂತಕನ ದಂಡದಂತೆ ಹೊಳೆವ ಆಗತಾನೇ 
ಅಭಿಮಂತ್ರಿತವಾಗಿರಿಸಿದ್ದ ಅಂಜಲಿಕಬಾಣವನ್ನು ಸೂರ್ಯಮಂಡಲದಿಂದ 
ಕಿರಣಗಳಂತೆ, ಎತ್ತಿಕೊಂಡ. 


ಮರ್ಮಚ್ಛಿ] ದಂ ಶೋಣಿತಮಾಂಸದಿಗ್ಗಂ 
ವೈಶ್ವಾನರಾರ್ಕಪ್ರತಿಮಂ ಮಹಾರ್ಹಮ್‌ । 


554 ಮಹಾಭಾರತ 


ನರಾಶ್ಚನಾಗಾಸುಹರಂ ತ್ರ್ಯರತ್ನಿಂ | 
ಷಡ್ವಾಜಮಂಜೋಗತಿಮುಗ್ರವೇಗಮ್‌ 11೨೩1! 


ಅಂಜಲಿಕಾಸವು ಮರ್ಮವನ್ನು ಛೇದಿಸುವುದು, ರಕ್ತ-_ಮಾಂಸದಿಂದ ತೊಯ್ದು 
ಅಗ್ಗಿ-ಸೂರ್ಯರಂತೆ ಹೊಳೆಯುತ್ತ ಪದಾತಿ ಅಶ್ವ ಗಜಗಳ ಪ್ರಾಣಗಳನ್ನೇ 
ತೆಗೆಯುವುದು. ಮೂರು ಮೊಳ ಪ್ರಮಾಣದ್ದು ಆರು ರೆಕ್ಕೆ ಉಳ್ಳದ್ದು ಭಯಂಕರ 
ವೇಗದ ಗತಿ ಉಳ್ಳದ್ದು ಬಹು ಬೆಲೆಬಾಳುವ ಬಾಣವಾಗಿದೆ. 


ಸಹಸ್ರನೇತ್ರಾಶನಿತುಲ್ಯತೇಜಸಂ 

ನಿಶಾಸು ಕ್ರವ್ಯಾದಮಿವಾತಿದುಃಸಹಮ್‌ । 
ಪಿನಾಕನಾರಾಯಣಚಕ್ರಸನ್ನಿಭಂ 

ಭಯಂಕರಂ ಪ್ರಾಣಭೃತಾಂ ವಿನಾಶನಮ್‌ 11೨೪॥! 


ಇಂದ್ರನ ವಜ್ರಾಯುಧದಂತೆ ತೇಜಸುಳ್ಳುದ್ದು ರಾತ್ರಿಕಾಲದ ಹಿಂಸ್ರಪ್ರಾಣಿ 
ಗಳಂತೆ ಸಹಿಸಲು ಅತಿ ಅಸಾಧ್ಯವಾದುದು. ಶಿವನ ಪಿನಾಕದಂತೆ, ನಾರಾಯಣನ 
ಚಕ್ರದಂತೆ ಭಯಂಕರ, ಉಸಿರಾಡುವ ಎಲ್ಲರನ್ನೂ ನಾಶಮಾಡಬಲ್ಲುದು. 


ಯುಕ್ತಾ ಮಹಾಸ್ತ್ರೇಣ ಪರೇಣ ಮಂತ್ರವಿದ್‌ 
ವಿಕೃಷ್ಯ ಗಾಂಡೀವಮುವಾಚ ಸಸ್ವನಮ್‌ । 
ಅಯಂ ಮಹಾಸ್ಟೋತಪ್ರತಿಮೋ ಧೃತಃ ಶರಃ 
ಶರೀರಭಿಚ್ಚಾಸುಹರಶ್ಚ ದುರ್ಷೃದಃ 11೨೫।॥ 


ಇಂಥ ಉತ್ತಮವಾದ ಮಹಾ ಅಂಜಲಿಕ ಬಾಣವನ್ನು ಗಾಂಡೀವದಲ್ಲಿ ಹೂಡಿ 
ಸೆಳೆದು ಮಂತ್ರವೇತನಾದ ಅರ್ಜುನನು ದೊಡ್ಡ ಧ್ವನಿಯಿಂದ ನುಡಿದ 
ಮಹಾಸ್ತರೂಪವಾದ, ಅನುಪಮವಾದ, ಶತ್ರುಗಳ ಶರೀರವನ್ನು ಬಗೆದು 
ಪ್ರಾಣವನ್ನು ತೆಗೆವ ಈ ಬಾಣವನ್ನು ಎತ್ತಿಕೊಂಡಿದ್ದೇನೆ. 


ತಪೋಶಸ್ತಿ ತಪ್ಪಂ ಗುರವಶ್ಚ ತೋಷಿತಾ 
ಮಯಾ ಯದೀಷ್ಟಂ ಸುಹೃದಾಂ ತಥಾ ಕೃತಮ್‌ । 
ಅನೇನ ಸತ್ಯೇನ ನಿಹಂತ್ಹಯಂ ಶರಃ 
ಸುಸಂಹಿತಃ ಕರ್ಣಮರಿಂ ಮಯಾರ್ಚಿತಃ 11೨೬॥।॥ 


ಕರ್ಣಪರ್ವ 555 


ನಾನು ತಪಸ್ಸು ಮಾಡಿದ್ದರೆ, ಗುರುಗಳನ್ನು ಸಂತೋಷಪಡಿಸಿದ್ದರೆ, 
ಬಂಧು-ಮಿತ್ರರ ಅಭೀಷ್ಟಗಳನ್ನು ಸಲ್ಲಿಸಿದ್ದರೆ ಈ ಸತ್ಯದ ಪುಣ್ಯದಿಂದ ಸರಿಯಾಗಿ 
ಬಿಲ್ಲಿನಲ್ಲಿ ಹೂಡಿರುವ, ನನ್ನಿಂದ ಅಭಿಮಂತ್ರಣ ಮಾಡಿ ಆರಾಧಿತವಾದ ಈ 
ಬಾಣವು ಶತ್ರುವಾದ ಕರ್ಣನನ್ನು ವಧಿಸಲಿ. 


ಇತ್ಯೂಚಿವಾಂಸ್ತಂ ಸ ಮುಮೋಚ ಬಾಣಂ 

ಧನಂಜಯಃ ಕರ್ಣವಧಾಯ ಘೋರಮ್‌ । 
ಕೃತ್ಯಾಮಥರ್ವಾಂಗಿರಸೀಮಿವೋಗ್ರಾಂ 

ದೀಪ್ತಾಮಸಹ್ಯಾಂ ಯುಧಿ ಮೃತ್ಯುನಾಪಿ 11೨೭1! 


ಅರ್ಜುನನು ಹೀಗೆ ಹೇಳಿ, ಕರ್ಣನ ವಧೆಗಾಗಿ ಘೋರವಾದ, 
ಅಥರ್ವವೇದೋಕ್ತ ಕೃತ್ರಿಮದೇವತೆಯಂತೆ ಉಗ್ರವಾದ, ರಣದಲ್ಲಿ ಮೃತ್ಯುವಿಗೂ 
ಸಹಿಸಲಾಗದಂಥ ಉಜ್ವಲವಾದ ಬಾಣವನ್ನು ಎಸೆದ. 


ಬ್ರುವನ್‌ ಕಿರೀಟೀ ತಮಿತಿ ಪ್ರಹೃಷ್ಟೋ 

ಹ್ಯಯಂ ಶರೋ ಮೇ ವಿಜಯಾವಹೋತಸ್ತು । 
ಜಿಘಾಂಸುರರ್ಕೇಂದುಸಮಪ್ರಭಾವಃ 

ಕರ್ಣಂ ರಿಪುಂ ಮೇ ನಯತಾಂ ಯಮಾಯ 11೨೮! 


ತೇನೇಷುವರ್ಯೇಣ ಕಿರೀಟಮಾಲೀ 

ಪ್ರಹೃಷ್ಟರೂಪೋ ವಿಜಯಾವಹೇನ । 
ಜಿಘಾಂಸುರರ್ಕೇಂದುಸಮಪ್ರಭೇಣ 

ಚಕ್ರೇ ವಿಷಕ್ಷಂ ರಿಪುಮಾತತಾಯೀ 11೨೯॥ 


"ಸೂರ್ಯ-ಚಂದ್ರರಂಥ ಪ್ರಭಾವದಿಂದ ಶತ್ರುವನ್ನು ಕೊಲ್ಲಲು ಹೊರಟ ಈ 
ನನ್ನ ಬಾಣವು ನನಗೆ ವಿಜಯವನ್ನು ತಂದುಕೊಡಲಿ. ನನ್ನ ಶತ್ರುವಾದ ಕರ್ಣನನ್ನು 
ಯಮನ ಬಳಿಗೆ ಒಯ್ಯಲಿ' ಎಂದು ಅಸ್ಪದೇವತೆಯನ್ನು ಪ್ರಾರ್ಥಿಸುತ್ತ 
ಶಸ್ತ್ರಧಾರಿಯಾದ, ಶತ್ರುವಧವನ್ನು ಬಯಸಿದ್ದ ಅರ್ಜುನನು ವಿಜಯವನ್ನು 
ತಂದುಕೊಡುವ ಸೂರ್ಯ-ಚಂದ್ರಸಮಾನ ಕಾಂತಿಯುಳ್ಳ ಆ ಉತ್ತಮವಾದ 
ಬಾಣದಿಂದ ಶತ್ರುವನ್ನು ಇರಿದ. 


556 ಮಹಾಭಾರತ 


ತತೋರರ್ಜುನಸ್ತಸ್ಯ ಶಿರೋ ಜಹಾರ 
ವೃತ್ರಸ್ಯ ವಜ್ರೇಣ ಯಥಾ ಮಹೇಂದ್ರ: । 


ಶರೋತ್ತಮೇನಾಂಜಲಿಕೇನ ರಾಜನ್‌ 
ತದಾ ಮಹಾಸ್ಪಪ್ರತಿಮಂತ್ರಿತೇನ el 


ರಾಜನೆ, ಮಹೇಂದ್ರನು ವಜ್ರಾಯುಧದಿಂದ ವೃತ್ರಾಸುರನ ಶಿರವನ್ನು ತೆಗೆದಂತೆ, 
ಮಹಾಸ್ತಮಂತ್ರದಿಂದ ಅಭಿಮಂತ್ರಿತವಾದ ಅಂಜಲಿಕವೆಂಬ ಉತಮ ಬಾಣದಿಂದ 
ಅರ್ಜುನನು ಕರ್ಣನ ಶಿರವನ್ನು ತೆಗೆದುಬಿಟ್ಟ 


ಪಾರ್ಥೋರಪರಾಹ್ನೇ ಶಿರ ಉಚ್ಚಕರ್ತ 
ವೈಕರ್ತನಸ್ಯಾಥ ಮಹೇಂದ್ರಸೂನುಃ | 
ತತ್ವಾಪತಚ್ಚಾಂಜಲಿಕೇನ ಛಿನ್ನಂ 
ಅಥಾಸ್ಯ ಕಾಯೋ ನಿಪಪಾತ ಪಶ್ಚಾತ್‌ 11೩೧।॥ 


ಅರ್ಜುನನು ಅಪರಾಹ್ನಕಾಲದಲ್ಲಿ ಅಪರ ವಯಸ್ಸಿನ ಕರ್ಣನ ಶಿರವನ್ನು 
ಕತರಿಸಿದ. ಅಂಜಲಿಕಬಾಣದಿಂದ ಅದು ಕಡಿದುಬಿದ್ದಿತು. ಬಳಿಕ ಅವನ ಶರೀರವೂ 
ಬಿದ್ದಿತು. 
ತತೋ ಜ್ವಲದ್‌ವಹ್ನಿಸಮಾನವರ್ಚಸಂ 
ಶರನ್ನಭೋಮಧ್ಯಗಭಾಸ್ಕರೋಪಮಮ್‌ । 
ವರಾಂಗಮುರ್ವ್ಯಾಮಪತಚ್ಚಮೂಪತೇ- [ 
ರ್ದಿವಾಕರೋಸ್ತಾದಿವ ರಕ್ತಮಂಡಲಃ 112.11 


ಜ್ವಲಿಸುವ ಅಗ್ನಿಯಂತೆ ಶರತ್ಕಾಲದ ಮಧ್ಯಾಕಾಶದ ಸೂರ್ಯನಂತೆ 
ಹೊಳೆಯುತಿದ್ದ ಸೇನಾಪತಿ ಕರ್ಣನ ಶಿರಸ್ಸು ಸ ಅಸಪರ್ವತದಿಂದ ಬೀಳುವ 
ಕೆಂಪುಮಂಡಲದ ಸೂರ್ಯನಂತೆ, ನೆಲದಲ್ಲಿ ಬಿದ್ದಿತು. 


ತತೋಸ್ಯ ದೇಹಂ ಸತತಂ ಸುಖೋಚಿತಂ 
ಸುರೂಪಮತ್ಯರ್ಥಮುದಾರಕರ್ಮಣಃ I 
ಪರೇಣ ಕೃಚ್ಛೆ €ಣ ಶಿರಃ ಸಮತ ಜದ್‌ 
ಲು ಶೆ 
ಗೃಹಂ ಮಹದ್ದಿ ವ ಸಭಂಗಮೀಶ್ಪರಃ 11೩೩1! 


ಕರ್ಣಪರ್ವ 557 


ಸಂಪತ್‌ಸಮೃದ್ಧವಾದ ತನ್ನ ಮನೆ ಮುರಿದಾಗ ಅದನ್ನು ಮನೆಯೊಡೆಯನು 
ಕಷ್ಟದಿಂದ ಬಿಡುವಂತೆ, ಕರ್ಣನ ಶಿರಸ್ಸು ಅವನ ಶರೀರವನ್ನು ಬಲುಕಷ್ಪದಿಂದ 
ಬಿಟ್ಟಿತು. ಆ ಶರೀರವು ಸದಾ ಸುಖಭೋಗಕ್ಕೆ ಉಚಿತವಾಗಿತ್ತು ಸುಂದರವಾಗಿತ್ತು 
ಬಹಳ ದಾನಾದಿ ಉತಮ ಕರ್ಮಗಳನ್ನು ಆ ಶರೀರದಿಂದ ಕರ್ಣನು ಮಾಡುತಿದ್ದ 


ಶರೆ ೈರ್ವಿಭಗ್ಗಂ ವ್ಯ ಸು ತದ್ದಿವರ್ಮಣಃ 
ಪಪಾತ ತ  ಶರೀರಮುಚ್ಛಿ ತಮ್‌ | 
ಸ್ರವದ್‌ವ್ರಣಂ ಗೈರಿಕತೋಯವಿಸ್ರ ಶ್ಯ 
ಗಿರೇರ್ಯಥಾ ವಜ್ರಹತಂ ಶಿರಸ್ತಥಾ TOT 


ಬಾಣಗಳಿಂದ ಬಹಳ ಗಾಯಗೊಂಡ, ಕವಚವಿಲ್ಲದ, ಪ್ರಾಣವಿಲ್ಲದ ಕರ್ಣನ 
ಉನ್ನತವಾದ ಶರೀರವು ಗಾಯದಿಂದ ರಕ್ತವನ್ನು ಹರಿಸುತ್ತ ಗೈರಿಕ ಧಾತುವಿನಿಂದ 
ಕೆಂಪಾದ ನೀರನ್ನು ಸುರಿಸುತ್ತ ವಜ್ರದಿಂದ ಕಡಿದ ಪರ್ವತ ಶಿಖರ ಬೀಳುವಂತೆ 


ಬಿದ್ದಿತು. 


ಎ 
ದೇಹಾತ್ತು ಕರ್ಣಸ್ಯ ನಿಪಾತಿತಸ್ಯ 
ತೇಜಃ ಸೂರ್ಯಂ ಖಂ ವಿತತ್ಯಾ ವಿವೇಶ । 
ತದದ್ಳುತಂ ಸರ್ವಮನುಷ್ಯಯೋಧಾಃ 
ಪಶ್ಯಂತಿ ರಾಜನ್ನಿಹತೇ ಸ್ಥ ಕರ್ಣೇ 11೩೫1! 


ಅರ್ಜುನನು ಕರ್ಣನ ಶರೀರವನ್ನು ಬೀಳಿಸಿದಾಗ ಅದರಿಂದ ಹೊರಟ 
ಕರ್ಣನ ಸ್ವರೂಪಭೂತವಾದ ಒಂದು ತೇಜಸ್ಸುಮೇಲೇರಿ ಆಕಾಶವನ್ನು ಬೆಳಗಿಸುತ್ತ 
ಸೂರ್ಯನನ್ನು ಪ್ರವೇಶಿಸಿತು. ರಾಜನೆ, ಕರ್ಣ ಮಡಿದಾಗ ಎಲ್ಲ ಮನುಷ್ಯ 
ಯೋಧರೂ ಆ ಅದ್ಭುತವನ್ನು ಕಣ್ಣಾರೆ ಕಂಡರು. 


ತತಃ ಶಂಖಾನ್‌ ಪಾಂಡವಾ ದಧ್ದುರುಚ್ಛೈ- 
ರ್ದ್ವಷ್ಟಾ 8 ಕರ್ಣಂ ಪಾತಿತಂ ಫಾಲ್ಗುನೇನ | 
ತಥೈವ ಕೃಷ್ಣಶ್ತ ಧನಂಜಯಶ್ಚ 
ಹೃಷ್ಟ್‌ ತದಾ ದಧ್ದತುರಾಶು ಶಂಖೌ Hat ll 


558 ಮಹಾಭಾರತ 


ಒಡನೆ ಪಾಂಡವರು ಅರ್ಜುನನಿಂದ ಕರ್ಣನು ಬೀಳಿಸಲ್ಪಟ್ಟಿದ್ದನ್ನು ಕಂಡು 
ಗಟ್ಟಿಯಾಗಿ ಶಂಖಗಳನ್ನು ಊದಿದರು. ಹಾಗೇ ಕೃಷ್ಣಾರ್ಜುನರೂ ಹರ್ಷಗೊಂಡು 
ಬೇಗನೆ ಶಂಖಗಳನ್ನು ಊದಿದರು. 


ತಂ ಸೋಮಕಾಃ ಪ್ರೇಕ್ಷ್ಯ ಹತಂ ಶಯಾನಂ 
ಪ್ರೀತಾ ನಾದಂ ಸಹ ಸೈನ್ಯೈರಕುರ್ವನ್‌ । 
ತೂರ್ಯಾಣಿ ಚಾಜಫ್ಲುರತೀವ ಹೃಷ್ಟಾ 
ವಾಸಾಂಸಿ ಚೈವಾದುಧುವುರ್ಭುಜಾಂಶ್ಚ 11೩೭1! 


ಸೋಮಕಯೋಧರು ಕರ್ಣನಲ್ಲಿ ಅವಿಷ್ಠನಾದ ಅಸುರನು ಸತುಬಿದ್ದುದನ್ನು 
ಕಂಡು ಸಂತುಷ್ಠರಾಗಿ ಸೈನ್ಯಗಳೊಂದಿಗೆ ಗರ್ಜನೆ ಮಾಡಿದರು. ಅತ್ಯಂತ 
ಹರ್ಷಗೊಂಡು ವಾದ್ಯಗಳನ್ನು ಮೊಳಗಿಸಿದರು. ಉತ್ತರೀಯವನ್ನು ಎತ್ತಿ 
ಹಾರಿಸಿದರು. ಬಾಹುಗಳನ್ನು ಕುಣಿಸಿದರು. 


ಸಂವರ್ಧಯಂತಶ್ಚನರೇಂದ್ರಯೋಧಾಃ 
ಪಾರ್ಥಂ ಸಮಾಜಗ್ಗುರತೀವ ಹೃಷ್ಟಾಃ I 
ಬಲಾನ್ನಿತಾಶ್ನಾಪ್ಯಪರೇ ಹೃನ್ನತ್ಸ- 


ಕಲರಿ 
ನ್ನನ್ಯೋನ್ಯಮಾಶ್ಸಿಷ್ಯ ನದಂತ ಊಚುಃ 11೩೮ 


ರಾಜಯೋಧರು ಅತ್ಯಂತ ಹೃಷ್ಟರಾಗಿ ಅರ್ಜುನನನ್ನು ಅಭಿನಂದಿಸುತ್ತ 
ಬಂದರು. ಸೈನ್ಯಗಳೊಂದಿಗೆ ತಾವು ಕುಣಿದರು. ಪರಸ್ಪರ ತಬ್ಬಿಕೊಂಡು 
ಕರ್ಣಾವಸಾನವನ್ನು ಹೇಳಿಕೊಂಡರು. 


ದೃಷ್ಟಾ ಷೆ ತು ಕರ್ಣಂ ಭುವಿ ನಿಷ್ಠನಂತಂ 

ಹತಂ ತಥಾ ಸಾಯಕೇನಾವಭಿನ್ನಮ್‌ [ 
ಮಹಾನಿಲೇನಾದ್ರಿಮಿವಾಪವಿದ್ಧಂ 

ಯಜ್ಞಾವಸಾನೇಶಗ್ನಿಮಿವ ಪ್ರಶಾಂತಮ್‌ 11೩೯1 


ರಣರಂಗದಲ್ಲಿ ಗರ್ಜಿಸುತಿದ್ದ ಕರ್ಣನು ಬಾಣದಿಂದ ಬಹಳ ಗಾಯಗೊಂಡು 
ಸತ್ತುದನ್ನು ಕಂಡು ಪಾಂಡವಯೋಧರು ಕುಣಿದರು. ಪರಸ್ಪರ ತಬ್ಬಿಕೊಂಡು 


ಕರ್ಣಪರ್ವ 559 


ಕರ್ಣಾವಸಾನವನ್ನು ಹೇಳಿಕೊಂಡರು. ಚಂಡಮಾರುತದಿಂದ ಬೆಟ್ಟದ ತುದಿ ಕಡಿದು 
ಬಿದ್ದಂತೆ, ಯಾಗದ ಕೊನೆಯಲ್ಲಿ ಅಗ್ನಿ ಆರಿದಂತೆ ಕರ್ಣನ ಅವಸಾನವಿತ್ತು 


ಶರೈರಾಚಿತಸರ್ವಾಂಗಃ ಶೋಣಿತೌಫಪರಿಪ್ಪುತಃ | 
ವಿಭಾತಿ ದೇಹಃ ಕರ್ಣಸ್ಯ ಸ್ವರಶ್ಮಿಭಿರಿವಾಂಶುಮಾನ್‌ 11೪೦॥| 


ಮೈಯೆಲ್ಲ ನೆಟ್ಟ ಬಾಣಗಳಿಂದ ಕೂಡಿದ್ದು ರಕಪ್ರವಾಹದಿಂದ ತೊಯ್ದು ಕರ್ಣನ 
ಶರೀರವು ತನ್ನ ಕಿರಣಗಳಿಂದ ಶೋಭಿಸುವ ಸೂರ್ಯನಂತಿತ್ರು 


ಪ್ರತಾಪ್ಯ ಸೇನಾಮಾಮಿತ್ರೀಂ ದೀಪ್ರೈಃ ಶರಗಭಸ್ತಿಭಿಃ । 

ಬಲಿನಾರ್ಜುನಕಾಲೇನ ನೀತೋತಸ್ತಂ ಕರ್ಣಭಾಸ್ಕರಃ 11೪೧॥॥ 

ಶತ್ರುಸೈನ್ಯವನ್ನು ಜ್ವಲಿಸುವ ಬಾಣಕಿರಣಗಳಿಂದ ಸುಡುತ್ತಿದ್ದ ಕರ್ಣನೆಂಬ 
ಸೂರ್ಯನು ಬಲಿಷ್ಠನಾದ ಅರ್ಜುನನೆಂಬ ಕಾಲದ ಪ್ರಭಾವದಿಂದ ಅಸಮಿಸಿದ. 

ಅಸ್ತಂ ಗಚ್ಛನ್ಯಥಾದಿತ್ಯಃ ಪ್ರಭಾಮಾದಾಯ ಗಚ್ಛತಿ । 

ಏವಂ ಜೀವಿತಮಾದಾಯ ಕರ್ಣಸ್ಯೇಷುರ್ಜಗಾಮ ಹ 11೪೨। 

ಅಸ್ತಮಿಸುವ ಸೂರ್ಯನು ತನ್ನ ಕಿರಣಗಳನ್ನು ತನ್ನೊಂದಿಗೆ ಒಯ್ಯುತ್ತ 


ಹೋಗುವಂತೆ ಕರ್ಣನಲ್ಲಿ ನೆಟ್ಟ ಬಾಣವೂ ಕೂಡ ಅಸಮಿಸುವಾಗ ಅವನ 
ಪ್ರಾಣಗಳನ್ನೂ ಜೊತೆಗೆ ಒಯ್ಯುತ್ತಲೇ ಅಸ್ಪಂಗತವಾಯಿತು. 
ಅಪರಾಹ್ನೇ5ಪರಾಹ್ನಸ್ಯ ಸೂತಪುತ್ರಸ್ಯ ಮಾರಿಷ । 
ಛಿನ್ನಮಂಜಲಿಕೇನಾಜೌ ಸೋತ್ಸೇಧಮಪತಚ್ಛಿ! ಶ್ರ VAI 
ಪಾಂಡವರಿಗಿಂತ "ಅಪರ-ಅಹ' ಹೆಚ್ಚುಕಾಲ ಬದುಕಿದ್ದ ಕರ್ಣನ ಶಿರಸ್ಸು 
ಅಪರಾಹ್ನ ಕಾಲದಲ್ಲಿ ರಣದಲ್ಲಿ ಅಂಜಲಿಕಬಾಣದಿಂದ ಕಡಿದು, ಚೆಂಡಿನಂತೆ ಸ್ವಲ್ಪ 
ಮೇಲಕ್ಕೆ ಹಾರಿ ಕೆಳೆಗೆ ಬಿದ್ದಿತು. 
ಕುಂತಿ ಇನ್ನೂ ಕನ್ಯಾವಸ್ಥೆಯಲ್ಲಿದ್ದಾಗಲೇ ಜನಿಸಿದ್ದ ಕರ್ಣನು, ಅವಳು 


ಪಾಂಡುವನ್ನು ವಿವಾಹವಾಗಿ ಅನೇಕ ವರ್ಷಗಳನ್ನು ಕಳೆದಾಗ ಜನಿಸಿದ 
ಪಾಂಡವರಿಗಿಂತ "ಅಪರ ಅಹ' ಹೆಚ್ಚುಕಾಲ ಬದುಕಿದವನಾದ್ದರಿಂದ 


560 ಮಹಾಭಾರತ 


"ಅಪರಾಹ್ನ' ಎನಿಸುತ್ತಾನೆ. ಅವನು ಅಪರಾಹ್ನ ಸಮಯದಲ್ಲಿಯೇ ಮಡಿದ. 
ಹಗಲಿನ ಸಮಯವನ್ನು ಐದು ಭಾಗ ಮಾಡಿದರೆ ನಾಲ್ಕನೆ ಭಾಗವೂ 
"ಅಪರಾಹ್ನ'ವೆನಿಸುತ್ತದೆ. 


ಉಪರ್ಯುಪರಿ ಸೈನ್ಯಾನಾಂ ತಸ್ಯ ಶತ್ರೋಸ್ತದಂಜಸಾ । 
ಶಿರಃ ಕರ್ಣಸ್ಯ ಸೋತ್ಸೇಧಮಿಷುಃ ಸೋತಪಾಹರದ್‌ ದ್ರುತಮ್‌ ॥।೪೪॥ 


ಅರ್ಜುನನ ಅಂಜಲಿಕಬಾಣವು ಶಿರಶ್ಪೇದಕ್ಕಿತ ಮೊದಲಿಗೆ, ಶರೀರಸಹಿತ 
ವಾದ ಕರ್ಣನ ಶಿರಸ್ಸನ್ನು ಶರೀರದೊಂದಿಗೇ ಸರ್ವಸ್ಯೆನ್ಯಗಳಿಗಿಂತ ಸ್ವಲ್ಪ ಮೇಲಕ್ಕೆ 
ಹಾರಿಸಿ, ಬೇಗನೆ ಚೆನ್ನಾಗಿ ಶಿರಸ್ಸನ್ನು ಕತರಿಸಿತು. 


ಕರ್ಣಂ ತು ಶೂರಂ ಪತಿತಂ ಪೃಥಿವ್ಯಾಂ 
ಶರಾಚಿತಂ ಶೋಣಿತದಿಗ್ಗಗಾತ್ರಮ್‌ । 
ದೃಷ್ಟ್ಯಾ ಶಯಾನಂ ಭುವಿ ಮದ್ರರಾಜ- 
ಶ್ಲಿನ್ನದಜೇನಾಪಯಯೌ ರಥೇನ 11೪೫1 


ಶೂರ ಕರ್ಣನು ಬಾಣಗಳಿಂದ ಮೈಯೆಲ್ಲ ತುಂಬಿಕೊಂಡು, ರಕಸಿಕವಾದ 
ಮೈಯವನಾಗಿ ನೆಲದಲ್ಲಿ ಬಿದ್ದು ಮಲಗಿದುದನ್ನು ಕಂಡು ಸಾರಥಿ ಶಲ್ಯನು ಧ್ವಜ 
ರಹಿತವಾದ ಆ ರಥದಿಂದಲೇ ದೂರಕ್ಕೆ ಹೊರಟುಹೋದ. 


ಕರ್ಣೇ ಹತೇ ಕುರವಃ ಪ್ರಾದ್ರವಂತ 
ಭಯಾರ್ದಿತಾ ಗಾಢವಿದ್ದಾಶ್ವ ಸಂಖೇ । 
ಅವೇಕ್ಷಮಾಣಾ ಮುಹುರರ್ಜುನಸ್ಯ 
ಧ್ವಜಂ ಮಹಾಂತಂ ವಪುಷಾ ಜ್ವಲಂತಮ್‌ 11೪೬॥॥ 


ಕರ್ಣನು ಹತನಾದಾಗ ಕೌರವಸ್ಥೆನಿಕರು ರಣದಲ್ಲಿ ಗಾಢವಾಗಿ ಗಾಯ 
ಗೊಂಡು, ಅರ್ಜುನನ ಮಹಾವಾನರದ್ವಜವು ಶರೀರದಿಂದ ಜ್ವಲಿಸುವುದನ್ನು 
ಪುನಃಪುನಃ ನೋಡುತ್ತ ಭಯವಿಹ್ವಲರಾಗಿ ಪಲಾಯನಗೈದರು. 


ಅರ್ಜುನನ ಧ್ವಜವು ಉಜ್ವಲವಾಗಿ ಬೆಳಗುವುದರಿಂದ ಮುಂದೆ ಜಯ 
ಅರ್ಜುನನಿಗೆ ನಿಶ್ಚಿತವೆಂದು ಕುರುಸೈನಿಕರು ಭಯಪಟ್ಟರು. 


ಕರ್ಣಪರ್ವ 561 


ಸಹಸ್ರನೇತ್ರಪ್ರತಿಮಾನಕರ್ಮಣಃ 

ಸಹಸ್ರಪತ್ರಪ್ರತಿಮಾನನಂ ಶುಭಮ್‌ । 
ಸಹಸ್ರರಶ್ಲಿರ್ದಿನಸಂಕ್ಷಯೇ ಯಥಾ 

ತಥಾಪತತ್ತಸ್ಯ ಶಿರೋ ವಸುಂಧರಾಮ್‌ HY 


ಹಗಲು ಕಳೆದಾಗ ಸೂರ್ಯನು ಕೆಳಗೆ ಬೀಳುವಂತೆ, ಸಹಸಾಕ್ಷ ಇಂದ್ರನಂತೆ 
ಪರಾಕ್ರಮಯುಕನಾಗಿದ್ದ ಕರ್ಣನ ಕಮಲದಂಥ ಸುಂದರವಾದ ಮುಖ ಉಳ್ಳ 
ಶಿರಸ್ಸು ನೆಲದ ಮೇಲೆ ಬಿದ್ದಿತು. 


ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ಕರ್ಣಪರ್ವಣಿ ಕರ್ಣವಧೋ ನಾಮ ಅಷ್ಟಾಶೀತಿತಮೋ5ಧ್ಯಾಯಃ HCCI 


$, 
ಳ್ಳಿ 


ಮಹಾಭಾರತತಾತ್ತರ್ಯನಿರ್ಣಯ 


ತಸ್ಮಿನ್‌ ಹತೇ ದೀನಮುಖಃ ಸುಯೋಧನೋ 
ಯಯೌ ಸಮಾಹೃತ್ಯ ಬಲಂ ಸಶಲ್ಯಃ । 
ಯುಧಿಷ್ಠಿರಃ ಕರ್ಣವಧಂ ನಿಶಮ್ಯ 
ತದಾ ಸಮಾಗತ್ಯ ದದರ್ಶ ತತ್ತನುಮ್‌ Il ೧೯೦೧ ॥ 


ಕರ್ಣ ಹತನಾದಾಗ ದುರ್ಯೋಧನ ಬಾಡಿದ ಮುಖದವನಾಗಿ ತನ್ನ 
ಸೈನ್ಯವನ್ನು ಹಿಂತೆಗೆದುಕೊಂಡು ಶಲ್ಯನೊಡನೆ ಹೊರಟುಹೋದ. ಯುಧಿಷ್ಠಿರ 
ಕರ್ಣನ ವಧೆಯಾದುದನ್ನು ಕೇಳಿ ಬಂದು ಅವನ ಶವವನ್ನು ಕಂಡ. 


ಕ್ಕ 
ಳ್ಳ 


ಎಂಬತ್ತೊಂಬತ್ತನೆಯ ಅಧ್ಯಾಯ 
ಕುರುಸೈನ್ಯದ ಪಲಾಯನ. ದುರ್ಯೋಧನನಿಗೆ ಶಲ್ಯನ ಸಾಂತ್ಸನ. 
ಸಂಜಯಃ 


ಶಲ್ಕಸ್ತು ಕರ್ಣೇ ನಿಹತೇ ಕಿರೀಟಿನಾ 
ತ್ರಸ್ತಂ ಬಲಂ ಪ್ರಸಮೀಕ್ಷಾರ್ತರೂಪಮ್‌ | 


ಯಯೌ ಹತೇ ಚಾಧಿರಥೌ ಪದಾನುಗೇ 
ರಥೇನ ಸಂಛಿನ್ನಪರಿಚ್ಛದೇನ Holl 


ಸಂಜಯ ನುಡಿದ ಅರ್ಜುನನಿಂದ ಕರ್ಣ ಹತನಾದಾಗ, ಕೌರವಸ್ಯೆನ್ಯವು 
ಭಯಾರ್ತವಾದುದನ್ನು ಶಲ್ಯನು ಕಂಡು, ಕರ್ಣನೂ ಅವನ ಕಡೆಯ ಸೈನಿಕರೂ 
ಹತರಾಗಿದ್ದರಿಂದ ರಥದ ಸಾಮಗ್ರಿಗಳೂ ನಷ್ಟವಾಗಿದ್ದರಿಂದ ರಣರಂಗವನ್ನು 
ಬಿಟ್ಟು ಆ ರಥದಿಂದಲೆ ಶಲ್ಯನು ಹೊರಟುಹೋದ. (ಭೂಮಿ ಈಗ ರಥಚಕ್ರವನ್ನು 
ನುಂಗಿಕೊಂಡಿರಲಿಲ್ಲ) 


ಶಲ್ಯಸ್ತು ಕರ್ಣಾರ್ಜುನಯೋರ್ವಿಮರ್ದೇ 
ಬಲಾನಿ ದೃಷ್ಟಾ ಮದಿತಾನಿ ಬಾಣೆ । 
ಬವ ಲ ಲ 
ದುರ್ಯೋಧನಂ ಯಾಂತಮವೇಕ್ಷಮಾಣೋ 
ಸಂದರ್ಶಯದ್‌ ಭಾರತ ಯುದ್ಧಭೂಮಿಮ್‌ HOI 


ಕರ್ಣಾರ್ಜುನರ ಯುದ್ಧದಲ್ಲಿ ಕುರುಸೈನಿಕರೇ ಹೆಚ್ಚಾಗಿ ಬಾಣಗಳಿಂದ 
ನಾಶವಾದರು. ಅದನ್ನು ಕಂಡು, ದುರ್ಯೋಧನನು ರಣರಂಗಕ್ಕೆ ಹೋಗುವುದನ್ನು 
ಕಂಡು, ಶಲ್ಯನು ಅವನಿಗೆ ರಣಭೂಮಿಯನ್ನು ತೋರಿಸಿದ. 


ನಿಪಾತಿತಸ್ಯಂದನವಾಜಿನಾಗಂ 
ದೃಷ್ಟ್ವಾ ಬಲಂ ತದ್ದತಸೂತಪುತ್ರಮ್‌ | 
ಬವ ೦ 
ದುರ್ಯೋಧನೋಶಶ್ರುಪ್ರತಿಪೂರ್ಣನೇತ್ರೋ ' 
ಮುಹುರ್ಮುಹುರ್ನ್ಯಶ್ವಸದಾರ್ತರೂಪಃ 11೩ 


ಕೌರವಸ್ಯೆನ್ಯದಲ್ಲಿ ಸೇನಾಪತಿ ಕರ್ಣ ಹತನಾಗಿದ್ದಾನೆ. ರಥ ಅಶ್ವ ಗಜ 
ಸೈನಿಕರೂ ಹತರಾಗಿದ್ದಾರೆ. ಇದನ್ನು ಕಂಡು ದುರ್ಯೋಧನನು ದುಃಖಾರ್ತನಾಗಿ 
ಕಣ್ಣಲ್ಲಿ ನೀರು ತುಂಬಿಕೊಂಡು ಪುನಃ ಪುನಃ ನಿಟ್ಟುಸಿರಿಟ್ಟ 
ಕರ್ಣಂ ತು ಶೂರಂ ಪತಿತಂ ಪೃಥಿವ್ಯಾಂ 
ಶರಾಚಿತಂ ಶೋಣಿತದಿಗ್ಗಗಾತ್ರಮ್‌ । 
ಯದೃಚ್ಛಯಾ ಸೂರ್ಯಮಿವಾವನಿಸ್ಥಂ 
ದಿದೃಕ್ಷವಃ ಸಂಪರಿವಾರ್ಯ ತಸ್ಪುಃ ol 


ಕರ್ಣಪರ್ವ 563 


ಶೂರಕರ್ಣನು ಬಾಣಗಳಿಂದ ತುಂಬಿಕೊಂಡು ಮೈಯೆಲ್ಲರಕದಿಂದ ತೊಯ್ದು 
ನೆಲದಲ್ಲಿ ಬಿದ್ದು ಅಕಸ್ಭಾತ್‌ ಸೂರ್ಯನೆ ನೆಲದಲ್ಲಿ ಬಿದ್ದಂತೆ ಕಂಡು ಬಂದ. 
ಅವನನ್ನು ಕಾಣಲು ಪಾಂಡವ" ಕೌರವ ಸೈನಿಕರು ಸುತುವರಿದು ನೆರೆದು ನಿಂತರು. 
ಪ್ರಹೃಷ್ಟವಿತ್ರಸ್ತವಿಷಣ್ಣವಿಸ್ಥಿತಾ- 
ಸಥಾಪರೇ ಶೋಕಗತಾ ಇವಾಭವನ್‌ । 
ಪರೇ ತ್ರದೀಯಾಶ್ವ ಪರಸ್ಪರೇಣ 
ಯಥಾ ಯಥೈಷಾಂ ಪ್ರಕೃತಿಸ್ತಥಾಭವನ್‌ 11೫11 


ಕರ್ಣನು ತೋರಿದ ಪರಾಕ್ರಮವನ್ನು ನೆನೆದು ಕೆಲವರಿಗೆ ಹರ್ಷ, ಇನ್ನು ನಮ್ಮ 
ಗತಿ ಏನೆಂದು ಕೆಲವರಿಗೆ ಭಯ. ದಿಕ್ಕೇ ತೋಚದೆ ಕೆಲವರಿಗೆ ವಿಷಾದ, ಇಂಥ 
ಶೂರನೂ ಮಡಿದನೆ ಎಂದು ಕೆಲವರಿಗೆ ವಿಸ್ಮಯ, ಕರ್ಣ ಇನ್ನಿಲ್ಲವೆಂದು ಕೆಲವರು 
ಶೋಕದಲ್ಲಿಯೇ ಮುಳುಗಿದ್ದಂತೆ ಕಂಡರು. ಹೀಗೆ ಪಾಂಡವ ಸೈನಿಕರೂ ನಿನ್ನವರೂ 
ಪರಸ್ಪರವಾಗಿ ತಮ್ಮತಮ್ಮ ಸ್ವಭಾವಕ್ಕೆ ಅನುಗುಣವಾಗಿ ಪ್ರತಿಕ್ರಿಯಿಸಿದರು. 


ಪ್ರವಿದ್ಧವರ್ಮಾಭರಣಾಂಬರಾಯುಧಂ 
ಧನಂಜಯೇನಾಭಿಹತಂ ಹತೌಜಸಮ್‌ । 
ನಿಶಾಮ್ಯ ಕರ್ಣಂ ಕುರವಃ ಪ್ರದುದ್ರುವು 
ರ್ಹತರ್ಷಭಾ ಗಾವ ಇವಾಕುಲಾಕುಲಾಃ Wl 


ಕರ್ಣನು ಅರ್ಜುನನ ಬಾಣಗಳಿಂದ ಹೊಡೆಸಿಕೊಂಡು ಬಲಗುಂದಿ ಕವಚ 
ಆಭರಣ ವಸ್ತ್ರ ಆಯುಧವೆಲ್ಲವನ್ನೂ ಕಳೆದುಕೊಂಡಿದ್ದನ್ನು ಕಂಡು ಕುರುಸೈನಿಕರು 
ಪಲಾಯನ ಮಾಡಿದರು, ಗೂಳಿ ಹತವಾದಾಗ ಹಸುಗಳಂತೆ ಬಹಳ 
ಕಳವಳಗೊಂಡರು. 


ತಥೈವ ರಾಜನ್‌ ಸೋಮಕಾಃ ಸೃಂಜಯಾಶ್ಚ 
ಶಂಖಾನ್‌ ದದ್ದು: ಸಸ್ವಜುಶ್ಚಾಪಿ ಸರ್ವೇ! 
ಪರಸ್ಪರಂ ಕ್ಷತ್ರಿಯಾ ಹೃಷ್ಟರೂಪಾಃ 
ಸೂತಾತ್ಮಜೇ ನಿಹತೇ ವೈ ತದಾನೀಮ್‌ 11೭1! 


564 ಮಹಾಭಾರತ 


ಕರ್ಣನು ಹತನಾದಾಗ, ರುಜನೆ, ಸೋಮಕರೂ ಸೃಂಜಯರೂ ಶಂಖನಾದ 
ಗೈದರು. ಕೃತ್ರಿಯರು ಪರಸ್ಪರವಾಗಿ ತಬ್ಬಿಕೊಂಡರು ಹರ್ಷಪಟ್ಟರು. 


ಕೃತ್ವಾ ವಿಮರ್ದಂ ಭೃಶಮರ್ಜುನೇನ 
ಕರ್ಣೋ ಹತಃ ಕೇಸರಿಣೇವ ನಾಗಃ | 
ತೀರ್ಣಾ ಪ್ರತಿಜ್ಞಾ ಪುರುಷರ್ಷಭೇಣ 
ವೈರಸ್ಯಾಂತಂ ಗತವಾಂಶ್ಚಾಪಿ ಪಾರ್ಥಃ HSI 


ಅರ್ಜುನನೊಂದಿಗೆ ಬಹಳ ಹೋರಾಡಿ ಕರ್ಣ ಸಿಂಹದೊಂದಿಗೆ ಹೋರಾಡಿ 
ಆನೆ ಹತವಾದಂತೆ ಹತನಾದ. ಇದರಿಂದ ಅರ್ಜುನ ತನ್ನ ಪ್ರತಿಜ್ಞೆಯನ್ನು 
ಈಡೇರಿಸಿಕೊಂಡ. ಕರ್ಣನಲ್ಲಿದ್ದ ವೈರಕ್ಕೆ ಮಂಗಳವನ್ನೂ ಹಾಡಿದ. 


ದೃಷ್ಟ್ವಾ ಶಯಾನಂ ಭುವಿ ಮದ್ರರಾಜೋ 


ಭೀತೋ5ಪಸರ್ಪತ್‌ಸರಥಃ ಸುಶೀಘ್ರಮ್‌ 11೯1 
ಮದ್ರಾಧಿಪಶ್ಚಾಪಿ ವಿಮೂಢಚೇತಾ- 

ಸ್ಪೂರ್ಣಂ ರಥೇನಾಪಹೃತಧ್ಧಜೇನ । 
ದುರ್ಯೋಧನಸ್ಯಾಂತಿಕಮೇತ್ಯ ಶೀಘ್ರಂ 

ಸಂಭಾಷ್ಯ ದುಃಖಾರ್ತಮುವಾಚ ವಾಕ್ಯಮ್‌ Wool 


ಕರ್ಣ ನೆಲದಲ್ಲಿ ಒರಗಿದ್ದನ್ನು ಕಂಡು ಭೀತನಾಗಿ ಶಲ್ಯನು ರಥದೊಂದಿಗೆ 
ದೂರಕ್ಕೆ ಹೊರಟುಹೋದ. ಅವನ ಮನಸ್ಸು ದಿಗ್ಭಮೆಹೊಂದಿತ್ತು ಧ್ವಜರಹಿತ 
ವಾಗಿದ್ದ ಆ ರಥದಿಂದ ಬೇಗನೆ ದುರ್ಯೋಧನನ ಬಳಿಗೆ ಹೋಗಿ ಸಂಭಾಷಣೆ 
ಮಾಡುತ್ತ ದುಖಾರ್ತನಾದ ಆತನಿಗೆ ಹೀಗೆ ಹೇಳಿದ. 


ಎರಡನೇ ಮೂರನೇ ಶ್ಲೋಕದಲ್ಲಿ ಹಿಂದೆ ಹೇಳಿದ್ದನ್ನೆ ತಿರುಗಿ ಹೇಳಿ ಆ 
ಘಟನೆಯನ್ನು ಸಂಜಯ ಮುಂದುವರಿಸಿ ಹೇಳುತ್ತಿದ್ದಾನೆ. ಇದು ಪುರಾಣ ಶೈಲಿ. 


ವಿಶೀರ್ಣನಾಗಾಶ್ಚರಥಪ್ರವೀರಂ 
ಬಲಂ ತ್ವದೀಯಂ ಯಮರಾಷ್ಟಕಲ್ಪಮ್‌ I 


ಕರ್ಣಪರ್ವ 565 


ಅನ್ಯೋನ್ಯಮಾಸಾದ್ಯ ಹತಂ ಮಹದ್ದಿ. ಎ 
ರ್ನರಾಶ್ಚನಾಗೈರ್ಗಿರಿಕೂಟಕಲೆ ಚ Tee] 


"ನಿನ್ನ ಸೈನ್ಯವು ಈಗ ಗಜ ಅಶ್ವ ರಥ ಪದಾತಿಗಳೆಲ್ಲವನ್ನೂ ಕಳೆದುಕೊಂಡು 
ಯಮರಾಷ್ಟ್ರದಂತಾಗಿದೆ. ಪಾಂಡವ ಸೈನಿಕರೊಂದಿಗೆ ನಿನ್ನವರು ಪರಸ್ಪರ ಹೋರಾಡಿ 
ಪರ್ವತಶಿಖರಗಳಂಥ ಮಹಾ ಪದಾತಿ ಅಶ್ವ ಗಜಗಳಿಂದ ಹತರಾಗಿದ್ದಾರೆ. 


ನೈತಾದೃಶಂ ಭಾರತ ಯುದ್ಧಮಾಸೀದ್‌ 
ಯಥಾದ್ಯ ಕರ್ಣಾರ್ಜುನಯೋರ್ಜ್ಬಭೂವ ಟ 
ಗ್ರಸ್ತೌ ಹಿ ಕರ್ಣೇನ ಸಮೇತ್ಯ ಕೃಷ್ಣಾ- 


ಎದಿ 


ವನ್ಯೇ ಚ ಸರ್ವೇ ತವ ಶತ್ರವೋ ಯೇ 11೧೨1 


ರಾಜನೆ, ಕರ್ಣ ಅರ್ಜುನರ ಈ ಯುದ್ದದಂಥ ಯುದ್ಧ ಹಿಂದೆ ಎಂದೂ ಆಗಿಲ್ಲ 
ಕರ್ಣನು ಕೃಷ್ಣಾರ್ಜುನರನ್ನು ಇದಿರಿಸಿ ಇಬ್ಬರನ್ನೂ ಆಕ್ರಮಿಸಿದ್ದ ನಿನ್ನ ಶತ್ರುಗಳಾದ 
ಬೇರೆ ಯೋಧರನ್ನೂ ಆಕ್ರಮಿಸಿದ್ದ 
ದೈವಂ ತು ಯತ್ತತ್‌ಸ್ಟವಶಂ ಪ್ರವೃತ್ತಂ 
ತತ್ಟಾಂಡವಾನ್‌ ಪಾತಿ ಹಿನಸ್ತಿ ಚಾಸ್ಮಾನ್‌ । 
ತವಾರ್ಥಸಿದ್ದ ರ್ಥ್ಗಕರಾ ಹಿ ಸರ್ವೇ 
ಪ್ರಸಹ್ಯ ವೀರಾ ನಿಹತಾ ದ್ದಿಷದ್ಧಿಃ 11೧೩1! 


ಆದರೇನು? ದೈವ ಸ್ವತಂತ್ರವಾಗಿ ಪ್ರವೃತ್ತಿ ಮಾಡುತದೆ. ಅದು ಪಾಂಡವರನ್ನು 
ಕಾಪಾಡುತಲೇ ಇದೆ, ನಮ್ಮನ್ನು ವಧಿಸುತಲೇ ಇದೆ. ನಿನ್ನ ಅಭೀಷ್ನಸಿದ್ದಿಗಾಗಿ 
ಪ್ರಯತ್ನಿಸುವ ವೀರರು ಎಲ್ಲರೂ ಶತ್ರುಗಳಿಂದ ಹತರಾಗಿದ್ದಾರೆ. 


ಕುಬೇರವೈವಸ್ಥತವಾಸವಾನಾಂ 
ತುಲ್ಕಪ್ರಭಾವಾ ವರುಣಸ್ಯ ಚಾಪಿ । 

ವೀರ್ಯೇಣ ಶೌರ್ಯೇಣ ಬಲೇನ ಚೈವ 
ತೈಸ್ರ್ರೆಶ್ಚ ಯುಕ್ತಾ ವಿಪುಲೈರ್ಗುಣ್‌ೌಫೈಃ 11೧೪॥॥ 


566 ಮಹಾಭಾರತ 


ನಮ್ಮ ಕಡೆಯ ಭೀಷ್ಠದ್ರೋಣಾದಿಗಳು ಕುಬೇರ ಯಮ ಇಂದ್ರ ವರುಣರಿಗೆ 
ಸಮಾನವಾದ ಸಾಮರ್ಥ್ಯವಿದ್ದವರು. ವೀರ್ಯ ಶೌರ್ಯ ಬಲಗಳಿಂದಲೂ ಆಯಾ 
ವಿಪುಲ ಗುಣಗಳಿಂದಲೂ ಯುಕರಾದವರೆ. 


ಅವಧ್ಯಕಲ್ಪಾ ನಿಹತಾ ನರೇಂದ್ರಾ- 
ಸ್ತವಾರ್ಥಕಾಮಾ ಯುಧಿ ಪಾಂಡವೇಯೈೆಃ । 
ತನ್ಮಾ ಶುಚೋ ಭಾರತ ದಿಷ್ಠಮೇತತ್‌ 
ಪರ್ಯಾಯಸಿದ್ಧಿರ್ನ ಸದಾಸ್ತಿ ಸಿದ್ಧಿ: 11೧೫! 


ಅದರಿಂದ ಅವರು ಸಾಮಾನ್ಯವಾಗಿ ಅವಧ್ಯರೆಂದೇ ಹೇಳಬಹುದು. ಆದರೆ 
ಪಾಂಡವರ ಕಡೆಯವರಿಂದ ರಣದಲ್ಲಿ ಅಂಥ ರಾಜರು, ನಿನ್ನ ಅಭೀಷ್ನಸಿದ್ದಿಯನ್ನೇ 
ಬಯಸುವವರು, ಹತರಾದರು. ಅದರಿಂದ ರಾಜನೆ, ಶೋಕಿಸಬೇಡ. ಇದು 
ಅದೃಷ್ಟದ ಕೈವಾಡ ಅದರಿಂದ ಅವರಿಗೊಮ್ಮೆ ನಮಗೊಮ್ಮೆ ಎಂದು 
ಪರ್ಯಾಯವಾಗಿ ಅಭೀಷಪ್ಪಸಿದ್ಧಿಯಾಗುವುದೆ ಹೊರತು ಸದಾ ಸಿದ್ಧಿ ಎನ್ನುವುದು 
ಯಾರಿಗೂ ಒಬ್ಬನಿಗೆ ಇಲ್ಲ 


ಏತದ್‌ ವಚೋ ಮದ್ರಪತೇರ್ನಿಶಮ್ಯ 
ಸ್ವಂ ಚಾಪನೀತಂ ಮನಸಾ ನಿರೀಕ್ಷ್ಯ । 
ದುರ್ಯೋಧನೋ ದೀನಮನಾ ವಿಸಂಜ್ಞಃ 
ಪುನಃ ಪುನರ್ನ್ಯಶಸದಾರ್ತರೂಪಃ 11೧೬1! 


ಮದ್ರರಾಜನಾದ ಶಲ್ಯನ ಈ ಮಾತುಗಳನ್ನು ಕೇಳಿ, ತಾನು ಹಿಂದೆ ಮಾಡಿದ್ದ 
ಅಕೃತ್ಯಗಳನ್ನೂ ಮನಸಿನಲ್ಲಿ ಆಲೋಚಿಸಿ, ದುರ್ಯೋಧನನು ಕಳವಳಗೊಂಡು 
ಅಸಹಾಯಕನಾಗಿ ಮೈಮರೆತು ಪುನಃಪುನಃ ನಿಟ್ಟುಸಿರಿಟ್ಟ 

ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 

ಕರ್ಣಪರ್ವಣಿ ಶಲ್ಯವಾಕ್ಕಂ ನಾಮ ಏಕೋನನವತಿತಮೋ5ಧ್ಯಾಯಃ ॥೮೯॥ 


$, 
ಳ್ಳ 


ಕರ್ಣಪರ್ವ 567 


ತೊಂಬತ್ತನೆಯ ಅಧ್ಯಾಯ 
ಕೌರವರ ಇಪ್ಪತ್ರೈದುಸಾವಿರ ಯೋಧರನ್ನು ಭೀಮಸೇನ ಮತ್ತು 
ಧೃಷ್ಟದ್ಯುಮ್ನರು ನಾಶಮಾಡಿದರು. 
ಧೃತರಾಷ್ಟ್ರಃ 
ಕಥಂ ತು ಕರ್ಣಾರ್ಜುನಯೋರ್ವಿಮರ್ದೇ 
ದಗ್ಗಸ್ಯ ರೌದ್ರೇ5ಹನಿ ವಿದ್ರುತಸ್ಯ । 
ಬಭೂವ ಸೈನ್ಯಸ್ಯ ಕುರೂದ್ದಹಾನಾಂ 
ರೂಪಂ ತಥೈವೋನ್ಮಥಿತೇ ಚಕರ್ಣೇ le) 


ಧೃತರಾಷ್ಟ್ರ ಕೇಳಿದ ಕರ್ಣಾರ್ಜುನರ ಯುದ್ಧ ನಡೆದ ಭಯಂಕರವಾದ 
ದಿನದಲ್ಲಿ ಕರ್ಣನು ಹತನಾದಾಗ, ಬಾಣದಿಂದ ದಗ್ಗವಾದ ಮತ್ತು ಓಡಿಹೋದ 
ಕುರುಸೈನ್ಯದ ರೂಪ ಹೇಗೆ ಇತು? 

ಸಂಜಯಃ 

ಶೃಣು ರಾಜನ್ನವಹಿತೋ ಯಥಾ ವೃತ್ತೋ ಮಹಾಕ್ಷಯಃ । ; 

ಘೋರೋ ಮನುಷ್ಯದೇಹಾನಾಮಾಜೌ ಚ ಗಜವಾಜಿನಾಮ್‌ ॥1೨॥॥ 

ಸಂಜಯ ನುಡಿದ ರಾಜನೆ, ಮನಸ್ಸಿಟ್ಟು ಕೇಳು. ಮನುಷ್ಯದೇಹ ಉಳ್ಳವ 
ರಿಗೂ ಗಜ ಅಶ್ವಗಳಿಗೂ ಘೋರವಾದ ಮಹಾಕ್ಷಯ ಹೇಗೆ ಉಂಟಾಯಿತೆಂದು 
ಹೇಳುತ್ತೇನೆ. 

ಯದಾ ಕರ್ಣೇ ಹತೇ ಪಾರ್ಥಃ ಸಿಂಹನಾದಮಥಾಕರೋತ್‌ ಟ 

ತದಾ ತವ ಸುತಾನ್‌ ರಾಜನ್ನಾವಿವೇಶ ಮಹದ್ದಯಮ್‌ Hall 

ಕರ್ಣನು ಹತನಾದ ಬಳಿಕ ಅರ್ಜುನನು ಯಾವಾಗ ಸಿಂಹನಾದಗೈದನೋ 
ಆಗ ನಿನ್ನ ಮಕ್ಕಳನ್ನು ಮಹಾಭಯ ಹೊಕ್ಕಿತು. 


ನ ಸಂಧಾತುಮನೀಕಾನಿ ನ ಚೈವಾಥ ಪರಾಕ್ರಮೇ । 
ಆಸೀದ್‌ ಬುದ್ದಿರ್ಹತೇ ಕರ್ಣೇ ತವ ಯೋಧಸ್ಯ ಕಸ್ಯಚಿತ್‌ TET 


568 ಮಹಾಭಾರತ 


ಕರ್ಣ ಹತನಾದಾಗ ನಿನ್ನ ಕಡೆಯ ಯೋಧನಿಗೆ ಯಾವನಿಗೂ ಸೈನ್ಯವನ್ನು 
ಸೇರಿಸುವುದರಲ್ಲಿಯೂ ಉತ್ಸಾಹ ಉಂಟಾಗಲಿಲ್ಲ ಸ್ವತಃ ಪರಾಕ್ರಮ 
ತೋರುವಲ್ಲಿಯೂ ಉತ್ಪಾಹ ಬರಲಿಲ್ಲ 


ವಣಿಜೋ ನಾವಿ ಭಿನ್ನಾಯಾಮಗಾಧೇ ಸಾಗರೇ ಯಥಾ । 
ಅಪಾರೇ ಪಾರಮಿಚ್ಛಂತೋ ಹತೇ ದ್ವೀಪೇ ಕಿರೀಟಿನಾ 11೫11 


ವರ್ತಕರು ಅಗಾಧವಾದ ಸಮುದ್ರದಲ್ಲಿ ನೌಕೆ ಒಡೆದಾಗ ಹೇಗೆ ಅಪಾರ 
ಸಾಗರದಲ್ಲಿ ಪಾರ(ದಂಡೆ)ವನ್ನು ಬಯಸುವರೋ ಹಾಗೇ ಅರ್ಜುನನಿಂದ ಕರ್ಣ 
ಹತನಾದಾಗ ನಮ್ಮ ಯೋಧರು ಅಪಾರವಾದ ಯುದ್ಧದಲ್ಲಿ ಪಾರಗಾಣಲು 
ಬಯಸಿದರು. 


ಸೂತಪುತ್ರೇ ಹತೇ ರಾಜನ್‌ ವಿತ್ರಸ್ತಾಃ ಕ್ಷತವಿಕ್ಷತಾಃ | 
ಅನಾಥಾ ನಾಥಮಿಚ್ಛಂತೋ ಮೃಗಾಃ ಸಿಂಹೈರಿವಾರ್ದಿತಾಃ Well 


ರಾಜನೆ, ಕರ್ಣನು ಹತನಾದಾಗ ನಮ್ಮ ಯೋಧರು ಭಯಗೊಂಡರು. ಕೃತ 
ವಿಕ್ಷತರಾದರು. ಅನಾಥರಾಗಿ ನಾಥನೊಬ್ಬನನ್ನು ಸಿಂಹದಿಂದ ಪೀಡಿತವಾದ 
ಮೃಗಗಳಂತೆ ಬಯಸಿದರು. 


ಭಗ್ಗಶೃಂಗಾ ಇವ ವೃಷಾ ಭಗ್ನದಂಷ್ಟ್ರಾ ಇವೋರಗಾಃ । 

ಪ್ರತ್ಯಪಾಯಾಮ ಸಾಯಾಹ್ಲೇ ನಿರ್ಜಿತಾಃ ಸವ್ಯಸಾಚಿನಾ Hel 

ಕೊಂಬುಕಿತ್ತ ಎತುಗಳೆಂತೆ, ಹಲ್ಲು ಕಿತ್ತ ಹಾವುಗಳಂತೆ ಆಗಿ ನಾವು ಸಂಜೆ 
ಅರ್ಜುನನಿಂದ ಪರಾಭವಗೊಂಡು ಪಲಾಯನ ಮಾಡಿದೆವು. 

ಹತಪ್ರವೀರಾ ವಿಧಸ್ತಾ ನಿಕೃತ್ತಾ ನಿಶಿತೈಃ ಶರೈಃ । 

ಸೂತಪುತ್ರೇ ಹತೇ ರಾಜನ್‌ ಪುತ್ರಾಸ್ತೇ ವ್ಯದ್ರವನ್‌ ಭಯಾತ್‌  ॥೮॥॥ 

ರಾಜನೆ, ಕರ್ಣನು ಹತನಾದಾಗ ನಿನ್ನ ಮಕ್ಕಳ ಸೈನ್ಯದಲ್ಲಿ ಪ್ರಧಾನವೀರರೆಲ್ಲರೂ 


ಹತರಾದ್ದರಿಂದ ತಾವೂ ತೀಕ್ಷ್ಣ ವಾದ ಬಾಣಗಳಿಂದ ಹೊಡೆಸಿಕೊಂಡು 
ನಾಶವಾದರು. ಹೀಗೆ ಸೈನ್ಯ ನಾಶವಾದಾಗ ನಿನ್ನ ಮಕ್ಕಳು ಭಯದಿಂದ ಓಡಿದರು. 


ಕರ್ಣಪರ್ವ 569 


ವಿಶಸ್ವಕವಚಾಃ ಸರ್ವೇ ಕಾಂದಿಶೀಕಾ ವಿಚೇತಸಃ । 
ಅನ್ಯೋನ್ಯಮವಮೃದ್ದಂತೋ ವೀಕ್ಷಮಾಣಾ ಭಯಾರ್ದಿತಾಃ IE 


ಯೋಧರ ಶಸ್ತ್ರ ಕವಚಗಳು ನಾಶವಾದುವು. ಎಲ್ಲರೂ ಭಯದಿಂದ 
ಓಡಿದರು. ಭಯಪೀಡಿತರಾಗಿ ಬುದ್ಧಿಗೆಟ್ಟು ತಮ್ಮನ್ನು ತಾವೇ ಪರಸ್ಪರವಾಗಿ 
ತುಳಿಯುತ್ತ ದಿಕ್ಕುಗಳನ್ನು ನೋಡುತ್ತ ಓಡಿದರು. 


ಮಾಮೇವ ತೂರ್ಣಂ ಬೀಭತುರ್ಮಾಮೇವ ಚ ವೃಕೋದರಃ । 

ಅಭಿಯಾತೀತಿ ಮನ್ನಾನಾಃ ಪೇತುಃ ಸೇದುಶ್ಚ ಭಾರತ lee] 

ರಾಜನೆ, ನನ್ನನ್ನೇ ಅರ್ಜುನ ಬೆನ್ನಟ್ಟಿ ಬರುತ್ತಿದ್ದಾನೆ, ನನ್ನನ್ನೇ ಭೀಮ 
ಅಟ್ಟಿಸಿಕೊಂಡು ಬರುತ್ತಿದ್ದಾನೆ ಎಂದು ಭ್ರಮಿಸಿ ಅವರು ಬೀಳುತಾರೆ, ಎದ್ದು 
ಓಡುತಾರೆ. 


ಹಯಾನನ್ಯೇ ರಥಾನನ್ಯೇ ಗಜಾನನ್ಯೇ ಮಹಾರಥಾಃ । 
ಆರುಹ್ಯ ಜವಸಂಪನ್ನಾಃ ಪಲಾಯಂತಶ್ಚ ಸರ್ವಶಃ eel 


ಮಹಾರಥರು ಭೀಮಾರ್ಜುನರಿಗೆ ಹೆದರಿ ಅಶ್ವಗಳನ್ನೇರಿ ಕೆಲವರು, 
ರಥವನ್ನೇರಿ ಕೆಲವರು, ಗಜಗಳನ್ನೇರಿ ಕೆಲವರು, ಹೀಗೆ ಎಲ್ಲರೂ ವೇಗದಿಂದ 
ಪಲಾಯನಗೈದರು. 

ಕುಂಜರೈಃ ಸ್ಯಂದನಾಃ ಕ್ಷುಣ್ಣಾಃ ಸಾದಿನಶ್ಚ ಮಹಾರಥೈ;: । 

ಪದಾತಿಸಂಘಾಶ್ಚಾಶ್‌ೌಫೈ: ಪಲಾಯದಿರ್ಭಯಾರ್ದಿತೈ: 1೧೨! 

ಚಂದ ಬ 

ವೇಗವಾಗಿ ಧಾವಿಸುವಾಗ ಗಜಾರೋಹಿಗಳು ರಥಾರೋಹಿಗಳನ್ನು 
ಮಹಾರಥರು ಅಶ್ವಾರೋಹಿಗಳನ್ನು ಅಶ್ವಾರೋಹಿಗಳು ಪದಾತಿಸಮೂಹಗಳನ್ನು 
ಹೀಗೆ ಭಯಪೀಡಿತರಾಗಿ ಓಡುವಾಗ ತಮ್ಮ ಕಡೆಯವರನ್ನೆ ತಾವು ಧ್ವಂಸ 
ಮಾಡಿದರು. 

ವ್ಯಾಲತಸ್ಮರಸಂಕೀರ್ಣೇ ಸಾರ್ಥಹೀನಾ ಯಥಾ ವನೇ । 

ತಥಾ ತ್ದದೀಯಾ ನಿಹತೇ ಸೂತಪುತ್ರೇ ತದಾಭವನ್‌ 11೧೩1 

ಪ್ರಯಾಣಿಕರಲ್ಲಿ ಗುಂಪಿನಿಂದ ಬೇರ್ಪಟ್ಟವರು ಒಂಟಿಯಾಗಿ ಮೃಗಗಳಿಂದ, 


570 ಮಹಾಭಾರತ 


ಕಳ್ಳ ದರೋಡೆಕೋರರಿಂದ ತುಂಬಿದ ಅರಣ್ಯದಲ್ಲಿ ಹೇಗೋ ಹಾಗೇ, ಕರ್ಣನು 
ಹತನಾದಾಗ ನಿನ್ನವರೂ ಸಂಕಟಕ್ಕೀಡಾದರು. 


ಹತಾರೋಹಾಃ ಯಥಾ ನಾಗಾಶ್ಚಿನ್ನಹಸ್ತಾ ಯಥಾ ನರಾಃ ॥ 
ಸರ್ವಂ ಪಾರ್ಥಮಯಂ ಘೋರಂ ಸಂಪಶ್ಯಂತೋ 
ಭಯಾತುರಾಃ ॥॥೧೪॥ 


ಮಾವುತರಿಲ್ಲದ ಆನೆ ಹೇಗೋ, ಕೈ ಕಡಿದುಕೊಂಡ ಪದಾತಿಗಳು ಹೇಗೋ 
ಹಾಗೇ ಎಲ್ಲವೂ ಪಾರ್ಥಮಯ, ಘೋರವಾಗಿ ಕಂಡುಬಂದಿತು. ಅದನ್ನು ನೋಡಿ 
ಭಯ, ಕಳವಳಗಳಿಗೆ ನಿನ್ನವರು ಈಡಾದರು. 


ತಾನ್‌ ಪ್ರೇಕ್ಷ್ಯ ದ್ರವತಃ ಸರ್ವಾನ್‌ ಭೀಮಸೇನಭಯಾರ್ದಿತಾನ್‌ । 
ದುರ್ಯೋಧನೋಂ5ಥ ಸ್ವಂ ಸೂತಂ ವಹೇತ್ತುಕ್ತೆ ದಮಬ್ರವೀತ್‌ ॥1೧೫1॥ 


೨ ವ ನ್‌ 
ಭೀಮಸೇನನ ಭಯದಿಂದ ಪೀಡಿತರಾಗಿ ಎಲ್ಲರೂ ಓಡುತಿದ್ದುದನ್ನು ಕಂಡು 
ದುರ್ಯೋಧನನು ತನ್ನ ಸಾರಥಿಗೆ "ಹೋಗು' ಎನ್ನುತ್ತ ಹೀಗೆ ಹೇಳಿದ. 


ನಾತಿಕ್ರಮೇಚ್ಚ ಮಾಂ ಪಾರ್ಥೋ ಧನುಷ್ಟಾಣಿಂ ವ್ಯವಸ್ಥಿತಮ್‌ I 
ಜಘನೇ ಸರ್ವಸೈನ್ಯಾನಾಂ ಶನೈರಶ್ನಾನ್‌ ಪ್ರಚೋದಯ 11೧೬॥ 


"ಎಲ್ಲ ಸೈನ್ಯಗಳ ಹಿಂಭಾಗದಲ್ಲಿ ಧನುಷ್ಟಾಣಿಯಾಗಿ ನಾನು ನಿಂತರೆ ನನ್ನನ್ನು 
ಅರ್ಜುನನು ಅತಿಕ್ರಮಿಸಿ ಹೋಗಲಾರ. ಮೆಲ್ಲನೆ ಕುದುರೆಗಳನ್ನು ನಡೆಸು.' 


ಜಘನೇ ಯುದ್ಧ ೪ಮಾನಂ ಹಿ ಕೌಂತೇಯೋ ಮಾಂ ನ ಸಂಶಯಃ | 
ನೋತ್ತಹೇತ ವ್ಯತಿಕ್ರಾಂತುಂ ವೇಲಾಮಿವ ಮಹೋದಧಿಃ 11೧೭11 


"ನನ್ನ ಸೈನ್ಯಗಳ ಹಿಂಭಾಗದಲ್ಲಿ ನಾನು ಯುದ್ಧಮಾಡುತ್ತ ನಿಂತರೆ ಅರ್ಜುನನು, 
ಮಹಾಸಮುದ್ರವು ತೀರವನ್ನು ಹೇಗೋ ಹಾಗೆ, ನನ್ನನ್ನು ಅತಿಕ್ರಮಿಸಿ ಹೋಗಲಾರ. 
ಇದರಲ್ಲಿ ಸಂಶಯವಿಲ್ಲ' 


ಅದ್ಯಾರ್ಜುನಂ ಸಗೋವಿಂದಂ ಮಾನಿನಂ ಚ ವೃಕೋದರಮ್‌ I 
ನಿಹತ್ಯ ಶಿಷ್ಟಾನ್‌ ಶತ್ರೂಂಶ್ಚ ಕರ್ಣಸ್ಯಾನೃಣ್ಯಮಾಪ್ನುಯಾಮ್‌ ॥೧೮॥ 


ಕರ್ಣಪರ್ವ 571 


"ಈಗ ನಾನು ಕೃಷ್ಣಸಮೇತನಾದ ಅರ್ಜುನನನ್ನೂ ಅಭಿಮಾನಿಯಾದ 
ಭೀಮಸೇನನನ್ನೂ ಉಳಿದ ಶತ್ರುಗಳನ್ನೂ ಸಂಹರಿಸಿ ಕರ್ಣನ ಖಯಣದಿಂದ 
ಮುಕನಾಗುವೆನು.' 

ತಚ್ಚು: ತ್ವಾ ಕುರುರಾಜಸ್ಯ ಶೂರಾರ್ಥಸದೃಶಂ ವಚಃ । 

ಸೂತೋ ಹೇಮಪ್ರತಿಚ್ಛನ್ನಾನ್‌ ಶನ್ಫೈರಶಾನಚೋದಯತ್‌ Teal 

ಲ ಇ ವ 

ಶ್ರೇಷ್ಠ ಶೂರರಿಗೆ ಒಪ್ಪುವಂಥ ಆ ದುರ್ಯೋಧನನ ಮಾತನ್ನು ಕೇಳಿ 
ಸಾರಥಿಯು ಬಂಗಾರದಿಂದ ಅಲಂಕೃತ ಕುದುರೆಗಳನ್ನು ಮೆಲ್ಲನೆ ನಡೆಸಿದ. 

ರಥಾಶ್ಚಗಜಹೀನಾಸ್ತು ಪಾದಾತಾಸ್ತವ ಮಾರಿಷ । 

ಪಂಚವಿಂಶತಿಸಾಹಸ್ರಾ ಯುದ್ದಾಯೈವ ವ್ಯವಸ್ಥಿತಾಃ 11೨೦॥ 

೦ಎ ಳೆ ಅ 

ರಾಜನೆ, ರಥ ಅಶ್ವ ಗಜಗಳಿಲ್ಲದೆಯೆ ಕೇವಲ ಪದಾತಿಗಳು ಇಪ್ಪತ್ತೈದು ಸಾವಿರ 
ಸಂಖ್ಯೆಯಲ್ಲಿ ಯುದ್ಧಕ್ಕೆ ನಿಂತರು. 

ತಾನ್‌ ಭೀಮಸೇನಃ ಸಂಕ್ರುದ್ಧೋ ಧೃಷ್ಟದ್ಯುಮ್ನಶ್ಚ ಪಾರ್ಷತಃ | 

ಬಲೇನ ಚತುರಂಗೇಣ ಪರಿಕ್ಷಿಪ್ಯ ನಿಜಫ್ಲತುಃ 11೨೧11 

ಅವರನ್ನು ಕುಪಿತನಾದ ಭೀಮಸೇನನೂ ಧೃಷ್ಟದ್ಯುಮ್ನನೂ ಚತುರಂಗ 
ಸೈನ್ಯದಿಂದ ಸುತ್ತಲೂ ಆವರಿಸಿ ಹೊಡೆದು ಕೊಲ್ಲಲು ತೊಡಗಿದರು. 

ಪ್ರತ್ಯಯುಧ್ಯಂತ ತೇ ಸರ್ವೇ ಭೀಮಸೇನಂ ಸಪಾರ್ಷತಮ್‌ । 

ಪಾರ್ಥಪಾರ್ಷತಯೋಶ್ಚಾನ್ಯೇ ಜಗೃಹುಸ್ತತ್ರ ನಾಮನೀ 11೨೨॥॥ 

ಅವರೆಲ್ಲರೂ ಭೀಮಸೇನ, ಧೃಷ್ಟದ್ಯುಮ್ನರನ್ನು ಇದಿರಿಸಿ ಹೋರಾಡಿದರು. 
ಕೆಲವರು ಭೀಮಸೇನ, ಧೃಷ್ಟದ್ಯುಮ್ನರ ಹೆಸರು ಹಿಡಿದು ಕರೆದು ಯುದ್ಧಕ್ಕೆ 
ಆಹ್ವಾನಿಸಿದರು. 


ಅಕ್ರುದ್ಧ ತೆ ತದಾ ಭೀಮಸ್ರೆ ರಣೇ ಪ್ರತ್ಯುಪಸ್ಥಿತೈಃ | 
ಸೋತವತೀರ್ಯ ರಥಾತ್‌ ತೂರ್ಣಂ ಗದಾಪಾಣಿರಯುಧ್ಯತ 11೨೩।॥ 


570 ಮಹಾಭಾರತ 


ಕಳ್ಳ ದರೋಡೆಕೋರರಿಂದ ತುಂಬಿದ ಅರಣ್ಯದಲ್ಲಿ ಹೇಗೋ ಹಾಗೇ, ಕರ್ಣನು 
ಹತನಾದಾಗ ನಿನ್ನವರೂ ಸಂಕಟಕ್ಕೀಡಾದರು. 


ಹತಾರೋಹಾಃ ಯಥಾ ನಾಗಾಶ್ಚಿನ್ನಹಸ್ತಾ ಯಥಾ ನರಾಃ ॥ 
ಸರ್ವಂ ಪಾರ್ಥಮಯಂ ಘೋರಂ ಸಂಪಶ್ಯಂತೋ 
ಭಯಾತುರಾಃ 11೧೪॥॥ 


ಮಾವುತರಿಲ್ಲದ ಆನೆ ಹೇಗೋ, ಕೈ ಕಡಿದುಕೊಂಡ ಪದಾತಿಗಳು ಹೇಗೋ 
ಹಾಗೇ ಎಲ್ಲವೂ ಪಾರ್ಥಮಯ, ಘೋರವಾಗಿ ಕಂಡುಬಂದಿತು. ಅದನ್ನು ನೋಡಿ 
ಭಯ, ಕಳವಳಗಳಿಗೆ ನಿನ್ನವರು ಈಡಾದರು. 


ತಾನ್‌ ಪ್ರೇಕ್ಷ್ಯ ದ್ರವತಃ ಸರ್ವಾನ್‌ ಭೀಮಸೇನಭಯಾರ್ದಿತಾನ್‌ । 
ದುರ್ಯೋಧನೋತಥ ಸ್ವಂ ಸೂತಂ ವಹೇತ್ಯುಕ್ಷೇದಮಬ್ರವೀತ್‌ ॥೧೫॥ 


ಭೀಮಸೇನನ ಭಯದಿಂದ ಪೀಡಿತರಾಗಿ ಎಲ್ಲರೂ ಓಡುತ್ತಿದ್ದುದನ್ನು ಕಂಡು 
ದುರ್ಯೋಧನನು ತನ್ನ ಸಾರಥಿಗೆ "ಹೋಗು' ಎನ್ನುತ್ತ ಹೀಗೆ ಹೇಳಿದ. 


ನಾತಿಕ್ರಮೇಚ್ಚ ಮಾಂ ಪಾರ್ಥೋ ಧನುಷ್ಟಾಣಿಂ ವ್ಯವಸ್ಥಿತಮ್‌ | 
ಜಘನೇ ಸರ್ವಸೈನ್ಯಾನಾಂ ಶನೈರಶ್ನಾನ್‌ ಪ್ರಚೋದಯ MOLI 


"ಎಲ್ಲ ಸೈನ್ಯಗಳ ಹಿಂಭಾಗದಲ್ಲಿ ಧನುಷ್ಟಾಣಿಯಾಗಿ ನಾನು ನಿಂತರೆ ನನ್ನನ್ನು 
ಅರ್ಜುನನು ಅತಿಕ್ರಮಿಸಿ ಹೋಗಲಾರ. ಮೆಲ್ಲನೆ ಕುದುರೆಗಳನ್ನು ನಡೆಸು.' 


ಜಘನೇ ಯುದ್ಧ ಮಾನಂ ಹಿ ಕೌಂತೇಯೋ ಮಾಂ ನ ಸಂಶಯಃ | 
ನೋತ್ತಹೇತ ವ್ಯತಿಕ್ರಾಂತುಂ ವೇಲಾಮಿವ ಮಹೋದಧಿಃ 11೧೭।! 


"ನನ್ನ ಸೈನ್ಯಗಳ ಹಿಂಭಾಗದಲ್ಲಿ ನಾನು ಯುದ್ಧಮಾಡುತ್ತ ನಿಂತರೆ ಅರ್ಜುನನು, 
ಮಹಾಸಮುದ್ರವು ತೀರವನ್ನು ಹೇಗೋ ಹಾಗೆ, ನನ್ನನ್ನು ಅತಿಕ್ರಮಿಸಿ ಹೋಗಲಾರ. 
ಇದರಲ್ಲಿ ಸಂಶಯವಿಲ್ಲ 


ಅದ್ಯಾರ್ಜುನಂ ಸಗೋವಿಂದಂ ಮಾನಿನಂ ಚ ವೃಕೋದರಮ್‌ | 
ನಿಹತ್ಯ ಶಿಷ್ಟಾನ್‌ ಶತ್ರೂಂಶ್ಚ ಕರ್ಣಸ್ಯಾನೃಣ್ಯಮಾಪ್ನುಯಾಮ್‌  ॥೧೮॥ 


ಕರ್ಣಪರ್ವ 571 


"ಈಗ ನಾನು ಕೃಷ್ಣಸಮೇತನಾದ ಅರ್ಜುನನನ್ನೂ ಅಭಿಮಾನಿಯಾದ 
ಭೀಮಸೇನನನ್ನೂ ಉಳಿದ ಶತ್ರುಗಳನ್ನೂ ಸಂಹರಿಸಿ ಕರ್ಣನ ಖುಣದಿಂದ 
ಮುಕನಾಗುವೆನು.' 

ತಚ್ಛು:ಃ ತ್ವಾ ಕುರುರಾಜಸ್ಯ ಶೂರಾರ್ಥಸದೃಶಂ ವಚಃ । 

ಸೂತೋ ಹೇಮಪ್ರತಿಚ್ಚನ್ನಾನ್‌ ಶನೈರಶಾನಚೋದಯತ್‌ Teal 

ಲ ಇ ವ 

ಶ್ರೇಷ್ಠ ಶೂರರಿಗೆ ಒಪ್ಪುವಂಥ ಆ ದುರ್ಯೋಧನನ ಮಾತನ್ನು ಕೇಳಿ 
ಸಾರಥಿಯು ಬಂಗಾರದಿಂದ ಅಲಂಕೃತ ಕುದುರೆಗಳನ್ನು ಮೆಲ್ಲನೆ ನಡೆಸಿದ. 

ರಥಾಶ್ಚಗಜಹೀನಾಸ್ತು ಪಾದಾತಾಸ್ತವ ಮಾರಿಷ । 

ಪಂಚವಿಂಶತಿಸಾಹಸ್ರಾ ಯುದ್ದಾಯೈವ ವ್ಯವಸ್ಥಿತಾಃ 11೨೦1 

೦ ಳೆ ಛಿ 

ರಾಜನೆ, ರಥ ಅಶ್ವ ಗಜಗಳಿಲ್ಲದೆಯೆ ಕೇವಲ ಪದಾತಿಗಳು ಇಪ್ಪತ್ತೈದು ಸಾವಿರ 
ಸಂಖ್ಯೆಯಲ್ಲಿ ಯುದ್ಧಕ್ಕೆ ನಿಂತರು. 

ತಾನ್‌ ಭೀಮಸೇನಃ ಸಂಕ್ರುದ್ಧೋ ಧೃಷ್ಟದ್ಯುಮ್ನಶ್ಚ ಪಾರ್ಷತಃ । 

ಬಲೇನ ಚತುರಂಗೇಣ ಪರಿಕ್ಷಿಪ್ಯ ನಿಜಫ್ನತುಃ 11೨೧॥ 

ಅವರನ್ನು ಕುಪಿತನಾದ ಭೀಮಸೇನನೂ ಧೃಷ್ಟದ್ಯುಮ್ನನೂ ಚತುರಂಗ 
ಸೈನ್ಯದಿಂದ ಸುತ್ತಲೂ ಆವರಿಸಿ ಹೊಡೆದು ಕೊಲ್ಲಲು ತೊಡಗಿದರು. 

ಪ್ರತ್ಯಯುಧ್ಯಂತ ತೇ ಸರ್ವೇ ಭೀಮಸೇನಂ ಸಪಾರ್ಷತಮ್‌ ।ಟ 

ಪಾರ್ಥಪಾರ್ಷತಯೋಶ್ಚಾನ್ಯೇ ಜಗೃಹುಸ್ತತ್ರ ನಾಮನೀ 11೨೨॥॥ 

ಅವರೆಲ್ಲರೂ ಭೀಮಸೇನ, ದೃಷ್ಟದ್ಯುಮ್ನರನ್ನು ಇದಿರಿಸಿ ಹೋರಾಡಿದರು. 
ಕೆಲವರು ಭೀಮಸೇನ, ದೃಷ್ಟದ್ಯುಮ್ನರ ಹೆಸರು ಹಿಡಿದು ಕರೆದು ಯುದ್ಧಕ್ಕೆ 
ಆಹ್ವಾನಿಸಿದರು. 

ಅಕ್ರುದ್ಧ್ಯತ ತದಾ ಭೀಮಸ್ಸೈ ರಣೇ ಪ್ರತ್ಯುಪಸ್ಥಿತೈಃ । 

ಸೋ5ವತೀರ್ಯ ರಥಾತ್‌ ತೂರ್ಣಂ ಗದಾಪಾಣಿರಯುಧ್ಯತ 11೨೩।! 


572 ಮಹಾಭಾರತ 


ಆಗ ಭೀಮ ಕುಪಿತನಾದ. ಬೇಗನೆ ರಥದಿಂದ ಇಳಿದು ಗದಾಪಾಣಿಯಾಗಿ 
ರಣದಲ್ಲಿ ಇದಿರಾಗಿ ಬಂದು ನಿಂತವರೊಡನೆ ಯುದ್ಧ ಮಾಡಿದ. 


ನ ತಾನ್‌ ರಥಸ್ಟೋ ಭೂಮಿಷ್ಕಾನ್‌ ಧರ್ಮಾಪೇಕ್ಷೀ ವೃಕೋದರಃ | 
ಯೋಧಯಾಮಾಸ ಕೌಂತೇಯೋ ಭುಜವೀರ್ಯಮುಪಾಶ್ರಿತಃ 11೨೪॥ 


ನೆಲದಲ್ಲಿ ನಿಂತು ಹೋರಾಡುವವರೊಡನೆ ರಥದಲ್ಲಿ ಕುಳಿತ ಭೀಮಸೇನನು 
ಹೋರಾಡಲಿಲ್ಲ ಅದು ಧರ್ಮವಲ್ಲ ಅದಕ್ಕೆ ಧರ್ಮಯುದ್ಧಾಪೇಕ್ಲೆಯಿಂದ ಅವನು 
ಕೆಳಗಿಳಿದು ಬಾಹುಬಲದಿಂದಲೇ ಹೋರಾಡಿದ. 


ಜಾತರೂಪಪರಿಚ್ಚನ್ನಾಂ ಪ್ರಗೃಹ್ಯ ಮಹತೀಂ ಗದಾಮ್‌ । 
ಅವಧೀತ್‌ ತಾವಕಾನ್‌ ಸರ್ವಾನ್‌ ದಂಡಪಾಣಿರಿವಾಂತಕಃ 11೨೫11 


ಬಂಗಾರದಿಂದ ಮುಚ್ಚಿದ ದೊಡ್ಡಗದೆಯನ್ನು ಹಿಡಿದು ದಂಡಪಾಣಿಯಾದ 
ಅಂತಕನಂತೆ ನಿನ್ನವರೆಲ್ಲರನ್ನೂ ಸದೆಬಡಿದ. 


ಪದಾತಿನೋತಪಿ ಸಂರಬ್ಬಾಸ್ತೃಕ್ತ್ವಾ ಜೀವಿತಮಾತ್ಮನಃ । 
ಭೀಮಮಭ್ಯದ್ರವನ್‌ ಸಂಖೇ ಪತಂಗಾ ಇವ ಪಾವಕಮ್‌ 11೨೬ 


ಪದಾತಿಗಳು ಕೂಡ ಕುಪಿತರಾಗಿ, ಜೀವದ ಹಂಗು ತೊರೆದು ರಣದಲ್ಲಿ 
ವೇಗದಿಂದ ದೀಪದ ಹುಳುಗಳು ಬೆಂಕಿಯಲ್ಲಿ ಬೀಳುವಂತೆ ಭೀಮನ ಮೇಲೇರಿ 
ಹೋದರು. 


ಆಸಾದ್ಯ ಭೀಮಸೇನಂ ತು ಸಂರಬ್ಬಾ ಯುದ್ಧದುರ್ಮದಾಃ I 
ವಿನೇಶುಃ ಸಹಸಾ ದೃಷ್ಟ್ವಾ ಭೂತಗ್ರಾಮಾ ಇವಾಂತಕಮ್‌ 11೨೭1 


ಯುದ್ಧದ ಚಟ ಉಳ್ಳವರಾದ ಆ ಪದಾತಿ ಸೈನಿಕರು ಕುಪಿತರಾಗಿ ವೇಗದಿಂದ 
ಭೀಮನನ್ನು ಇದಿರಿಸಿ ಪ್ರಾಣಿಸಮೂಹಗಳು ಅಂತಕನ ದರ್ಶನ ಮಾತ್ರದಿಂದಲೇ 
ಪ್ರಾಣ ಬಿಡುವಂತೆ ಒಡನೆ ಹತರಾದರು. 


ಶ್ರೇನವದ್‌ ವ್ಯಚರದ್‌ ಭೀಮೋ ಗದಾಹಸ್ತೋ ಮಹಾಬಲಃ | 
ಪಂಚವಿಂಶತಿಸಾಹಸ್ರಾನ್‌ ತಾವಕಾನಾಮಪೋಥಯತ್‌ HSH 


ಕರ್ಣಪರ್ವ 573 


ಮಹಾಬಲಿ ಭೀಮ ಗದಾಪಾಣಿಯಾಗಿ ಗಿಡಗಪಕ್ಷಿಯಂತೆ ರಣದಲ್ಲಿಸಂಚರಿಸಿದ. 
ನಿನ್ನ ಕಡೆಯ ಇಪ್ಪತ್ತೈದು ಸಾವಿರ ಸೈನಿಕರನ್ನೂ ನಾಶಗೊಳಿಸಿದ. 
ಹತ್ವಾ ತತ್ಪುರುಷಾನೀಕಂ ಭೀಮಃ ಸತ್ಯಪರಾಕ್ರಮಃ । 
ಧೃಷ್ಟದ್ಯುಮ್ಸಂ ಪುರಸ್ಕೃತ್ಯ ಪುನಸ್ತಸ್ಥೌ ಮಹಾಬಲಃ 11೨೯॥। 
ಸಫಲಪರಾಕ್ರಮಿಯಾದ ಮಹಾಬಲಿ ಭೀಮನು ಆ ಇಪ್ಪತ್ತೈದು ಸಾವಿರ ಪದಾತಿ 
ಸೈನ್ಯವನ್ನು ಸಂಹರಿಸಿ ಧೃಷ್ಟದ್ಯುಮ್ನನನ್ನು ಮುಂದಿಟ್ಟುಕೊಂಡು ಪುನಃ ರಣರಂಗದಲ್ಲಿ 
ನಿಂತ. 
ಧೃಷ್ಟದ್ಯುಮ್ನೋರ5ಪಿ ಚ ಮಹಾನಮಿತ್ರಗಣಮರ್ದನಃ । 
ಪುತ್ರಃ ಪಾಂಚಾಲರಾಜಸ್ಯ ಧನುರ್ಧರವರೋ ಯುಧಿ 11೩೦॥| 
ಧೃಷ್ಟದ್ಯಮ್ನ್ಮನೂ ಮಹಾಯೋಧ. ರಣದಲ್ಲಿ ಶತ್ರುಸಮೂಹಗಳನ್ನು 
ನಾಶಮಾಡುವವ. ಪಾಂಚಾಲರಾಜ ದ್ರುಪದನ ಪುತ್ರ. ಮಹಾ ಧನುರ್ಧಾರಿ. 
ವಿಪ್ರಲೀನಾನ್‌ ರಥಾಶ್ಹೇಭೈಃ ಪದಾತೀಯಾನ್‌ ಸಮಂತತಃ । 
ಪಂಚವಿಂಶತಿಸಾಹಸ್ರಾ ನವಧೀನ್ನಿಶಿತೈಃ ಶರೈಃ 11೩೧॥॥ 
ರಥ ಅಶ್ವ ಗಜಗಳಲ್ಲಿ ಅಡಗಿದ ಇಪ್ಪತ್ತೈದು ಸಾವಿರ ಪದಾತಿಸ್ಫನಿಕರೆಲ್ಲರನ್ನು 
ಧೃಷ್ಟದ್ಯುಮ್ನನು ತೀಕ್ಷ್ಣವಾದ ಬಾಣಗಳಿಂದ ಸಂಹರಿಸಿದ. 
ಶರೈರ್ನಿಕೃತ್ತಾಃ ಸಮರೇ ಧೃಷ್ಟದ್ಯುಮ್ನೇನ ತಾವಕಾಃ । 
ಪಂಚವಿಂಶತಿಸಾಹಸ್ರಾಃ ಕಾಲಮಾರ್ಚ್ಛನ್‌ ಪದಾತಯಃ 11೩೨11 
ರಣದಲ್ಲಿ ಧೃಷ್ಟದ್ಯುಮ್ನನ ಬಾಣಗಳಿಂದ ಕತರಿಸಲಟ್ಟು ನಿನ್ನ ಕಡೆಯ ಇಪ್ಪತ್ತೈದು 
ಸಾವಿರ ಪದಾತಿ ಸೈನಿಕರು ಕಾಲವಶರಾದರು. 
ಹತ್ವಾ ತಂ ಪುರುಷಾನೀಕಂ ಧೃಷ್ಟದ್ಯುಮ್ನೋ ಮಹಾಬಲಃ । 
ಭೀಮಸೇನಂ ಪುರಸ್ಕೃತ್ಯ ನಚಿರಾತ್‌ ಪ್ರತ್ಯದೃಶ್ಯತ 11೩೩1 


ಮಹಾಬಲಿಯಾದ ಧೃಷ್ಟದ್ಯುಮ್ನನು ಆ ಪದಾತಿ ಸೈನ್ಯವನ್ನು ಸಂಹರಿಸಿ ಪುನಃ 


574 ಮಹಾಭಾರತ 


ಭೀಮಸೇನನನ್ನು ಮುಂದೆ ಮಾಡಿಕೊಂಡು ಬೇಗನೆ ರಣರಂಗದಲ್ಲಿ 
ಗೋಚರನಾದ. 


ತಂ ಪಾರಾವತವರ್ಣಾಶ್ನಂ ಕ್ರುದ್ಧಂ ಕ್ರುದ್ಧಾಂತಕೋಪಮಮ್‌ । 
ಧೃಷ್ಟದ್ಯುಮ್ನಂ ರಣೇ ದೃಷ್ಟ್ವಾ ತ್ಹದೀಯಾಃ ಪ್ರಾದ್ರವನ್‌ 
ಭಯಾತ್‌ ॥॥ಃ೩೪॥॥ 

ಕುಪಿತನಾದ ಅಂತಕನಂತಿರುವ, ಪಾರಿವಾಳವರ್ಣದ ಅಶ್ವಗಳನ್ನು ಹೂಡಿದ 
ರಥವೇರಿದ್ದ ಧೃಷ್ಟದ್ಯುಮ್ನನನ್ನು ರಣದಲ್ಲಿ ಕಂಡು ನಿನ್ನವರು ಭಯದಿಂದ 
ಪಲಾಯನಗೈದರು. 

ಮಾದ್ರೀಪುತ್ರೌ ತು ಶಕುನಿಂ ಸಾತ್ಯಕಿಶ್ಚ ಮಹಾರಥಃ 11೩.೫11 

ನಕುಲ-ಸಹದೇವರೂ ಮಹಾರಾಜನಾದ ಸಾತ್ಯಕಿಯೂ ಶಕುನಿಯನ್ನು 
ಆಕ್ರಮಿಸಿದರು. ಉತ್ಸಾಹದಿಂದ ಶಕುನಿಯ ಸೈನ್ಯವನ್ನು ವಧಿಸಿದರು. 

ಜವೇನಾಭ್ಯಪತನ್‌ ಹೃಷ್ಟಾ ನಿಘ್ನಂತಃ ಸೌಬಲಂ ಬಲಮ್‌ । 

ತಸ್ಯಾಶ್ಚವಾರಾನ್‌ ಸುಬಹೂನ್‌ ವಿನಿಹತ್ಯ ಶಿತೈಃ ಶರೈಃ [ERAT 


ಅವರು ಶಕುನಿಯ ಅಶ್ವಯೋಧರನ್ನು ಬಹುಸಂಖ್ಯೆಯಲ್ಲಿ ತೀಕ್ಷ್ಮ; ವಾದ 
ಬಾಣಗಳಿಂದ ಸಂಹರಿಸಿ, ಶಕುನಿಯನ್ನು ಉತ್ಸಾಹದಿಂದ ವೇಗವಾಗಿ ಆಕ್ರಮಿಸಿದರು. 
ಆಗ ದೊಡ್ಡ ಯುದ್ಧ ನಡೆಯಿತು. 

ತಮಭ್ಯಧಾವಂಸ್ಥ ರಿತಾಸ್ತತೋ ಯುದ್ಧಮಭೂನ್ಮಹೃತ್‌ । 

ಧನಂಜಯೋಪಿ ಚಾಭ್ಯೇತ್ಯ ರಥಾನೀಕಂ ತವ ಪ್ರಭೋ 11೩೭1! 

ವಿಶ್ರುತಂ ತ್ರಿಷು ಲೋಕೇಷು ವ್ಯಾಕ್ಷಿಪದ್‌ ಗಾಂಡಿವಂ ಧನುಃ | 


ರಾಜನೆ, ಅರ್ಜುನನು ಕೂಡ ನಿನ್ನ ಸೈನ್ಯದ ಇದಿರಿಗೆ ನುಗ್ಗಿ ಬಂದು 
ಮೂರ್ಲೋಕದಲ್ಲಿ ಪ್ರಖ್ಯಾತವಾದ ಗಾಂಡೀವ ಧನುಸ್ಸನ್ನು ಠೇಂಕರಿಸಿದ. 


ಕೃಷ್ಣಸಾರಥಿಮಾಯಾಂತಂ ದೃಷ್ಟ್ವಾ ಶೇತಹಯಂ ರಥಮ್‌ 11೩೮॥ 
ಣ ಲ ಟದ ದ 
ಅರ್ಜುನಂ ಚಾಪಿ ಯೋದ್ದಾರಂ ತ್ಲ್ರದೀಯಾಃ ಪ್ರಾದ್ರವನ್‌ ಭಯಾತ್‌ । 


ಕರ್ಣಪರ್ವ 575 


ಸಾರಥಿ ಕೃಷ್ಣನನ್ನೂ ಶ್ವೇತ ಅಶ್ವಯುಕವಾಗಿ ಆಗಮಿಸುವ ರಥವನ್ನೂ ಅದರಲ್ಲಿ 
ಯೋಧನಾದ ಅರ್ಜುನನನ್ನೂ ಕಂಡು ಭಯದಿಂದ ನಿನ್ನವರು ಓಡಿದರು. 

ವಿಪ್ರಹೀನ ರಥಾಶ್ನೇಭಾ ನೃಪೈಶ್ಚ ಪರಿವರ್ಜಿತಾಃ IAF 

ಪಂಚವಿಂಶತಿಸಾಹಸ್ರಾ: ಕಾಲಮಾರ್ಚ್ಛನ್‌ ಪದಾತಯಃ । 

ಇಪ್ಪತ್ತೈದು ಸಾವಿರ ಪದಾತಿಯೋಧರು ರಥ ಅಶ್ವ ಗಜಯೋಧರ ಮತ್ತು 
ರಾಜರ ರಕ್ಮಣೆಯಿಲ್ಲದೆ ಎಲ್ಲರೂ ಕಾಲವಶರಾದರು. 

ಹತ್ವಾ ತತ್ಪುರುಷಾನೀಕಂ ಪಾಂಚಾಲಾನಾಂ ಮಹಾರಥಾಃ poll 

ಚೇಕಿತಾನಃ ಶಿಖಂಡೀ ಚ ದ್ರೌಪದೇಯಾಶ್ಚ ಮಾರಿಷ । 

ಹತಾ ತದೀಯಂ ಸುಮಹತ್ತೆನ್ನಂ ಶಂಖಾನಥಾಧಮನ್‌ 11೪೧॥1 

ವವ ಇಬ" 

ರಾಜನೇ, ಚೇಕಿತಾನ, ಶಿಖಂಡಿ ಮತ್ತು ದ್ರೌಪದೀಪುತ್ರರು ನಿನ್ನ ಮಹಾಸ್ಯೆನ್ಯ 
ವನ್ನು ಸಂಹರಿಸಿ ಶಂಖನಾದಗಳನ್ನು ಗೈದರು. 

ತೇ ಸರ್ವೇ ತಾವಕಾನ್‌ ಪ್ರೇಕ್ಷ್ಯ ದ್ರವಮಾಣಾನ್‌ ಪರಾಜ್ಯುಖಾನ್‌ । 

ಅಭ್ಯದ್ರವನ್‌ ಜಿಘಾಂಸಂತೋ ವೃಷಾನ್‌ ಜಿತ್ವಾ ಯಥಾ ವೃಷಾಃ 11೪೨॥ 


ಅವರೆಲ್ಲರೂ ನಿನ್ನವರು ಸೋತು ಬೆನ್ನು ತಿರುಗಿಸಿ ಓಡುವುದನ್ನು ಕಂಡು, 
ಕಾಳಗದಲ್ಲಿ ಗೂಳಿಯು, ಸೋತು ಓಡುವ ಗೂಳಿಯನ್ನು ಅಟ್ಟಿಸಿಕೊಂಡು 
ಹೋಗುವಂತೆ, ಅವರನ್ನು ಸಂಹರಿಸಲು ಅಟ್ಟಿಸಿಕೊಂಡು ಧಾವಿಸಿದರು. 

ಸೇನಾವಶೇಷಂ ತಂ ದೃಷ್ಟ್ವಾ ತವ ಸೈನ್ಯಂ ಪರಾಜ್ಮುಖಮ್‌ | 

ವ್ಯವಸ್ಥಿತಃ ಸವ್ಯಸಾಚೀ ಚುಕ್ರೋಧ ಬಲವತ್ತದಾ 11೪೩1 

ಅಳಿದುಳಿದ ಸೈನ್ಯವು ಪಲಾಯನ ಮಾಡುವುದನ್ನು ಕಂಡು ಯುದ್ಧಸನ್ನದ್ಧನಾಗಿ 
ನಿಂತಿದ್ದ ಅರ್ಜುನನು ಬಲವಾಗಿ ಕೋಪಗೊಂಡ. 

ತವ ಸೇನಾಂ ಶರೈ ರಾಜನ್‌ ಸಹಸಾ ಸಮವಾರಯತ್‌ | 

ರಜಸಾ ಚೋದ್ಧತೇನಾಥ ನ ಸ್ಥ ಕಿಂಚಿದ್‌ ವ್ಯದೃಶ್ಯತ 11೪೪॥| 


576 ಮಹಾಭಾರತ 


ರಾಜನೆ, ಅರ್ಜುನನು ನಿನ್ನ ಸೈನ್ಯವನ್ನು ಒಡನೆ ಬಾಣಗಳಿಂದ ಆಚ್ಛಾದಿಸಿದ. 
ಆಗ ಎದ್ದ ಧೂಳಿನಿಂದ ಏನೂ ಕಾಣದಾಯಿತು. 


ಅಂಧಕಾರೀಕೃತೇ ಲೋಕೇ ಶರಭೂತೇ ಮಹೀತಳೇ । 
ದಿಶಃ ಸರ್ವಾ ಮಹಾರಾಜ ತಾವಕಾಃ ಪ್ರಾದ್ರವನ್‌ ಭಯಾತ್‌ ॥೪೫॥ 


ಲೋಕ ಅಂಧಕಾರಮಯವಾಯಿತು. ನೆಲ ಬಾಣಗಳಿಂದ ತುಂಬಿತು. 
ಮಹಾರಾಜ, ನಿನ್ನ ಸೈನಿಕರು ಭಯದಿಂದ ಎಲ್ಲ ದಿಕ್ಕುಗಳಿಗೆ ಓಡಿದರು. 


ಭಜ್ಯಮಾನೇಷು ಸೈನ್ಯೇಷು ಕುರುರಾಜೋ ವಿಶಾಂಪತೇ ॥ 
ಪರಾನಭಿಮುಖಾಂಶ್ಚೈವ ಸುತಸ್ತೇ ಸಮುಪಾದ್ರವತ್‌ IVE 


ರಾಜನೆ, ನಿನ್ನ ಮಗ ದುರ್ಯೋಧನ, ಸೈನ್ಯಗಳು ನಾಶವಾಗುತಿದ್ದಾಗ 
ತನ್ನೆದುರಿಗೆ ಬಂದ ಶತ್ರುಗಳನ್ನು ಆಕ್ರಮಿಸಿದ. 


ತತೋ ದುರ್ಯೋಧನಃ ಸರ್ವಾನಾಜುಹಾವಾಥ ಪಾಂಡವಾನ್‌ । 
ಯುದ್ಧಾಯ ಭರತಶ್ರೇಷ್ಠ ದೇವಾನಿವ ಪುರಾ ಬಲಿಃ 11೪೭।॥ 


ಆಗ, ರಾಜನೆ, ದುರ್ಯೋಧನನು ಹಿಂದೆ ಬಲಿಚಕ್ರವರ್ತಿ ದೇವತೆಗಳನ್ನು 
ಯುದ್ಧಕ್ಕೆ ಆಹ್ವಾನಿಸಿದಂತೆ ಎಲ್ಲ ಪಾಂಡವಸ್ಥೆನಿಕರನ್ನೂ ಆಹ್ವಾನಿಸಿದ. 

ತ ಏನಮಭಿವರ್ತಂತ ಭರ್ತಯಂತೋ ಮುಹುರ್ಮುಹುಃ | 

ದುರ್ಯೋಧನೋತಪ್ಯಸಂಭ್ರಾಂತಸ್ತಾನರೀನ್‌ ನಿಶಿತೈಃ ಶರೈಃ: । 

ವ್ಯಧಮದ್‌ ಯುಧಿ ರಾಜೇಂದ್ರ ಘೋರರೂಪೋ ವಿಶಾಂಪತೇ ॥೪೮॥ 

ಪಾಂಡವರ ಸೈನಿಕರು ಆಗ ದುರ್ಯೋಧನನನ್ನು ಪುನಃ ಪುನಃ ಧಿಕ್ಕರಿಸುತ್ತ 
ಇದಿರಿಸಿದರು. ದುರ್ಯೋಧನನು ಏನೂ ದಿಗ್‌ಭ್ರಮೆಗೊಳ್ಳದೆ ಆ ಶತ್ರುಗಳನ್ನು 
ತೀಕ್ಷ್ಮ; ವಾದ ಬಾಣಗಳಿಂದ ಘೋರರೂಪನಾಗಿ ಧ್ವಂಸ ಮಾಡಿದ. 

ತತ್ರಾದ್ಭುತಮಪಶ್ಯಾಮ ತವ ಪುತ್ರಸ್ಯ ಪೌರುಷಮ್‌ । 

ಯದೇನಂ ಪಾಂಡವಾಃ ಸರ್ವೇ ನ ಶೇಕುರತಿವರ್ತಿತುಮ್‌ 11೪೯॥॥ 


ಕರ್ಣಪರ್ವ | 577 


ಆಗ, ರಾಜನೆ, ನಿನ್ನಮಗನ ಪೌರುಷ ಅದ್ಭುತವಾಗಿದ್ದುದನ್ನು ನಾವು ಕಂಡೆವು. 
ಪಾಂಡವ ಸೈನಿಕರು ಯಾರೂ ಅವನನ್ನು ಅತಿಕ್ರಮಿಸಲು ಶಕರಾಗಲಿಲ್ಲ 


ನಾತಿದೂರಾಪಯಾತಂ ತು ಕೃತಬುದ್ದಿಂ ಪಲಾಯನೇ । 

ದುರ್ಯೋಧನಃ ಸ್ವಕಂ ಸೈನ್ಯಮಪಶ್ಯಚ್ಛರವಿಕ್ಷತಮ್‌ IOI 

ದುರ್ಯೋಧನನು ತನ್ನ ಸೈನ್ಯ ಬಾಣಗಳಿಂದ ಬಹಳ ಗಾಯಗೊಂಡು, 
ಪಲಾಯನ ಮಾಡಲು ನಿಶ್ಚಯಿಸಿ, ಇನ್ನೂ ಹೆಚ್ಚು ದೂರಕ್ಕೆ ಹೋಗಿಲ್ಲದಿದ್ದಾಗಲೆ 
ಅದನ್ನು ಕಂಡ. 

ತತೋತವಸಾಪ, ರಾಜೇಂದ್ರ ಕೃತಬುದಿಸವಾತಜಃ । 

ಇಕೆ ೨ ಬ ಛ್‌ ೪ 

ಹರ್ಷಯನ್ನಿವ ತಾನ್‌ ಯೋಧಾನಿದಂ ವಚನಮಬ್ರವೀತ್‌ WSO 

ರಾಜನೆ, ಬುದ್ಧಿವಂತನಾದ ನಿನ್ನ ಮಗನು ಆಗ ಆ ಸೈನ್ಯವನ್ನು ತಡೆದು ನಿಲ್ಲಿಸಿ 
ಯೋಧರನ್ನು ಉತ್ಸಾಹಗೊಳಿಸುವುದಕ್ಕಾಗಿ ನುಡಿದ. 

ದುರ್ಯೋಧನಃ 

ನ ತಂ ದೇಶಂ ಪ್ರಪಶ್ಯಾಮಿ ಪೃಥಿವ್ಯಾಂ ಪರ್ವತೇಷು ಚ ॥ 

ಯತ್ರ ಯಾತಾನ್ನ ವೋ ಹನ್ಯುಃ ಪಾಂಡವಾಃ ಕಿಂ ಗತೇನ ವಃ 1!೫೨॥ 

ದುರ್ಯೋಧನ ನುಡಿದ ಯೋಧರೆ, ನೀವು ಎಲ್ಲಿಗೆ ಓಡಿ ಹೋದರೆ 


ಪಾಂಡವರು ನಿಮ್ಮನ್ನು ಕೊಲ್ಲದೆ ಬಿಡುವರೊ ಅಂಥ ಪ್ರದೇಶವನ್ನು ನೆಲದಲ್ಲಾಗಲಿ, 
ಪರ್ವತಗಳಲ್ಲಾಗಲಿ ನಾ ಕಾಣೆ. ಅದರಿಂದ ನೀವು ಓಡಿ ಹೋಗುವುದರಿಂದ ಏನು 


ಪ್ರಯೋಜನ? 


ಅಲಂ ಚ ಬಲಮೇತೇಷಾಂ ಕೃಷ್ಣೌ ಚ ಭೃಶವಿಕ್ಷತೌ I 
೦) ಣಂ 


ಯದಿ ಸರ್ವೇತತ್ರ ತಿಷ್ಠಾಮೋ ಧ್ರುವೋ ನೋ ವಿಜಯೋ 
ಭವೇತ್‌ !1೫೩॥। 


ಪಾಂಡವರ ಸೈನ್ಯ ಅಲ್ವ ಕೃಷ್ಣಾರ್ಜುನರೂ ಬಹಳೆ ಗಾಯಗೊಂಡಿದ್ದಾರೆ. ನಾವು 
ಎಲ್ಲರೂ ಒಂದಾಗಿ ನಿಂತರೆ ನಮಗೆ ನಿಶ್ಚಯವಾಗಿ ಜಯವೇ ಉಂಟಾಗುವುದು. 


578 ಮಹಾಭಾರತ 


ವಿಪ್ರಯಾತಾಂಶ್ಚ ನೋ ಭಿನ್ನಾನ್‌ ಪಾಂಡವಾಃ ಕೃತಕಿಲ್ಲಿಷಾನ್‌ । 
ಅನುಸೃತ್ಯ ವಧಿಷ್ಯಂತಿ ಶ್ರೇಯಾನ್ನಃ ಸಮರೇ ವಧಃ 11೫೪॥॥ 


ನಾವು ಚದುರಿ ಓಡಲು ತೊಡಗಿದರೆ ಅಪರಾಧಿಗಳಾದ ನಮ್ಮನ್ನು ಪಾಂಡವ 
ಸೈನಿಕರು ಬೆನ್ನಟ್ಟಿ ಬಂದು ವಧಿಸುತಾರೆ. ಅದಕ್ಕಿಂತ ನಾವು ರಣದಲ್ಲಿ ಸಾಯುವುದೇ 
ಲೇಸು. 


ಸುಖಃ ಸಾಂಗ್ರಾಮಿಕೋ ಮೃತ್ಯುಃ ಕ್ಷತ್ರಧರ್ಮೇಣ ಯುಧ್ಯತಾಮ್‌ | 
ಮೃತೋ ದುಃಖಂ ನ ಜಾನೀತೇ ಪ್ರೇತ್ಯ ಚಾನಂತ್ಯಮಶ್ನುತೇ 1೫೫ 


ಕ್ಲಾತ್ರಧರ್ಮದಿಂದ ಹೋರಾಡುವವರಿಗೆ ರಣದಲ್ಲಿ ಮಡಿದರೆ ಸುಖ. 
ಮಡಿದವನು ದುಃಖವನ್ನು ಕಾಣಲಾರ. ಪರಲೋಕಕ್ಕೆ ಹೋಗಿ ಅವನು ಅಕ್ಷೆಯ 
ಸುಖವನ್ನೇ ಉಣ್ಣುತಾನೆ. 


ಶೃಣುದ್ದಂ ಕ್ಷತ್ರಿಯಾಃ ಸರ್ವೇ ಯಾವಂತಃ ಸ್ಥ ಸಮಾಗತಾಃ । 

ಯದಾ ಶೂರಂ ಚ ಭೀರುಂ ಚ ಮಾರಯತ್ಯಂತಕೋ ಯಮಃ ॥೫೬॥ 
ಕೋನು ಮೂಢೋನ ಯುಧ್ಯೇತ ಮಾದೃಶಃ ಕ್ಷತ್ರಿಯವ್ರತಃ । 
ದ್ವಿಷತೋ ಭೀಮಸೇನಸ್ಯ ಕ್ರುದ್ಧಸ್ಯ ವಶಮೇಷ್ಯಥ ISL 
ಪಿತಾಮಹೈರಾಚರಿತಂ ನ ಧರ್ಮಂ ಹಾತುಮರ್ಹಥ । 

ನ ಹ್ಯಧರ್ಮೊಶಸ್ತಿ ಪಾಪೀಯಾನ್‌ ಕ್ಷತ್ರಿಯಸ್ಯ ಪಲಾಯನಾತ್‌ 1೫೮1 


ಇಲ್ಲಿಗೆ ಬಂದಿರುವ ಎಲ್ಲ ಕೃತ್ರಿಯರೂ ಕೇಳಿ. ಶೂರನನ್ನೂ ಹೇಡಿಯನ್ನೂ 
ಇಬ್ಬರನ್ನೂ ಅಂತಕನಾದ ಯಮ ಕೊಲ್ಲುತ್ತಾನೆ ಎಂದಮೇಲೆ ಕೃತ್ರಿಯರ ಯುದ್ಧದಲ್ಲಿ 
ಅಪಲಾಯನದ ವ್ರತನಿಷ್ಠನಾದವನು ನನ್ನಂಥವನು ಯಾವನು ತಾನೆ ಮೂರ್ಯತನ 
ದಿಂದ ಯುದ್ಧವನ್ನು ಬಿಡುತ್ತಾನೆ? ಕುಪಿತನಾದ ಶತ್ರು ಭೀಮಸೇನನ ವಶಕ್ಕೆ ಹೋಗು 
ವಿರೇನು? ನಮ್ಮ ತಾತಂದಿರು ನಡೆಸಿಕೊಂಡು ಬಂದ ಧರ್ಮವನ್ನು ತೊರೆಯ 
ಬೇಡಿರಿ. ಪಲಾಯನಕ್ಕಿಂತ ಹೆಚ್ಚಿನದಾದ ಪಾಪಕರ ಅಧರ್ಮ ಕ್ಷತ್ರಿಯನಿಗೆ ಇಲ್ಲ 


ಯುದ್ಧಧರ್ಮಾನ್ನ ಚ ಶ್ರೇಯಾನ್‌ ಪಂಥಾಃ ಸ್ವರ್ಗಸ್ಯ ವಿದ್ಯತೇ । 
ಅಚಿರೇಣ ಹತಾ ಲೋಕಂ ಸರ್ವೇ ಯೋಧಾಃ ಸಮಾಪ್ನುತ Jel 


ಕರ್ಣಪರ್ವ 579 


ಯುದ್ಧ ಧರ್ಮಕ್ಕಿಂತ ಹೆಚ್ಚು ಶ್ರೇಯಸ್ಕರವಾದ ಮಾರ್ಗ ಸ್ವರ್ಗಕ್ಕೆ ಇನ್ನೊಂದಿಲ್ಲ 
ನೀವೆಲ್ಲ ಯೋಧರು ಬೇಗನೆ ಹತರಾಗಿ ಸ್ವರ್ಗವನ್ನು ಪಡೆಯಿರಿ. 


ಸಂಜಯಃ 


ಏವಂ ಬ್ರುವತಿ ತೇ ಪುತ್ರೇ ಸೈನಿಕಾಃ ಭೃಶವಿಕ್ಷತಾಃ । 
ಅನಾದೃತ್ಯೈವ ತದ್ವಾಕ್ಯಂ ಪ್ರಾದ್ರವನ್‌ ಸರ್ವತೋ ದಿಶಃ [Xe] 


ಸಂಜಯ ನುಡಿದ ನಿನ್ನ ಮಗ ಹೀಗೆ ಹೇಳುತ್ತಿದ್ದರೂ ಬಹಳ 
ಗಾಯಗೊಂಡಿದ್ದ ಸೈನಿಕರು ಅವನ ಮಾತನ್ನು ಕೇಳದೆ ಎಲ್ಲ ದಿಕ್ಕುಗಳಿಗೆ 
ಪಲಾಯನವನ್ನೇ ಮಾಡಿದರು. 

ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 

ಕರ್ಣಪರ್ವಣಿ ಕುರುಸೈನ್ಯಪಲಾಯನಂ ನಾಮ ನವತಿತಮೋ5ಧ್ಯಾಯಃ !1೯೦॥॥ 


9, 
ಳ್ಳಿ 


ತೊಂಬತ್ತೊಂದನೆಯ ಅಧ್ಯಾಯ 


ಶಲ್ಯನ ಸಲಹೆಯಂತೆ ದುರ್ಯೋಧನ ತನ್ನ ಸೈನ್ಯವನ್ನು 
ಶಿಬಿರಕ್ಕೆ ಹಿಂತಿರುಗಿಸಿದ. 


ಸಂಜಯಃ 
ದೃಷ್ಟ್ವಾ ತು ಸೈನ್ಯಂ ವಿನಿವರ್ತ್ಯಮಾನಂ 
ಟವ ಶಿ ರೆ 
ಪುತ್ರೇಣ ತೇ ಮದ್ರಪತಿಸ್ತದಾನೀಮ್‌ । 
ಸಂತ್ರಸ್ತರೂಪಃ ಪರಿಮೂಢಚೇತಾ 
ದುರ್ಯೋಧನಂ ವಾಕೃಮಿದಂ ಬಭಾಷೇ Tell 
ಸಂಜಯ ನುಡಿದ ನಿನ್ನ ಮಗನು ಪಲಾಯನ ಮಾಡುತಿದ್ದ ಸೈನ್ಯವನ್ನು 


ಹಿಂತಿರುಗಿಸಲು ಯತ್ನಿಸುವುದನ್ನು ಭಯಗೊಂಡು ಮಂಕಾಗಿದ್ದ ಶಲ್ಯನು ನೋಡಿ 
ಅವನಿಗೆ ಹೀಗೆ ಹೇಳಿದ 


ಪಶ್ಯೇದಮುಗ್ರಂ ನರವಾಜಿನಾಗೈ- 
ರಾಯೋಧನಂ ವೀರಹತೈೆಃ ಸುಪೂರ್ಣಮ್‌ 11೨1! 


580 ಮಹಾಭಾರತ 


ನೋಡು, ವೀರರಿಂದ ಹತವಾದ ಪದಾತಿ ಅಶ್ವ ಗಜಗಳಿಂದ ತುಂಬಿ 
ಉಗ್ರವಾಗಿರುವ ಈ ರಣಭೂಮಿಯನ್ನು ನೋಡು. 


ಮಹೀಧರಾಭೈ: ಪತಿತೈರ್ಮಹಾಗಜೈ 
ರ್ಮಹೀಂ ಪ್ರಪನ್ನಃ ಶರವಿದ್ದಮರ್ಮಭಿಃ । 
ತೈರ್ವಿಹ್ನಲದ್ದಿಶ್ಚ ಗತಾಸುಭಿಶ್ನ 
ಎ ಬಚ ಚ 
ಪ್ರಧ್ವಸ್ತಚಿತ್ರಾಯುಧವರ್ಮಯೋಧ್ಯೆಃ 11೩1 


ಬಿದ್ದಿರುವ ಈ ಮಹಾಗಜಗಳು ಬೆಟ್ಟದಾಕಾರದವು. ಭೂಮಿಯಲ್ಲಿ ಒರಗಿವೆ. 
ಬಾಣಗಳಿಂದ ಮರ್ಮಸ್ಥಾನಗಳಲ್ಲಿ ಏಟು ಬಿದ್ದಿದೆ. ಕೆಲವು ಗಜಗಳು ಇನ್ನೂ 
ನರಳುತ್ತಿವೆ. ಕೆಲವು ಸತ್ತಿವೆ. ಅವುಗಳ ಆರೋಹಿಗಳಾದ ಯೋಧರು ಕೂಡ 
ಸುಂದರವಾದ ಆಯುಧ, ಕವಚಗಳನ್ನು ಕಳೆದುಕೊಂಡು ಬಿದ್ದಿದ್ದಾರೆ. 


ವಜ್ರಾಪವಿದ್ಧೈರಿವ ಚಾಚಲೇಂದ್ರೈ 
ರ್ವಿಭಿನ್ನಪಾಷಾಣಮೃಗದ್ರುಮೌಷಧೈೆಃ । 
ಪ್ರವಿದ್ಧಘಂಟಾಂಕುಶತೋಮರದ್ದಜೈಃ 
ಸಹೇಮಮೂಲ್ಕೆ ರುಧಿರೌಘಸಂಪ್ಪುತ್ಯೆಃ TT 


ಈ ಆನೆಗಳ ಗಂಟೆ ಅಂಕುಶ ತೋಮರ ಧ್ವಜಗಳೆಲ್ಲವೂ ಬಂಗಾರದ 
ಮಾಲೆಗಳೂ ಚೂರುಚೂರಾಗಿವೆ. ಮೈಯು ರಕಪ್ರವಾಹದಿಂದ ತೊಯ್ದಿದೆ. 
ವಜ್ರಾಯುಧದಿಂದ ಚೂರುಚೂರಾದ ಬಂಡೆಗಲ್ಲು ಮೃಗ ವೃಕ್ಷ ಓಷಧಿಗಳಿಂದ 
ಕೂಡಿದ ಬೆಟ್ಟಗಳಂತೆ ಈ ಗಜಗಳು ಕಾಣುತಿವೆ. 


ಶರಾವಭಿನ್ಸೈ: ಪತಿತೈಶ್ಚ ವಾಜಿಭಿಃ 
ಶ್ವಸದ್ಧಿರನ್ಯೆ ಪ ಕ್ಷತಜಂ ವಮದ್ಧಿ; 1 
ದೀನೈಃ ಸ್ತನದ್ದಿ; ಪರಿವೃತ್ತನೇತ್ರೈಃ 
ಮಹೀಂ ದಶದ್ದಿಃ ಕೃಪಣಂ ನದದ್ದಿ: 11೫11 


ಬಾಣಗಳ ಏಟಿನಿಂದ ಬಿದ್ದ ಅಶ್ವಗಳು ಊರ್ಧ್ವಶ್ವಾಸ ಎಳೆಯುತ್ತ ನೆತರನ್ನು 


ಕರ್ಣಪರ್ವ 581 


ಕಾರುತ್ತ ದೀನವಾಗಿ ಕೆನೆಯುತ್ತ ಕಣ್ಣುಗಳನ್ನು ತಿರುಗಿಸುತ್ತ ನೆಲಕಚ್ಚಿ ಕರುಣಾ 
ಜನಕವಾಗಿ ನರಳುತಿವೆ. 


ತಥಾಪವಿದ್ದೆ ಲರ್ಗಜವಾಜಿಯೋಧೈ- 
ರ್ಮಂದಾಸುಭಿಶ್ಚೈವ ಗತಾಸುಭಿಶ್ಚ | 
ನರಾಶ್ಚನಾಗೈಶ್ಚ ರಥೈಶ್ವ ಮರ್ದಿತೈ- 
ರ್ಮಹೀ ಮಹಾವೈತರಣೀವ ದುರ್ದೃಶಾ Weil 


ಈ ಗಜ ಅಶ್ವ ಪದಾತಿಗಳು ಬಾಣಗಳಿಂದ ಗಾಯಗೊಂಡು ಮಂದವಾಗಿ 
ಉಸಿರೆಳೆಯುತಿವೆ ಅಥವಾ ಸತಿರುತವೆ. ಪದಾತಿ ಅಶ್ವ ಗಜ ರಥಯೋಧರು 
ಸತುಬಿದ್ದಿರುವುದರಿಂದ ಈ ರಣಭೂಮಿ ಮಹಾವೈತರಣಿಯಂತೆ ನೋಡಲು 
ಅಸಾಧ್ಯವೆನಿಸಿದೆ. 

ಗಜೈರ್ನಿಕೃತ್ತಾಯತಹಸ್ತಗಾತ್ರೈ- 

ರುದ್ದೇಪಮಾನೈಃ ಪತಿತೈಃ ಪೃಥಿವ್ಯಾಮ್‌ 11೭ 


ಈ ಗಜಗಳ ನಿಡಿದಾದ ಸೊಂಡಿಲು ಮುಂತಾದ ಅವಯವಗಳು ಬಾಣಗಳಿಂದ 
ಕತರಿಸಿ ಬಿದ್ದಿವೆ. ಅವು ನೆಲದಲ್ಲಿ ಬಿದ್ದು ನಡುಗುತ್ತಿವೆ. 


ವಿಶೀರ್ಣದಂತೈಃ ಕ್ಷತಜಂ ವಮದ್ದಿಃ 
ಸ್ಫುರದ್ಧಿರಾರ್ತೈಃ ಕರುಣಂ ರಣಾಜಿರೇ ॥ 
ಸುವರ್ಣವರ್ಮಾಯುಧಪಾದಗೋಪುಭಿಃ 
ಪ್ರಕೀರ್ಣತೂಣೀರಪತಾಕಕೇತುಭಿಃ HSI 


ದಂತಗಳು ತುಂಡಾಗಿವೆ. ವೇದನೆಯನ್ನು ತಾಳಲಾರದೆ ನೆತರನ್ನು ಕಾರುತ್ತ 
ನಡುಗುತ್ತ ಸಂಕಟದಲ್ಲಿ ಬಿದ್ದಿವೆ. ರಕ್ಷಕೆಯೋಧರ ಸುವರ್ಣಕವಚ ಆಯುಧ 
ಪಾದಗಳು ಕಡಿದುಬಿದ್ದಿವೆ. ಅವರ ಬತಳಿಕೆಗಳು ಪತಾಕೆ ಧ್ವಜಗಳು 
ಚೂರುಚೂರಾಗಿ ಹರಡಿವೆ. 
ಸುವರ್ಣಜಾಲಾವತತೈರ್ಭೃಶಾಹತೈ- 
ರ್ಮಹೀ ಬಭೌ ದ್ವೌರ್ಜಲದೈರಿವಾವೃತಾ Tal 


582 ಮಹಾಭಾರತ 


ಬಂಗಾರದ ಮಾಲೆಗಳಿಂದ ಅಲಂಕೃತವಾದ ಮಹಾ ಗಜಗಳು ಬಹಳ ಹತವಾಗಿ 
ಭೂಮಿಯಲ್ಲಿ ಬಿದ್ದಿದ್ದರಿಂದ ಭೂಮಿಯು ಮೋಡಮುಸುಕಿದ ಆಕಾಶದಂತೆ 
ಕಾಣುತಿದೆ. 
ಯಶಸ್ವಿಭಿರ್ನಾಗರಥಾಶ್ಚಯೋಧಿಭಿಃ 
ಪದಾತಿಭಿಶ್ಚಾಭಿಮುಖೈರ್ಹತೈಃ ಪರೈಃ । 
ವಿಕೀರ್ಣವರ್ಮಾಭರಣಾಂಬರಾಯುಧೈ- 
ರ್ವೃ್ಯತಾ ಸಶಾನೈರಿವ ಪಾವಕೈರ್ಮಹೀ ee] 


ಯಶಸ್ವಿಯಾಗಿ ಯುದ್ಧ ನಡೆಸಿದ ಗಜ ರಥ ಅಶ್ವಯೋಧರೂ ಪದಾತಿಗಳೂ 
ಎದುರಾಗಿ ಬಂದ ಶತ್ರುಗಳಿಂದ ಹತರಾಗಿ ಬಿದ್ದಿದ್ದರಿಂದ, ಅವರ ಕವಚ ಆಭರಣ 
ವಸ್ತ್ರ ಆಯುಧಗಳು ಎಲ್ಲೆಡೆ ಚೆಲ್ಲಿವೆ. ಅದರಿಂದ ರಣಭೂಮಿಯು ಎಲ್ಲೆಡೆ 
ಅಗ್ನಿಗಳಿಂದ ಬೆಳಗುವ ಸಶಾನಗಳಿಂದಲೇ ತುಂಬಿದಂತೆ ಕಂಡುಬರುತಿದೆ. 


ಶರಪ್ರಹಾರಾಭಿಹತೈರ್ಮಹಾರಥೈ- 

ರವೇಕ್ಷಮಾಣ್ಯ: ಪತಿತೈಃ ಸಹಸ್ರಶಃ । 
ಪ್ರನಷ್ಠಸಂಜೆ ್ಲ್ಸೈಃ ಪುನರುಚ್ಛ ಸದ್ದಿ- 

ರ್ಮಹೀ ಬಭೂವಾಗ್ನಿಪರೀತಗಾತ್ರಾ 1 
ದಿವಶ್ಚ್ಯುತೈರ್ಭೂರತಿದೀಷ್ತಿಮದ್ದಿ 

ನಕ್ತಂ ಗ್ರಹೈರ್ದ್ವೌರಮಲೇವ ದೀಪ್ಪೆಃ 1॥೧೧॥॥ 


ಬಾಣಪ್ರಹಾರದಿಂದ ಹತರಾದ ಮಹಾರಥರು ಸಾವಿರಾರು ಸಂಖ್ಯೆಯಲ್ಲಿ 
ನೆಲದಲ್ಲಿ ಒರಗಿದ್ದಾರೆ. ಎಚ್ಚರತಪ್ಪಿ ಊರ್ಧ್ವಶ್ವಾಸವನ್ನು ಎಳೆಯುತಿದ್ದಾರೆ. ಆದರೂ 
ಕಣ್ಣು ತೆರೆದು ನೋಡುತ್ತಿರುವಂತೆ ಕಾಣುತಾರೆ. ಅತ್ಯಂತ ದೀಪಿಯಿಂದ ಬೆಳಗುತ್ತ 
ಸ್ವರ್ಗದಿಂದ ಚ್ಯುತರಾಗಿ ಕೆಳೆಗೆ ಬಿದ್ದಂತೆ ಕಾಣುತಾರೆ. ಅದರಿಂದ ರಣಭೂಮಿಯು 
ಅಗ್ನಿಗಳಿಂದ ಎಲ್ಲೆಡೆ ಅಲಂಕೃತವಾದಂತೆ ಇದ್ದು ಅದು ರಾತ್ರಿಯಲ್ಲಿ ಬೆಳಗುವ 
ಗ್ರಹಗಳಿಂದ ಅಲಂಕೃತವಾದ ನಿರ್ಮಲವಾದ ಆಕಾಶದಂತೇ ಕಾಣುತದೆ. 


ಕರ್ಣಪರ್ವ 583 


ಶರಾಸ್ತು ಕರ್ಣಾರ್ಜುನಬಾಹುಮುಕ್ತಾ 
ವಿದಾರ್ಯ ನಾಗಾಶ್ಚಮನುಷ್ಯದೇಹಾನ್‌ I 
ಪ್ರಾಣಾನ್ನಿರಸ್ಯಾಶು ಮಹೀಮತೀಯು- 
ರ್ಮಹೋರಗಾ ವಾಸಮಿವಾಭಿತೋಶಸ್ತ್ರೈಃ 11೧೨! 


ಅಸ್ಪಗಳಿಂದ ಕರ್ಣ-ಅರ್ಜುನರ ಬಾಹುಗಳಿಂದ ಹೊರಟ ಬಾಣಗಳು ಗಜ 
ಅಶ್ವ ಮನುಷ್ಯರ ದೇಹಗಳನ್ನು ಸೀಳಿ, ಪ್ರಾಣಗಳನ್ನು ಹೊರಗೆ ಹಾಕಿ, ವೇಗವಾಗಿ 
ಭೂಮಿಯನ್ನು ದೊಡ್ಡ ಹಾವುಗಳು ಬಿಲಗಳನ್ನು ಪ್ರವೇಶಿಸುವಂತೆ ಪ್ರವೇಶಿಸಿದುವು. 


ಹತೈರ್ಮನುಷ್ಯಾಶ್ಚಗಜೈಶ್ಚ ಸಂಖೇ 
ಶರಾವಭಿನ್ನೈಶ್ವ ರಥೈರ್ಬಭೂವ । 
ಧನಂಜಯಸ್ಕಾಧಿರಥೇಶ್ವ ಮಾರ್ಗೇ 
ಅಗಮ್ಯರೂಪಾ ವಸುಧಾ ಬಭೂವ 11೧೩1! 


ರಣದಲ್ಲಿ ಹತರಾದ ಮನುಷ್ಯರು ಮತ್ತು ಅಶ್ವ ಗಜಗಳಿಂದ, ಹಾಗೂ 
ಬಾಣಗಳಿಂದ ಪುಡಿಯಾದ ರಥಗಳಿಂದ, ಅರ್ಜುನನ ಮತ್ತು ಕರ್ಣನ 
ಮಾರ್ಗಗಳಲ್ಲಿ ರಣಭೂಮಿ ಅಗಮ್ಯಸ್ವರೂಪವಾಯಿತು. 
ರಥೈರ್ವರೇಷೂನ್ನಧಿತೈಶ್ವ ಯೋಧ್ಯೆಃ 
ಸಂಸ್ಯೂತಸೂತಾಶ್ಚವರಾಯುಧದ್ವಜೈಃ | 
ವಿಶೀರ್ಣಯೋಕ್ರ್ರೈರ್ವಿನಿಕೃತ್ತಬಂಧುರೈ- 
ರ್ನಿಕೃತ್ತಚಕ್ರಾಕ್ಷಯುಗತ್ರಿವೇಣುಭಿಃ 11೧೪1 


ವಿಮುಕ್ತಯಂತ್ರೈರ್ನಿಹತೈರಯಸ್ಮಯೈ- 
ರ್ಹತಾನುಷಂಗೈರ್ವಿನಿಷಂಗಬಂಧುರೈ: I 
ಭಗ್ಗನೀಡೈರ್ಮಣಿಹೇಮಮಂಡಿತೈಃ 
ಸ್ಪತಾ ಮಹೀ ದ್ಯೌರಿವ ಶಾರದೈರ್ಫನೈ: 11೧೫1! 


ಪ್ರ 


ನ್‌ 


ಉತಮ ಬಾಣಗಳಿಂದ ಪುಡಿಯಾದ ರಥಗಳು, ಹತರಾದ ಯೋಧರು, 
ಇರಥಿ ಅಶ್ವ ಉತ್ತಮ ಆಯುಧ ಧ್ವಜಗಳು ಯೋಕ್ತ ಬಂಧುರ ಚಕ್ರ ಅಕ್ಷ ಯುಗ 


584 ಮಹಾಭಾರತ 


ತ್ರಿವೇಣು ಯಂತ್ರ ಅನುಷಂಗ ವಿನಿಷಂಗ ನೀಡ ಮಣಿ ಬಂಗಾರಗಳ ಆಭರಣಗಳು 
ಎಲ್ಲವೂ ಬಾಣಗಳಿಂದ ಪುಡಿಯಾಗಿ ನೆಲದ ಮೇಲೆ ಹರಡಿದ್ದು ರಣಭೂಮಿಯು 
ಶರತ್ಕಾಲದ ಮೋಡಗಳಿಂದ ತುಂಬಿದ ಅಂತರಿಕ್ಷದಂತೆ ಕಂಗೊಳಿಸಿತು. 


ವಿಕೃಷ್ಯಮಾಣೈರ್ಜವನೈರಲಂಕೃತೈ- 

ರ್ಹತೇಶ್ವರೈರಾಜಿರಥೈ: ಸುಕಲ್ಪಿತೈಃ | 
ಮನುಷ್ಯಮಾತಂಗರಥಾಶರಾಶಿಭ- 

ರ್ದ್ರುತಂ ವ್ರಜಂತೋ ಬಹುಧಾ ವಿಚೂರ್ಣಿತಾಃ HOt 


ಸಾಮಗ್ರಿಗಳಿಂದ ಸಜ್ಜಾಗಿ ಅಲಂಕೃತವಾದ ರಥಗಳಲ್ಲಿ ರಥಿಕಯೋಧರು 
ಹತರಾದ್ದರಿಂದ ಕುದುರೆಗಳು ಆ ರಥಗಳನ್ನು ಎಳೆಯುವಾಗ ಪಲಾಯನ 
ಮಾಡುತ್ತಿದ್ದ ಯೋಧರು ರಥಚಕ್ರಗಳಿಗೆ ಸಿಲುಕಿ ಚೂರ್ಣಿತರಾದರು. ಮತ್ತು 
ಮನುಷ್ಯ ಗಜ ರಥ ಅಶ್ವಸಮೂಹಗಳ ಮಧ್ಯದಲ್ಲಿ ಸಿಲುಕಿ ಅಪಘಾತದಿಂದಲೂ 
ಚೂರ್ಣಿತರಾದರು. 


ಸಹೇಮಪಟ್ಟಾ ಪರಿಘಾಃ ಪರಶ್ಚಧಾಃ 
ಶಿತಾಶ್ಚ ಶೂಲಾ ಮುಸಲಾನಿ ಪಟ್ಟಿಶಾಃ I 
ಪೇತುಶ್ಚ ಖಡ್ಗಾ ವಿಮಲಾ ವಿಕೋಶಾ 
ಗದಾಶ್ಚ ಜಾಂಬೂನದಪಟ್ಟಬದ್ಧಾಃ OL 


ಬಂಗಾರದ ಪಟ್ಟಿಯಿಂದ ಅಲಂಕೃತವಾದ ಪರಿಘ, ಪರಶು, ತೀಕ್ಷ್ಣ ವಾದ ಶೂಲ, 
ಮುಸಲ, ಪಟ್ಟಿಶ, ಒರೆಯಿಂದ ತೆಗೆದ ನಿರ್ಮಲವಾದ ಖಡ್ಗ ಬಂಗಾರದ 
ಪಟ್ಟಿಯಿಂದ ಖಚಿತವಾದ ಗದೆಗಳು. 


ಚಾಪಾನಿ ಜಾಂಬೂನದಭೂಷಣಾನಿ 
ಶರಾಶ್ಚ ಕಾರ್ತಸ್ಟರಚಿತ್ರಪುಂಖಾಃ | 
ಯಷ್ಟ್ಯಶ್ವ ಪೀತಾ ವಿಮಲಾ ವಿಕೋಶಾಃ 
ಪ್ರಾಸಾಃ ಸದಂಡಾಃ ಕನಕಾವಭಾಸಾಃ 11೧೮॥ 


ಚಿನ್ನದಿಂದ ಅಲಂಕೃತವಾದ ಬಿಲ್ಲುಗಳು, ಚಿನ್ನದ ಸುಂದರ ಪುಕ್ಕವುಳ್ಳ ಬಾಣಗಳು, 


ಕರ್ಣಪರ್ವ 585 


ಹಳದಿ ಬಣ್ಣದ ನಿರ್ಮಲವಾದ ಕೋಶದಿಂದ ಹೊರಗೆ ತೆಗೆದ ಯಷ್ಟಿಗಳು, 
ಪ್ರಾಸಗಳು, ಬಂಗಾರದ ಹೊಳೆವ ದಂಡಗಳು, 


ಛತ್ರಾಣಿ ವಾಲವ್ಯಜನಾನಿ ಶಂಖಾಃ 
ಸ್ರಜಶ್ಚ ಪುಷ್ಟೋತ್ತಮಹೇಮಚಿತ್ರಾಃ । 
ಕುಥಾಃ ಪತಾಕಾಂಬರಭೂಷಣಾನಿ 
ಕಿರೀಟಮಾಲಾ ಮುಕುಟಾಶ್ಚ ಶುಭ್ರಾಃ Teal 


ಛತ್ರಗಳು ಬಾಲವ್ಯಜನಗಳು ಶಂಖಗಳು, ಪುಷ್ಪ ಮತ್ತು ಉತಮ ಚಿನ್ನಗಳಿಂದ 
ಸುಂದರವಾದ ಮಾಲೆಗಳು ಆನೆಗಳ ಮೇಲಿನ ರತ್ನಗಂಬಳಿಗಳು, ಪತಾಕೆಗಳು ವಸ್ತ್ರ 
ಅಲಂಕಾರಗಳು ಕಿರೀಟ ಮಾಲೆಗಳು ಮತ್ತು ಶುಭ್ರವಾದ ಕಿರೀಟಗಳು. 


ಪ್ರಕೀರ್ಣಕಾ ವಿಪ್ರಕೀರ್ಣಾಶ್ಚ ರಾಜನ್‌ 
ಪ್ರವಾಲಮುಕ್ತಾತರಲಾಶ್ಚ ಹಾರಾಃ | 
ಆಪೀಡಕೇಯೂರವರಾಂಗದಾನಿ 
ಗೈವೇಯನಿಷ್ಕಾಃ ಸಸುವರ್ಣಸೂತ್ರಾಃ 11೨೦1 


ಅಲ್ಲಲ್ಲಿ ಬಿದ್ದಿರುವ ಚಾಮರಗಳು ಹವಳ ಮುತುಗಳಿಂದ ಹೊಳೆವ ಹಾರಗಳು 
ಶಿರಸ್ತ್ರಾಣ ಕೇಯೂರ ಉತ್ತಮವಾದ ಅಂಗದ ಹಾರ ಪದಕ ಚಿನ್ನದ ಸರಪಣಿ. 


ಮಣ್ಯುತ್ತಮಾ ವಜ್ರಸುವರ್ಣಮುಕ್ತಾ 
ರತ್ನಾನಿ ಚೋಚ್ಚಾವಚಮಂಗಲಾನಿ । 
ಗಾತ್ರಾಣಿ ಚಾತ್ಯಂತಸುಖೋಚಿತಾನಿ 
ಶಿರಾಂಸಿ ಚೇಂದುಪ್ರತಿಮಾನನಾನಿ 1|೨೧॥! 


ಉತ್ತಮವಾದ ಮಣಿ ವಜ್ರ ಸುವರ್ಣ ಮುತ್ತುಗಳು ಮಂಗಳಕರವಾದ ಸಣ್ಣ 
ದೊಡ್ಡ ರತ್ನಗಳು ಅತ್ಯಂತ ಸುಖಭೋಗಯೋಗ್ಯವಾದ ಶರೀರಾವಯವಗಳು, 
ಚಂದ್ರನಂಥ ಮುಖದಿಂದ ಕೂಡಿದ ಶಿರಸ್ಸುಗಳು ರಣಾಂಗಣದಲ್ಲಿ ಹರಡಿವೆ. 


ದೇಹಾಂಶ್ಚ ಭೋಗಾಂಶ್ಚ ಪರಿಚ್ಚದಾಂಶ್ಚ 
ತ್ಯಕ್ತ್ವಾ ಮನೋಜ್ಞಾನಿ ಸುಖಾನಿ ಚಾಪಿ । 


586 ಮಹಾಭಾರತ 


ಸ್ವಧರ್ಮನಿಷ್ಕಾಂ ಮಹತೀಮವಾಪ್ಯ 
ಪ್ರಾಪ್ತವ್ಯಲೋಕಾನ್‌ ಯಶಸಾ ಸಮೀಯುಃ 11೨೨ 


ಸೈನಿಕರು ದೇಹ ಭೋಗಪದಾರ್ಥ ಉಪಕರಣ, ಮನೋಜ್ಞವಾದ 
ಸುಖಾನುಭವಗಳೆಲ್ಲವನ್ನೂ ಬಿಟ್ಟು ಶ್ರೇಷ್ಠವಾದ ಸ್ವಧರ್ಮನಿಷ್ಠೆಯನ್ನು ಹೊಂದಿ, 
ಕೀರ್ತಿಯಿಂದ ಹೊಂದಬೇಕಾಗಿರುವ ಪುಣ್ಯಲೋಕಗಳನ್ನು ಹೋಗಿ ಸೇರಿದರು. 


ನಿವರ್ತ ದುರ್ಯೋಧನ ಯಾಂತು ಸೈನಿಕಾ 
ವ್ರಜಸ್ವ ರಾಜನ್‌ ಶಿಬಿರಾಯ ಮಾನದ । 
ದಿವಾಕರೋ ಹ್ಯೇಷ ವಿಲಂಬತೇ ಪ್ರಭೋ 
ಪುನಸ್ತ ,ಮೇವಾತ್ರ ನರೇಂದ್ರ ಕಾರಣಮ್‌ 11೨೩॥॥ 


"ದುರ್ಯೋಧನ, ಯುದ್ಧ ಸಾಕು, ಸೈನಿಕರು ಹಿಂದಿರುಗಲಿ. ನೀನು ಶಿಬಿರಕ್ಕೆ 
ಹೋಗು. ಸೂರ್ಯ ಮುಳುಗುತಿದ್ದಾನೆ. ಕರ್ಣನ ಸಾವಿಗೆ ನೀನೇ ಕಾರಣ' ಎಂದು 
ಶಲ್ಯನು ನುಡಿದ. 


ಇತ್ಯೇವಮುಕ್ತ್ವಾ ವಿರರಾಮ ಶಲ್ಯೋ 
ದುರ್ಯೋಧನಃ ಶೋಕಪರೀತಚೇತಾಃ | 
ಹಾ ಕರ್ಣ ಹಾ ಕರ್ಣ ಇತಿ ಬ್ರುವಾಣ 
ಆರ್ತೋ ವಿಸಂಜ್ಲೋ ಭೃಶಮಶ್ರುನೇತ್ರಃ TET 


ಹೀಗೆ ಹೇಳಿ ಶಲ್ಯ ಸುಮ್ಮನಾದ. ದುಯೋರ್ಧನ ಶೋಕಾವಿಷ್ನಚಿತನಾಗಿ ಹಾ 
ಕರ್ಣ! ಹಾ ಕರ್ಣ! ಎನ್ನುತ್ತ ಕಳವಳಗೊಂಡು ಮೈಮರೆತು ಬಹಳ ಕಣ್ಣೀರು 
ಸುರಿಸಿದ. 


ತಂ ದ್ರೋಣಪುತ್ರಪ್ರಮುಖಾ ನರೇಂದ್ರಾಃ 
ಸರ್ವೇ ಸಮಾಶ್ನಾಸ್ಯ ಸಹ ಪ್ರಯಾಂತಿ । 
ನಿರೀಕ್ಷಮಾಣಾ ಮುಹುರರ್ಜುನಸ್ಯ 
ಧ್ವಜಂ ಮಹಾಂತಂ ಯಶಸಾ ಜ್ವಲಂತಮ್‌ 11೨೫॥॥ 


ಕರ್ಣಪರ್ವ 587 


ಅಶ್ವತ್ಥಾಮ ಮುಂತಾದವರು ಮತ್ತು ಎಲ್ಲ ರಾಜರು ದುರ್ಯೋಧನನನ್ನು 
ಸಂತೈಸಿ ಪುನಃಪುನಃ ಕೀರ್ತಿಯಿಂದ ಜ್ವಲಿಸುವ ಅರ್ಜುನನ ಮಹಾಧ್ವಜವನ್ನು 
ನೋಡುತ್ತ ಜೊತೆಗೆ ನಡೆದರು. 


ನರಾಶ್ಚಮಾತಂಗಶರೀರಜೇನ 

ರಕ್ತೇನ ಸಿಕ್ತಾ ರುಧಿರೇಣ ಭೂಮಿಃ । 
ರಕ್ತಾಂಬರಸ್ರಕ್ಷಪನೀಯಯೋಗಾ- 

ನ್ನಾರೀ ಪ್ರಕಾಶಾ ಇವ ಸರ್ವಗಮ್ಯಾ 11೨೬।॥ 


ಮನುಷ್ಯರ ಕುದುರೆಗಳ ಆನೆಗಳ ಶರೀರದಿಂದ ಸುರಿದ ಕೆಂಪಾದ ರಕ್ತದಿಂದ 
ತೊಯ್ದ ರಣಭೂಮಿಯು, ಕೆಂಪು ಬಟ್ಟೆ ಮಾಲೆ, ಬಂಗಾರದ ಆಭರಣಗಳು 
ಎಲ್ಲೆಡೆ ಹರಡಿರುವುದರಿಂದ, ಕೆಂಪುಬಟ್ಟೆ ಉಟ್ಟುಮಾಲೆ ಆಭರಣಗಳನ್ನು ಧರಿಸುವ 
ವೇಶ್ಯೆಯಂತೆ ಕಂಡುಬಂದಿತು. 


ಪ್ರಚ್ಛನ್ನರೂಪಾಂ ರುಧಿರೇಣ ರಾಜನ್‌ 
ರೌದ್ರೇ ಮುಹೂರ್ತೇಂತಿವಿರಾಜಮಾನಾಮ್‌ । 
ನೈವಾವತಸ್ಸುಃ ಕುರವಃ ಸಮೀಕ್ಷ್ಯ 
ಪ್ರವ್ರಾಜಿತಾ ನರದೇವಾ ಯಯುಸ್ತೇ 11೨೭1 
ರಣಭೂಮಿಯು ರಕದಿಂದ ನಿಜರೂಪವನ್ನು ಮರೆಮಾಡಿಕೊಂಡು 
ಸಾಯಂಕಾಲದ ರುದ್ರದೇವತಾಕವಾದ ಆ ಮುಹೂರ್ತದಲ್ಲಿ ಬಹಳ ವಿರಾಜ 


ಮಾನವಾಗಿದ್ದರೂ ಆ ದೃಶ್ಯವನ್ನು ನೋಡಿ ಸಹಿಸಲಾಗದೆ ಕೌರವರ ಕಡೆಯ ಆ 
ರಾಜರು ಹೊರಟುಹೋದರು, ಹೊರತು ಅಲ್ಲಿ ನಿಲ್ಲಲಿಲ್ಲ 


ವಧೇನ ಕರ್ಣಸ್ಯ ಸುದುಃಖತಾಸ್ತೇ 
ಹಾ ಕರ್ಣ ಹಾ ಕರ್ಣ ಇತಿ ಬ್ರುವಾಣಾಃ । 
ದ್ರುತಂ ಪ್ರಯಾತಾಃ ಶಿಬಿರಾಣಿ ರಾಜನ್‌ 
ದಿವಾಕರಂ ರಕ್ತಮವೇಕ್ಷಮಾಣಾಃ 11೨೮ 


ಕರ್ಣವಧದಿಂದ ಅವರು ಬಹಳ ದುಃಖಿತರಾಗಿದ್ದರು. ಹಾ ಕರ್ಣ ಹಾ ಕರ್ಣ 


588 ಮಹಾಭಾರತ 


ಎಂದು ಎನ್ನುತ್ತ ಸೂರ್ಯನು ಕೆಂಪಾದುದನ್ನು ಕಂಡು, ಬೇಗನೆ ಶಿಬಿರಗಳಿಗೆ 
ಹೋದರು. 


ಗಾಂಡೀವಮುಕ್ರೆಸ್ತು ಸುವರ್ಣಪುಂಖೈಃ: 
ಶಿಲಾಶಿತೈಃ ಶೋಣಿತದಿಗ್ಧವಾಜೈಃ I 
ಶರೈಶ್ಚಿತಾಂಗೋ ಭುವಿ ಭಾತಿ ಕರ್ಣೋ 
ಹತೋsಪಿ ಸನ್‌ ಸೂರ್ಯ ಇವಾಂಶುಮಾಲೀ 11೨೯॥॥ 


ಅತ್ತ ಗಾಂಡೀವದಿಂದ ಹೊರಟ ಚಿನ್ನದ ಪುಕ್ಕಉಳ್ಳ, ಪುಕ್ಕದಲ್ಲಿ ರಕದಿಂದ 
ತೊಯ್ದ ಮಸೆಗಲ್ಲಿಗೆ ತಿಕ್ಕಿ ತೀಕ್ಷ್ಣವಾದ ಬಾಣಗಳನ್ನು ಮೈತುಂಬ ಧರಿಸಿ ನೆಲದ 
ಮೇಲೊರಗಿ ಶೋಭಿಸುತಿದ್ದಾನೆ ಕರ್ಣ. ಹತನಾದರೂ ಮೈತುಂಬ ಕಿರಣಗಳನ್ನು 
ಹೊರುವ ಸೂರ್ಯನಂತೆ ಕಾಣುತಿದ್ದಾನೆ. 


ಕರ್ಣಸ್ಯ ದೇಹಂ ರುಧಿರಾವಸಿಕ್ತಂ 

ಭಕ್ತಾನುಕಂಪೀ ಭಗವಾನ್‌ ವಿವಸ್ಟಾನ್‌ । 
ಸ್ಪೃಷ್ಟ್ವಾಂಶುಭಿರ್ಲೋಹಿತರಕ್ತರೂಪಃ 

ಸಿಷ್ಠಾಸುರಭ್ಯೇತಿ ಪರಂ ಸಮುದ್ರಮ್‌ 11೩೦॥॥ 


ಸೂರ್ಯಭಕನಾದ ಆ ಕರ್ಣನ ರಕಸಿಕವಾದ ಶವಶರೀರವನ್ನು ಭಕರಲ್ಲಿ 
ಅನುಕಂಪೆ ತೋರುವ ಭಗವಾನ್‌ ಸೂರ್ಯದೇವನು ಕಿರಣಗಳಿಂದ ಸ್ಪರ್ಶಿಸಿ, 
ಮೈಯೆಲ್ಲ ರಕವರ್ಣನಾಗಿ, ಸ್ನಾನ ಮಾಡಲು ಪಶ್ಚಿಮಸಮುದ್ರವನ್ನು ಹೋಗಿ 
ಸೇರಿದ. 


ಮೃತನ ಶವವನ್ನು ಬಂಧು-ಮಿತ್ರರು ಸ್ಪರ್ಶಿಸಿ ಸ್ನಾನ ಮಾಡುವುದರಿಂದ 
ಮೃತನಿಗೆ ಸ್ನಾನಫಲ ದೊರಕುವುದು, ಸದ್ಧತಿಯಾಗುವುದು, ಕರ್ಣನ 
ರಕ್ತಸಿಕ್ತವಾದ ಶರೀರವನ್ನು ತನ್ನ ಎಲ್ಲಾ ಕಿರಣಗಳಿಂದ ತಬ್ಬಿಕೊಂಡಿದ್ದರಿಂದಲೇ 
ಸೂರ್ಯಬಿಂಬ ಕೆಂಪಾಯಿತೆಂದು ಉತ್ಪ್ರೇಕ್ಟೆ. ಪಶ್ಚಿಮ ಸಮುದ್ರವನ್ನು ಸೇರಿದ್ದು 
ಸ್ನಾನಕ್ಕಾಗಿ ಎಂದೂ, ಸ್ನಾನವೂ ಕೂಡ ಮೈಗೆ ಹತ್ತಿದ ನೆತ್ತರನ್ನು 
ತೊಳೆಯುವುದಕ್ಕಾಗಿ ಅಲ್ಲ, ಕರ್ಣನಿಗೆ ಸದ್ಧತಿಯಾಗಲೆಂಬ ಉದ್ದೇಶದಿಂದ 
ಎಂದೂ ಉತ್ಪೇಕ್ದೆ. ವಸ್ತುತಃ ಇದು ವಸ್ತುಸ್ಥಿತಿಯೆ. ಇದನ್ನು ತಿಳಿದೇ ದೇವತೆಗಳೂ 


ಕರ್ಣಪರ್ವ 589 


ಜುಷಿಗಳೂ ಹಾಗೇ ಮನಸಿನಲ್ಲಿ ಆಲೋಚಿಸಿ ತಮ್ಮ ತಮ್ಮ ಸ್ಥಾನಗಳಿಗೆ ಹೊರಟು 
ಹೋದರೆಂದು ಇನ್ನೊಂದು ಉತ್ಪ್ರೇಕ್ಷೆಯನ್ನು ಮುಂದಿನ ಶ್ಲೋಕದಲ್ಲಿ 
ಬಣ್ಣಿಸುತ್ತಾರೆ ಶ್ರೀವ್ಯಾಸರು, "ಇತೀವ' ಎಂದು ಇವ ಶಬ್ದದಿಂದ. 
ಇತೀವ ಸಂಚಿಂತ್ಯ ಸುರರ್ಷಿಸಂಘಾಃ 

ಸಂಪ್ರಸ್ಥಿತಾ ಯಾಂತಿ ಯಥಾನಿಕೇತಮ್‌ । 
ಸಂಚಿಂತಯಿತ್ವಾ ಚ ಜನಾ ವಿಸಸ್ರು- 

ರ್ಯಥಾಸುಖಂ ಖಂ ಚ ಮಹೀತಳಂ ಚ 11೩೧॥! 


ಪ್ರಾಯಃ ಹೀಗೆ ಆಲೋಚಿಸಿ ದೇವ-ಖಯಷಿಸಮೂಹಗಳು ಹೊರಟು 
ಅವರವರ ಸ್ಥಾನಗಳಿಗೆ ಹೋದವು. ಇತರ ಜನರೂ ಹೀಗೇ ಚಿಂತಿಸಿ 
ಯಥೇಚ್ಛವಾಗಿ ಆಕಾಶವನ್ನೂ ಭೂಮಿಯನ್ನೂ ಸೇರಿದರು. 


ದೇವತೆಗಳೂ ಖುಷಿಗಳೂ ಆಕಾಶವನ್ನು, ಮನುಷ್ಯರು ಭೂಮಿಯಲ್ಲೇ 
ಅವರವರ ಮನೆ, ಬಿಡಾರಗಳನ್ನೂ ಹೋಗಿ ಸೇರಿದರು. 
ತದದ್ದುತಂ ಪ್ರಾಣಭೃತಾಂ ಭಯಂಕರಂ 
ನಿಶಾಮ್ಯ ಯುದ್ಧಂ ಕುರುವೀರಮುಖ್ಯಯೋಃ I 
ಧನಂಜಯಸ್ಯಾಧಿರಥೇಶ್ಚ ವಿಸ್ಮಿತಾಃ 
ಪ್ರಶಂಸಮಾನಾಃ ಪ್ರಯಯುಸ್ತದಾ ಜನಾಃ 11೩೨11 


ಕರ್ಣಾರ್ಜುನರ ಯುದ್ಧ ಅದ್ಭುತ. ಪ್ರಾಣಿಗಳಿಗೆ ಎಲ್ಲರಿಗೂ ಭಯಂಕರ. 
ಅದನ್ನು ನೋಡಿ ವಿಸ್ಥಿತರಾಗಿ ಪ್ರಶಂಸೆ ಮಾಡುತ್ತ ಜನರು ಹೊರಟುಹೋದರು. 


ಶರೈಃ ಸಂಕೃತ್ತವರ್ಮಾಣಂ ವೀರಂ ವಿಶಸನೇ ಹತಮ್‌ । 
ಗತಾಸುಮಪಿ ರಾಧೇಯಂ ನೈವ ಲಕ್ಷ್ಮೀರ್ವ್ಯಮುಂಚತ 11೩೩1 


ಬಾಣಗಳಿಂದ ಕರ್ಣನ ಕವಚ ಚೂರಾಯಿತು. ವಿನಾಶಕಾರಿಯಾದ 
ಯುದ್ಧದಲ್ಲಿ ಆ ವೀರನು ಹತನಾದ. ಪ್ರಾಣಗಳು ಹೊರಟುಹೋದರೂ ಅವನ 
ಕಾಂತಿ ಹೊರಟುಹೋಗಲಿಲ್ಲ 


590 ಮಹಾಭಾರತ 


ನಿಷ್ಠಪ್ರಹೇಮವಪುಷಂ ಜ್ವಲನಾರ್ಕಸಮತ್ನಿಷಮ್‌ । 
ಜೀವಂತಮಿವ ತಂ ಶೂರಂ ಸರ್ವಭೂತಾನಿ ಮೇನಿರೇ 11೩೪॥॥ 


ಪುಟಕ್ಕಿಟ್ಟ ಚಿನ್ನದಂಥ ಶರೀರದವನು, ಉರಿವ ಸೂರ್ಯನಂಥ 
ತೇಜಸುಳ್ಳವನು. ಇನ್ನೂ ಜೀವಂತನಿದ್ದಾನೆ ಎನ್ನುವಂತೆ ಆತನನ್ನು ಎಲ್ಲ ಜನರೂ 
ತಿಳಿದರು. 


ಹತಸ್ಯಾಪಿ ಮಹಾರಾಜ ಸೂತಪುತ್ರಸ್ಯ ಸಂಯುಗೇ । 
ವಿತ್ರೇಸುಃ ಸರ್ವಭೂತಾನಿ ಸಿಂಹಸ್ಯೇವೇತರೇ ಮೃಗಾಃ 11೩.೫11 


ಮಹಾರಾಜ, ರಣದಲ್ಲಿ ಕರ್ಣನು ಹತನಾಗಿದ್ದರೂ ಅವನನ್ನು ಕಂಡವರು 
ಸಿಂಹ ಸತುಬಿದ್ದರೂ ಬೇರೆ ಮೃಗಗಳು ಅದನ್ನು ನೋಡಿ ಭಯಪಡುವಂತೆ 
ಎಲ್ಲರೂ ಭಯಪಟ್ಟರು. 


ನಾಭವದ್‌ ವಿಕೃತಂ ಕಿಂಚಿತ್‌ ಮೃತಸ್ಯಾಪಿ ಮಹಾತ್ಮನಃ I 
ಚಾರುವೇಷಧರಂ ರಾಜಚ್ಚಾರುಮೌಲಿಶಿರೋಧರಮ್‌ | 
ತನ್ಮುಖಂ ಸೂತಪುತ್ರಸ್ಯ ಪೂರ್ಣಚಂದ್ರಸಮದ್ಯುತಿ JENN 


ಆ ಮಹಾತ್ಮನು ಮೃತನಾದರೂ ಅವನಲ್ಲಿ ಏನೂ ವಿಕಾರ ಉಂಟಾಗಲಿಲ್ಲ 
ಸುಂದರ ವೇಷಧಾರಿ, ಹೊಳೆಯುವ ಸುಂದರ ಶಿರಸ್ಸು ಕುತಿಗೆಗಳುಳ್ಳದ್ದು ಅವನ 
ಮುಖ. ಪೂರ್ಣಚಂದ್ರ ಸಮಾನವಾದ ಕಾಂತಿ ಉಳ್ಳದ್ದಾಗಿತ್ತು 


ನಾನಾಭರಣವಾನ್‌ ರಾಜನ್‌ ಮೃಷ್ಟಜಾಂಬೂನದಾಂಗದಃ | 
ಹತೋ ವೈಕರ್ತನಃ ಶೇತೇ ಪಾದಪೋಠ5ಂಕುರವಾನಿವ 11೩೭11 


ರಾಜನೆ, ಕರ್ಣನು ನಾನಾ ಆಭರಣಗಳನ್ನು ಧರಿಸಿದ್ದ ಶುದ್ಧ ಸುವರ್ಣಮಯ 
ವಾದ ತೋಳ್ಪ್ಬಳೆಯನ್ನು ಧರಿಸಿದ್ದ ಹತನಾದರೂ ಅವನು ಚಿಗುರಿನಿಂದ 
ಯುಕ್ತವಾದ ವೃಕ್ಚದಂತೇ ಇದ್ದ 

ಕನಕೋತ್ತಮಸಂಕಾಶಃ ಪ್ರದೀಪ್ತ ಇವ ಪಾವಕಃ | 

ಸ ಶಾಂತಃ ಪುರುಷವ್ಯಾಘ್ರ: ಪಾರ್ಥಸಾಯಕವಾರಿಣಾ । 

ಯಥಾ ಹಿ ಜ್ವಲನೋ ದೀಪ್ರೋ ಜಲಮಾಸಾದ್ಯ ಶಾಮ್ಯತಿ 11೩೮1 


ಕರ್ಣಪರ್ವ 591 


ಬಂಗಾರದಂಥ ಉತಮ ಕಾಂತಿ ಉಳ್ಳವನು ಜ್ವಲಿಸುವ ಅಗ್ನಿಯಂತಿದ್ದ ಉರಿವ 
ಬೆಂಕಿ ನೀರು ಬಿದ್ದರೆ ಆರಿಹೋಗುತ್ತದೆ. ಹಾಗೇ ಪುರುಷಶ್ರೇಷ್ಠನಾದ ಕರ್ಣನು 
ಅರ್ಜುನನ ಬಾಣವೆಂಬ ನೀರು ಬಿದ್ದಿದ್ದರಿಂದ ಆರಿಹೋದ. 


ಕರ್ಣಾಗ್ನಿಃ ಸಮರೇ ತದ್ದತ್‌ ಪಾರ್ಥಮೇಘೇನ ಶಾಮಿತಃ । 
ಪ್ರಗೃಹ್ಯ ಚ ಯಶೋ ದೀಪ್ತಂ ಸುಯುದ್ಧೇನಾತ್ಮನೋ ಭುವಿ ॥೩೯॥ 


ಕರ್ಣನೆಂಬ ಅಗ್ನಿಯು ರಣದಲ್ಲಿ ಒಳ್ಳೆಯ ಯುದ್ಧದಿಂದ ಭೂಮಂಡಲದಲ್ಲಿ 
ಜ್ವಲಿಸುವ ಕೀರ್ತಿಯನ್ನು ಸಂಪಾದಿಸಿ ಅರ್ಜುನನೆಂಬ ಮೋಡದಿಂದ ಆರಿಹೋದ. 

ವಿಸೃಜ್ಯ ಶರವರ್ಷಾಣಿ ಪ್ರತಾಪ್ಯ ಚ ದಿಶೋ ದಶ 11೪೦ 

ಸಪುತ್ರಃ ಪುರುಷವ್ಯಾಘ್ರ: ಸಂಶಾಂತಃ ಪಾರ್ಥತೇಜಸಾ । 

ಪ್ರತಾಪ್ಯ ಪಾಂಡವಾನ್‌ ರಾಜನ್‌ ಪಾಂಚಾಲಾಂಶ್ಚಾಸ್ತತೇಜಸಾ 11೪೧॥ 

ಕರ್ಣನು ಬಾಣಗಳ ಮಳೆಗರೆದು ಹತ್ತುದಿಕ್ಕುಗಳನ್ನು ಸುಟ್ಟು ಅಸ್ಪತ್ರೇಜಸಿನಿಂದ 
ಪಾಂಡವ ಪಾಂಚಾಲ ಸೈನಿಕರನ್ನು ಸುಟ್ಟು ಅರ್ಜುನನ ತೇಜಸ್ಸಿನಿಂದ ಅವನು ತಾನೂ 
ತನ್ನ ಮಕ್ಕಳೊಂದಿಗೇ ಆರಿಹೋದ. 

ದದಾನೀತ್ಯೇವ ಯೋತವೋಚನ್ನ ನಾಸ್ತೀತೃರ್ಥಿತೋರರ್ಥಿಭಿಃ । 

ಸದ್ದಿಃ ಸದಾ ಸತ್ನುರುಷಃ ಸ ಹತೋ ದ್ವೈರಥೇ ವೃಷಃ 11೪೨। 

ಬೇಡುವವರು ಬೇಡಿದಾಗ ಕೊಡುವೆನೆಂದೇ ಹೇಳಿದ ಹೊರತು ಇಲ್ಲ ಎನ್ನಲೇ 
ಇಲ್ಲ ಸಜ್ಜನರೊಂದಿಗೆ ಸದಾ ಸಜ್ಜನನೇ ಆಗಿರುತ್ತಿದ್ದ ದ್ವೈರಥಯುದ್ಧದಲ್ಲಿ 
ಮಡಿದ. 


ಯಸ್ಯ ಬ್ರಾಹ್ಮಣಸಾತ್‌ಸರ್ವಮಾತ್ಮಾರ್ಥಂ ನ ಮಹಾತ್ಮನಃ | 
ನಾದೇಯಂ ಬ್ರಾಹ್ಮಣೇಷ್ಟಾಸೀದ್‌ ಯಸ್ಯ ಸ್ವಮಪಿ ಜೀವಿತಮ್‌ ॥೪೩॥ 


ಸದಾ ನೃಣಾಂ ಪ್ರಿಯೋ ದಾತಾ ಪ್ರಿಯದಾನೋ ದಿವಂ ಗತಃ ॥೪೪॥ 


ಯಾರ ಸರ್ವಸ್ವವು ಬ್ರಾಹ್ಮಣನಿಗಾಗಿ ಬ್ರಾಹ್ಮಣಾಧೀನವಿರುತ್ತಿತ್ತೆ ಹೊರತು ತನ್ನ 
ಅಧೀನ, ತನಗಾಗಿ ಎಂದೇನೂ ಇರಲಿಲ್ಲ ಬ್ರಾಹ್ಮಣರಿಗೆ ಕೊಡಲಾಗದುದೆಂದು 


592 ಮಹಾಭಾರತ 


ಏನೂ ಇರಲಿಲ್ಲ ತನ್ನ ಬದುಕು ಕೂಡ ಬ್ರಾಹ್ಮಣರಿಗೆ ಕೊಡಲಾಗದ್ದೆಂದಿರಲಿಲ್ಲ 
ಸದಾ ಮಾನವರಿಗೆ ಪ್ರಿಯನಾದ ದಾನಿ ಆತ. ದಾನ ಅವನಿಗೆ ಪ್ರಿಯ. ಅವನೀಗ 
ದಿವಂಗತನಾದ. 


ಸ ಪಾರ್ಥಾಸ್ತವಿನಿರ್ದಗ್ಲೋ ಗತಃ ಪರಮಿಕಾಂ ಗತಿಮ್‌ । 
ಯಮಾಶ್ರಿತ್ಯಾಕರೋದ್‌ ವೈರಂ ಸುತಸ್ತೇ ಸ ಗತೋ ದಿವಮ್‌ ॥೪೫॥॥ 


ಆದಾಯ ತವ ಪುತ್ರಾಣಾಂ ಜಯಾಶಾಂ ಶರ್ಮ ವರ್ಮ ಚ ॥೪೬॥ 


ಅರ್ಜುನನ ಬಾಣದಿಂದ ಸುಟ್ಟು ಪರಗತಿಯನ್ನು ಹೊಂದಿದ. ರಾಜನೆ, 
ಯಾರಲ್ಲಿ ಭರವಸೆ ಇಟ್ಟು ನಿನ್ನ ಮಗ ದುರ್ಯೋಧನನು ಪಾಂಡವರಲ್ಲಿ ವೈರ 
ಮಾಡಿದನೋ ಆ ಕರ್ಣನು ಈಗ ನಿನ್ನ ಮಕ್ಕಳ ಜಯದಾಸೆಯನ್ನೂ ಸುಖವನ್ನೂ 
ರಕ್ಷಣೆಯನ್ನೂ ಸೆಳೆದುಕೊಂಡೇ ದಿವಂಗತನಾದ. 


ಹತೇ ಸ್ಮಕರ್ಣೇ ಸರಿತೋ ನ ಸ್ರವಂತಿ 
ಜಗಾಮ ಚಾಸ್ತಂ ಕಲುಷೋ ದಿವಾಕರಃ । 
ಗ್ರಹಶ್ಚ ತಿರ್ಯಗ್‌ ಜ್ವಲನಾರ್ಕವರ್ಣಃ 
ಸೋಮಸ್ಯ ಪುತ್ರೋ5 ಭ್ಯುದಿಯಾಯ ರಾಜನ್‌ 11೪೭॥ 


ಕರ್ಣನು ಹತನಾದಾಗ ನದಿಗಳು ಹರಿಯುವುದನ್ನು ನಿಲ್ಲಿಸಿದುವು. 
ಸೂರ್ಯನು ಕಲುಷಿತನಾಗಿ ಅಸಮಿಸಿದ. ಸೂರ್ಯ-ಆಗ್ಲಿಗಳಿಗೆ ಸಮಾನ 
ವರ್ಣವುಳ್ಳ ಮಂಗಳಗ್ರಹವೂ ಚಂದ್ರಪುತ್ರನಾದ ಬುಧಗ್ರಹವೂ ಅಡ್ಡಲಾಗಿ 
ಉದಿಸಿದುವು. 
ನಭಃ ಪಫಾಲೇವ ನನಾದ ಚೋರ್ವೀ 
ವವುಶ್ಚ ವಾತಾಃ ಪರುಷಾಃ ಸುಘೋರಾಃ | 
ದಿಶಃ ಸಧೂಮಾಶ್ಚ ಭೃಶಂ ಪ್ರಜಜ್ವಲು- 
ರ್ಮಹಾರ್ಣವಾಶ್ನುಕ್ತುಭಿರೇ ಚ ಸಸ್ಟನಾಃ HVC 


ಆಕಾಶವೇ ಸೀಳಿದಂತೆ, ಭೂಮಿಯೇ ಆರ್ತನಾದ ಗೈದಂತೆ ಆಯಿತು. 


ಕರ್ಣಪರ್ವ 593 


ಗಾಳಿಯೂ ಕಠಿನವಾಗಿ ಬಲುಘೋರವಾಗಿ ಬೀಸಿತು. ದಿಕ್ಕುಗಳೂ ಬಹಳ ಹೊಗೆ, 
ಜ್ವಾಲೆಗಳಿಂದ ತುಂಬಿದುವು. ಮಹಾ ಸಮುದ್ರಗಳು ಕ್ಟೋಭೆಗೊಂಡು ಬಹಳ ಶಬ್ದ 
ಉಂಟುಮಾಡಿದುವು. 


ಸಕಾನನಾಶ್ಚಾದ್ರಿ ವರಾಶ್ಚಕಂಪುಃ 
ಪ್ರವಿವ್ಯಥುರ್ಭೂತಗಣಾಶ್ಚ ಮಾರಿಷ । 

ಬೃಹಸ್ಪತಿಃ ಸಂಪರಿವಾರ್ಯ ರೋಹಿಣೀಂ 
ಬಭೂವ ಚಂದ್ರಾರ್ಕಸಮಾನವರ್ಣಃ 11೪೯॥ 


ಅರಣ್ಯಸಹಿತವಾಗಿ ದೊಡ್ಡ ಬೆಟ್ಟಗಳೂ ಚಲಿಸಿದುವು. ಭೂತಗಣಗಳು 
ವ್ಯಥೆಗೊಂಡುವು. ಬೃಹಸ್ಪತಿಯು ರೋಹಿಣಿಯನ್ನು ಸುತ್ತಲೂ ಆವರಿಸಿ ಚಂದ್ರ 
ಸೂರ್ಯರಿಗೆ ಸಮಾನವಾದ ವರ್ಣದಿಂದ ಪ್ರಕಾಶಿಸಿದ. 


ಹತೇ ಕರ್ಣೇ ನ ದಿಶೋ ವಿಜಜ್ನಲು- 
ಸಮೋವೃತಾ ದೈೌರ್ವಿಚಚಾಲ ಭೂಮಿಃ । 
ಪಪಾತ ಚೋಲ್ಕಾ ಜ್ವಲನಪ್ರಕಾಶಾ 
ನಿಶಾಚರಾಶ್ಚಾಪ್ಯಭವನ್‌ ಪ್ರಹೃಷ್ಟಾಃ 11೫೦॥ 


ಕರ್ಣನು ಹತನಾದಾಗ ದಿಕ್ಕುಗಳು ಪ್ರಕಾಶಿಸಲಿಲ್ಲ, ಅಂತರಿಕ್ಷವು ಅಂಧಕಾರದಿಂದ 
ಆವೃತವಾಯಿತು. ಭೂಮಿ ಕಂಪಿಸಿತು. ಉಲ್ಕೆ ಬೆಂಕಿಯಂತೆ ಜ್ವಲಿಸಿ ಬಿದ್ದಿತು. 
ನಿಶಾಚರರು ಹರ್ಷಗೊಂಡರು. 
ಶಶಿಪ್ರಕಾಶಾನನಮರ್ಜುನೋ ಯದಾ 
ಶರೇಣ ಕರ್ಣಸ್ಯ ಶಿರೋ ನೃಪಾತಯತ್‌ | 
ಅಥಾಂತರಿಕ್ಷೇ ಸಹಸೈವ ಶಬ್ದೋ 
ಬಭೂವ ಹಾಹೇತಿ ಸುರೈರ್ವಿಮುಕ್ತಃ SOI 


ಚಂದ್ರನಂತೆ ಶೋಭಿಸುವ ಮುಖವುಳ್ಳ ಕರ್ಣನ ಶಿರಸನ್ನು ಅರ್ಜುನನು 
ಬಾಣದಿಂದ ಬೀಳಿಸಿದಾಗ ಒಡನೆ ಅಂತರಿಕ್ಷದಲ್ಲಿ ದೇವತೆಗಳು ಮಾಡಿದ ಹಾಹಾ 


ಶಬ್ದ ಕೇಳಿಸಿತು. 


594 ಮಹಾಭಾರತ 


ಸ ದೇವಗಂಧರ್ವಮನುಷ್ಯಪೂಜಿತಂ 
ನಿಹತ್ಯ ಕರ್ಣಂ ರಿಪುಮಾಹವೇರರ್ಜುನಃ । 
ರರಾಜ ಪಾರ್ಥಃ ಪರಮೇಣ ತೇಜಸಾ 
ವೃತ್ರಂ ನಿಹತ್ಯೇವ ಸಹಸ್ರಲೋಚನಃ 11೫೨॥॥ 


ದೇವ ಗಂಧರ್ವ ಮನುಷ್ಯರಿಂದ ಪೂಜಿತನಾದ ಶತ್ರುವಾದ ಕರ್ಣನನ್ನು 
ರಣದಲ್ಲಿ ಕೊಂದು, ವೃತ್ರನನ್ನು ಕೊಂದ ಇಂದ್ರನಂತೆ, ಅರ್ಜುನನು ಪರಮ 
ತೇಜಸಿನಿಂದ ಮೆರೆದ. 


ಕರ್ಣನು ದುರ್ಯೋಧನ ದುಃಶಾಸನ ಕರ್ಣ ಶಕುನಿಗಳೆಂಬ ದುಷ್ಟ 
ಚತುಷ್ಟಯದಲ್ಲಿ ಸೇರಿದವನೆಂದು ಪ್ರಸಿದ್ಧನಾದವನು. ಪಾಂಡವರಲ್ಲಿ ಸದಾ 
ದ್ವೇಷಮಾಡಿ ದುರ್ಯೋಧನನಿಂದಲೂ ಅವರಲ್ಲಿ ದ್ವೇಷ ಮಾಡಿಸಿದವನು-- 

"ಯಮಾಶ್ರಿತ್ಯಾಕರೋದ್‌ ವೈರಂ ಸುತಸ್ತೇ ಸ ಗತೋ ದಿವಂ' 

ಎಂದು (ಶ್ಲೋ.45)ರಲ್ಲಿ ಸಂಜಯನು ಧೃತರಾಷ್ಟ್ರನಿಗೆ ಹೇಳುವಂತೆ 
ದುರ್ಯೋಧನನಲ್ಲಿದ್ದ ಪಾಂಡವದ್ವೇಷಕ್ಕೆಲ್ಲ ಮೂಲಪ್ರೇರಕನೇ ಕರ್ಣನಾಗಿದ್ದ, 
ನಿಜ. ಆದರೆ ಅವನು ಭಗವಾನ್‌ ಸೂರ್ಯದೇವನ ಅವತಾರ. ಎಲ್ಲರ 
ಕಣ್ಣುಗಳಲ್ಲಿದ್ದು ಎಲ್ಲರಿಗೂ ದೃಷ್ಟಿಭಾಗ್ಯ ನೀಡುವ ತತ್ನದೇವತೆ ಅವನು. 
ಅವನಿಲ್ಲದಿದ್ದರೆ ಎಲ್ಲರೂ ಅಂಧಕಾರದಲ್ಲಿ ಮುಳುಗಿ ನಾಶವಾದಾರು. 

ಜ್ಯೋತಿಷಿಗಳು ಸೂರ್ಯನನ್ನು ಪಾಪಗ್ರಹಗಳ ಪೈಕಿ ಸೇರಿದವನೆನ್ನುವ 
ಮಾತು ನಿಜವಾದ ಅರ್ಥದಲ್ಲಿ ಸರ್ವಥಾ ಅಸಮರ್ಥನೀಯ. ಗ್ರಹಗಳು 
ಎಲ್ಲರೂ ಪುಣ್ಯಾತ್ಮರಾದ ದೇವತೆಗಳು. ಯಾರೂ ಪಾಪಿಗಳಲ್ಲ. ಜನರ 
ಪೂರ್ವಜನ್ಮದ ಪುಣ್ಯ-ಪಾಪಗಳನ್ನು ಅನುಸರಿಸಿ ಜನ್ಮಕುಂಡಲಿಯಲ್ಲಿ 
ಸಂಚರಿಸುತ್ತ ಸರಿಯಾದ ಕಾಲದಲ್ಲಿ ಸರಿಯಾದ ಸೂಚನೆ ನೀಡುತ್ತಾರೆ. 
ಪಾಪಗಳನ್ನು ಮೊದಲೇ ತಿಳಿಸಿ, ಶಾಂತಿ ಮಾಡಿಸಿ, ಕಳೆಯುತ್ತಾರೆ. 

ಸಿಂಹಿಕಾ ಪುತ್ರನಾದ ಅತ್ಯಂತ ದುಷ್ಪನಾದ ರಾಹು ಗ್ರಹವೆಂದು ಪ್ರಸಿದ್ದ 
ನಾದರೂ ಅವನು ವಸ್ತುತಃ ದೇವತೆಯಲ್ಲ, ದೈತ್ಯ. ದೈತ್ಯನು ಸೂರ್ಯನ 
ಪುತ್ರನೆನ್ನಲು ಏನೂ ಆಧಾರವಿಲ್ಲ. ಮತ್ತು ಅವನು ಗ್ರಹನೂ ಅಲ್ಲ. ಅವನು 
ಕೇವಲ ರಾಹುಶಿರಸ್ತಿನಲ್ಲಿ ಆವಿಷ್ಠನಾಗಿ ಸೂರ್ಯ-ಚಂದ್ರರ ಗ್ರಹಣ 
ಮಾತ್ರವನ್ನು ಮಾಡುತ್ತಾನೆ. ಬ್ರಹ್ಮಪುತ್ರನಾದ ರಾಹುಗ್ರಹವು ಆದೇ 
ಶಿರಸಿನಲ್ಲಿರುವವನು, ಸರ್ವರಿಗೂ ಪೂಜ್ಯನಾದ ದೇವತೆಯೆ. 


ಕರ್ಣಪರ್ವ 595 


ಸೂರ್ಯನ ಪುತ್ರರು ಯಮ ಮತ್ತು ಶನಿ. ಇಬ್ಬರೂ ದೇವೋತ್ತಮರು. 
ಹಾಗೇ ಸಾಕ್ಷಾತ್‌ ಸೂರ್ಯಾಂಶ ಸಂಭೂತನಾದ ಕರ್ಣನೂ ದೇವತಾತ್ಮನೂ 
ಮಹಾತ್ಮನೂ ಆಗಿದ್ದ. ಹಿಂದೆ ಆತನು ಸುಗ್ರೀವಾವತಾರದಲ್ಲಿ ವಾಲಿಯನ್ನು 
ಶ್ರೀರಾಮನಿಂದ ಕೊಲ್ಲಿಸಿದ್ದ. ಆ ದೋಷದಿಂದ, ಈ ಕರ್ಣಾವತಾರದಲ್ಲಿ 
ಅಸುರಾವೇಶ ಉಂಟಾಯಿತು. ಮನುಷ್ಯರ ಬುದ್ಧಿ ಪಿಶಾಚಾವೇಶದಿಂದ 
ಕೆಡುವಂತೆ ಕರ್ಣನ ಬುದ್ಧಿಯೂ ಆಗಾಗ ಅಸುರಾವೇಶದಿಂದ ಕೆಡುತ್ತಲೇ 
ಇದ್ದುದರಿಂದ ಆತ ದುರ್ಯೋಧನನ ಸಂಗ ಮಾಡಿದ. 

ಆದರೂ ಸುಗ್ರೀವನಾಗಿ ಅವನು ಶ್ರೀರಾಮನ ಸೇವೆಯನ್ನು ಬಹಳ 
ಮಾಡಿದ್ದರಿಂದ, ಕರ್ಣನಾಗಿಯೂ ಶ್ರೀಪರಶುರಾಮನ ಸೇವೆ ಮಾಡಿದ್ದರಿಂದ ಆ 
ಪುಣ್ಯ ಅವನ ಯೋಗ್ಯತೆಗಿಂತ ಹೆಚ್ಚಿನದಾಗಿದ್ದರಿಂದ ಶ್ರೀಕೃಷ್ಣ ಅದನ್ನು ಪಾಂಡವ 
ದ್ವೇಷದ ಮೂಲಕ ಕಳೆದು, ಅನುಗ್ರಹಿಸಿದ್ದಾನೆ. ವಸ್ತುತಃ ಕೌರವಸ್ನೇಹ ಮತ್ತು 
ಪಾಂಡವದ್ದೇಷ ಪರಶುರಾಮನಿಗೆ ಇಷ್ಟವಾಗಿತ್ತು. ಅದಕೆಂದೇ ಎಲ್ಲ 
ವಿದ್ಯೆಗಳನ್ನು ಪ್ರೀತಿಯಿಂದ ಉಪದೇಶಿಸಿದ್ದ. ಹೀಗೆ ಅಸುರಾವೇಶವೂ ಕರ್ಣನಿಗೆ 
ಹಿತವನ್ನೇ ಉಂಟುಮಾಡಿತು. ಅವನಲ್ಲಿ ಹರಿಯ ವಿಶೇಷ ಸನ್ನಿಧಾನವಿದ್ದಿದ್ದರಿಂದ 
ರಣರಂಗದಲ್ಲಿ ಅರ್ಜುನನನ್ನು ಮೀರಿಸಿ ಪರಾಕ್ರಮ ತೋರಿದ. ರಥಚಕ್ರವನ್ನು 
ಎತ್ತುವ ಪ್ರಯತ್ನದಲ್ಲಿ ಭೂಮಿಯನ್ನೇ ನಾಲ್ಕು ಅಂಗುಲದಷ್ಟು ಮೇಲಕ್ಕೆ ಎತ್ತಿದ! 

ಅರ್ಜುನನಿಂದ ತನಗೆ ಪವಿತ್ರಕುರುಕ್ಷೇತ್ರದ ರಣರಂಗದಲ್ಲಿ ಮರಣ 
ಬರಬೇಕು, ಆ ರಣಯಜ್ಗ್ಞದಲ್ಲಿ ಪಶುವಾಗಿ ತಾನು ಆಹುತಿಯಾಗಬೇಕು. 
ಅದರಿಂದಲೇ ತನಗೆ ಕೀರ್ತಿ ಮತ್ತು ಸ್ವರ್ಗ ಪ್ರಾಪ್ತಿ ಎಂದು ಬಗೆದು, ಪಾಂಡವ 
ದ್ವೇಷವನ್ನು ಸ್ವತಃ ಸೂರ್ಯದೇವನೇ ಅಪೇಕ್ಟಿಸಿದ್ದನೆಂದರೂ ತಪ್ಪಿಲ್ಲ 
ಅದರಲ್ಲಿಯೂ ಪಾಂಡವದ್ದೇಷದ ಕಿಚ್ಚಿನಿಂದ ದುರ್ಯೋಧನನ ಸರ್ವನಾಶ 
ಮಾಡುವುದು ಅವನ ಮುಖ್ಯ ಉದ್ದೇಶವಾಗಿತ್ತು. 

ಮೂಲರೂಪದಲ್ಲಿ ತನ್ನ ಮಗನಾದ ಯಮನ ಅವತಾರ ಧರ್ಮರಾಜನೇ 
ರಾಜ್ಯವಾಳಲಿ, ತಾನು ಕುಂತಿಯ ಹಿರಿಯ ಮಗನೆಂದು ಹೇಳಿಕೊಂಡು 
ರಾಜನಾಗುವುದು ಬೇಡ, ಅದು ತನಗೆ ಇಷ್ಟವಿಲ್ಲವೆಂದು ಶ್ರೀಕೃಷ್ಣನ ಮುಂದೆ 
ಅವನು ತಾನೇ ಹೇಳಿದ್ದುಂಟು. 

ಅರ್ಜುನನನ್ನು ತಾನು ಕೊಲ್ಲುವೆನೆಂದು ಪದೇಪದೇ ಅವನು 
ಹೇಳುತಿದುದು ದುರ್ಯೋಧನನ ಪ್ರೀತಿಗಾಗಿ. ಆ ಮೂಲಕ ಪಾಂಡವ-ಕೌರವ 
ಸಂಘರ್ಷ 'ಉಂಟಾಗುವುದಕ್ಕಾಗಿ. ಅದಕ್ಕಾಗಿಯೇ ಶ್ರೀಪರಶುರಾಮನು ಅವನಿಗೆ 


596 ಮಹಾಭಾರತ 


ಅಸ್ಪವಿದ್ಯೆಯನ್ನು ಅನುಗ್ರಹಿಸಿದ್ದ ಮತ್ತು ಇದು, ಕೃತ್ರಿಯಸ್ವಭಾವಸಹಜವೂ 
ಹೌದು, ಅಸುರಾವೇಶವೂ ಹೌದು. 
ಹೀಗೆ ದೇವೋತ್ತಮನಾದ ಕರ್ಣನ ಅವಸಾನವಾದಾಗ ದೇವತೆಗಳು 
ಹಾಹಾಕಾರ ಮಾಡಿದ್ದು ಸಹಜವೆ. ಭೂಮಿ-ಅಂತರಿಕ್ಷ ಮುಂತಾದವುಗಳು 
ಕ್ಲೋಭೆಗೊಂಡುದುದೂ ಸಹಜವೆ. 
ತತೋ ರಥೇನಾಂಬುದವೃಂದನಾದಿನಾ 
ಶರನ್ನಭೋಮಧ್ಯಗಭಾಸ್ಕರತಿಷಾ I 
ಪತಾಕಿನಾ ಭೀಮನಿನಾದಕೇತುನಾ 
ಹಿಮೇಂದುಶಂಖಸ್ಫಟಿಕಾವಭಾಸಿನಾ | 
ಸುವರ್ಣಮುಕ್ತಾಮಣಿವಜ್ರವಿದ್ರುಮೈ- 
ರಲಂಕೃತೇನಾಪ್ರತಿಮಾನರಂಹಸಾ 11೫2.11 


ಕೃಷ್ಣಾರ್ಜುನರು ಇತ್ತ ರಣರಂಗದಲ್ಲಿ ರಥದಲ್ಲಿ ಶೋಭಿಸಿದರು. ಅವರ 
ರಥನಾದವು ಮೋಡಸಮೂಹಗಳ ನಾದದಂತಿತ್ತು ರಥದ ಪ್ರಕಾಶ ಶರತ್ಕಾಲದ 
ಆಕಾಶ ಮಧ್ಯದಲ್ಲಿ ಬೆಳಗುವ ಸೂರ್ಯನಂತಿತ್ತು ಪತಾಕೆಗಳಿಂದ ಶೋಭಿಸುವ ಆ 
ರಥದ ಧ್ವಜವು ವಾನರಧ್ವಜ, ಭಯಂಕರ ನಾದ ಮಾಡುತಿತ್ತು ರಥದ ಬಣ್ಣ ಹಿಮ 
ಚಂದ್ರ ಶಂಖ ಸ್ಫಟಿಕಗಳ ಬಣ್ಣವಾಗಿತ್ತು ಬಂಗಾರ ಮುತುರತ್ನ ವಜ್ರ ಹವಳಗಳಿಂದ 
ಅಲಂಕೃತವಾಗಿದ್ದು ಅಪ್ರತಿಮ ವೇಗಶಾಲಿಯಾಗಿತ್ತು ಆ ರಥ. 


ನರೋತ್ತಮೌ ಪಾಂಡವಕೇಶಿಮರ್ದನಾ- 
ವುದಾಹಿತಾವಗ್ನಿದಿವಾಕರೋಪಮೌ । 

ರಣಾಜಿರೇ ವೀತಭಯೌ ವಿರೇಜತುಃ 
ಸಮಾನಯಾನಾವಿವ ವಿಷ್ಣುವಾಸವೌ IVI 


ರಣರಂಗದಲ್ಲಿ ಉತ್ತಮರಾದ ಅಗ್ವಿ-ಸೂರ್ಯರಂಥ ಪುರುಷಶ್ರೇಷ್ಠರಾದ 
ಅರ್ಜುನ-ಕೃಷ್ಣರು ನಿರ್ಭೀತರಾಗಿ, ಒಂದೇ ರಥದಲ್ಲಿ ಕುಳಿತ ವಿಷ್ಣು-ಇಂದ್ರರಂತೆ, 
ಜೊತೆಯಾಗಿ ಕುಳಿತು ಶೋಭಿಸಿದರು. 
ತತೋ ಧನುರ್ಜ್ಯಾತಳನೇಮಿನಿಸ್ಟನೈ: 
ಪ್ರಸಹ್ಯ ಕೃತ್ವಾ ಚ ರಿಪೂನ್‌ ಹತಪ್ರಭಾನ್‌ । 


ಕರ್ಣಪರ್ವ 507 


ಸಂಸಾಧಯಿತೆ ಶೈವ ಕುರೂನ್‌ ಶರೌಫೈ: 
ಕಪಿದ್ದಜಃ ಪಕ್ಷಿವರಧ್ವಜಶ್ಚ I 

ಪ್ರಸಹ್ಯ ಶಂಖೌ ಧಮತುಃ ಸುಘೋಷೌ 
ಮನಾಂಸ್ಕರೀಣಾಮವಸಾದಯಂತೌ ` 11೫೫11 


ಬಿಲ್ಲಿನ ಹೆದೆ ಕರತಳ ಚಕ್ರದ್ವನಿಗಳಿಂದ ಶತ್ರುಗಳನ್ನು ಬಲವಾಗಿ ನಿಷ್ಠಭರನ್ನಾಗಿಸಿ, 
ಬಾಣಪ್ರವಾಹಗಳಿಂದ ಕೌರವ ಸೈನಿಕರನ್ನು ನಾಶಗೊಳಿಸಿ ಅರ್ಜುನ ಮತ್ತು ಕೃಷ್ಣರು 
ಶತ್ರುಗಳ ಮನಸಿನಲ್ಲಿ ವಿಷಾದ ಉಂಟುಮಾಡುತ್ತ ಬಲವಾಗಿ ಒಳ್ಳೆಯ ಧ್ವನಿಯುಳ್ಳ 
ಶಂಖಗಳನ್ನು ಊದಿದರು. 


ಸುವರ್ಣಜಾಲಾವತತೌ ಮಹಾಸನೌ 
ಹಿಮಾವದಾತೌ ಪರಿಗೃಹ್ಯ ಪಾಣಿಭಿಃ । 
ಚುಚುಂಬತುಃ ಶಂಖವರೌ ನೃಣಾಂ ವರೌ 
ವರಾನನಾಭ್ಯಾಂ ಯುಗಪಚ್ಚ ದದ್ಭತುಃ 11೬! 


ಬಂಗಾರದ ಮಾಲೆಗಳಿಂದ ತುಂಬಿದ ಮಹಾದ್ವನಿಯುಳ್ಳ, ಹಿಮದಂತೆ 
ಬಿಳಿಯಾದ ಶ್ರೇಷ್ಠ ಶಂಖಗಳನ್ನು ಕೈಗಳಿಂದ ಹಿಡಿದು, ಶ್ರೇಷ್ಠಪುರುಷರು ಶ್ರೇಷ್ಠ 
ಮುಖಗಳಿಂದ ಚುಂಬಿಸಿ ಏಕಕಾಲದಲ್ಲಿ ಊದಿದರು. 
ಪಾಂಚಜನ್ಯಸ್ಯ ನಿರ್ಫೋಷೋ ದೇವದತ್ತಸ್ಯ ಚೋಭಯೋಃ । 
ಪೃಥಿವೀಮಂತರಿಕ್ಷಂ ಚ ದ್ಯಾಮಪಶ್ಚಾಪ್ಯಪೂರಯತ್‌ 11೫೭! 
ಪಾಂಚಜನ್ಯ ಹಾಗೂ ದೇವದತ್ತ ಎರಡೂ ಶಂಖಗಳ ಘೋಷಗಳು ಪೃಥಿವಿ 
ಅಂತರಿಕ್ಷ-ಸ್ಫರ್ಗ-ಸಮುದ್ರಜಲಗಳನ್ನು ತುಂಬಿಕೊಂಡುವು. 
ತೌ ಶಂಖಶಬ್ದೇನ ನಿನಾದಯಂತೌ 
ವನಾನಿ ಶೈಲಾನ್‌ ಸರಿತೋ ದಿಶಶ್ಚ। 
ವಿತ್ರಾಸಯಂತೌ ತವ ಪುತ್ರಸೇನಾಂ 
ಯುಧಿಷ್ಠಿರಂ ನಂದಯತಃ ಸ್ಥ ವೀರೌ 11೫೮॥ 


598 ಮಹಾಭಾರತ 


ವೀರರಾದ ಆ ಕೃಷ್ಣಾರ್ಜುನರು ಶಂಖಶಬ್ದದಿಂದ ವನ ಶೈಲ ನದಿ ದಿಕ್ಕುಗಳನ್ನೆಲ್ಲಾ 
ಪ್ರತಿಧ್ವನಿಸುವಂತೆ ಮಾಡುತ್ತ ನಿನ್ನ ಮಕ್ಕಳೆ ಸೈನ್ಯವನ್ನು ಭಯಪಡಿಸುತ್ತ ಯುಧಿ 
ಷ್ಠಿರನನ್ನು ಸಂತೋಷಗೊಳಿಸಿದರು. 


ತತಃ ಪ್ರಯಾತಾಃ ಕುರವೋ ಜವೇನ 
ಶ್ರುತ್ಛೈವ ಶಂಖಸ್ಪನಮೀರ್ಯಮಾಣಮ್‌ । 
ವಿಹಾಯ ಮದ್ರಾಧಿಪತಿಂ ಪತಿಂ ಚ 
ದುರ್ಯೋಧನಂ ಭಾರತ ಭಾರತಾನಾಮ್‌ 11೫೯1 


ಕೌರವರ ಸೈನಿಕರು, ಕೃಷ್ಣಾರ್ಜುನರ ಶಂಖನಾದ ಉಂಟಾಗುತಿದ್ದಂತೆ, ಅದನ್ನು 
ಕೇಳಿದೊಡನೆ, ಕುರುಸೈನ್ಯದ ಅಧಿಪತಿಯಾದ ದುರ್ಯೋಧನನನ್ನೂ ಮದ್ರರಾಜ 
ಶಲ್ಯನನ್ನೂ ಬಿಟ್ಟು ಪಲಾಯನ ಮಾಡಿದರು. 


ಮಹಾಹವೇ ತಂ ಬಹು ಶೋಭಮಾನಂ 
ಧನಂಜಯಂ ಭೂತಗಣಾಃ ಸಮೇತಾಃ ॥ 
ತದಾನ್ನಮೋದಂತ ಜನಾರ್ದನಂ ಚ 
ಪ್ರಭಾಕರಾವಭ್ಯುದಿತೌ ಯಥೈವ 11೬೦॥| 


ಮಹಾರಣದಲ್ಲಿ ಬಹಳ ಶೋಭಿಸುತ್ತಿರುವ, ಉದಿಸಿದ ಎರಡು ಸೂರ್ಯರಂತೆ 
ಕಂಡುಬರುವ ಅರ್ಜುನನನ್ನೂ ಕೃಷ್ಣನನ್ನೂ ಜನಸಮೂಹಗಳು ಸೇರಿ 
ಅಭಿನಂದಿಸಿದವು. 


ಸಮಾಚಿತೌ ಕರ್ಣಶರೈಃ ಪರಂತಪಾ- 
ವುಭೌ ವ್ಯಭಾತಾಂ ಸಮರೇತಚ್ಛುತಾರ್ಜುನೌ | 
ತಮೋ ನಿಹತ್ಯಾಭ್ಯುದಿತೌ ಯಥಾಮಲೌ 
ಶಶಾಂಕಸೂರ್ಯಾವಿವ ರಶ್ಲಿಮಾಲಿನೌ 11೬೧॥ 


ಶತ್ರುತಾಪಕರಾದ ಕೃಷ್ಣಾರ್ಜುನರಿಬ್ಬರು ಸಮರದಲ್ಲಿ ಕರ್ಣಬಾಣಗಳಿಂದ 
ತುಂಬಿಕೊಂಡು, ತಮಸನ್ನು ನಾಶಮಾಡಿ ಉದಿಸಿದ ಕಿರಣಸಮೂಹವುಳ್ಳ ನಿರ್ಮಲ 
ಚಂದ್ರ-ಸೂರ್ಯರಂತೆ ಬೆಳಗಿದರು. 


ಕರ್ಣಪರ್ವ 599 


ವಿಹಾಯ ತಾನ್‌ ಬಾಣಗಣಾನಥಾಗತೌ 
ಸುಹೃದ್‌ವೃತಾವಪ್ರತಿಮಾನವಿಕ್ರಮೌ । 

ಸುಖಂ ಪ್ರವಿಷ್ಟ್‌ ಶಿಬಿರಂ ಸ್ವಮೀಶ್ದರೌ 
ಸದಸ್ಯಹೂತಾವಿವ ವಾಸವಾಚ್ಯುತೌ 11೬೨॥ 


ಅಪ್ರತಿಮ ಪರಾಕ್ರಮಿಗಳಾದ, ಸರ್ವಸಮರ್ಥರಾದ ಕೃಷ್ಣಾರ್ಜುನರು ತಮ್ಮ 
ಶರೀರದಲ್ಲಿ ನೆಟ್ಟ ಕರ್ಣನ ಬಾಣಗಳನ್ನು ವೈದ್ಯರಿಂದ ಹೊರತೆಗೆಸಿ, 
ಬಂಧು-ಮಿತ್ರರಿಂದೊಡಗೂಡಿ, ಯಜ್ಞಗಳಲ್ಲಿ ಸದಸ್ಯರಿಂದ ಆಹೂತರಾದ ಇಂದ್ರ 
-ಉಪೇಂದ್ರರಂತೆ, ಸುಖವಾಗಿ ತಮ್ಮ ಬಿಡಾರಗಳನ್ನು ಪ್ರವೇಶಿಸಿದರು. 


ಸದೇವಗಂಧರ್ವಮನುಷ್ಯಚಾರಣೈ- 
ರ್ಮಹರ್ಷಿಭಿರ್ಯಕ್ಷಮಹೋರಗೈರಪಿ । 

ಜಯಾಭಿವೃದ್ಧಾ ಕ ಪರಯಾಭಿಪೂಜಿತೌ 
ನಿಹತ್ಯ ಕರ್ಣಂ ಪರಮಾಹವೇ ತದಾ 11೭೩1! 


ಕೃಷ್ಣಾರ್ಜುನರು ಮಹಾರಣದಲ್ಲಿ ಕರ್ಣವಧೆ ಮಾಡಿ, ದೇವ ಗಂಧರ್ವ 
ಮನುಷ್ಯ ಚಾರಣ ಮಹರ್ಷಿ ಯಕ್ಷ ಮಹಾನಾಗರಿಂದ "ಜಯವಾಗಲಿ' ಎಂದು 
ಉತ್ತಮ ಜಯಾಭಿವೃದ್ಧ್ಯಾಶಂಸನದಿಂದ ಪೂಜಿತರಾದರು. 


ಲ””`ಧಿಶೆ 
ಯಥಾನುರೂಪಂ ಪ್ರತಿಪೂಜ್ಯ ತಾನಥ 
ಪ್ರಶಸ್ಯಮಾನಾವತುಲೈಶ್ಚ ಕರ್ಮಭಿಃ । 
ನನಂದತುಸೌ ಸಸುಹೃದ್ಧಣೌ ತದಾ 
ಬಲಂ ನಿಯಮ್ಯೇವ ಸುರೇಶಕೇಶವೌ 11೬೪॥ 


ಇದಕ್ಕೆ ಪ್ರತಿಯಾಗಿ ಕೃಷ್ಣಾರ್ಜುನರು ಬಲ್ಲರನ್ನೂ ಯಥಾಯೋಗ್ಯವಾಗಿ 
ಗೌರವಿಸಿ, ಅನುಪಮ ಕರ್ಮಗಳಿಂದ ಪ್ರಶಂಸಾಭಾಜನರಾಗಿ, ಬಲಾಸುರನನ್ನು 
ನಿಗ್ರಹಿಸಿದ ಇಂದ್ರ-ಉಪೇಂದ್ರರು ಆನಂದಿತರಾದಂತೆ, ಬಂಧು-ಮಿತ್ರರೊಂದಿಗೆ 


ಆನಂದಿಸಿದರು. 


ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 
ಕರ್ಣಪರ್ವಣಿ ಏಕನವತಿತಮೋತಧ್ಯಾಯಃ 1೯೧॥ 


ಕ್ಕೆ 
ಳ್ಕೀ 


600 ಮಹಾಭಾರತ 


ತೊಂಬತ್ತಎರಡನೆಯ ಅಧ್ಯಾಯ 
ಕುರುಸೈನ್ಯದ ಶಿಬಿರ ಪ್ರವೇಶ. 
ಸಂಜಯಃ 


ಹತೇ ವೈಕರ್ತನೇ ಕರ್ಣೇ ಕುರವೋ ಭಯಪೀಡಿತಾಃ | 
ವೀಕ್ಷಮಾಣಾ ದಿಶಃ ಸರ್ವಾಃ ಪಲಾಯಂತೇ ಸ್ಮ ಸರ್ವತಃ 11೧॥॥ 


ಸಂಜಯ ನುಡಿದ ಕರ್ಣನು ಹತನಾದಾಗ ಕೌರವರ ಸೈನಿಕರು ಎಲ್ಲರೂ 
ಭಯಪೀಡಿತರಾಗಿ ಎಲ್ಲ ದಿಕ್ಕುಗಳನ್ನೂ ನೋಡುತ್ತ ಪಲಾಯನಗೈದರು. 


ವೀರಂ ತು ನಿಹತಂ ಶ್ರುತ್ವಾ ಶತ್ರುಭಿಃ ಪರಮಾಹವೇ । 
ಸರ್ವೇ ದಿಶೋತನ್ನಕೀರ್ಯಂತ ತಾವಕಾ ಭಯಮೋಜಹಿತಾಃ 11೨11 


ವೀರಕರ್ಣನು ಮಹಾರಣದಲ್ಲಿ ಶತ್ರುಗಳಿಂದ ಹತನಾದನೆಂದು ಕೇಳಿಯೇ 
ನಿನ್ನವರನೇಕರು ಭಯದಿಂದ ದಿಗ್‌ಭ್ರಾಂತರಾಗಿ ಎಲ್ಲ ದಿಕ್ಕುಗಳಿಗೆ ಓಡಿದರು. 


ತತೋರವಹಾರಂ ಚಕ್ರುಸ್ತೇ ರಾಜನ್‌ ಯೋಧಾಃ ಸಮಂತತಃ । 

ವಾರ್ಯಮಾಣಾ ಭಯೋದ್ದಿಗ್ನಾಸ್ತವ ಪುತ್ರೇಣ ಭಾರತ 11೩! 

ರಾಜನೆ, ನಿನ್ನ ಮಗನು ತಡೆಯುತ್ತಿದ್ದರೂ ಭಯದಿಂದ ಉದ್ವಿಗ್ನರಾದ ಆ 
ಯೋಧರು ಎಲ್ಲೆಡೆ ರಣರಂಗದಿಂದ ಹಿಂದಿರುಗಿದರು. 

ತೇಷಾಂ ತು ಮತಮಾಜ್ಞಾಯ ಪುತ್ರಸ್ತೇ ಭರತರ್ಷಭ । 

ಅವಹಾರಂ ತತಶ್ಚಕ್ರೇ ಶಲ್ಯಸ್ಯಾನುಮತೇ ನೃಪ WVU 


ಅವರ ಅಭಿಪ್ರಾಯವನ್ನು ತಿಳಿದು ನಿನ್ನ ಮಗನೂ ಶಲ್ಯನ ಅನುಮತಿಯಿಂದ 
ರಣರಂಗದಿಂದ ಹಿಂತಿರುಗಿದ. 


ಯೋಧೈರ್ಮಹಾರಥೈಃ ಸಾರ್ಧಂ ವೃತೋ ಭಾರತ ತಾವಕೈ:ಃ । 
ಹತಾವಶೇಷೈಸ್ತ ರಿತಃ ಶಿಬಿರಾಯೈವ ದುದ್ರುವೇ 11೫1 


ಕರ್ಣಪರ್ವ 601 


ಮಹಾರಥರಾದ ಯೋಧರೊದಿಗೆ ಅಳಿದುಳಿದ ನಿನ್ನ ಕಡೆಯ ಸೈನಿಕರಿಂದ 
ಪರಿವೃತನಾಗಿ ನಿನ್ನ ಮಗನು ಶಿಬಿರಕ್ಕೆ ಬೇಗನೆ ಧಾವಿಸಿ ಬಂದ. 


ಗಾಂಧಾರಾಣಾಂ ಸಹಸ್ರೇಣ ಶಕುನಿಃ ಪರಿವಾರಿತಃ । 

ಹತಮಾಧಿರಥಿಂ ದೃಷ್ಟಾ ಎಶಿಬಿರಾಯೈವ ದುದ್ರುವೇ IL 

ಗಾಂಧಾರದ ಸಾವಿರ ಸೈನಿಕರಿಂದ ಪರಿವೃತನಾದ ಶಕುನಿ, ಕರ್ಣನು 
ಹತನಾದುದನ್ನು ನೋಡಿ ಶಿಬಿರಕ್ಕೇ ಧಾವಿಸಿ ಬಂದ. 

ಕೃಪಃ ಶಾರದ್ದತೋ ರಾಜನ್ನಾಗಾನೀಕೇನ ಸಂವೃತಃ । 

ಮಹತಾ ಮೇಘಕಲ್ವೇನ ಶಿಬಿರಾಯೈವ ದುದ್ರುವೇ 11೭1 

' ಕೃಪನೂ ಮೋಡಕ್ಕೆ ಹೋಲುವಂಥ ದೊಡ್ಡ ಗಜಸೈನ್ಯದಿಂದ ಪರಿವೃತನಾಗಿ 

ಶಿಬಿರಕ್ಕೆ ಧಾವಿಸಿ ಬಂದ. 

ಅಶ್ವತ್ಥಾಮಾ ತತಃ ಶೂರೋ ವಿನಿಃಶ್ವಸ್ಯ ಮುಹುರ್ಮುಹುಃ | 

ಪಾಂಡವಾನಾಂ ಜಯಂ ದೃಷ್ಟ್ವಾ ಶಿಬಿರಾಯೈವ ದುದ್ರುವೇ HSI 

ಶೂರನಾದ ಅಶ್ವತ್ಥಾಮನೂ ಪಾಂಡವರ ಜಯವನ್ನು ಕಂಡು ಪುನಃ ಪುನಃ 
ನಿಟ್ಟುಸಿರಿಟ್ಟು ಶಿಬಿರಕ್ಕೆ ಧಾವಿಸಿಬಂದ. 

ಸಂಶಪ್ತಕಾವಶೇಷೇಣ ಬಲೇನ ಮಹತಾ ವೃತಃ । 

ಸುಶರ್ಮಾಪಿ ಯಯೌ ರಾಜನ್‌ ವೀಕ್ಷಮಾಣೋ ಭಯಾತುರಾನ್‌॥॥೯॥। 

ಸಂಶಪಕರಲ್ಲಿ ಅಳಿದುಳಿದ ದೊಡ್ಡ ಸೈನ್ಯದಿಂದ ಪರಿವೃತನಾಗಿ, ಭಯದಿಂದ 
ಕಳವಳಗೊಂಡ ಸೈನಿಕರನ್ನು ನೋಡುತ್ತ ಸುಶರ್ಮನೂ ಶಿಬಿರಕ್ಕೆ ಹಿಂತಿರುಗಿದ. 

ದುರ್ಯೋಧನೋಷಷಪಿ ನೃಪತಿರ್ಹೃ್ಯತಸರ್ವಸ್ವ ಆತುರಃ | 

ಯಯಾ ಶೋಕಸಮಾವಿಷ್ಯಶ್ಚಿಂತಯನ್‌ ವಿಮನಾ ಬಹು 11೧೦॥ 

ರಾಜಾ ದುರ್ಯೋಧನನೂ ತನ್ನ ಸರ್ವಸ್ವನೆನಿಸಿದ ಕರ್ಣನು ಹತನಾದಾಗ 


602 ಮಹಾಭಾರತ 


ಕಳವಳಗೊಂಡು, ಶೋಕದಿಂದ ಆವಿಷ್ಠನಾಗಿ ದುಃಖಿತನಾಗಿ ಬಹಳೆ ಆಲೋಚಿಸುತ್ತ 
ಶಿಬಿರಕ್ಕೆ ನಡೆದ. 


ಛಿನ್ನಧ್ಹಜೇನ ಶಲ್ಕಸ್ತು ರಥೇನ ರಥಿನಾಂ ವರಃ । 
ಪ್ರಯಯೌ ಶಿಬಿರಾಯೈವ ವೀಕ್ಷಮಾಣೋ ದಿಶೋ ದಶ 11೧೧1! 


ರಥಿಕರಲ್ಲಿ ಶ್ರೇಷ್ಠನಾದ ಶಲ್ಯನು ಧ್ವಜವಿಲ್ಲದ ರಥದಿಂದ ಹತ್ತುದಿಕ್ಕುಗಳನ್ನೂ 
ನೋಡುತ್ತ ಶಿಬಿರಕ್ಕೇ ನಡೆದ. 


ತತೋರಪರೇ ಸುಬಹವೋ ಭಾರತಾನಾಂ ಮಹಾರಥಾಃ । 
ಪ್ರಾದ್ರವಂತ ರಣಂ ಹಿತ್ವಾ ಭಯಾವಿಷ್ಟಾ ವಿಚೇತಸಃ Tek] 


ಕುರುಸೈನ್ಯದ ಬೇರೆ ಮಹಾರಥರು ಬಹುಮಂದಿ ಭಯಾವಿಷ್ಟರಾಗಿ ಬುದ್ಧಿಗೆ 
ಏನೂ ತೋಚದೆ ರಣರಂಗವನ್ನು ತೊರೆದು ಪಲಾಯನ ಮಾಡಿದರು. 


ಅಶ್ರುಕಂಠಾ ಭಯೋದ್ದಿಗ್ನಾ ವೇಪಮಾನಾಃ ಸುವಿಹ್ಹಲಾಃ । 

ಕುರವಃ ಪ್ರದ್ರುತಾಃ ಸರ್ವೇ ದೃಷ್ಟ್ವಾ ಕರ್ಣಂ ನಿಪಾತಿತಮ್‌ । 

ಪ್ರಶಂಸಂತೋರ್ಜುನಂ ಕೇಚಿತ್‌ ಕೇಚಿತ್‌ ಕರ್ಣಂ ಮಹಾರಥಾಃ 1೧೩1 

ಕರ್ಣನು ಹತನಾದುದನ್ನು ಕಂಡು ಕಣ್ಣೀರಿನಿಂದ ಗದ್ಗದಕಂಠರಾಗಿ, 
ಭಯದಿಂದ ಉದ್ದಿಗ್ಗರಾಗಿ ಕಳವಳಗೊಂಡು ನಡುಗುತ್ತ ಕುರುಸೈನಿಕರು ಎಲ್ಲರೂ 
ಪಲಾಯನ ಗೈದರು. ಕೆಲವು ಮಹಾರಥರು ಅರ್ಜುನನನ್ನು ಹೊಗಳುತ್ತಿದ್ದರು. 
ಕೆಲವರು ಕರ್ಣನನ್ನು ಹೊಗಳುತ್ತಿದ್ದರು. 


ತೇಷಾಂ ಯೋಧಸಹಸ್ರಾಣಾಂ ತಾವಕಾನಾಂ ಮಹಾಮೃಧೇ । 
ನಾಸೀತ್ತತ್ರ ಪುಮಾನ್‌ ಕಶ್ಚಿದ್‌ ಯೋ ಯುದ್ಧಾಯ ಮನೋ ದಧೇ॥೧೪। 


ನಿನ್ನ ಕಡೆಯ ಸಾವಿರಾರು ಯೋಧರಲ್ಲಿ ಮುಂದೆ ಮಹಾರಣದಲ್ಲಿ ಯುದ್ಧ 
ಮಾಡಲು ಮನಸು ಮಾಡಿದವನು ಯಾವನೊಬ್ಬ ವ್ಯಕ್ತಿಯೂ ಇರಲಿಲ್ಲ 


ಹತೇ ಕರ್ಣೇ ಮಹಾರಾಜ ನಿರಾಶಾಃ ಕುರವೋ5 ಭವನ್‌ । 
ಜೀವಿತೇಷ್ಟಥ ರಾಜ್ಯೇಷು ದಾರೇಷು ಚ ಧನೇಷು ಚ 11೧೫1! 


ಕರ್ಣಪರ್ವ 603 


ಮಹಾರಾಜ, ಕರ್ಣನು ಹತನಾದಾಗ ಕೌರವಪಕ್ಷದವರು ತಮ್ಮ ಬದುಕು 
ರಾಜ್ಯ ಹೆಂಡತಿ ಮಕ್ಕಳು ಧನ ಸಂಪತುಗಳಲ್ಲಿ ನಿರಾಸೆ ಹೊಂದಿದರು. 


ತಾನ್‌ ಸಮಾನೀಯ ಪುತ್ರಸ್ತೇ ಯತ್ನೇನ ಮಹತಾ ವಿಭೋ । 
ಯುದ್ಧಾಯೈವ ಮನೋ ದಧ್ರೇ ದುಖುಶೋಕಸಮನ್ನಿತಃ HOE 


ರಾಜನೆ, ದುಃಖು-ಶೋಕಗಳಿಂದ ಯುಕನಾದ ನಿನ್ನ ಮಗನು ಸರ್ವಪ್ರಯತ್ನ 
ದಿಂದ ಅವರನ್ನು ತಂದು ಸೇರಿಸಿ ಯುದ್ಧವನ್ನೇ ಮುಂದುವರಿಸಲು ನಿಶ್ಚಯಿಸಿದ. 


ತಸ್ಯಾಜ್ಞಾಂ ಶಿರಸಾ ತೇಠಪಿ ಪ್ರತಿಗೃಹ್ಯ ವಿಶಾಂಪತೇ । 
ವಿವರ್ಣವದನಾ ದೀನಾ ನೃವಿಶಂತ ಮಹಾರಥಾಃ 11೧೭! 


ರಾಜನೆ, ಅವನ ಆಜ್ಞೆಯನ್ನು ಆ ಮಹಾರಥರು ಶಿರಸಾ ವಹಿಸಿ ಕಳೆಗುಂದಿದ 
ಮುಖದವರಾಗಿ ದೀನರಾಗಿ ಶಿಬಿರವನ್ನು ಸೇರಿದರು. 


ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ಕರ್ಣಪರ್ವಣಿ ಸೇನಾಪಹಾರೋ ನಾಮ ದ್ವಿನವತಿತಮೋ5ಧ್ಯಾಯಃ E೨1 


ಕ್ಕೆ 
ಳ್ಕೀ 


ಮಹಾಭಾರತತಾತ್ತರ್ಯನಿರ್ಣಯ 


ಶಶಂಸ ಕೃಷ್ಣಂ ಚ ಧನಂಜಯಂ ಚ 
ಭೀಮಂ ಚ ಯೇನ್ಯೇಪಿ ಯುಧಿ ಪ್ರವೀರಾಃ | 
ಗತ್ವಾ ಚ ತೇ ಶಿಬಿರಂ ಮೋದಮಾನಾ 
ಊಷುಃ ಸಕೃಷ್ಟಾಸ್ತದನುವ್ರತಾಃ ಸದಾ Il ೧೯೨ ॥ 


ಧರ್ಮರಾಜ, ಕೃಷ್ಣನನ್ನೂ ಅರ್ಜುನನನ್ನೂ ಭೀಮನನ್ನೂ ಹೊಗಳಿದ. ಬೇರೆ 
ವೀರರೂ ಹೊಗಳಿದರು. ಎಲ್ಲರೂ ಕೃಷ್ಣನೊಂದಿಗೆ ಶಿಬಿರಕ್ಕೆ ಹೋಗಿ ಕೃಷ್ಣನಿಗೆ 
ಪ್ರಿಯರಾಗಿದ್ದು ಆನಂದದಿಂದ ವಾಸ ಮಾಡಿದರು. 


ಕ್ಕಿ 
ಳ್ಕಿ 


604 ಮಹಾಭಾರತ 


ತೊಂಬತ್ತಮೂರನೆಯ ಅಧ್ಯಾಯ 


ರಣರಂಗದಲ್ಲಿ ಒರಗಿದ ಕರ್ಣನನ್ನು ಕಂಡು 
ಯುಧಿಷ್ಠಿರ ಕೃಷ್ಣಾರ್ಜುನರನ್ನು ಅಭಿನಂದಿಸಿದನು. 


ಸಂಜಯಃ 


ತಥಾ ನಿಪಾತಿತೇ ಕರ್ಣೇ ತವ ಸೈನ್ಯೇ ಚ ವಿದ್ರುತೇ । 
ಆಶ್ಲೀಷ್ಯ ಪಾರ್ಥಂ ದಾಶಾರ್ಹೋ ಹರ್ಷಾದ್‌ ವಚನಮಬ್ರವೀತ್‌ ॥೧॥ 


ಸಂಜಯ ನುಡಿದ ಕರ್ಣನು ಹಾಗೆ ಹತನಾಗಿ ಬಿದ್ದಾಗ, ನಿನ್ನ ಸೈನ್ಯವೂ 
ಪಲಾಯನ ಮಾಡಿದಾಗ ಶ್ರೀಕೃಷ್ಣ ಹರ್ಷದಿಂದ ಅರ್ಜುನನನ್ನು ಆಲಿಂಗಿಸಿ ಈ 
ಮಾತನ್ನು ನುಡಿದ. 


ಹತೋ ಬಲಭಿದಾ ವೃತಸ ಯಾ ಕರ್ಣೋ ಧನಂಜಯ । 


ಲವ 


ವೃತ್ರಕರ್ಣವಧಂ ಘೋರಂ ಕಥಯಿಷ್ಯಂತಿ ಮಾನವಾಃ 21 


ಅರ್ಜುನ, ಇಂದ್ರನು ವೃತ್ರನನ್ನು ವಧಿಸಿದ, ನೀನು ಕರ್ಣನನ್ನು ವಧಿಸಿದೆ. 
ಮುಂದೆ ಘೋರವಾದ ಈ ವೃತ್ರ-ಕರ್ಣವಧಗಳನ್ನು ಮಾನವರು ಒಬ್ಬರಿಗೊಬ್ಬರು 
ಹೇಳುತಾರೆ. 


ವಜ್ರೇಣ ನಿಹತೋ ವೃತ್ರಃ ಸಂಯುಗೇ ಭೂರಿತೇಜಸಾ । 
ತ್ವಯಾ ತು ನಿಹತಃ ಕರ್ಣೋ ಧನುಷಾ ನಿಶಿತೈಃ ಶರೈಃ 11೩1 


ಇಂದ್ರನು ವೃತ್ರನನ್ನು ರಣದಲ್ಲಿ ಬಹಳ ತೇಜಸಿನಿಂದ ಕೂಡಿದ 
ವಜ್ರಾಯುಧದಿಂದ ವಧಿಸಿದ. ನೀನು ಕರ್ಣನನ್ನು ಕೇವಲ ಬಿಲ್ಲಿನಿಂದಲೇ 
ತೀಕ್ಷ್ಣವಾದ ಬಾಣಗಳಿಂದ ಸಂಹರಿಸಿರುವೆ. 


ತಮಿಮಂ ವಿಕ್ರಮಂ ಲೋಕೇ ಪ್ರಥಿತಂ ತೇ ಯಶೋವಹಮ್‌ । 
ನಿವೇದಯಾವಃ ಕೌಂತೇಯ ಧರ್ಮರಾಜಾಯ ಧೀಮತೇ IVI 


ಅರ್ಜುನ, ಕೀರ್ತಿಯನ್ನು ತಂದುಕೊಡುವ ಈ ನಿನ್ನ ಪರಾಕ್ರಮವು ಲೋಕದಲ್ಲಿ 
ಪ್ರಸಿದ್ಧವಾಗುತದೆ. ಇದನ್ನು ಧೀಮಂತನಾದ ಧರ್ಮರಾಜನಿಗೆ ನಾವು ಹೇಳೋಣ. 


ಕರ್ಣಪರ್ವ 605 


ಕರ್ಣಾರ್ಜುನಯುದ್ಧದ ಪ್ರಾರಂಭದಲ್ಲಿ ಧರ್ಮರಾಜನು ರಣರಂಗಕ್ಕೆ 
ಬಂದುದು ಹಿಂದೆ ಉಕ್ತವಾಗಿದೆ. ಆದರೆ ಅವನು ಅಗ ಬಂದುದು ಯುದ್ಧದ 
ವೀಕ್ಷಣಕ್ಕಾಗಿ ಅಲ್ಲ, ಕೃಷ್ಣಾರ್ಜುನರಲ್ಲಿ ಮತ್ತು ವೀರಯೋಧರಲ್ಲಿ ಉತ್ಸಾಹ 
ತುಂಬುವುದಕ್ಕಾಗಿ. ಅದರಿಂದ ಸ್ವಲ್ಪಕಾಲ ಅವರ ಮುಂದೆ ಇದ್ದು ವಿಶ್ರಾಂತಿಗಾಗಿ 
ತಿರುಗಿ ಶಿಬಿರಕ್ಕೆ ಹೋಗಿ ಮಲಗಿದ. ಇದು ಇಲ್ಲಿಯೆ ಮುಂದೆ ಸ್ಪಷ್ಟವಿದೆ. 


ವಧಂ ಕರ್ಣಸ್ಯ ಸಂಗ್ರಾಮೇ ದೀರ್ಫ್ಪಕಾಲ ಚಿಕೀರ್ಷಿತಮ್‌ । 
ನಿವೇದ್ಯ ಧರ್ಮರಾಜಸ್ಯ ತ್ರಮಾನ್ಯಣ್ಯಂ ಗಮಿಷ್ಯಸಿ 11೫1 


ಹದಿಮೂರು ವರ್ಷಗಳ ಸುದೀರ್ಪವಾದ ವನವಾಸ ಕಾಲದಲ್ಲಿಯೇ, ಮುಂದೆ 
ಕರ್ಣನ ವಧವಾಗಬೇಕೆಂದು ಪಾಂಡವರೆಲ್ಲರೂ ಬಯಸಿದ್ದರು. ಅಂಥ ಕರ್ಣವಧೆ 
ಈಗ ಆಗಿಹೋಯಿತೆಂದು ಧರ್ಮರಾಜನಲ್ಲಿ ನಿವೇದಿಸಿಕೊಂಡು ನೀನು 
ಯಣಮುಕನಾಗುವಿ. 


ವರ್ತಮಾನೇ ತು ಯುದ್ದೇ ವೈ ತವ ಕರ್ಣಸ್ಯ ಚೋಭಯೋಃ । 
ದ್ರಷ್ಟು ಮಾಯೋಧನಂ ಪೂರ್ವಮಾಗತೋ ಧರ್ಮನಂದನಃ IL 


ನಿನಗೂ ಕರ್ಣನಿಗೂ ಇಬ್ಬರಿಗೂ ಯುದ್ಧವಾಗುತ್ತಿರುವಾಗ ಅದನ್ನು ನೋಡಲು 
ರಣರಂಗಕ್ಕೆ ಹಿಂದೆಯೇ ಧರ್ಮರಾಜ ಬಂದಿದ್ದ 


ಸುಭ್ಭಶಂ ಗಾಢವಿದ್ದತ್ವಾನ್ನಾಶಕತ್‌ ಸ್ಥಾತುಮಾಹವೇ I 

ತತಃ ಸಶಿಬಿರಂ ಯಾತಃ ಸ ರಾಜಾ ಪುರುಷರ್ಷಭ 1೭11 

ಆದರೆ ಬಹಳ ಗಾಢವಾಗಿ ಗಾಯಗೊಂಡಿದ್ದರಿಂದ ರಣರಂಗದಲ್ಲಿಯೇ 
ನಿಂತಿರಲು ಅವನು ಶಕನಾಗಲಿಲ್ಲ ಅದರಿಂದ ತನ್ನ ಶಿಬಿರಕ್ಕೆ ಆಗಲೇ ಹೊರಟು 
ಹೋಗಿದ್ದ 

ತಥೇತ್ಯುಕ್ತೇ ಕೇಶವಸ್ತು ಪಾರ್ಥೇನ ಯದುಪುಂಗವಃ । 

ಪರ್ಯವರ್ತಯದವ್ಯಗ್ರೋ ರಥಂ ರಥವರಸ್ಯ ತಮ್‌ 11೮11 


"ಹಾಗೆ ಆಗಲಿ' ಎಂದು ಅರ್ಜುನನು ನುಡಿದಾಗ ಶ್ರೀಕೃಷ್ಣನು ಉತಮ 
ರಥಿಕನಾದ ಅರ್ಜುನನ ಆ ರಥವನ್ನು ಶಿಬಿರದ ಕಡೆಗೆ ತಿರುಗಿಸಿದ. 


606 ಮಹಾಭಾರತ 


ಧೃಷ್ಟದ್ಯುಮ್ನಂ ಯುಧಾಮನ್ಯುಂ ಮಾದ್ರೀಪುತ್ರೌ ವೃಕೋದರಮ್‌ । 
ಯುಯುಧಾನಂ ಚ ಗೋವಿಂದ ಇದಂ ವಚನಮಬ್ರವೀತ್‌ Tal 


ಧರ್ಮರಾಜಸ್ಯ ಪಾರ್ಶ್ವಂ ವೈ ಯಾವದ್‌ ಗಚ್ಛಾಮ್ಯಹಂ ತ್ತರನ್‌ 11೧೦॥॥ 
ಪರಾನಭಿಮುಖಾ ಯತ್ತಾಸ್ತಿಷ್ಠದ್ದಂ ಭದ್ರಮಸ್ತು ವಃ । 
ನಿವೇದ್ಯೇ.ಧರ್ಮರಾಜಾಯ ಹತಃ ಕರ್ಣೋರರ್ಜುನೇನವೈ । 
ತಾವದ್ಧವದ್ಧಿರ್ಯತ್ರೈಸ್ತು ಭವಿತವ್ಯಂ ನರಾಧಿಪೈಃ Teel 


ಧೃಷ್ಟದ್ಯುಮ್ನ ಯುಧಾಮನ್ಯು ನಕುಲ-ಸಹದೇವರು ಮತ್ತು ಭೀಮಸೇನ 
ಸಾತ್ಯಕಿಗಳಿಗೆ ಶ್ರೀಕೃಷ್ಣ ನುಡಿದ "ಧರ್ಮರಾಜನ ಬಳಿಗೆ ನಾನೀಗ ಬೇಗನೆ 
ಹೋಗುತಿದ್ದೇನೆ. ನೀವು ಶತ್ರುಗಳಿಗೆ ಮುಖಮಾಡಿ ಜಾಗರೂಕರಾಗಿ ನಿಂತಿರಿ. 
ನಿಮಗೆ ಒಳ್ಳೆಯದಾಗಲಿ. ಕರ್ಣನು ಅರ್ಜುನನಿಂದ ಹತನಾದುದನ್ನು ನಾನು 
ಧರ್ಮರಾಜನಿಗೆ ನಿವೇದಿಸುತ್ತೇನೆ. ಅಷ್ಟರವರೆಗೆ ನೀವು ರಾಜರು ಇಲ್ಲಿಯೇ 


ಜಾಗರೂಕರಾಗಿರಬೇಕು' ಎಂದು. 


ಸತಃ ಶೂರೈರನುಜ್ಞಾತೋ ಯಯೌ ರಾಜನಿವೇಶನಮ್‌ । 
ಪಾರ್ಥಮಾದಾಯ ಗೋವಿಂದೋ ದದರ್ಶ ಚ ಯುಧಿಷ್ಠಿರಮ್‌ ॥॥೧೨॥॥ 


ಶಯಾನಂ ರಾಜಶಾರ್ದೂಲಂ ಕಾಂಚನೇ ಶಯನೋತ್ತಮೇ ಟ 
ಅಗೃಹ್ಟೀತಾಂ ಚ ಚರಣೌ ಮುದಿತೌ ಪಾರ್ಥಿವಸ್ಯ ತೌ 11೧೩11 


ಶ್ರೀಕೃಷ್ಣನು ಶೂರರಿಂದ ಅನುಜ್ಞೆ ಪಡೆದು ಅರ್ಜುನನನ್ನು ಕರೆದುಕೊಂಡು 
ಅರಮನೆಗೆ ತೆರಳಿದ. ರಾಜಾ ಯುಧಿಷ್ಠಿರನನ್ನು ಕಂಡ. ರಾಜನು ಸುವರ್ಣಮಯ 
ವಾದ ಉತ್ತಮವಾದ ಶಯ್ಕೆಯ ಮೇಲೆ ಒರಗಿದ್ದ ಸಂತುಷ್ಟರಾದ ಕೃಷ್ಣಾರ್ಜುನರು 
ರಾಜನ ಚರಣಗಳನ್ನು ಹಿಡಿದುಕೊಂಡರು. 


ತಯೋಃ ಪ್ರಹರ್ಷಮಾಲಕ್ಷ್ಯ ಪ್ರಹಾರಾಂಶ್ಚಾತಿಮಾನುಷಾನ್‌ । 
ರಾಧೇಯಂ ನಿಹತಂ ಮತ್ವಾ ಸಮುತ್ತಸ್ಥ್‌ ಯುಧಿಷ್ಠಿರಃ 11೧೪1 


ಅವರ ಸಂತೋಷವನ್ನು ಗಮನಿಸಿ, ಅವರ ಮೈಗಾಗಿದ್ದ ಅತಿಮಾನುಷ 


ಕರ್ಣಪರ್ವ 607 


ಪ್ರಹಾರಗಳನ್ನೂ ಗಮನಿಸಿ, ಕರ್ಣನು ಹತನಾದನೆಂದು ಊಹಿಸಿ ತಿಳಿದು, 
ಯುಧಿಷ್ಠಿರನು ಶಯ್ಕೆಯಿಂದ ಮೇಲೆದ್ದ 

ಉತ್ಥಾಯ ಸ ಮಹಾಬಾಹುಃ ಪುನಃ ಪುನರರಿಂದಮ । 

ವಾಸುದೇವಾರ್ಜುನೌ ಪ್ರೇಮ್ಣಾ ತಾವುಭೌ ಪರಿಷಸ್ವಜೇ 11೧೫1! 

ಮಹಾಬಾಹು ಯುಧಿಷ್ಠಿರನು ಎದ್ದು ಕೃಷ್ಣಾರ್ಜುನರಿಬ್ಬರನ್ನೂ ಪುನಃ ಪುನಃ 
ಆಲಿಂಗಿಸಿದ. 

ತತೋಸ್ಕೈ ತದ್ಯಥಾವೃತ್ತಂ ವಾಸುದೇವಃ ಪ್ರಿಯಂವದಃ ಚ 

ಕಥಯಾಮಾಸ ಕರ್ಣಸ್ಯ ನಿಧನಂ ಯದುನಂದನ: HOE 

ಪ್ರಿಯವಾಗಿ ಮಾತನಾಡುವ ಶ್ರೀಕೃಷ್ಣನು ಯುಧಿಷ್ಠಿರನಿಗೆ ಕರ್ಣವಧವನ್ನು 
ಯಥಾವತಾಗಿ ಬಣ್ಣಿಸಿ ಹೇಳಿದ. 

ಈಷದುತ್ಮ್ಯಯಮಾನಸ್ತು ಕೃಷ್ಣೋ ರಾಜಾನಮಬ್ರವೀತ್‌ । 

ಯುಧಿಷ್ಠಿರಂ ಹತಾಮಿತ್ರಂ ಕೃತಾಂಜಲಿರಥಾಚ್ಯುತಃ 11೧೭ 

ಬಳಿಕ ಶತ್ರುರಹಿತನಾದ ರಾಜಾ ಯುಧಿಷ್ಠಿರನಿಗೆ ಶ್ರೀಕೃಷ್ಣನು ನಸುನಗುತ್ತ 
ಕೈಮುಗಿದು ಹೇಳಿದ. 

ದಿಷ್ಟ್ಯಾ ಗಾಂಡೀವಧನ್ಹಾ ಚ ಪಾಂಡವಶ್ಚ ವೃಕೋದರಃ | 

ತ್ದಂ ಚಾಪಿ ಕುಶಲೀ ರಾಜನ್‌ ಮಾದ್ರೀಪುತ್ರೌ ಚ ಪಾಂಡವೌ  ॥೧೮॥ 

"ಅದೃಷ್ಟವಶದಿಂದ ರಾಜನೆ, ಗಾಂಡೀವ ಧನುಸನ್ನು ಹಿಡಿದಿರುವ ಅರ್ಜುನನೂ, 
ಭೀಮಸೇನನೂ ನೀನೂ ನಕುಲ-ಸಹದೇವರೂ ಕ್ಷೇಮದಿಂದ ಇರುವಿರಿ. 

ಮುಕ್ತಾ ವೀರಕ್ಷಯಾದಸ್ಮಾತ್‌ ಸಂಗ್ರಾಮಾಲ್ಲೋಮಹರ್ಷಣಾತ್‌ । 

ಕ್ಷಿಪ್ರಮುತ್ತರಕಾಲಾನಿ ಕುರು ಕಾರ್ಯಾಣಿ ಪಾರ್ಥಿವ Teal 


ವೀರವಿನಾಶಕಾರಿಯಾದ ರೋಮಾಂಚಕರವಾದ ಈ ಯುದ್ಧದಿಂದ ನೀವು 
ಪಾರಾಗಿರುವಿರಿ. ಮುಂದೆ ಮಾಡಬೇಕಾಗಿರುವ ಕಾರ್ಯಗಳನ್ನು ಬೇಗನೆ ನಡೆಸಿರಿ. 


ಹತೋ ವೈಕರ್ತನಃ ಕ್ರೂರಃ ಸೂತಪುತ್ರೋ ಮಹಾಬಲಃ । 
ದಿಷ್ಟ್ಯಾ ಜಯಸಿ ರಾಜೇಂದ್ರ ದಿಷ್ಟ್ಯಾ ವರ್ಧಸಿ ಪಾಂಡವ 11೨೦॥॥ 


ಮಹಾಬಲನಾದ ಕ್ರೂರನಾದ ಸೂತಪುತ್ರ ಕರ್ಣನು ಹತನಾಗಿದ್ದಾನೆ, 
ಅದೃಷ್ಟವಶದಿಂದ ನೀನು ಜಯ ಗಳಿಸಿರುವೆ. ಅದೃಷ್ಟವಶದಿಂದ ಭಾಗ್ಯಶಾಲಿ 
ಆಗಿರುವೆ. 


ಃ ಸ ದ್ಯೂತಜಿತಾಂ ಕೃಷ್ಣಾಂ ಪ್ರಾಹಸತ್ಪುರುಷಾಧಮಃ | 
ತಸ್ಯಾದ್ಯ ಸೂತಪುತ್ರಸ್ಯ ಭೂಮಿಃ ಪಿಬತಿ ಶೋಣಿತಮ್‌ 11೨೧ 
ಜೂಜಿನಲ್ಲಿ ಜಿತಳಾದ ದ್ರೌಪದಿಗೆ ಯಾವ ಪುರುಷುಧಮನು ಅಪಹಾಸ 


ಮಾಡಿದ್ದರೋ ಆ ಸೂತಪುತ್ರನ ರಕ್ತವನ್ನು ರಣಭೂಮಿ ಇದೀಗ ಪಾನ 
ಮಾಡುತಿದೆ. 


ಶೇತೇ5ಸೌ ಶರದೀರ್ಣಾಂಗಃ ಶತ್ರುಸ್ತೇ ಕುರುಪುಂಗವ । 

ತಂ ಪಶ್ಯ ಪುರುಷವ್ಯಾಘ್ರ ವಿಭಿನ್ನಂ ಬಹುಧಾ ಶರೈಃ 2೨H 

ರಾಜನೆ, ಬಾಣದಿಂದ ಮೈಯೆಲ್ಲಾ ಸೀಳಿ ನೆಲದ ಮೇಲೆ ಒರಗಿದ್ದಾನೆ, ನಿನ್ನ ಶತ್ರು 
ಕರ್ಣ. ಅವನು ಬಾಣದಿಂದ ಬಹಳ ತುಂಡಾಗಿ ಬಿದ್ದಿರುವುದನ್ನುನೋಡು' ಎಂದು. 

ಯುಧಿಷ್ಠಿರಸ್ತು ದಾಶಾರ್ಹಂ ಪ್ರಹೃಷ್ಠಃ ಪ್ರತ್ಯಪೂಜಯತ್‌ | 

ದಿಷ್ಟ್ಯಾ ದಿಷ್ಟ್ಯೇತಿ ರಾಜೇಂದ್ರ ಪ್ರೀತ್ಯಾ ಚೇದಮುವಾಚಹ ॥1೨೩ಟಟ 

ಯುಧಿಷ್ಠಿರನು ಶ್ರೀಕೃಷ್ಣನನ್ನು ಉತ್ಸಾಹದಿಂದ “ಸಂತೋಷ, ಬಹಳ ಸಂತೋಷ! 
ಎಂದು ಪ್ರತಿಯಾಗಿ ಅಭಿನಂದಿಸಿದ. ಪ್ರೀತಿಯಿಂದ ಮತ್ತೆ ನುಡಿದ 


ನೈತಚ್ಚಿತ್ರಂ ಮಹಾಬಾಹೋ ತ್ವಯಿ ದೇವಕಿನಂದನ । 
ತ್ಹಯಾ ಸಾರಥಿನಾ ಪಾರ್ಥೋ ಯತ್ಸುರ್ಯಾದದ್ಯ ಪೌರುಷಮ್‌ ।1೨೪॥ 


"ಕೃಷ್ಣ ಮಹಾಬಾಹೋ, ನಿನ್ನಲ್ಲಿ ಇದೇನೂ ಆಶ್ಚರ್ಯವಲ್ಲ, ನೀನು ಸಾರಥಿ 
ಆಗಿರುವಾಗ ಅರ್ಜುನನು ಅವಶ್ಯವಾಗಿ ಒಳ್ಳೆಯ ಪೌರುಷವನ್ನೇ ತೋರುತಾನೆ! 


ಕರ್ಣಪರ್ವ 609 


ಪಸ್ಪರ್ಶ ಚ ಕುರುಶ್ರೇಷ್ಠಃ ಸಾನಂದಂ ದಕ್ಷಿಣಂ ಭುಜಮ್‌ । 
ಉವಾಚ ಧರ್ಮಬೃತ್‌ ಪಾರ್ಥ ಉಭೌ ತೌ ಕೇಶವಾರ್ಜುನೌ ॥1೨೫॥ 
ಯುಧಿಷ್ಠಿರನು ಕೃಷ್ಣಾರ್ಜುನರಿಬ್ಬರ ಬಲಭುಜವನ್ನು ಸ್ಪರ್ಶಿಸಿ ಆನಂದದಿಂದ 
ಇಬ್ಬರಿಗೂ ನುಡಿದ. 
ನರನಾರಾಯಣ್‌ ದೇವೌ ಕಥಿತೌ ನಾರದೇನ ಹ । 
ಧರ್ಮಸಂಸ್ಥಾಪನೇ ಯುಕೌ ಪುರಾಣೌ ಪುರುಷೋತ್ತಮೌ 11೨೬ 
ನಾರದರು ಹೇಳಿದ್ದರು ನೀವಿಬ್ಬರು ನರ-ನಾರಾಯಣರು ದೇವೋತಮರು 
ಧರ್ಮಸಂಸ್ಥಾಪನೆಗಾಗಿ ನಿರತರಾದ ಪುರಾಣ ಪುರುಷೋತಮರು. 
ಅಸಕೃಚ್ಚಾಪಿ ಮೇಧಾವೀ ಕೃಷ್ಣದ್ದೆ ನೈಪಾಯನೋ ಮಮ । 
ಕಥಾಮೇತಾಂ ಮಹಾಬಾಹೋ ದಿವ್ಯಾಮಕಥಯತ್‌ ಪ್ರಭುಃ 1೨೭॥ 
ಮೇಧಾವಿಯಾದ ಕೃಷ್ಟದ್ದೆ ೨ಪೌಯನ ಪ್ರಭುವೂ ಕೂಡ ದಿವ್ಯವಾದ ಈ 
ಕಥೆಯನ್ನು ಅನೇಕ ಬಾರಿ ನನಗೆ ಹೇಳಿದ್ದಾರೆ. 
ತವ ಕೃಷ್ಣ ಪ್ರಭಾವೇಣ ಗಾಂಡೀವೇನ ಧನಂಜಯಃ । 
ಣ 
ಜಯತ್ಯಭಿಮುಖಾನ್‌ ಶತ್ರೂನ್ನ ಚಾಸೀದ್ದಿಮುಖಃ ಕ್ವಚಿತ್‌ 11೨೮॥ 
ಕೃಷ್ಣ ನಿನ್ನ ಪ್ರಭಾವದಿಂದ ಅರ್ಜುನನು ಗಾಂಡೀವದಿಂದ ತನಗೆ ಇದಿರಾದ 
ಶತ್ರುಗಳನ್ನು ಪರಾಭವಗೊಳಿಸುತಾನೆ. ಅವನೆಂದೂ ಯುದ್ಧದಿಂದ ಪರಾಜ್ಜುಖನು 
ಆದುದಿಲ್ಲ 
ಜಯಶ್ಚೈವ ಧ್ರುವೋತಸ್ಥಾಕಂ ನ ತ್ವಸ್ಮಾಕಂ ಪರಾಜಯಃ । 
ಯದಾ ತ್ತಂ ಯುಧಿ ಪಾರ್ಥಸ್ಯ ಸಾರಥ್ಯಮುಪಜಗ್ಮಿವಾನ್‌ | 
ನೀನು ರಣದಲ್ಲಿ ಅರ್ಜುನನಿಗೆ ಸಾರಥ್ಯಮಾಡುವಾಗ ನಮಗೆ ನಿಶ್ಚಯವಾಗಿ 
ಜಯವೆ ಹೊರತು ಪರಾಜಯವಿಲ್ಲ 


ಏವಮುಕ್ತ್ವಾ ಮಹಾರಾಜ ತಂ ರಥಂ ಹೇಮಭೂಷಿತಮ್‌ । 
ದಂತವರ್ಣೈರ್ಹಯೈರ್ಯುಕ್ತಂ ಕಾಲವಾಲೈರ್ಮಹಾರಥಃ aol 


1೨೯1 


610 ಮಹಾಭಾರತ 


ಆಸ್ಥಾಯ ಪುರುಷವ್ಯಾಘ್ರಃ ಸ್ವಬಲೇನಾಭಿಸಂವೃತಃ | 
ಕೃಷ್ಣಾರ್ಜುನಾಭ್ಯಾಂ ವೀರಾಭ್ಯಾಮನುಯಾತಂ ತತಃ ಪ್ರಿಯಮ್‌ ॥೩೧॥ 


ಪ್ರಯಯೌ ಬಹುವೃತ್ತಾಂತಂ ದ್ರಷ್ಟುಮಾಯೋಧನಂ ತದಾ । 


ಆಭಾಷಮಾಣಸ್ತೌ ವೀರಾವುಭೌ ಮಾಧವಫಲ್ಲುನೌ 112೨1 
ಸ ದದರ್ಶ ರಣೇ ಕರ್ಣಂ ಶಯಾನಂ ಪುರುಷರ್ಷಭಮ್‌ । 
ಗಾಂಡೀವಮುಕೈರ್ವಿಶಿಖೈಃ ಸರ್ವತಃ ಶಕಲೀಕೃತಮ್‌ 11೩೩ 


ಮಹಾರಾಜ, ಮಹಾರಥನಾದ ಯುಧಿಷ್ಠಿರನು ಕೃಷ್ಣಾರ್ಜುನರಿಗೆ ಹೀಗೆ ಹೇಳಿ, 
ದಂತವರ್ಣದ ಮೈಯ, ಕಪ್ಪುಬಾಲದ ಕುದುರೆಗಳನ್ನು ಹೂಡಿದ, ಬಂಗಾರದಿಂದ 
ಅಲಂಕೃತವಾದ ರಥವನ್ನೇರಿ ತನ್ನ ಸೈನ್ಯದಿಂದ ಪರಿವೃತನಾಗಿ, ವೀರರಾದ 
ಕೃಷ್ಣಾರ್ಜುನರು... ಹಿಂಬಾಲಿಸಿ ಬರುತ್ತಿದ್ದಂತೆ, ತನಗೆ ಪ್ರಿಯವಾದ 
ಬಹುವೃತಾಂತಗಳಿಂದ ತುಂಬಿದ ಯುಕವಾದ ರಣರಂಗವನ್ನು ಕಾಣಲು ತೆರಳಿದ. 
ವೀರರಾದ ಕೃಷ್ಣಾರ್ಜುನರೊಡನೆ ಸಂಭಾಷಣೆ ನಡೆಸುತ್ತ ರಣಭೂಮಿಯಲ್ಲಿ 
ಒರಗಿದ್ದ ಪುರುಷಶ್ರೇಷ್ಠನಾದ ಕರ್ಣನನ್ನು ಕಂಡ. ಗಾಂಡೀವದಿಂದ ಹೊರಟ 
ಬಾಣಗಳಿಂದ ಕರ್ಣನ ಮೈಯೆಲ್ಲ ಗಾಯಗೊಂಡಿದ್ದುದನ್ನು ಕಂಡ. 


ಸಪುತ್ರಂ ನಿಹತಂ ದೃಷ್ಟ್ವಾ ಕರ್ಣಂ ರಾಜಾ ಯುಧಿಷ್ಠಿರಃ । 

ಪ್ರಶಶಂಸ ನರವ್ಯಾಘ್ರಾವುಭೌ ಮಾಧವಪಾಂಡವೌ NAVI 

ಕರ್ಣನು ಪುತ್ರಸಮೇತನಾಗಿ ಹತನಾಗಿರುವುದನ್ನು ಕಂಡು ಯುಧಿಷ್ಠಿರನು 
ಪುರುಷೋತ್ತಮರಾದ ಕೃಷ್ಣಾರ್ಜುನರನ್ನು ಪ್ರಶಂಸೆಗೈದ. 

ಅದ್ಯ ರಾಜಾಸ್ಮಿ ಗೋವಿಂದ ಪೃಥಿವ್ಯಾಂ ಭ್ರಾತೃಭಿಃ ಸಹ । 

ತ್ವಯಾ ನಾಥೇನ ವೀರೇಣ ವಿದುಷಾ ಪರಿಪಾಲಿತಃ 11೩೫11 


ಕೃಷ್ಣ ನಾನು ಈಗ ಭೂಮಿಯಲ್ಲಿ ರಾಜನಾಗಿದ್ದೇನೆ. ನಾಥನಾದ ವೀರನಾದ 
ಸರ್ವಜ್ಞನಾದ ನಿನ್ನಿಂದ ಸೋದರರೊಂದಿಗೆ ನಾನು ರಕ್ಷಿತನಾಗಿದ್ದೇನೆ. 


ಹತಂ ದೃಷ್ಟಾ ದ ನರವ್ಯಾಫ್ರಂ ರಾಧೇಯಮಭಿಮಾನಿನಮ್‌ ।ಟ 
ನಿರಾಶೋತದ್ಯ ದುರಾತ್ಮಾಸೌ ಧಾರ್ತರಾಷ್ಟ್ರೋ ೇ ಭವಿಷ್ಯತಿ । 
ಜೀವಿತಾಚ್ಚಾಪಿ ರಾಜ್ಯಾಚ್ಚ ಹತೇ ಕರ್ಣೇ ಮಹಾರಥೇ 11೩೭1! 


ಕರ್ಣಪರ್ವ 611 


ಅಭಿಮಾನಿಯಾದ ಪುರುಷಶ್ರೇಷ್ಠನಾದ ಮಹಾರಥನಾದ ಕರ್ಣನು ಹತ 
ನಾದುದನ್ನು ಕಂಡು ಈಗ ದುರಾತ್ಮನಾದ ಆ ದುರ್ಯೋಧನನು ಜೀವನದಲ್ಲಿಯೂ 
ರಾಜ್ಯದಲ್ಲಿಯೂ ನಿರಾಶನಾಗುತಾನೆ. 

ತ್ವತ್ಪಸಾದಾದ್‌ ವಯಂ ಚೈವ ಕೃತಾರ್ಥಾಃ ಪುರುಷರ್ಷಭಃ । 

ತ್ವಂ ಚ ಗಾಂಡೀವಧನ್ವಾ ಚ ವಿಜಯೀ ಯದುನಂದನ । 

ದಿಷ್ಟ್ಯಾ ಜಯಸಿ ಗೋವಿಂದ ದಿಷ್ಟ್ಯಾ ಕರ್ಣೋ ನಿಪಾತಿತಃ 11೩೭11 

ನಿನ್ನ ಅನುಗ್ರಹದಿಂದ ನಾವು ಕೃತಾರ್ಥರಾದೆವು. ಪುರುಷೋತಮನಾದ 
ನೀನೂ, ಗಾಂಡೀವಧಾರಿ ಅರ್ಜುನನೂ ಜಯಶಾಲಿಗಳು. ಗೋವಿಂದ, ನೀನು 
ಗೆದ್ದೆ ನಿನಗೆ ಅಭಿನಂದನೆ, ಕರ್ಣ ಬಿದ್ದ ನಿನಗೆ ಅಭಿನಂದನೆ. 

ಸಂಜಯಃ 


ಏವಂ ಸ ಬಹುಶೋ ಹೃಷ್ಟಃ ಪ್ರಶಶಂಸ ಜನಾರ್ದನಮ್‌ । 

ಅರ್ಜುನಂ ಚಾಪಿ ರಾಜೇಂದ್ರ ಧರ್ಮರಾಜೋ ಯುಧಿಷ್ಠಿರಃ 1೩೮। 

ಸಂಜಯನು ಧೃತರಾಷ್ಟ್ರನಿಗೆ ನುಡಿದ ಹೀಗೆ ಯುಧಿಷ್ಠಿರನು ಕೃಷ್ಣನನ್ನೂ 
ಅರ್ಜುನನನ್ನೂ ಬಹುವಾಗಿ ಪ್ರಶಂಸೆ ಮಾಡಿದ. 


ದೃಷ್ಟ್ವಾ ಚ ಕರ್ಣಂ ನಿಹತಂ ಸಪುತ್ರಂ ಪಾರ್ಥಸಾಯಕ್ಕೆಃ । 

ಪುನರ್ಜಾತಮಿವಾತ್ಮಾನಂ ಮೇನೇ ಕುರುಕುಲೋದ್ದಹಃ 11೩೯ 

ಕರ್ಣನು ಪುತ್ರಸಮೇತನಾಗಿ ಅರ್ಜುನನ ಬಾಣಗಳಿಂದ ಸತ್ತಿದ್ದನ್ನು ಕಂಡು 
ಧರ್ಮರಾಜ ತಾನು ಪುನಃ ಹುಟ್ಟಿಬಂದೆನೆಂದುಕೊಂಡ. 

ತತೋ ಭೀಮಪ್ರಭೃತಿಭಃ ಸರ್ವೈಶ್ಚ ಭ್ರಾತೃಭಿರ್ವತಮ್‌ । 

ವರ್ಧಯಂತಿ ಸ್ಮ ರಾಜಾನಂ ಹರ್ಷಯುಕ್ತಾ ಮಹಾರಥಾಃ Iwoll 


ಬಳಿಕ ಭೀಮ ಮುಂತಾದ ಎಲ್ಲ ಸೋದರರಿಂದ ಪರಿವೃತನಾದ 
ಧರ್ಮರಾಜನನ್ನು ಹರ್ಷಗೊಂಡ ಮಹಾರಥರು ಅಭಿನಂದಿಸಿದರು. 


610 ಮಹಾಭಾರತ 


ಆಸ್ಥಾಯ ಪುರುಷವ್ಯಾಘ್ರ: ಸ್ವಬಲೇನಾಭಿಸಂವೃತಃ । 
ಕೃಷ್ಣಾರ್ಜುನಾಭ್ಯಾಂ ವೀರಾಭ್ಯಾಮನುಯಾತಂ ತತಃ ಪ್ರಿಯಮ್‌ ॥!೩೧॥ 


ಪ್ರಯಯೌ ಬಹುವೃತ್ತಾಂತಂ ದ್ರಷ್ಟುಮಾಯೋಧನಂ ತದಾ । 


ಆಭಾಷಮಾಣಸ್ತೌ ವೀರಾವುಭೌ ಮಾಧವಫಲ್ಲುನೌ 11೩೨।॥ 
ಸ ದದರ್ಶ ರಣೇ ಕರ್ಣಂ ಶಯಾನಂ ಪುರುಷರ್ಷಭಮ್‌ । 
ಗಾಂಡೀವಮುಕ್ಕಿರ್ವಿಶಿಖೈಃ ಸರ್ವತಃ ಶಕಲೀಕೃತಮ್‌ 11೩೩1 


ಮಹಾರಾಜ, ಮಹಾರಥನಾದ ಯುಧಿಷ್ಠಿರನು ಕೃಷ್ಣಾರ್ಜುನರಿಗೆ ಹೀಗೆ ಹೇಳಿ, 
ದಂತವರ್ಣದ ಮೈಯ, ಕಪ್ಪುಬಾಲದ ಕುದುರೆಗಳನ್ನು ಹೂಡಿದ, ಬಂಗಾರದಿಂದ 
ಅಲಂಕೃತವಾದ ರಥವನ್ನೇರಿ ತನ್ನ ಸೈನ್ಯದಿಂದ ಪರಿವೃತನಾಗಿ, ವೀರರಾದ 
ಕೃಷ್ಣಾರ್ಜುನರು . ಹಿಂಬಾಲಿಸಿ ಬರುತ್ತಿದ್ದಂತೆ, ತನಗೆ. ಪ್ರಿಯವಾದ 
ಬಹುವೃತ್ತಾಂತಗಳಿಂದ ತುಂಬಿದ ಯುಕ್ತವಾದ ರಣರಂಗವನ್ನು ಕಾಣಲು ತೆರಳಿದ. 
ವೀರರಾದ ಕೃಷ್ಣಾರ್ಜುನರೊಡನೆ ಸಂಭಾಷಣೆ ನಡೆಸುತ್ತ ರಣಭೂಮಿಯಲ್ಲಿ 
ಒರಗಿದ್ದ ಪುರುಷಶ್ರೇಷ್ಠನಾದ ಕರ್ಣನನ್ನು ಕಂಡ. ಗಾಂಡೀವದಿಂದ ಹೊರಟ 
ಬಾಣಗಳಿಂದ ಕರ್ಣನ ಮೈಯೆಲ್ಲ ಗಾಯಗೊಂಡಿದ್ದುದನ್ನು ಕಂಡ. 


ಸಪುತ್ರಂ ನಿಹತಂ ದೃಷ್ಟಾ ಕರ್ಣಂ ರಾಜಾ ಯುಧಿಷ್ಠಿರಃ । 

ಪ್ರಶಶಂಸ ನರವ್ಯಾಘ್ರಾವುಭೌ ಮಾಧವಪಾಂಡವೌ NAVI 

ಕರ್ಣನು ಪುತ್ರಸಮೇತನಾಗಿ ಹತನಾಗಿರುವುದನ್ನು ಕಂಡು ಯುಧಿಷ್ಠಿರನು 
ಪುರುಷೋತಮರಾದ ಕೃಷ್ಣಾರ್ಜುನರನ್ನು ಪ್ರಶಂಸೆಗೈದ. 

ಅದ್ಯ ರಾಜಾಸ್ಕಿ ಗೋವಿಂದ ಪೃಥಿವ್ಯಾಂ ಭ್ರಾತೃಭಿಃ ಸಹ । 

ತ್ವಯಾ ನಾಥೇನ ವೀರೇಣ ವಿದುಷಾ ಪರಿಪಾಲಿತಃ 11೩೫11 


ಕೃಷ್ಣ ನಾನು ಈಗ ಭೂಮಿಯಲ್ಲಿ ರಾಜನಾಗಿದ್ದೇನೆ. ನಾಥನಾದ ವೀರನಾದ 
ಸರ್ವಜ್ಞನಾದ ನಿನ್ನಿಂದ ಸೋದರರೊಂದಿಗೆ ನಾನು ರಕ್ಷಿತನಾಗಿದ್ದೇನೆ. 


ಹತಂ ದೃಷ್ಟ್ವಾ ನರವ್ಯಾಫ್ರಂ ರಾಧೇಯಮಭಿಮಾನಿನಮ್‌ । 
ನಿರಾಶೋನದ್ಯ ದುರಾತ್ಕಾಸೌ ಧಾರ್ತರಾಷ್ಟ್ರೋ ತ ಭವಿಷ್ಯತಿ I 
ಜೀವಿತಾಚ್ಚಾಪಿ ರಾಜ್ಯಾಚ್ಚ ಹತೇ ಕರ್ಣೇ ಮಹಾರಥೇ WALI 


ಕರ್ಣಪರ್ವ 611 


ಅಭಿಮಾನಿಯಾದ ಪುರುಷಶ್ರೇಷ್ಠನಾದ ಮಹಾರಥನಾದ ಕರ್ಣನು ಹತ 
ನಾದುದನ್ನು ಕಂಡು ಈಗ ದುರಾತ್ಮನಾದ ಆ ದುರ್ಯೋಧನನು ಜೀವನದಲ್ಲಿಯೂ 
ರಾಜ್ಯದಲ್ಲಿಯೂ ನಿರಾಶನಾಗುತಾನೆ. 

ತ್ವತ್ವಸಾದಾದ್‌ ವಯಂ ಚೈವ ಕೃತಾರ್ಥಾಃ ಪುರುಷರ್ಷಭಃ । 

ತ್ವಂ ಚ ಗಾಂಡೀವಧನ್ಹಾ ಚ ವಿಜಯೀ ಯದುನಂದನ । 

ದಿಷ್ಟ್ಯಾ ಜಯಸಿ ಗೋವಿಂದ ದಿಷ್ಟ್ಯಾ ಕರ್ಣೋ ನಿಪಾತಿತಃ 11೩೭! 


ನಿನ್ನ ಅನುಗ್ರಹದಿಂದ ನಾವು ಕೃತಾರ್ಥರಾದೆವು. ಪುರುಷೋತಮನಾದ 
ನೀನೂ, ಗಾಂಡೀವಧಾರಿ ಅರ್ಜುನನೂ ಜಯಶಾಲಿಗಳು. ಗೋವಿಂದ, ನೀನು 
ಗೆದ್ದೆ ನಿನಗೆ ಅಭಿನಂದನೆ, ಕರ್ಣ ಬಿದ್ದ ನಿನಗೆ ಅಭಿನಂದನೆ. 
ಸಂಜಯಃ 


ಏವಂ ಸ ಬಹುಶೋ ಹೃಷ್ಟಃ ಪ್ರಶಶಂಸ ಜನಾರ್ದನಮ್‌ । 
ಅರ್ಜುನಂ ಚಾಪಿ ರಾಜೇಂದ್ರ ಧರ್ಮರಾಜೋ ಯುಧಿಷ್ಠಿರಃ  11೩೮॥ 


ಸಂಜಯನು ಧೃತರಾಷ್ಟ್ರನಿಗೆ ನುಡಿದ ಹೀಗೆ ಯುಧಿಷ್ಠಿರನು ಕೃಷ್ಣನನ್ನೂ 
ಅರ್ಜುನನನ್ನೂ ಬಹುವಾಗಿ ಪ್ರಶಂಸೆ ಮಾಡಿದ. 

ದೃಷ್ಟ್ವಾ ಚ ಕರ್ಣಂ ನಿಹತಂ ಸಪುತ್ರಂ ಪಾರ್ಥಸಾಯಕ್ಕೆಃ । 

ಪುನರ್ಜಾತಮಿವಾತ್ಮಾನಂ ಮೇನೇ ಕುರುಕುಲೋದ್ದಹಃ 11೩೯ 


ಕರ್ಣನು ಪುತ್ರಸಮೇತನಾಗಿ ಅರ್ಜುನನ ಬಾಣಗಳಿಂದ ಸತ್ತಿದ್ದನ್ನು ಕಂಡು 
ಧರ್ಮರಾಜ ತಾನು ಪುನಃ ಹುಟ್ಟಿಬಂದೆನೆಂದುಕೊಂಡ. 


ತತೋ ಭೀಮಪ್ರಭೃತಿಭಿಃ ಸರ್ವೈಶ್ಚ ಭ್ರಾತೃಭಿರ್ವ್ವತಮ್‌ । 

ವರ್ಧಯಂತಿ ಸ್ಥ ರಾಜಾನಂ ಹರ್ಷಯುಕ್ತಾ ಮಹಾರಥಾಃ Ivo 

ಬಳಿಕ ಭೀಮ ಮುಂತಾದ ಎಲ್ಲ ಸೋದರರಿಂದ ಪರಿವೃತನಾದ 
ಧರ್ಮರಾಜನನ್ನು ಹರ್ಷಗೊಂಡ ಮಹಾರಥರು ಅಭಿನಂದಿಸಿದರು. 


612 ಮಹಾಭಾರತ 


ನಕುಲಃ ಸಹದೇವಶ್ಚ ಪಾಂಡವಶ್ಚ ವೃಕೋದರಃ । 
ಸಾತ್ಯಕಿಶ್ಚ ಮಹಾರಾಜ ವೃಷ್ಟೀನಾಂ ಪ್ರವರೋ ರಥಃ 11೪೧॥॥ 


ಧೃಷ್ಟದ್ಯುಮ್ನಃ ಶಿಖಂಡೀ ಚ ಪಾಂಡುಪಾಂಚಾಲಸೃಂಜಯಾಃ I 
ಪೂಜಯಂತಿ ಸ್ಥ ಕೌಂತೇಯಂ ನಿಹತೇ ಸೂತನಂದನೇ 11೪೨! 


ನಕುಲ-ಸಹದೇವ ಭೀಮಸೇನ ಸಾತ್ಯಕಿ ಧೃಷ್ಟಮ್ಯಮ್ನ ಶಿಖಂಡಿ ಮತ್ತು ಎಲ್ಲ 
ಪಾಂಡವರ ಪಾಂಚಾಲ ಸೃಂಜಯರ ಸೈನಿಕರು ಕರ್ಣನು ಹತನಾದುದಕ್ಕೆ 
ಅಭಿನಂದನೆ ಮಾಡಿದರು. 


ತೇ ವರ್ಧಯಿತ್ತಾ ನೃಪತಿಂ ಪಾಂಡುಪುತ್ರಂ ಯುಧಿಷ್ಠಿರಮ್‌ । 
ಜಿತಕಾಶಿನೋ ಲಬ್ಧಲಕ್ಷ್ಯಾ ಯುದ್ಧಶೌಂಡಾಃ ಪ್ರಹಾರಿಣಃ 11೪೩। 


ಸ್ತುವಂತಃ ಸ್ತವಯುಕ್ತಾಭಿರ್ವಾಗ್ಧಿ! ಕೃಷ್ಣಾ ಪರಂತಪೌ । 
ಜಗ್ಗುಃ ಸ್ಪಶಿಬಿರಾಯೈವ ಮುದಾ ಯುಕ್ತಾ ಮಹಾರಥಾಃ 11೪೪॥ 


ಆ ಮಹಾರಥರು ಯುಧಿಷ್ಠಿರನನ್ನು ಅಭಿನಂದಿಸಿ, ಜಯದಿಂದ ಶೋಭಿಸು 
ವವರೂ ಗುರಿ ತಪ್ಪದವರೂ ಯುದ್ಧನಿಪುಣರೂ ಚೆನ್ನಾಗಿ ಹೊಡೆಯಬಲ್ಲವರೂ 


| ಆದ ಆ ಮಹಾರಥರು ಕೃಷ್ಣರ್ಜುನರನ್ನು ಹೊಗಳಿಕೆಯ ಶಬ್ದಗಳಿಂದ ಹೊಗಳುತ್ತ 
ಸಂತೋಷದಿಂದ ತಮ್ಮ ಶಿಬಿರಗಳಿಗೆ ಪ್ರಯಾಣ ಮಾಡಿದರು. 


ಏವಮೇಷ ಕ್ಷಯೋ ವೃತ್ತಃ ಸುಮಹಾನ್‌ ಲೋಮಹರ್ಷಣಃ । 
ತವ ದುರ್ಮಂತ್ರಿತೇ ರಾಜನ್ನತೀತಂ ಕಿಂ ನು ಶೋಚಸಿ 11೪೫1 


ರಾಜನೆ, ಹೀಗೆ ರೋಮಾಂಚಕಾರಿಯಾದ ಈ ಮಹಾ ವಿನಾಶವು ನಿನ್ನ 
ದುಷ್ಟಮಂತ್ರಾಲೋಚನೆಯ ಫಲವಾಗಿ ನಡೆದೇ ಹೋಯಿತು. ಆಗಿ ಹೋದುದಕ್ಕೆ 
ಮತ್ತೆ ಏಕೆ ಶೋಕಿಸುವ? 


ವೈಶಂಪಾಯನಃ 


ಶ್ರುತ್ವಾ ತದಪ್ರಿಯಂ ರಾಜನ್‌ ಧೃತರಾಷ್ಟ್ರೋ ಮಹೀಪತಿಃ । 
ಪಪಾತ ಭೂಮೌ ನಿಶ್ಚೇ ಷ್ಟ] ಕೌರವ್ಯಃ ಪರಮಾರ್ತಿವಾನ್‌ 11೪೬।1 


ಕರ್ಣಪರ್ವ 613 


ವೈಶಂಪಾಯನನು ಜನಮೇಜಯರಾಜನಿಗೆ ನುಡಿದ ರಾಜನೆ, 
ಕರ್ಣವಧದ ಅಪ್ರಿಯವಾದ ವಾರ್ತೆಯನ್ನು ಕೇಳಿ ರಾಜಾ ಧೃತರಾಷ್ಟ್ರನು ಬಹಳ 
ದುಃಖದಿಂದ ನಿಶ್ಚೇಷ್ಟನಾಗಿ ನೆಲದಲ್ಲಿ ಬಿದ್ದ 


ತಥಾ ಸತ್ಯವ್ರತಾ ದೇವೀ ಗಾಂಧಾರೀ ಧರ್ಮದರ್ಶಿನೀ । 

ತಂ ಪ್ರತ್ಯಗೃಹ್ನಾದ್‌ ವಿದುರೋ ನೃಪತಿಂ ಸಂಜಯಸ್ತದಾ । 

ಪರ್ಯಾಶ್ವಾಸಯತಶ್ಚೈವಂ ತಾವುಭಾವೇವ ಭೂಮಿಪಮ್‌ IY 

ಹಾಗೇ, ವ್ರತವನ್ನು ತಪದೆ ಪಾಲಿಸುವ, ಧರ್ಮವನ್ನು ತಿಳಿಯಬಲ್ಲ ದೇವಿ 
ಗಾಂಧಾರಿಯೂ ಪರಮದುಚುದಿಂದ ನಿಶ್ಲೇಷ್ಠಳಾಗಿ ಬಿದ್ದಳು. ರಾಜಾ ಧೃತರಾಷ್ಟ್ರನನ್ನು 
ವಿದುರನೂ ಸಂಜಯನೂ ಹಿಡಿದುಕೊಂಡರು. ಇಬ್ಬರೂ ಅವನನ್ನು ಸಂತೈಸಿದರು. 


ತಥೈವೋತ್ಥಾಪಯಾಮಾಸುರ್ಗಾಂಧಾರೀಂ ರಾಜಯೋಷಿತಃ | 
ತಾಭ್ಯಾಮಾಶ್ಚಾಸಿತೋ ರಾಜಾ ತೂಷ್ಲೀಮಾಸೀದ್‌ ವಿಚೇತನಃ ॥1೪೮॥ 


ಹಾಗೇ ಗಾಂಧಾರಿಯನ್ನು ರಾಜಮಹಿಷಿಯರು ಎಬ್ಬಿಸಿದರು. ವಿದುರ- 
ಸಂಜಯರಿಂದ ಸಾಂತ್ವನಗೊಂಡು ಧೃತರಾಷ್ಟ್ರ ಏನೂ ಆಡದೆ ಸುಮ್ಮನೆ ಕುಳಿತ. 
ಅವನ ಬುದ್ಧಿಗೆ ಏನೂ ತೋಚಲಿಲ್ಲ 


ಇದಂ ಮಹಾಯುದ್ಧಮಖಂ ಮಹಾತ್ಮನೋ- 
ರ್ಧನಂಜಯಸ್ಯಾಧಿರಥೇಶ್ಚ ಯಃ ಪಠೇತ್‌ । 
ಸ ಸಮೃಗಿಷ್ಠಸ ಮಖಸ,. ಯತಲಂ 
ಟೆ ಶೆ pe) 
ತದಾಪ್ನುಯಾತ್‌ ಸಂಶ್ರವಣಾಚ್ಚ ಭಾರತ YEH 
ಮಹಾತ್ಮರಾದ ಅರ್ಜುನ ಮತ್ತು ಕರ್ಣರ ಈ ಮಹಾ ಯುದ್ಧಯಜ್ಞವನ್ನು 


ಯಾವನು ಪಠಿಸುವನೋ ಅವನು ಚೆನ್ನಾಗಿ ನಡೆಸಿದ ಯಜ್ಞದ ಫಲವನ್ನೇ 
ಪಡೆಯುತಾನೆ. ಇದರ ಸರಿಯಾದ ಶ್ರವಣದಿಂದಲೂ ಇದೇ ಫಲ ಲಭ್ಯ. 


ಮಖೋ ಹಿ ವಿಷ್ಣುರ್ಭಗವಾನ್‌ ಸನಾತನೋ 
ವಹಂತಿ ತಂ ಚಾಗ್ನ ;ನಿಲೇಂದುಭಾನವಃ | 


614 ಮಹಾಭಾರತ 


ಅತೋಶ5ನಸೂಯುಃ ಶೃಣುತೇ ಪಠೇಚ್ಚ ಯಃ 
ಸ ಸರ್ವಲೋಕಾಂಶ್ಚ ಜಯೇತುಖೀ ಭವೇತ್‌ 11೫೦॥॥ 


ಸನಾತನನಾದ ಭಗವಾನ್‌ ವಿಷ್ಣುವೇ ಯಜ್ಞಸ್ವರೂಪ. ಅವನನ್ನು ತಮ್ಮೊಳಗೆ 
ಹೊತ್ತವರು ಅಗ್ನಿ ವಾಯು ಚಂದ್ರ ಸೂರ್ಯರು. ಅದರಿಂದ ಅಸೂಯೆ ಇಲ್ಲದೆ 
ಕೇಳುವವನೂ ಹೇಳುವವನೂ ಎಲ್ಲ ಪುಣ್ಯಲೋಕಗಳನ್ನೂ ಪಡೆಯುವನು, 
ಸುಖಿಯಾಗುವನು. 


ಮಖೋ ಹಿ ವಿಷ್ಣುರ್ಭಗವಾನ್‌ ಸನಾತನಃ 
ಸ ಚಾತ್ರ ದೇವಃ ಪರಿಕೀರ್ತ್ಯತೇ ಯತಃ । 
ತತಃ ಸ ಕಾಮಾಂಲ್ಲಭತೇ ಸುಖೀ ನರೋ 
ಮಹಾಮುನೇಸ್ತಸ್ಯ ವಚೋತಮಿತಂ ಯಥಾ 11೫೧॥॥ 


ಸನಾತನನಾದ ಭಗವಾನ್‌ ವಿಷ್ಣುವೇ ಯಜ್ಞಸ್ವರೂಪ. ಆ ದೇವನು ಇಲ್ಲಿ 
ವರ್ಣಿತನಾಗುತಾನೆ. ಅದನ್ನು ಹೇಳುವ ಕೇಳುವ ಮಾನವನು ಎಲ್ಲಕಾಮನೆಗಳನ್ನೂ 
ಪೂರೈಸಿಕೊಳ್ಳುತಾನೆ. ಸುಖಿಯಾಗುತಾನೆ. ಏಕೆಂದರೆ ಮಹಾಮುನಿಯ ಮಾತು 
ಇದು ಮಹಾಭಾರತ, ಅಮಿತಫಲದಾಯಕ. 


ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ಕರ್ಣಪರ್ವಣಿ ತ್ರಿನವತಿತಮೋ5ಧ್ಯಾಯಃ 1£೯೩। 


11 ಸಮಾಪ್ತಂ ಕರ್ಣಪರ್ವ ॥। 
॥| ಶುಭಮಸ್ತು ॥॥ 


11 ಶ್ರೀವೇದವ್ಯಾಸಾಯ ನಮಃ ॥ 


9 


ನಿ ಬಲಂ ಪುಠಾಕ್ರಮಃ 
ತ ಹಾ 
ಸುಖಾಯ ವತಿಣತುಂ 

ಹತಃ ಪರೈರ್ಗುರುಃ ॥1 

ಗ ಸಹನೆ ಕ್ರಿಯಾಶೀಲತೆ ಸರಿಯಾದ 
ನೀತಿ ಉತ್ತಮ ಆಯುಧಗಳು ಇವು ಯಾವುವೂ 


ಮನುಷ್ಯನಿಗೆ ಸುಖವಾಗಿ ಇರಲು ಸಾಲವು... 
ಏಕೆಂದರೆ ಇವೆಲ್ಲ ಇದ್ದೂ ಕೂಡ ಗುರುದ್ರೋಣರು 
ಯುದ್ದದಲ್ಲಿ ಶತ್ರುಗಳಿಂದ ಹತರಾದರು. 


